(ನಾಲ್ಕು ಐತಿಹಾಸಿಕ ಕಾದಂಬರಿಗಳ ಸಂಪುಟ) 


ಕ್ರೀ ಛತ್ರಪತಿ ತಿವಾಜಿ ಮಹಾರಾಜರ 
860ನೇ ಜಯಂತ್ಯೋತ್ಸವದ 
ಸವಿನೆನಸಿಗೆ ಕಿರು ಕಾಣಿಕೆ 


ಲೇಖಕರು : 
ನೀರಳೇಸರಿ ಸೀತಾರಾಮ ಶಾಸ್ತ್ರಿ 


ಸಾಹಿತ್ಯ ಭೆಂಡಾಕೆ 
ಜಂಗಮಮೇ್ರ್ರಿಗಲ್ಲಿ, ಬಳೇಪೇಟೆ 


A ಬೆಂಗಳೂರಿ.೫೩.ದೂ: joa PT 


ಅಖಿಲ ಕರ್ನಾಟಕ ಶಿವಾಜಿ ಯುವಕರ: ಬಳಗ 
ನಂ. 52, ಗವಿಪುರಂ ಗ್ರಾಮ 
ಹನುಮಂತನಗರ, ಬೆಂಗಳೂರು. 560019 


_ ಛತ್ರಪತಿ ಶಿವಾಜಿ. (ಐತಿಹಾಸಿಕ ಕಾದಂಬರಿ), ವೀರಕೇಸರಿ ಸೀತಾರಾಮ 
1] ಶಾಸ್ತ್ರಿ. ಪ್ರಕಾಶಕರು : ಅಖಲ ಕರ್ನಾಟಕ ಶಿವಾಜಿ ಯುವಕರ ಬಳಗ; 
ನಂ. 52, ಗವಿಪುರಂ ಗ್ರಾಮ, ಹನುಮಂತನಗರ, ಬೆಂಗಳೂರು-560019 


ಈ ಎಲ್ಲ ಹಕ್ಕು ಗಳೂ ವೀರಕೇಸರಿ ಪ್ರಕಟನಾಲಯ, ಬೆಂಗಳೂರು-560 ೧04 


ಮೂದಲ ಮುದ್ರಣ : 1958 


ಎರಡನೇ ಮುದ್ರಣ : 1987 yA | \ 


ಹೊದಿಕೆ ಕಲೆ: ಶಿವ ಶಂಕರಿ ಆರ್ಟ್ಸ್‌ 


ಬಿ.ಎಂ. ತ್ರೀ ಸ್ಮ ತಿಸ್ಥಾನ ಜ್ಞ 1546 


ಗತ್‌ 
ಕನು: ಸಾಲ. 11115, | 
ವರ್ಗ__ಗಿ Rok ಸರ ವರ ಗುಂಸಸಾನೆ } 
ವರ್ಗ ಸಂಖೆ ಂ ಸೂ | 
ಬಂವತಾ 7, 
ಹಬೆ ಸಂ 
ಪ್ರೆತಿಭಾ ಪ್ರಿಂಟಿಕ್ಸ್‌ ಅಪಿ ಮುದ್ರಣ 
ನಂ.411, 8ನೇ ಮೈನ್‌, ಕ ನಂ. 1, 
ಹನುಮಂತನಗರ, ' ಬ್ಯೂಗಲ್‌ ರಾಕ್‌ ರಸ್ತೆ, 


. ಜೆಂಗೆಳೂರು-560 0; 9, ) ಬೆಂಗಳೂರು-560 004. 


ಮುನ್ನುಡಿ 


( ಮೊದಲ ಮುದ್ರಣದಿಂದ ) 


ಇದು ನನ್ನಿ ೦ದ ರಚಿತವಾದ ಒಂದು ಹೊಸ ಕಾದಂಬರಿ. ಛತ್ರ ಪತಿ 
ಶಿವಾಜಿ ಮಹಾರಾಜರ ಚರಿತ್ರೆ ಯನ್ನು ಮೂಲವಾಗಿ ಇಟ್ಟು ಕೊಂಡು ರಚಿತ 
ವಾಗಿರುವ ರಸಭರಿತ ಜಿದಂಬರ ಇದು. ಶಿವಾಜಿಯ ಕಥೆ, ನಾಟಕಗಳು ಕೆಲವ 
ಕನ್ನಡದಲ್ಲಿ ಪ್ರ ಟವಾಗಿವೆ.. 


ಈ ಹೆಸರಿನಲ್ಲಿ ನಾಲ್ಕು ಕಾದಂಬರಿಗಳನ್ನು ಪ್ರಶಟಿಸಲು ಸಿದ್ಧ ಪಡಿಸಿರು 
ತ್ತೇನೆ: ಅವುಗಳಲ್ಲಿ ಇದು ಮೊದಲನೆಯದು. 


ಶಿವಾಜಿಯ ಅಭ್ಯುತ್ನಾ ನವು ಆರಂಭವಾಗುತ್ತಲೇ ಡೆಲ್ಲಿಯ ಬಾದಶಹೆನೂ 
ಬಿಜಾಪುರದ ಸುಲ್ತಾನನೂ ಶಿವಾಜಿಯನ್ನು “ ಯವನವಿದ್ರೋಹಿ " ಎಂದು 
ಕರೆದರು. ೬ ಕಥೆಗಳನ್ನೆ € ಪ್ರಥಮ ಪುಸ್ತಕವಾಗಿ ಉಲ್ಲೆ "ಖಿಸಿದ್ದೇನೆ. 
ಬಿಜಾಪುರದ ಬರ್ಬಾರಿನವರು ಆಮೇಲೆ ಶಿವಾಜಿಯನ್ನು “ಮಹಾರಾಜ” ಎಂದು 
ಕರೆದರು ಅದುದರಿಂದ ಎರಡನೆಯ ಭಾಗವನ್ನು “ಶಿವಾಜಿ ಮಹಾರಾಜ” 
ಎಂದು ನಿರ್ದೇ ಶಿಸಿದ್ದೆ ನೆ. ಶಿವಾಜಿಯು ರಾಷ್ಟ್ರ ನಿರ್ಮಾಣ ಮಾಡಿದ ನಂತರ 
ಹಿಂದೂಸ್ಥಾ ನದ ಜನಪದವು ಹಿಂದೂ ಸಮ್ರಾ ಟಿನೆಂದು ಕರೆಯುತ್ತಿ ದ್ದ ಫು. 
ಮೂರನೆಯ ಗೆ ಗ್ರಂಥವನ್ನು “ ಛತ್ರ ಪತಿ ಶಿವಾಜಿ ” ಎಂದು ಹೆಸರು ಇಟ್ಟು 
ಕರೆದಿದ್ದೇನೆ. ಸಿವಾಜಿಯ ನಂತರ ಪಟ್ಟಕ್ಕೆ ಬಂದ ಅವನ ಮಗ ಸಾಂಬಾಜಿಯೂ 
ಪರಾಕ್ರಮಿ, ಶೂರ, ರಣಧೀರನಾಗಿದ್ದ. ರೂ ನೀತಿ ಭ್ರಷ್ಟ ನಾಗಿ `ಹಿಂದೂ 
ಸಾಮ್ರಾಜ್ಯವು ಕಳೆಗುಂದಿತು. ಆದುದರಿಂದ “ಶಿವಾಜಿಯ ಕೈವಲ್ಯ: * ಎಂದು 
ನಾಲ್ಕನೆಯ ಪುಸ್ತ ಕಕ್ಕೆ ಹೆಸ ಸರಿಟ್ಟಿ ದ್ವೇನೆ, 


ಈ ಗ್ರಂಥದಲ್ಲಿ ಒಂದು ವಿಶೇಷವಿದೆ. .: ರಾಜರು, ಚಕ್ರವರ್ತಿಗಳು, 
ರಾಜ್ಯಗಳು. ಇವುಗಳ ಕಥೆಗಿಂತಲೂ ಜನ ಜಾಗ್ರತಿ ಜನಪದದ ಉಚ್ಛಾ ಹಸ್ಸಿ ತಿ 


iy 


ಇಡೀ ಹಿಂದೂ ಜನಾಂಗವು ಧರ್ಮೋದ್ಧಾ ರಕ್ಕಾ ಗಿ ಸರ್ವಸ್ವ ವನ್ನೂ ತ್ಯಾಗಮಾಡಿ 
ಕಟ್ಟಿದ ಮಹಾಸಾಮ್ರಾಜ್ಯದ ಚಿತ್ರಣವಿದೆ. ಆ ಜನಪದದ ಭಲ 
ಬಲಿ-ದಾನಗಳಲ್ಲಿ ಶಿವಾಜಿಯೂ ಡೆಲ್ಲಯ ಬಾದಷಹನೂ ಬಿಜಾಪುರದ ಸುಲ್ತಾ 
ನನೂ ಇನ್ನೂ ಎಷ್ಟೊ ೀ ಮಂದಿ ಹಿಂದೂ ಮುಸ್ಲಿ ೦ ವೀರರೂ ರಾಜಕಾರಣಿಗಳೂ 
ಇವರೆಲ್ಲರೂ ಸಣ್ಣ ದಗ ಕಾಣುತ್ತಾರೆ. 


ನಾನಾ ದುರ್ಗಗಳೂ ನಾನಾ ರಾಜ್ಯ ಗಳೂ ಮೊಗಲ್‌ ಸಮ್ರಾಟನ 
ಸಾಮ್ರಾ ಜ್ಯ ಇವೆಲ್ಲವುಗಳ ಚರಿತ್ರಾ ೦ಶಗಳು ಇಲ್ಲ ಎದ್ದು ಕಾಣುತ್ತವೆ. ಇದನ್ನು 
ಶು ಚರಿತ್ರಾಂಶಗಳ ಉಪನ್ಯಾ ವ ಕರೆಯಬಹುದು. ಆದರೆ ಈ ಕಥೆಯ 
ವರ್ಣನಾಕ್ರ ಮದಲ್ಲಿ ಶೃ ವ ವೀರ ಕರುಣಾರಸಗಳ ಉಚ್ಚ ಳವಿದೆ, ಈ ರಸ 
ಪುಷ್ಟಿ ಗಾಗಿ ತ ಕಲ್ಪ ನೆಗಳೂ ಇವೆ. ಆದುದರಿಂದ ರಸವತ್ತಾದ ಐತಿಹಾಸಿಕ 
ಕಾದೆಂಬರಿಯೆಂದು ಹೇಳಿದರೆ ಸಮನ್ಸ್ವಯವಾಗುತ್ತದೆ. ಆಂಗ್ಲ ಭಾಷೆಯಲ್ಲಿ 
ಹಿಸ್ಟಾರಿಕಲ್‌ ರೋಮಾನ್ಸ್‌ (Historica! Romance) ಎಂಬ ಬಗೆಯ 
ಕಾದುಬರಿಗಳಿವೆ, ಈ ದಾಟಿ ಆ ಜಾತಿಗೆ ಸರಿಹೊಂದುತ್ತವೆ. 


ನಾನು ರಚಿಸಿರುವ ಕಾದಂಬರಿಗಳಲ್ಲಿ ಇದು ಹತ್ತನೆಯ ಕಾದಂಬರಿ, ಆ 
ಕಾದಂಬರಿಗಳೆಲ್ಲಾ ಸಾಮಾನ್ಯ ವಾಗಿ ಒಬ್ಬ ಪ್ರತಾಪಶಾಲಿಯಾದ ಚರಿತ್ರ. 
ಪುರುಷ. ಅವನ ಪ್ರತಿದ್ವ ದಿ, ರಾಜ್ಯಗಳು ಮುಳುಗಿ ಎದ್ದ ಘಟನೆಗಳು. 
ಕೆಲವು ಸಾಹಸಗಳು, ಕೆಲವು ಶ್ಯ ೦ಗಾರ ಕಥೆಗಳು ಇವುಗಳಿಂದ ಕೊಡಿದೆ. ಈ 
ಕಾದಂಬರಿಯು ಅಂದಿನ ಜಾಲದ ಹಿಂದೂ - ಮುಸ್ಲಿ ೦ ಜನಾಂಗಗಳ ದ್ವ ೦ದ್ವ 
ಯುದ್ಧ ವಾಗಿದೆ ಮತ್ತು ಧರ್ಮೋದಾ ರ ಧರ್ಮನಾಶ ಇವುಗಳಿಗಾಗಿ ಫಿ 
ವೀರರು ಹೋರಾಡಿದ. ಅನೇಕ ಕಥೆಗಳು ಹಣಿದುಕೊಂಡಿವೆ. ಅನೇಕ ರಾಜ್ಯಗಳು 
ಈ ಕಥೆಯಲ್ಲಿ ಮುಳುಗಿ ತೇಲುತ್ತವೆ. ಕನ್ಯಾ ಕುಮಾರಿಯಿಂದ ಓವ ಊರ 
ವರೆಗಿನ ಇಡೀ ಹಿಂದೂಸ್ಥಾ ನವೇ ಕಂಚಭೂಮಿಯಾರಿ ಚಿತ್ರಿತವಾಗಿದೆ. ಆ 
ದೃ ಪ್ಟಿಯಿಂದ ಇದನ್ನು “ಬೃ ತ ಥೆ” ಎಂದು ಕರೆಯಬಹುದು. 


ನನ್ನ ಮನಸ್ಸಿ ನಲ್ಲಿ ಹಿಂದೂ ಧರ್ಮದ ಉದ್ದಾ ರದ ಬಗೆ ಗಿ ಜಂಿದೂಸ್ಸಾನ ನದ 
ಪೂರ್ವೇಶಿಹಾಸಕ್ಕೆ ಸಂಬಂಧಿಸಿದ : ಎರಡು ಬ್ಬ ಹತ್ಯ ಥೆಗಳನ್ನು "ಬರೆದು ವಾಚಕರ 


ಳ್ಳ 
ಮುಂದಿಡಬೇಕೆಂಬ ಪ್ರಬಲವಾದ ಆಸೆಯಿತ್ತು. ಅವೆರಡು ಕ ತಿರಚನೆಯಲ್ಲಿಯೂ 
ಈಗ ನಾನು ಕ್ರತಕಾರ್ಯನಾಗಿದ್ದೇನೆ. 


ಶಿವಾಜಿಗೆ ಸಂಬಂಧಿಸಿದಂತೆ. ಅನೇಕ ಕಥೆಗಳೂ ನಾಟಕಗಳೂ ನಾವಲ್‌ 

ಎಂಬ ಹೆಸರಿನ ಗ್ರಂಥಗಳೂ ಕನ್ನಡದಲ್ಲಿ ಪ್ರಕಟವಾಗಿವೆ. ಅದೇ ಸಾರಸ್ವತ 
ಸಂಪತ್ತಿ ಗೆ ನನ್ನದೂ ಒಂದು ಕಾಣಿಕೆ. ದೊಡ್ಡ . ವಿದ್ವಾಂಸರೊಬ್ಬರು ಹೇಳಿದ್ದಾ ರೆ 
ಕ್ರ ತಯೋ ವಿಭಿನಾ: ಕವಯೋ ಸ್ತ ನೇಕಾಃ | ನದು ನಾನು ಅದನ್ನೇ ಇಲ್ಲಿ 
ಉಲ್ಲೇಖಿಸುತ್ತೇನೆ | 


ಶಿವಾಜಿ ಮಹಾರಾಜ 


ಶಿವಾಜಿಯು ಬಡತನದಲ್ಲಿ ಹುಟ್ಟಿ ಬಡತನ ಕೆ ೇಶಗಳನ್ನು ನುಭವಿಸುತ್ತ ಲೇ 
ರೈತರ ಮಧ್ಯ ದಲ್ಲಿ ಬೆಳೆದವನು. ತಡಿಯದಿ "ಬಾಲ್ಯ ದಲಿಯೇ ನಿರಾಕರಿಸ 
ಲ್ಪಟ್ಟಿವನು. . ಅಂಥವನು ಸ್ವಪರಾಕ್ರಮ ದಿಂದ ಇಡೀ ಹಿಂದೂಸ್ಥಾ ನದಲ್ಲಿ 
ಮಹುವೀರನೆನಿಸಿಕೊಂಡನು. ಇಡೀ ಮಹಾರಾಷ್ಟ ರಾಜ್ಯವು ಅವನ ಶಕ್ತಿಯಿಂದ 
ಒಂದು ರಾಜ್ಯ ವೆನಿಸಿಕೊಂಡಿತು. ಆ ಜನಾಂಗಕ್ಕೆ ಒಂದು 'ಮನ್ನ ಣೆಯು ಬಂದಿತು. 
ಇಡೀ ರಾಜ್ಯವೇ ಅವನನ್ನು ಸೊ ಕರೆಯಿತು. ಅವನನ್ನು 
ತಿರಸ್ಕಾ ರದಿಂದ ಕಂಡು ಅವನನ್ನು ನಾಶಪಡಿಸಲು ಆನೇಕ ಕೃತ್ರಿ ಮೋಪಾಯ 
ಗಳನ್ನೂ ಯುದ್ಧ ಗಳನ್ನೂ ನಡೆಸಿದಂಥಾ ಬಿಜಾಪುರ ಸುಲ್ತಾನನು ಶಿವಾಜಿಯನ್ನು 
ಮಹಾರಾಜನೆಂಡೊಪ್ಪಿ ತ್‌ಾ ಬರೆದುಕೊಟ್ಟು ಸಂಧಿಮಾಡಿಕೊಂಡನು. ಈ 
ಹಿಂದೂಸ್ಥಾ ನವನ್ನೆ ಲ್ಲಾ ನಡುಗಿಸುತ್ತಿದ್ದ ಬಿ ಔರಂಗಜೇಬ್‌ ಬಾದಷಹನು ಶಿವಾಜಿ 
ಯನ್ನು ಸಿ "ಸಹಿಸಲಾರದೇ ಪ್ರಚಂಡ ಸೈನ್ಯ ವನ್ನು ಯುದ್ಧ ಕ್ಕೆ 
ಕಳುಹಿಸಿದನು. ಪ್ರಖ್ಯಾತ ರಜಪೂತ ವೀರನಾದ ಮಹಾರಾಜ ಜಯಸಿಂಹನು 
ಶಿವಾಜಿಯ ಪರುಕ್ರಮವನ್ನು ಮೆಚ್ಚ ಅವನೊಡನಿ ಸಂಧಿಗೊಪ್ಪಿ ದೆಹಲಿಯ 
ದರಬಾರಿನಲ್ಲ ಮಹಾರಾಜಾಧಿರಾಜರಿಗೆ ಯೋಗ್ಯವಾದ ಗೌರವವನ್ನು ಕೊಡಿಸ 
ಬೇಕೆಂದು ಬಾದಷಹನಲ್ಲಿ ಪ್ರಾರ್ಥನೆ ಮಾಡಿಕೊಂಡನು. ಔರಂಗಜೇಬನು 
ತದ್ವಿರುದ್ದ ವಾಗಿ ಶಿವಾಜಿಯನ್ನು ಬಂಧನದಲ್ಲಿಡಿಸಿದನು. ಶಿವಾಜಿಯು ಆ 
ಬಂಧನದಿಂದ ಬಿಡಿಸಿಕೊಂಡು ಬಂದ ಆಶ್ಚರ್ಯಕರವಾದ ಘಟನೆಯು 


Yi 


ಹಿಂದೂಸ್ಥಾನದ ಇತಿಹಾಸದಲ್ಲಿಯೇ ಪ್ರಸಿದ್ಧವಾದುದು. ಈ ಪ್ರಕರಣವು ಈ 
ಕಾದಂಬರಿಯಲ್ಲಿ ಚಿತ್ರಿಸಲ್ಪಟ್ಟಿದೆ. ಶಿವಾಜಿಯು ಬಿಜಾಪುರದ ಸೇನಾಧಿಪತಿ 
ಯಾದ ಅಫಜಲ್‌ಖಾನನ್ನು ಕೊಂದು ಹಾಕಿದ್ದು ಎಂಥಾ ಅದ್ಭು ತ ಘಟನೆಯೋ 
ಔರಂಗಜೇಬನ ಸೆರೆಯಿಂದ ತಪ್ಪಿ ಸಿಕೊಂಡು ಹೋದದು ಅದಕ್ಕಿಂತಲೂ ನ ನೂರು 
ಪಾಲು ಸಾಹಸದ ಪ್ರಸಂಗವಾಗಿದೆ. ಇದರಿಂದ ಔರಂಗಜೇಬನಿಗೆ ಆದಷ್ಟು 
ಅಪಮಾನವು ಮತ್ತಾವಾಗಲೂ ಸಂಭವಿಸಿರಲಿಲ್ಲ. 


ಪ್ರಕರಣದಿಂದ ಹಿಂದೂಸ್ಪಾ ನದ ಚರಿತೆ ತ್ರೆಯೇ ಬದಲಾಗಿಹೋಯಿಶು. 


ಛತ್ರಪತಿ ಶಿವಾಜಿ 


ಶಿವಾಜಿಯ ಗುರುಗಳಾದ ರಾಮದಾಸರು ಮಹಾರಾಷ್ಟ್ರ ನಿರ್ಮಾಣದಲ್ಲಿ 
ಮುಖ್ಯ ಪುರುಷರು. ಅವರ ತಪ ಃ ಪ್ರಭಾವದಿಂದಲೇ ಮಹಾರಾಷ್ಟ್ರ ರಾಜ್ಯವು 
ಸ್ಕಾ ಪಿಸಲ್ಪ ಟ್ಟಿ ತು ಎಂಬುದಕ್ಕೆ ಆಡ್ಡಿ ಯೇ ಇಲ್ಲ. ಸಮರ್ಥ ಸ 
ಶಿವಾಜಿಗೆ ನೀನು ಸಾಪ or ನೆಂದು ಪಟಾ ನ ಭುಷೇಕ ಮಾಡಿಕೋ' ಎಂದು 
ಹರಸಿದರು. ಅಷ್ಟೇ ಅಲ್ಲ ತಾವೇ ಸ್ವತಃ “ಎ್ರತಾಪಗಡಕ್ಕೆ ಬಂದು ನಿಂತು , 
ಕಾಶಿಯಿಂದಲೂ 'ದಕ್ಷಿಣ ದೇಶದ ನಾನಾ ಪ್ರದೇಶೆಗಳಿಂದಲೂ ವೈದಿಕ 
ಬ್ರಾಹ್ಮ: ದನ್ನು ಕರೆಸಿ ಶಾಸ್ಟ್ರೋಕ್ಟ್ಯ "ಕ್ಕ ವಿಧಗಳಿಗನುಸಾರವಾಗಿ ಸಾಂಗೋಪಾಂಗ 
ವಾಗಿ ಶಿವುಜಿಯ ಪಟಾ ಭಿಷೇಕ ಮಹೋತ್ಸ ವವನ್ನು ನೆರವೇರಿಸಿದರೆಂದು 
ಅನೇಕ ಗ್ರಂಥಗಳಲ್ಲಿ ಸಾರಿಹೇಳಲ್ಪ ಟ್ಟೆ ದೆ. ಪಟ್ಟಾ 'ಭಿಷೇಕದ ತರುವಾಯ ಎಲ್ಲರೂ 
ಶಿವುಜಿಯನ್ನ ಲ “ಛತ್ರ ಪತಿ ಶಿವಾಜಿ” ಎಂಬ ಅಂಕಿತದಿಂದ ಸು ್ರೃತಿಸುತ್ತಿ ದ್ದ ರು 
ಭಾರತ ವರ್ಷದಲ್ಲಿ ಹಿಂದುಗಳೆಲರೂ ಈ ಸ ಸಾಮ್ರಾಜ್ಯ ವನ್ನು “ಹಂದೂಪದ 
ಪಾದಷಾಹಿ” ಎಂದು ಕರೆಯುತಿ ದ್ದ ರು 


ಶಿವಾಜಿಯ ಕೈವಲ್ಯ 


ಮಹೆತ್ತ್ಯ ದಿಂದ ಹಿಂದೂ ಜನರ ಹೈ ದಯದಲ್ಲಿ ನೆಡಲ ಟ್ಟ 
ರಾಷ್ಟ್ರ ಭಕ್ತಿ ದೇಶ ಪ ಪ್ರೇಮಗಳು ಒಂದಲ್ಲ ಒಂದು ವಿಧದಿಂದ ಭಾರತವರ್ಷದಲ್ಲಿ 


ಬೆಳೆಯುತ್ತ ಲೇ ಇದೆ, ಶಿವಾಜಿಯ ರಾಜ್ಯ ನಾ ಪನೆಯ ಮೂಲ ಉದ್ದೆ ಶ್ರ ವು 


vii 
ಅದರಲ್ಲಿ ಅಡಗಿದೆ, ನಮ್ಮ ಜನರಿಗೆ ಅದನ್ನು ಎತ್ತಿ ಹೇಳಿ ವಿವರಿಸುವ 
ಉದ್ದೆ ಶ್ಯ ದಿಂದಲೇ ನಾನು ಈ ಕಾದಂಬರಿಗಳನ್ನೆ ಲ್ಲಾ ಬರೆದಿದ್ದೆ ನೆ, ಅದು 


ಎಷ್ಟೆ ರ "ಮಟ್ಟಿ ಗೆ ಸಾರ್ಥಕವಾಗಿದೆಯೋ "ಯಶಸ್ಸಿ "ಯಾಗಿದೆಯೋ ಆದನ್ನು 
ನಿರ್ಧರಿಸು ವುದು ವಾಚಕಮಹಾಶಯರ ಅಧಿಕಾರಕ್ಕೆ ಸೇರಿದ್ದು. 


ಕನ್ನಡ ನಾಡಿನಲ್ಲಿ ಬಹುಮಂದಿ ಕನ್ನಡ ಭಾಷಾಭಿಮಾನಿಗಳಿಗೆ ನನ್ನ 
ಪರಿಚಯವಿದೆ. ಅವರ ಅಭಿಮಾನ ವಿಶ್ವಾ ಸಗಳು ನನ್ನ ಮೇಲೆ ಪರಿಪೂರ್ಣ 
ವಾಗಿದೆ. ಅದಕ್ಕಾಗಿ ನಾನಷ್ಟು ಬ! ಟ್ಟರೂ ತೀರದು. ನನಗೆ ಈಃ 
ವಾಚಕರ ಮೆಚ್ಚ Aa ಅಧಿಕವಾದುದು ಮಾ ವುದು ಇಲ್ಲ, ಯಾವುದನ್ನೂ 
ನಾನು ಕೋರುವುದೂ ಇಲ್ಲ, ವಾಚಕರು ನನಗೆ ತೋರಿಸುತ್ತಾ ಬಂದಿರುವ 
ಅಭಿಮಾನ ಪ್ರೀತಿ ಎಶ್ವಾ ಸಗಳಿಗಾಗಿ ಮತ್ತೊ ಮ್ಮ ಹೃತ್ಪೂ ರ್ವಕವಾದ ವಂದನೆ 
ಗಳನ್ನು ಅರ್ಪಿಸುತ್ತೆ ಬ 


ಈ ಗ್ರಂಥ ಪ್ರಕಟಣದಲ್ಲಿ ನನ್ನನ್ನು ಪ್ರೋತ್ಸಾಹಿಸಿ ಇದನ್ನು ಬರೆಸಿದ 
`ನನ್ನ ಬಹುಕಾಲದ ಮಿತ್ರರಾದ ಶ್ರೀಮಾನ್‌ ಹೆಚ್‌, ಭೀಮರಾಯರವರಿಗೂ ಈ ' 
ಕರ್ನಾಟಕದಲ್ಲ ಸುಪ್ರಸಿದ್ಧ ಪ್ರಕಟಣಕಾರರಾದ ಬೆಂಗಳೂರು ಸ್ಟ್ಯಾಂಡರ್ಡ್‌ 

ಬುಕ್‌ ಡಿಪೋ ಮಾಲೀಕರಾದ ಶ್ರೀ ಕಮಲಾನಾಥ್‌ರವರು ನನ್ನ ಈ ನಾಲ್ಕು 
ಗ್ರಂಥಗಳ ಪ್ರ ಪ್ರಕಟಣೆಯನ್ನು ವಹಿಸಿಕೊಂಡಿದ್ದಾ ರೆ. ಈ ಪ್ರಕಾಶನದ ಸಹಾಯ 
ಕಾಗಿ ಶ್ರೀಮಾನ್‌ TSS ನನ್ನ ಧನ್ಯ ವಾದಗಳನ್ನು 


ಕೆ 
ಅರ್ಪಿಸುತ್ತೇನೆ, 


ನೀರಳೇಸರಿ ಎಂ. ಸೀತಾರಾಮಶಾಸ್ತ್ರಿ 


ಅಭಿನಂದನೆಗಳು 


ಕರ್ಣಾಟಕದ ಅಗ್ರಗಣ್ಯ ಐತಿಹಾಸಿಕ ಕಾದಂಬರಿಕಾರರಾದ ಶ್ರೀ 
ವೀರಕೇಸರಿ . ಸೀತಾರಾಮಶಾಸ್ತ್ರಿ ಗಳು ಶಿವಾಜಿಯ ಜೀವನವನ್ನು ಆಧಾರ 


ವಾಗಿಟ್ಟುಕೊಂಡು ಬರೆದಿರುವ ಕಾದಂಬರಿಗಳು : 


1. ಯವನ ವಿದ್ರೋಹಿ ಶಿವಾಜಿ 
2. ಶಿವಾಜೀ ಮಹಾರಾಜ 

ಓಕ ಛತ್ರಪತಿ ಶಿವಾಜಿ 

4. ಶಿವಾಜಿಯ ಕೈವಲ್ಯ. 


ಈ ನಾಲ್ಲು ಕಾದಂಬರಿಗಳು ಒಂದೇ ಸಂಪುಟದಲ್ಲಿ ಪುನರ್‌ಮುದ್ರಣಕ್ಕೆ 
ಅವಕಾಶ ಮಾಡಿಕೊಟ ¥ ವೀರಕೇಸರಿ ಸೀತಾರಾಮಶಾಸ್ತ್ರಿ ಕುಟುಂಬವರ್ಗದವ 
ರಿಗೂ ಮತ್ತುಸರಿಯಾದ ಸಮಯಕ್ಕೆ ಪುಸ್ತಕವನ್ನು ಹೊರತರಲು ಸಹಕರಿಸಿದ 
ಪ್ರತಿಭಾ ಪ್ರಿಂಟರ್ಸ್‌ ಮತ್ತು ಲಿಪಿ ಮುದ್ರಣದ ಬಳಗಕ್ಕೂ ಎಂದೆಂದೂ 
ಚಿರಯಣಿಯಾಗಿರುತ್ತೇವೆ. ಹಾಗೂ ಎಲ್ಲಾ ರೀತಿ ಸಹಕಾರ ಮತ್ತು ಪ್ರೋತ್ಸಾಹ 
ನೀಡಿದ ಅಭಿಮಾನಿಗಳಿಗೂ ಮತ್ತು ಮೀನಾಕ್ಷೀ ಪೇಪರ್‌ ಮಾರ್ಟ್‌ನವರಿಗೂ, 
ನಮ್ಮ ಬಳಗವು ಕೃತಜ್ಞತೆಗಳನ್ನು ಅರ್ಪಿಸುತ್ತದೆ. ಮುಖ ಚಿತ್ರವನ್ನು 
ಸುಂದರವಾಗಿ ಮುದ್ರಿಸಿಕೊಟ್ಟ ಶ್ರೀ ಕೋದಂಡರಾಮ್‌ ಅವರಿಗೂ, ಎಲ್ಲ 
ನಮ್ಮ ಹಿತೈಷಿ ಮತ್ತು ಬಳಗಕ್ಕೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಿ ದ್ದೆ ವೆ, 


ಸಂಚಾಲಕರು 
ಆ.ಕ.ಶಿ,ಯು. ಬಳಗ, ' 
17-5-87 ; ಬೆಂಗಳೂರು 


ಜಗದ” ನಿದ್ರೋಹಿ ತಿವಾಜಿ 


೧ 


ಹ್ಯಾದ್ರಿ ಯ ತಪ್ಪಲಿನಲ್ಲಿ ದಟ್ಟ ವಾಗಿ ಬೆಳೆದ ಕಾಡು ಕಣ ಒನಗಳನ್ನು 
ಸ] ಮನೋಹರವಾದ ಪ ಪ ಪಕ್ಕಿ ಸೌಂದರ್ಯ. ಮಾನವ ಜಯ ಜನ 
ಅದನ್ನು ಬಿಟ್ಟು ಕೊಟ್ಟಿದ್ದರೆ, ಗಂಧರ್ವಕಿನ್ನರರು ನಮಗಿರಲಿ ಎಂದು ಆಕೆ 
ಜರೀನಾ ರಮ್ಯ ನನ ಪ್ರ ದೇಶಗಳು. ಅಂಥಾ ಸ್ಥಳಗಳಲ್ಲಿ ಅಲ್ಲಲ್ಲಿ ಸಣ್ಣ 
| ಕಾಕ್ಟುಗಳು; ಆ ಸಯ ರಾಜಭಾಟಿಗಳುಂಟು. : ಆ ರಾಜಭಾಟಿಗಳ 
ಪಕ್ಕದಲ್ಲಿಯೂ ಊರುಕೇರಿಗಳುಂಟು. ಮೊಗಲ್‌ ಸ್ಪೆನಿಕರ ಆಘಾತಗಳಿಂದ 
ಆ ಹ್‌ ್‌ ಗೋಳು ಕರೆಯುಕ್ತಿ ದ ವು. ಆದರೆ ಜನ ಬಿಟ್ಟು ಹೋಗರು. 
ಅಪ್ಪ ಹಾಕಿದ ಆಲದಮರ, ಅದನ್ನು, ಬಿಟ್ಟು ಹೋಗುವ ಸಃ ನಮ್ಮ 
ಜನಕ್ಕಿರಲಿಲ್ಲ. ರಾಜಭಾಟಿಯನ್ನು ಬಟ್ಟು ಗುಡ್ಡ ಗಾಡುಗಳ ಕಡೆ ಕಾಲುಹಾದಿ 
ಗಳಲ್ಲಿ ನಡೆದುಹೋದರೆ ಆ ವನಗಳ ಮಧ್ಯದಲ್ಲಿ" ಕೆಲವು ಹಳ್ಳಿ ಗಳು ಅವಿತು 
ಕೊಂಡಿದ್ದವು. 'ಅಲ್ಲಿ ತುರುಸ್ಪ ಸೈನಿಕರ ಹಾವಳಿ ಬಕ! ಆದರೆ 
| ಎಂದೋ ಐವತ್ತು ವರ್ಷಗಳಿಗೊಮ್ಮೆ ges  ತುರುಸ್ಕ | 
ಸೈನಿಕರು ಆ ಹಳ್ಳಿಗಳಲ್ಲಿ ಇಣಕಿ ನೋಡಿ ಕಿತ್ತುಕಿಂದು ಅಲ್ಪಸ ಲ್ಪ ಬಟ್ಟಿ ಟ್ರ ದ್ದ 
ಧನಧಾನ್ಯಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದರು. ಕರಾರುಗಳ: 
ಕುರಿಕಡಸುಗಳನ್ನು ಕಿತ್ತು ಕೊಂದು ಶಿಂಬು ತೇಗುತ್ತಿದ್ದರು. ಆ ಹಾವಳಿ 
ಯಲ್ಲಿ ಸತ್ತವರೆಷ್ಟೋ ಕೆಟ್ಟ ನರೆಷ್ಟೋ. : ಬದುಕಿದವರು ಹಳಬರನ್ನೂ ಮರೆತು 
ಬಿಡುತ್ತಿದ್ದರು. ಧಡ; ಕಡೆ ಅತತ ಬರುವುದಿಲ್ಲ, ಯಾರೂ ನೋಡುವುದಿಲ್ಲ 
ಎಂಬ ದೈರ್ಯ ದಿಂದ ಬದುಕುಕ್ರಿ ದ್ಧ ರು, ಎಂತಹ ಬದುಕು. ' ದೀವರುಕೊಟ್ಟಿ 
ಜೀವವು: ತಾನಾಗಿ ಉಳಿದುಕೊಂಡಿತ್ತು. “ಏನೋ ಬದುಕಿಕೊಳ್ಳ ಲು ಕಿಗೆ 


5 ಛತ್ರಪತಿ ಶಿವಾಜಿ 


ಸಿಕ್ಕಿದ್ದು ತಿಂದು ಆ ಜನರು ಕಾಲಕಳೆಯುತ್ತಿದ್ದರು. ಅನರಿಗಿದ್ದುದು 
ಬೇಸಾಯ, ಪಶುಪಾಲನೆಗಳೇ ಜೀವನೋಪಾಯಗಳು. | 

ಆ ಗೊಂಡಾರಣ್ಯದಲ್ಲಿಯೂ ಬೆಟ್ಟಿಗಾಡಿನ ಜನರು ಜವಿೂನುಗಳನ್ನು 
ಹದಮಾಡಿ, ನೀರು ಹಾಯಿಸಿ ಸ್ವಲ್ಪ "ಸ್ವಲ್ಪ ) ಗದ್ದೆ ಹೊಲಗಳನ್ನು ಮಾಡಿ, 
ಉತ್ತು ಬಿತ್ತಿ ದ್ದ ರು, ದೇವರ ಕೃಪೆ ಕ pe ಬೆಳೆ ಚೆನ್ನಾಗಿ ಬೆಳೆದು 
ಬಂದಿತ್ತು. 

ಈ ವರ್ಷ ಕಾಡುಮೃಗಗಳ ಹಾವಳಿ, ಆ ಜನರು ಗಟ ಸಜನ ಹುಲಿ ಕರಡಿ 
ಗಳಿಗೆ ಅವರು ಭಯಸಪ ಡಲಿಲ್ಲ. ಇಬ್ಬ 'ರು ಹೊಂಚು ಕಾದು "ದೊಣ್ಣೆ ಗಳಿಂದಲೇ 
ಹುಲಿಯನ್ನು ಕೊಂದ ನಿರರ್ಶನಗಳೆಷ್ಟೊ ( ಉಂಟು. ಆ ಜನಕ್ಕೆ “ಅದೊಂದು 
ದೊಡ್ಡ ಮಾತಲ್ಲ; ಆದರೆ ಈ ಸ ಅಂಥಾ ಸಂಕಟಿವಲ್ಲ. ತೋಳಗಳ 
ಹಾವಳಿ, ಕಾಡುಹಂದಿಗಳ ಉಪದ್ರವ. ಅವು ರಭಸದಿಂದ. ಬಂದು ಬೆಳೆ 
ಗಳನೆ ಲ್ಲ ನಾಶಪಡಿಸಿ ಓಡಿಹೋಗುತ್ತಿ ದ ವು. ಮೇಯುತ್ತಿ ದ್ದ ಕುರಿ ಮೇಕೆ 
ಗಳನ್ನು ಕೊಂದು ತಿನ್ನು ಕ್ರಿದ್ದ ವು, "ದನಕಾಯುವ ಹುಡುಗರನ್ನು ಗಾಯ 
ಪಡಿಸುತ್ತ ದ್ಹುವು. | ನಿರಾಶೆಯಿಂದ ಗುಂಪು ಕಟ್ಟಿಕೊಂಡು ಗೋಳಿಡುತ್ತಾ | 
ಕುಳಿತಿದ್ದ ರು. ಹಳ್ಳಿ ಗಳೆಲ್ಲಾ ಜೆಂಗಾಡುಗಳಂತೆ ಸಿ ಹೋಗಿದು ವ್ರ. 

ಪುಣೆಯಿಂದ ಬಟ ತಂಡವೊಂದು ಆ ಹಳ್ಳಿ ಗಳ ಕಡೆ ಬಂದಿತು. 
ಹಳ್ಳಿಯ ಜನ ತಲೆ ಎತ್ತಿ ನೋಡಿದರು. ಎಂಥಾ ಜನ ಎಂಥಾ ವೀರ 
ತು ವೇಷ ಭೂಷಣಗಳನ್ನು ನೋಡಿದರೆ ನಮ ಒಂತೆಯೇ ಇದ್ದಾ ರೆ. 
ಭೂಮಿಯ ಮೇಲೆ ನಡೆದರೆ ಭೂಮಿ ನಡುಗುತ್ತ ದೋ ಎಂಬ ಭಾವನೆಯಾಗು 
ತ್ತದೆ, ಸೊಗಸಾದ ಕುದುರೆಗಳನ್ನು ಹತ್ತಿ ಬಂದಿದ್ದಾರೆ. ಕೈಯಲ್ಲಿ ಭಲ್ಲ, 
ಸೊಂಟದಲ್ಲಿ ಕತ್ತಿ. ಈ ತರುಣರನ್ನು ಆ ಹಳ್ಳಿಯ ಟಕ ನೋಡಿದರು. 
ಮೊದಲು ದೂರದಿಂದ ಖರಪುಟಗಳನ್ನು. ಕೇಳಿ, ಮೊಗಲ್‌ ಸೆ ಸಿನಿಕರು ಬಂದು 
ಬಿಟ್ಟಿ ರೇನೋ, ಇನ್ನೇನು ಗತಿ, ಸಯಾನಿಕೂ ಜ್‌ ಕಾಡು ಗುಡ್ಡ 
ಗಳಲ್ಲಿ ಸೇರಿಕೊಳ ಬೇಕು, ಎಂದು ಆ ಹಳ್ಳಿ ಗಾಡಿನ ಜನ ತಹತಹ. ಸಡುತ್ತಿರು 
ವಸ್ಟ ರಲ್ಲಿ ಆ ತರ ತಂಡ, ಆ old ಹತ್ತಿರ ಬಂದೇಬಿಟ್ಟಿ ತು. ಆ ಗುಡ್ಡ 
ಗಾಸಿನ ಜನ ಥ್ಸೈ ರ್ಯಮಾಡಿ ತಲೆ ಎಕ್ತಿ ನೋಡಿದರು. ಹಣೆಯಲ್ಲಿ ಅಗಲ 
ವಾದ ಗಂಧದ ಹೊಟ್ಟು. ನೆತ್ತಿ ಯಲ್ಲಿ" ಕುಂಕುಮ. ಹಳ್ಳಿಗರಿಗೆ ಧೈರ್ಯ 


ಛತ್ರಪತಿ ಶಿವಾಜಿ ೩ 


ವಾಯಿತು. ಈ ಸೈನಿಕರು ಹಿಂದೂ ಜನ, ನಮ ರೇ, ಎಂದುಕೊಂಡರು. 
"ಆದರೆ ಯಾಕೆ ಬಂದಿದ್ದಾರೆ? ಎಂಬ ಆಕಾಂಕ್ಷೆಯು "ಬಡಿಯುತ್ತ ಲೇ ಇದ್ದಿ ತು. 
ಆ ಸವಾರರೆಲ್ಲರೂ ಕುದುರೆಗಳಿಂದ ಜಗಜಗನೆ ಇಳಿದರು. ಸರೆಡಾರನೊಬ್ಬ ನು 
"ಹಾಯ್‌ ಹೋ” “ಠಸಾಲಾ, ಇಥೇಯಾ” ಎಂದು ಆ ಹಳಿ ಗರನ್ನು ಕೈ 
ಬೀಸಿ ಕರೆದನು. ಆ ಕರೆಯಲ್ಲಿ ಪ್ರೇಮನಿತ್ತು. ಆಕ್ಮಿ ಯತೆ ಇತ್ತು. ಆ 
ಶಬ್ದ ಗಳು, ಹಳ್ಳಿ ಗರ ಕಿವಿಗೆ ಬೀಳುತ್ತಲೇ ಆಪ್ಯಾ ಯನವಾಯಿತು. ನಿನೋ 
ಹೊಸ ಆಸೆ, ಭರವಸೆಗಳು ಬಂದಂತಾದುವು. ಆ ಜನರ  ದೀನವದನಗಳು 
ಪ್ರಫುಲ್ಲನಾದುವು. ಹಳ್ಳಿಯ ಹೆಂಗಸರು ಮಕ್ಕಳೆಲ್ಲ ಬಂದು ಸುತ್ತಿಕೊಂಡರು- 
ಆ ಸವಾರರು, ತುರುಸ್ಕ ಸೈನಿಕರು ಮ ಬಂ ಹಾವಳೀಮಾಡಿದರೇ? | 
ಏಕೆ? ಹಳ್ಳಿಗೆ ಹಳ್ಳಿಯೇ ಗೊಳಾಡುತ್ತಿದೆ ಎಂದು ಕೇಳಿದರು. ಗ್ರಾಮದ 
ಯಜಮಾನನು ಮುಂದೆ ಬಂದು ಕೈಮುಗಿದು, ಸ್ಟ ನಿಕರು ಬರಲಿಲ್ಲ. ತೋಳಗಳ 
ಹಾವಳಿ, ಕಾಡುಹಂದಿಗಳ ಕಾಟ. ನಮ್ಮ ಹೊಲ ಗದ್ದೆ ಗಳಲ್ಲಿದ್ದ ದೇವರು 
ಕೊಟ್ಟಿ ಬೆಳೆಗಳನ್ನೆಲ್ಲಾ ಕಿತ್ತುಕೊಂಡು ಹೋದವು. ಕ್ಸೆಗೆ ಬಂದ ತುತ್ತು 
ಹ ಬರದಂತಾಯಿತು . ಇನ್ನು ಒಂದು ಸಂವತ್ಸರ ಹೇಗೆ ಬದುಕುವುದು. 
ನಾವಾದರೂ ಗೆಡ್ಡೆ ಗೆಣಸುಗಳನ್ನು ಕಿಂದು ಜೀವ ಉಳಿಸಿಕೊಂಡೇವು. ಈ 
ಹುಡುಗರು ವ ಮಕ್ಕಳನ್ನು ಕ ಕಾಪಾಡುವುದು ಹೇಗೆ, ಎಂದು ಹೇಳುತ್ತಾ ಬಿಕ್ಕಿ 
ಬಿಕ್ಸಿ ಅಳಲಾರಂಭಿಸಿದರು. 

ಆ ತರುಣರ ಮುಖಂಡನು ನಾಲ್ಭು ಹೆಜ್ಜೆ ಮುಂದೆ ಬಂದು ಹೇಳಿದನು. 
"ಅಳಬೇಡಿರಣ್ಣಾ ಅಳ ಬೇಡಿ” ಹೆ ಟ್ಟಿ ಗೆ ನಿಲ್ಲದೇ ಲಾದರೂ ತಂದುಕೊಡೋಣ, 
ಆದರೆ ವರ್ಷವೂ ಅತ್ತರೂ ಆ ಕ್ರೂರ ಮ್ಳ ಗಗಳಿಗೆ ನಿಮ್ಮ ಕಷ್ಟ 'ತಿಳಿಯುವು 
ದೇನಯ್ಯ. ಅದರಿಂದ ಫಲವಿಲ್ಲ. ಬೇಟಿ lc ಶಿಕಾರಿ ಮಾಡ 
ಬೇಕು. ತೋಳಗಳನ್ಳು ಹಂದಿಗಳನ್ನು ಹೊಡೆದುಕೊಲ್ಲಬೆ(ಕು. ಕೊಂದು 
ಮರಗಳಿಗೆ ನೇತುಹಾಕಬೇಕು. ಅದನ್ನು ನೋಡಿದರೆ ಆ ಮ್ಳ ಗಗಳು ಓಡಿ 
ಹೋಗುತ್ತವೆ ಏಳಿರಿ. ನಿಮ್ಮ ಪಳ್ಳಿ ಯಲ್ಲಿ ಮಚ್ಚು ಕುಡಗೋಲು ದೊಣ್ಣೆ 
ಗಳಿದ್ದ ಥೆ ತಗೆದುಕೊಂಡು ಹೊರಡಿರಿ. -ನೀವು ಕಟ್ಟುಮಸ್ತು ಆಳುಗಳಿದ್ದೀರಿ, 
ನಾವೂ ಬರುತ್ತೇವೆ. ನಾವು ಜೇಟಿಗೆ ಬಂದಿದ್ದೆ ೇವೆ' ಎಂದು ಹುರಿದುಂಬಿ 
ಸಿದನು. 


೪ | ಛಕ್ರಸತಿ ಶಿವಾಜಿ 


ಮಧ್ಯಾಹ್ನದ ಹೊತ್ತಾಗಿತ್ತು ಹಳ್ಳಿ ಗಾಡಿನವರು ಉಪ್ಪು ಗೆಂಜೈೆ ರೊಟ್ಟಿ 
ಮೆಣಸಿನಕಾಯಿಗಳನ್ನು ತಂದು ಆ ತರುಣರಿಗೆ ಊಟಕ್ಕೆ ಇಟ್ಟ ರು, ಅವರು 
ಅಲಕ್ಷ್ಯ ಮಾಡಲಿಲ್ಲ. ಸಂತೋಷದಿಂದ ಆ ಬಡವರ ಔತಣವನ್ನು ಉಂಡು 
ಅವರನ್ನು ಪ್ರಶಂಸೆ ಮಾಡಿದರು. ಹಳ್ಳಿ ಯ ತರುಣರು ಅವರ ಮುಂದೆ 
ಹೊರಟರು. ದೆ ಕುದುಕಿಯ ಸವಾರರು ಹಿಂದ ಹೊರಟರು. ತಮಟಿಗಳನ್ನು 


ಬಾರಿಸಿದರು. ಕೊಂಬುಗಳನ್ನು ಊದಿದರು. ವನಪ್ರದೇಶವೆಲ್ಲವೂ ಪ್ರಶಿ 
ಧ್ವನಿತವಾಗುತ್ತಿದ್ದಿತು. 


ಆ ಹಳ್ಳಿಯ ತರುಣರಲ್ಲಿ ನಾಲ್ಪಾರುಜನ ಅಂಬುಗಾರರಿದ್ದರು. ಅವರು 
ಬಿಲ್ಲುಬಾಣಗಳನ್ನು ತೆಗೆದುಕೊಂಡು ಹೊರಟರು. ಕುದುರೆಯ ಸವಾರರಿಗೆ 
ಅವರನ್ನು ನೋಡಿ ಆಶ್ಚ ರ್ಯವಾಯಿತು. ಎಂಥ ಬಲಿಷ್ಮರಾದ ಆಳುಗಳು. 
PH ಎಷ್ಟು ಗಾತ್ರ ನಿದೆ. ತೊಡೆಯ ಕಂಬಗಳು ಎಷ್ಟು ಪುಷ್ಮ ವಾಗಿದೆ. 
ಎಂಥಾ ನಡೆಗಳು "ಎನ್ನು ಅಕ್ಕ ಕಿಮ ನೋಟ ಇರದು ಎಂದು 
ಆಶ್ಚರ್ಯಪಟ್ಟುಕೊಂಡರು, ದಾ ನಡೆದಂತೆಲ್ಲಾ ಪ ಪರಸ್ಪರ ಮಾತನಾಡುತ್ತಾ 
ಸ್ನೇಹವು ಬೆಳೆಯಿತು. ಕುದುರೆಯ ಸರದಾರನು ಅಂಬುಗಾರರನ್ನು ನೋಡಿ 
ನಗುತ್ತಾ : “ಈ ಅಂಬುಗಳಿಂದ ತೋಳಗಳನ್ನು ಹೊಡೆಯಲಾಗುವುದೇ?? 
ಎಂದು ಕೇಳಿದನು. | 

*ಸರದಾರರೇ ಈ ಅಂಬಿನ ನಿದ್ಯದ ರಹಸ್ಯವನ್ನು ಕೇಳಿ. ಗುರಿಯಿಟ್ಟು 
ಹೊಡೆದರೆ ಕಣ್ಣು ಗಳು ತೂತಾಗಿಹೋಗುತ್ತವೆ. ಹಣೆಗೆ ಹೊಡೆದರೆ ತಲೆ 
ಯಿಂದ ರಕ್ತ ಸೋರುತ್ತ ದೆ. ಆಗ ತೋಳಗಳು ನೆಗೆದುಹಾರುತ್ತ ವೆ. ದೊಣ್ಣೆ 
ಗಳಿಂದ ಹೊಡೆದರೆ ನರದ ಮೇಲೆ ಬಿದ್ದು ಸಾಯುತ್ತವೆ” ಎಂದು ಹೇಳಿದರು. 

ಕಾಡಿನ ಕಡೆಯಿಂದ ಗಿಡಗಳ ಮಧ್ಯೆ ರಭಸದಿಂದ ತೋಳವು ಬರುತ್ತಿರುವ 
ಸದ್ದು ಕೇಳಿಸಿತು. ಕುದುರೆಯ ಸವಾರರು “ಅಣ್ಣಗಳಿರಾ, ಅಂಬು ಹೊಡೆ 
ಯಿರಿ ನೋಡೋಣ” ಎಂದನು. ಇಬ್ಬರು ಅಂಬುಗಾರರು ಗುರಿಯಿಟ್ಟು 
ಎರಡು ಬಾಣಗಳನ್ನು ಹೊಡೆದರು. ತೋಳವು ಅರ್ಭಟಸುತ್ತಾ. ಮೇಲೆ 
ಚಿಮ್ಮಿತು. ಕುದುರೆಯ ಸವಾರನು ಈಟಿಯಿಂದ ಹೊಟ್ಟೆ ಗೆ. ಕಿವಿದನು. 
ತೋಳವು ಅರ್ಭಟಸುತ್ತಾ ನೆಲದಮೇಲೆ ಸುತ್ತುತ್ತಿತ್ತು. “ಮತ್ತೊಬ್ಬ ಬನು 
ಈಡಿಯಿಂದ ಕಿವಿದನು. ಸಿರ ಮೇಲೆ ಬಿತ್ತು. ಸಾ ಹೊಂಡ ಚುಚ್ಛಿದನು. 


ಭತ್ರಪಶಿ ಶಿವಾಜಿ ೫ 


ಈ ಬೇಟೆಯ ಗದ್ದ ಲ ಹಳ್ಳಿಯಿಂದ ಹಳ್ಳಿಗೆ ಹಬ್ಬಿತು. ತರುಣರೆಲ್ಲರೂ 
ಬೇಟಿಗೆ ಹೊರಟರು, ಎಲ್ಲೆ ಲ್ಲಿಯೂ a ಸಿ ಸತ್ತು ಬೀಳು 
ಕಿದ್ದುವು. | 

ಪುಣೆಗೆ ಸುಮಾರು ಒಂದು ಗಾವುದ ದೂರದಲ್ಲಿ ತೋರಣವೆಂಬು 
| ದೊಂದು ಊರು. ಆ ಊರಿನ ಕೋಟಿ ಭದ್ರವಾದ ಕೋಟಿ, ಅಲ್ಲಿ ಬಿಜಾ 

ಪುರದ ಸುಲ್ತಾನನ ಸೈನ್ಯದ ಶಾಣೆಯಿತ್ತು. ಒಬ್ಬ ತುರುಸ್ಕ ಸೇನಾಪತಿ 
ಯಿದ್ದ ನು | 

ಆ ಸವು ಮೊಗಲ್‌ಳ್ಳ ಚಕ್ರವರ್ಕಿಗಳ ರಾಜ್ಯಕ್ಕೂ ಜಃ ರಾಜ್ಯಕ್ಕೂ 
ಗಡಿನಾಡಾಗಿದ್ದಿ ತು. ಅಲ್ಲಿ $ಯಕಟ್ಟ ನಸ್ಟ ಳಗಳಲ್ಲಿ ಅನೇಕ ದುರ್ಗಗಳಿದು ವು. 
ಅವೆಲ್ಲವೂ, ಏಡಾಪುಕದ: ಸುಲಾ ನಗೆ “ರತ್ತು. ಅಲ್ಲೆಲ್ಲಾ ಬಿಜಾಪುರದ. 
ಸ್ಫನಿಕರಿದ್ದ ರು 

ತೋರಣದಲ್ಲಿದ್ದ ನಾಲ್ಕಾರು ಸೈನಿಕರು ಈ ಕಾಡುಗಳಲ್ಲಿ ಕುದುರೆಯ 
ಮೇಲೆ ಕಿರುಗಾಟಕೆ ಹೊರಟಿದ್ದರು. ಅದು ಗಸ್ತಿನ ಕರಗ ಶತ್ರುಗಳ 
ಸುಳಿವನ್ನು RE ಗಸ್ತು. ಕಾಡಿನಲ್ಲಿ ತೋಳಗಳು ಸತ್ತು ಬಿದ್ದಿವೆ. 
ಈಟ ಭಲ್ಯ ಕಕ್ತಿಗಳಿಂದ ಘಾಯಮಾಡಿದ್ದಾರೆ, ಕುದುರೆಯ ಗೊರಸಿನ 
ಗುರುತುಗಳಿವೆ. ಇದೇನು, ಯಾರೋ ಸೈನಿಕರು ಇಲ್ಲಿ ಓಡಾಡುತ್ತಿರಬಹುದು 
"ಎಂದು ಶಂಕಿಸಿ ದಟ್ಟವಾದ ಅರಣ್ಯದಲ್ಲಿ ಸ್ವಲ್ಪದೂರ ಕುದುರೆಗಳನ್ನು ಚುಕಾ 
ಯಿಸಿದರು. ತಮಟೆ ಕೊಂಬುಗಳ ಸದ್ದು ಕಿವಿಗೆ ಬಿತ್ತು. ಆಲ್ಫೆಸಿ ಕೇಳಿದರು. 
ಆಕ್ರೋಶದಿಂದ ಮುಂದೆ ನುಗ್ಗಿದರು. ಈ ಬೇಟೆಗಾರರ ದಂಡು ಅವರಕಣ್ಣಿ ಗೆ 
ಬಿದ್ದಿ ತು. ಅವರನ್ನು ನೋಡಿ ಆ ಬಿಜಾಪುರಿ ಸೈನಿಕರು ಅಚ್ಚ ರಿಗೊಂಡರು. 
ಹಳ್ಳಿಯ ತರುಣರು 'ನಿವರಕಡೆ ಬಿರುಗುಟ್ಟಿ ಕೊಂಡು ನೋಡುಕ್ತಿ ರು. ಕುದುರೆ 
ಸವಾರರು “ಅವು ತೋಳಗಳಲ್ಲ” ಹಿಪಿಕೋ ಬಿಜಾಪುರದ ಸುಲ್ತಾನರ ಗೂಳಿ 
ಗಳ್ಳುಎಂದು ಹಾಸ ಸ್ಕಮಾಡಿ ನಗುತ್ತಾ ಕೇಕೆಹಾಕುತ್ತಾ ಮುಂದೆಹೋದರು. ಆ 
ಮಾತುಗಳು ತುರುಷ್ಕ ಸೈನಿಕರ ಕಿನಿಗೆ ಬೀಳುತ್ತಲೇ ಬಿಸಿಬಿಸಿಯಾಯಿತು. 
ರೋಷನೆದ್ದಿ ತು. ಅವರು ಕುದುರೆಗಳನ್ನು ತಿರುಗಿಸಿ, ಮುಂದೆ ತಂದು ತಡೆದು 
ನಿಲ್ಲಿಸಿ “ಯಾರೋ ನೀವು ಕಳ್ಳರಂತೆ ಕಾಣುತ್ತೀರಿ, ದರೋಡೆಕೋರರಂತೆ : 
ಕಾಣುತ್ತೀರಿ” ಎಂದು ಗದ್ದರಿಸಿದರು. 


ಸ | ಛತ್ರಪತಿ ಶಿವಾಜ 


ಹಳ್ಳಿಯ ತರುಣರು “ಇಲ್ಲ ಸಾಹೇಬಾ ನಾವು ಸತ್ಯವಾಡುವ ಜನ ಬೇಟಿ, 
ಯಾಡುಕ್ತಿ ದ್ದೇವೆ. ನಿಮ್ಮ ದಾರಿ ನೋಡಿಕೊಂಡು ನೀವು ಹೋಗಿ ನಮ್ಮ 
ಹಾದಿ ನಮಗೆ” ಎಂದು ಹೇಳಿದರು. 
ತುರುಷ್ಪ ಸೈನಿಕರು ಅನರ ಅಲಕ್ಷ್ಯ 5ದ ಮಾತುಗಳನ್ನ ಕೇಳಿ “ಅಲ್ಲ 
ಕಾಣಿರೋ ಹಂದಿಗಳಿರಾ! ಇದು ಸರಕಾರದ ರಾಜ್ಯ, ಎಂಬುದು ಗೊತ್ತಿಲ್ಲ 
ವೇನಿರೋ ಬೇಟಿಯಾಡಲು ನಿಮಗಾರು ಸರವಾನಗಿ ಕೊಟ್ಟಿ ದ್ಜಾ ರೆ? ಎಂದು 
ಅಧಿಕಾರವಾಣಿಯಿಂದ ನುಡಿದರು. ಅವರಿಗೆ ಆ ಅಧಿಕಾರ ಮದದಲ್ಲಿ ತಾವು: 
ಎಷ್ಟು, ಮಂದಿ ಇದ್ದೆ (ವೆ ಈ ಜನನೆಸ್ಟಿ ನೆ. ಎಂಬ ಜಾ ನೋದಯವೇ ಆಗಲಿಲ್ಲ. 
ಹಿಂದೂ ಸವಾರರು "ಅವರಮೇಲೆ ನುಗ್ಗಿ ಕೆಳಗುರುಳಿಸಿದರು. ಕತ್ತಿಗಳನ್ನು 
ಕಿತ್ತುಕೊಂಡರು. ಹಗ್ಗ ಗಳಿಂದ ಮರಗಳಿಗೆ ಕಟ್ಟಿ ಬಿಗಿದರು. ಅವರ ಬಾಯಿಗಳಿಗೆ 
ಬಟ್ಟೆ ತುರುಕಿ “ಹರಾಂ ಧಾಂಡಿಗರ ಎಚ್ಚರವಿರಲಿ? ಎಂದು ಮೂದಲಿಸಿ 
ಹೊರಟುಹೋದರು. | 

ಆ ಗುಡ್ಡ ಗಾಡು ಪ್ರದೇಶವು ಮಹಾರಾಷ್ಟ್ರದ ಸೀಮೆ. ನನರಾಶ್ರಿಯ 
ದಿನಗಳು ಬಂದವು. ಎಲ್ಲೆಲ್ಲಿಯೂ ದುರ್ಗಾಪೂಜೆ. ಆ ಹಳ್ಳಿ ಗಳಲ್ಲಿಲ್ಲಾ 
ಪುಣೆಯ ಹೆಸರು ಕೇಳಿಬ ಬರುತ್ತಿದ್ದಿ ತು. 

ಪುಣೆಯೆಂದರೆ ಇಂದಿನ ಮಹಾನಗರಿಯಲ್ಲ. ಅಂದು. ಅದೊಂದು ಸಣ್ಣ 
ಹಳ್ಳಿ ಆಮೇಲೆ ಬೆಳೆದು ಬೆಳೆದ» ಮಹಾನಗರಿಯಾಯಿತು. ಮಹಾರಾಷ್ಟ್ರದ 
ರಾಜಧಾನಿಯಾಯಿತು. ನಾವು ಹೇಳುತ್ತಿರುವ ಕಾಲ ಮೂರು ಶತಮಾನಗಳ 
ಹಿಂದಿನ ಕಾಲ. ಪುಣೆ ಸಣ್ಣಾಹಳ್ಳ. ಅದು ಶಿವಾಜಿಯ ' ತಂದೆ ಷಾಜಿಯವರ : 
ಜಹಗೀರ. ಬಿಜಾಪುರದ 'ಸಂಸಾ ನೆಕ್ಕ ಸೇರಿದ ಗಡಿಪ್ರದೇಶ.ಆಗಾಗ ಮೊಗಲರು 
'ಬಂದು ಹಾವಳಿಮಾಡಿ ಊರು ಆ ಷಾಜಿಯು. ಬಿಜಾಪುರದಲ್ಲಿ 
ಮಹೋನ್ಸ ತ ಸದನಿಯುಲ್ಲಿದ್ದನ ನು. ಅವನಿಂದ ಸರಿತ್ಯ ಕ್ಷಳಾದ. ಧರ್ಮಸಪತ್ತಿ 
ಅವಳ ಜೊತೆಯಲ್ಲಿ ತಂದೆಯ € ಆಗ್ರಹ ಪುತ್ರನಾದ ಸ ಶಿವಾಜಿ ಅಲ್ಲಿ 
ಬೆಳೆಯುತ್ತಿ ದನ ನು. ದಾದಾಜೀಕೊೊಂಡಪೇವಸೆಂಬ ಬಾ ೨)ಿಹ್ಮಣನನ್ನು ಷಾಜಿಯು 


ಟ್ಟಿ 


ಶಿನಾಜಿಯ ೬ ಉಪಾಧಾ ಬಯನನ್ನಾಗಿ ನೇಮಿಸಿದ್ದನು, ಜಹಗೀರಿಯ ಆಡಳಿತಾಧಿ 


ಕಾರವನ್ನೂ ಜಸ) ನೋಡಿಕೊಳ್ಳು 3 ದ ನು ನಿಷ್ಠಾ ವಂತ ನಿಸ್ಪ ಹ 
ಬ್ರಾ ಹ್ಮಃ ಣ ಸ ಆ ಜನೊನ್‌ದಾರಿಯನ್ನು ಬಹಳ ಅಭಿವೃ ತ ಗೆ 


ಛತ್ರಪಕಿ ಶಿವಾಜ ` | 


ತಂದಿದ ನು. ಆ ಗುಡ್ಡ ಗಾಡಿನ ಜನ ಕಷ್ಟ ಪಟ್ಟು ಬೇಸಾಯ ಮಾಡುವವರಲ್ಲ. 
ಅವರಿಗೆಲ್ಲಾ ಅನ್ನ ಬಟ್ಟೆ ಗಳನ್ನು ಕೊಟ್ಟು ಕೇತ ಪ್ರೋತ್ಸಾಹ ಕೊಟ್ಟು 
ಒಳ್ಳೆಯ ಬೇಸಾಯದಲ್ಲಿ ಪಳಗಿಸಿದ್ದನು. ಪುಣೆಯ ವಿಷಯದಲ್ಲಿ ಅನೇಕ ಕಥೆ 
ಗಳ. ಅಂತಹ ಪ್ರಾಚೀನ ಕಥೆಗಳನ್ನುಳ್ಳ ಪುರಾತನ ಗಾ ್ರ್ರಮಗಳೇ ಮುಂದಿನ 
ಚರಿತ್ರೆಗಳಲ್ಲಿ ಬಲು ರೊಡ | ಪ್ರಾಮುಖ್ಯತೆಯನ್ನು ಸ ಸಡೆದಿರುವ ಮಹಾನಗರ 
ಹೇ ಯಾತ್ರಾಸ ಸ್ಥಳಗಳು, ಪುಣ ಸ್ಥಳಗಳೂ ಆಗಿವೆ. ಕ್ರೂರಿಯಾದ 
ಮೊಗಲ್‌ ವಾದನ ಸತಿಯೊಬ ನು ಸೈನ್ಯ ಸ ಸಮೇತ ಆ ಗಾ ಮಕ್ಕೆ ಬಂದನಂತೆ. 
ಅಲ್ಲಿ ಒಂದು ಹಿಡಿ ದವಸವೂ ಸಿಕ್ಕಲಿಲ್ಲ. ಒಂದು ಚಿನ್ನದ ನಾಣ್ಯ ವೂ ದೊರೆಯ 
ಲಿಲ್ಲ. ಒಬ್ಬ ಯುವಶಿಯೂ ಕಣ್ಣಿಗೆ ಬೀಳಲಿಲ್ಲ. ನ್‌ ಕಾಡು ಸೇರಿ 
ಕೊಂಡು ಊರು ಬರಿದಾಗಿಹೋಗಿತ್ತು. ಸೇನಾಧಿಪತಿಗೆ ಕೋಪವು ಇಮ್ಮಡಿ 
ಸಿತು. ಅವನ ಸೆ ಸೈನಿಕರನ್ನು ಬಿಟ್ಟು ಆ ಮನೆಗಳನ್ನೆ ಲ್ಲಾ ನೆಲಸಮ ಮಣು 
ವನು. ಗಾಗ ಕತ್ತೆ ಗಳನ್ನು ಕಟ್ಟಿ ಸಿ enc ಊರು 
ಮಧ್ಯದಲ್ಲಿ ಒಂದು ಕಬ್ಬಿ re ಕಂಭವನ್ನು ನೆಡಿ ಗುರುತು ಮಾಡಿಹೋದನು. 
ಗ್ರಾಮದ ಜನ ಪುನಃ ಘೆ ಸೇರಿಕೊಂಡರು. ಗುಡಿಸಲುಗಳನ್ನು ಹಾಕಿ 
ತು ಗಾಳಿ ಮಳೆಗಳಿಗೆ ಮರೆಮಾಡಿಕೊಂಡರು. ಹಾಗೆಯೇ ಇದ್ದ ಹಾಳು 


ಗ್ರಾಮ ಕೊಂಡದೇವನ ಅಧಿಕಾರದಿಂದ ಜೆಳಕು ಮಾಡಿದಂತಾಯಿತು. ಆ 
ಕಬ್ಬೆ ಣದ ಕಂಭವನ್ನು ನೋಡಿ ಜನ ಹೆದರುತ್ತಿ ದ್ದ ರು... ಕೊಂಡದೇವನು 


ತ ತನ್ನ ಕ್ಸೈ ಯಿಂದ ಆ ಕಂಭವನ್ನು ಕಿತ್ತು ಹಾಕಿದನು. ಒಳ್ಳೆಯ ಎಲ್ರು 
ಗಳನ್ನು ಕಜ್ಜ 'ನ್ನವ ಗುಳದಿಂದ ME ಆಮೇಲೆ ಊರು ಅಭಿವೃದ್ಧಿ 
ಯಾಗಿ ಕಳಕಳಿಸತೊಡಗಿತು. . ಮನೆಗಳನ್ನು ಕಟ್ಟ ದರು... ಬಡವರಾದರೂ 
ಅಚ್ಚುಕಟ್ಟಾದ ಮನೆಗಳು. ಮನೆಯ ಗೋಡೆಗಳಲ್ಲಿ ಕ ಸ್ಟ ರುಕ್ಮಿಣಿ ಚಿತ್ರ, 
ಕಾಳಿಂಗ ಮರ್ಧನ ಚಿತ್ರ ಬರೆಯುತಿ ತ್ತಿದ್ದರು. ಊರು ಮಧ್ಯದಲ್ಲಿ ಒಂದು 
ದೇವಾಲಯ. ಮತ್ತೊ ಂದುಕಡೆ ಜಹಗೀರ್‌ದಾರ್‌ರ ಹಳೆಯ ಕಾಲದ ದೊಡ್ಡ 
ಮನೆ. ಹೊರಗಿನ ಚಾವಡಿ ವಿಶಾಲವಾಗಿದ್ದಿ ತು. ಒಳಗಿನ ಹಜಾರ ದೊಡ್ಡ 
ದಾಗಿದ್ದಿತು. ಮಧ್ಯೆ ತುಳಸಿಯ ಬೃಂದಾವನ. ಒಂದೆರಡು ಪಾರಿಜಾತ 
ವೃಕ್ಷಗಳು, ಹೂವಿನ ನಡಗಳು ಶೋಭಿಸುತ್ತಿದ್ದುವು. ಹೊರಗಿನ : ಚಾವಡಿ 
ಯಲ್ಲಿಯೇ ಕೊಂಡದೇವನು ಶಿವಾಜಿಯನ್ನು ಅವನ ಸಹಪಾಠಿಗಳನ್ನು ಸೇರಿಸಿ 


ಲ ಭತ್ರ ಪತಿ ಶಿವಾಜಿ 


ಪಾಠಪ್ರವಚನಗಳನ್ನು ಮಾಡುತ್ತಿ ದ್ದ ನು. ಮಧ್ಯಾಹ್ನೆವೆಲ್ಲಾ ಲೆಖ್ಬ ಪತ್ರಗಳನ್ನು 
ನೋಡಿ ಬರೆದಡುತ್ತಿದ್ದ ನು. ಸಂಧ್ಯಾಕಾಲ ದೀಪಸ್ತ ಂಭಗಳಲ್ಲಿ "ೀಪಗಳನ್ನು 
ಹಚ್ಚಿಡುತ್ತಿದ್ದರು.  ಕೊಂಡದೇವನು ತನ್ನ ಶಿಷ್ಯರಿಗೆ ಭಜನೆ ಮಾಡಿಸಿ. 
ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದನು. ಊರಿನ ಜನರೂ 
ಬ:ದು ಕೇಳಿಕೊಂಡು ಹೋಗುತ್ತಿ ದ್ದ ರು. ಹೀಗೆ ಪ್ರಾಶಃಕಾಲದಿಂದ ಸಂಧ್ಯಾ 
ಕಾಲದವರೆಗೆ ಓದುವ ಹುಡುಗ ಶೈತರು ಊರಜನರೂ ಆ ಚಾನಡಿಯಲ್ಲಿ 
ಸೇರಿರುತ್ತಿ ದ್ದ ರು. ಒಳಗಿನ ಹಜಾರದಲ್ಲಿ ಜೀಜಾಬಾಯಿಯು ಮನೆಯ ಕೆಲಸ ' 
ಗಳನ್ನೆಲ್ಲಾ ಮಾಡಿ, ದೇವರಪೂಜೆ ನಡೆಸುತ್ತಿದ್ದ ತಳು ಬ್ರಾ ಹ ಣರಿಗೆ ದಾನದಕ್ಷಿಣೆ 
ಗಳನ್ನು ಕೊಡುತ್ತ, ದ್ಹಳು. ಬಡವರಿಗೆ ಅನ್ನ ಗಂಜಿ ನೀಡುತ್ತ, ದ ಳು ಮಕ್ಕ ಳಿಗೆ 
ಹಾಲುಸೊಡುತ್ತಿ ದ್ದ ಇ. ಆ ಊರಿನ ನಾಕ; ಅನ ಛತ್ರ ನ್ಯಾಯಾಲಯ 
ಕಛೇರಿ ಎಲ್ಲವೂ ಈ ಮನೆಯೇ ಆಗಿತ್ತು. ನವರಾತ್ರಿಯಲ್ಲಿ ಅಮ ಒಸವರನ್ನು 
ಕೂಡಿಸಿ, ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ನಡೆಯುತ್ತಿದ್ದುವು. ಬ್ರಾಹ್ಮ 
ಣರು ಸಪ್ತಶಶಿ ಇ ದುರ್ಗಾಪೂಜೆ, ಚಂಡೀಹೋಮಗಳನ್ನು ಆ 
ಮನೆಯ "ಒಳಗಿನ ಹಜಾರದಲ್ಲಿ ಮಾಡುತ್ತಿದ ರು. ಹೊರಗಿನ ಚಾವಡಿಯಲ್ಲಿ 
ಮನೆಯ ಮುಂದಿನ ಅಂಗಳದಲ್ಲಿ ಬಿಸ ನಾಡಹಬ್ಬ ದ ಹಾಡುಗಳನ್ನು 
. ಹಾಡುತ್ತಾ ಕೋಲಾಟವಾಡುತ್ತಿ ದ್ದ ರು. ಹೆಣ್ಣು ಹುಡುಗ ಇನಿ 
ಹೇಳುತ್ತಾ. ರಂಗವಲ್ಲಿಗಳನ್ನು ಹ. ಆರತಿಯ ತಟ್ಟಿ ಗಳಲ್ಲಿ ದೀಪಗಳನ್ನು 
ಹಚ್ಚಿ ಟ್ಟು; ಕೊಂಡು ಬ ) ಂದಾವನಕ್ಕೆ ಸ ಜೆ ಮಾಡಿ ಸ "ಮಾಡುತ್ತಿ ದ್ದ ಸ 
ಬೀಸ ಸ್ಸ ವು ವಿಜ , ಂಭಣೆಯಿಂದ ನಡೆಯುತ್ತಿ ದ್ದಿ ತು 
ಕೊಂಡಶೇವನು ಸ್ನಾನಾಹ್ನೀಕಗಳನ್ನು SEE 8 
ಮಾಡಿಕೊಂಡು ಕಛೇರಿಯಲ್ಲಿ ಅಧ್ಯತೆಯಿಂದ. ಲೋಡು ದಿಂಬುಗಳನ್ನು ಒರಗಿ 
ಕುಳಿತು ಕೊಂಡಿದ್ದ ನು. ಗುಮಾಸ್ತ ರಿಬ್ಬ ರು ಜನೂನ್ಹಾ ರಿಯ ಲೆಬ್ಟಿ “ಳನು 
ತಾಳೆಹಾಕಿ ವಣೆ ಮಾಡುಕ್ತಿ ದ ಕ ಊರುಟಾಗಿಲಿಕ ಅಟ್ಟ "ಕೆಯ್ದ | 
ಕಾವಲುಗಾರರು ಓಡಿಬಂದು ಬಿಜಾಪುರದ ಸುಲ್ತಾನರ ಸಿಪಾಯಿಗಳಿಬ್ಬ ರು 


ಬಂದಿದ್ದಾ ರೆಂದೂ, 'ಪಗಡೀ ಧರಿಸಿದೆ ಕಾರಕೂನನೂ ಅವರ ಜೊತೆಯಲ್ಲಿ 
ಬಂದಿದ್ದ ಕೆಂದೂ, ವಿನಯದಿಂದ ಅರಿಕೆಮಾಡಿದರು. ಫೊಂಡಜೀವನು 


ಅವರನ್ನು ಕರೆತರುವಂತೆ ಅಪ್ಪಣೆ' ಮಾಡಿದನು. ಆ ಸಿಪಾಯಿಗಳೂ ಕಾರ 


ಛತ್ರಪಕಶಿ ಶಿವಾಜಿ | | € 


ಕೂನನೂ ಬಂದು ಆ ತೇಜಸ್ವಿಯಾದ ವೃದ್ಧ ಬ್ರಾಹ್ಮಣನನ್ನು ಕಂಡರು. 
ಮಾತು ಕಥೆಗಳು ಸೌಜನ್ಯದಿಂದಲೇ ಆರಂಭವಾದವು.  ಕಾರಕೂನನು 
ಬ್ರಾಹ್ಮಣ, ಅವನು ಸಮಾಚಾರವೆಲ್ಲನನ್ನೂ ಗೋಪ್ಯವಾಗಿ ದಾದಾಜಿಯವರಿಗೆ 
ಅರಿಕೆಮಾಡಿದನು. 'ತೋರಣದ ಠಾಣ್ಯದೆ ಗಸ್ತು ಸಿಪಾಯಿಗಳನ್ನು ಹೊಡೆದು 
ಬಡೆದು ಮರಗಳಿಗೆ ಕಟ್ಟಿ ಹಾಕಿದ್ದರು. ಈ ಸಮಾಚಾರ ಸೇನಾಧಿಸತಿ ಗಫೂರ್‌ 
ಖಾನ್‌ ಸಾಹೇಬರಿಗೆ ತಿಳಿಯಿತು. ಅವರು ವಿಚಾರಣೆ ನಡೆಸಿದರು. ಹತ್ತಿಪ್ಪತ್ತು 
ಕುದುಕೆಯ ಸವಾರರಿದ್ದರೆಂದು ಅವರಿಗೆ ವರದಿಯಾಗಿದೆ. ಆ ಸವಾರರ 
. ಮುಖಂಡನು ಶಿವಾಜಿಯೆಂದು ಸಾಹೇಬರಿಗೆ ಗೊತ್ತಾಗಿದೆ, ಶಿವಾಜಿಯನ್ನು 
ಕಂತರಬೇಕೆಂದು ಅಪ್ಪಣೆಮಾಡಿ ಕಳುಹಿಸಿದ್ದಾರೆ ಎಂದು ವಿನಯದಿಂದ ತಿಳಿ 
ಸಿದನು. ಕೊಂಡದೇವನ ಮುಖಭಾವದಲ್ಲಿ ಬದಲಾವಣೆ ಏನೂ ಆಗಲಿಲ್ಲ. 
ಅವನು ನಿಧಾನವಾಗಿ «ಶಿವಾಜಿಯವರೆಂದರೆ ಯಾರೆಂದುಕೊಂಡಿದ್ದೀರಿ. ' 
ನೀವೆಲ್ಲಿಯೋ ತಪ್ಪಿ ಇಲ್ಲಿಯವರೆಗೆ ಬಂದುಬಿಟ್ಟಿದ್ದೀರಿ, ಒಳ್ಳೆಯದು ನೀವೂ 
ನಮ್ಮವರೇ, ಈ ಜಹಗೀರಿಯ ಒಡೆಯರು ಬಹದ್ದೂರ್‌ ಷಾಜಿಯವರು. 
ಬಿಜಾಪುರದ ದರಬಾರಿನಲ್ಲಿ ಅವರ ಹೆಸರನ್ನು ಕೇಳದವರಿಲ್ಲ, ಅವರ ಮಕ್ಕಳು 
ಶಿವಾಜಿರಾಯರು. ಅವರು ಅಂಥಾ ಕೆಲಸಗಳಿಗೆ ಹೋಗುವವರಲ್ಲ. ನಿಮ್ಮ. 
ಸಿಪಾಯಿಗಳಿಗೂ ಆ ಕುದುರೆಯ ಸವಾರರಿಗೂ ಹೋರಾಟಿ' ನಡೆಯಲಿಲ್ಲ. 

ಸಿಪಾಯಿಗಳಾರೂ ಸತ್ತಿಲ್ಲ. ಇಂಥಾ ಪ್ರಕರಣದಲ್ಲಿ ಖಾನ್‌ ಸಾಹೇಬರಿಗೆ 
ವಿಚಾರಣೆ ನಡೆಸುವ ಅಧಿಕಾರವಿಲ್ಲ., ವಿಚಾರಣೆಯಾಗಬೇಕಾದರೆ ಬಿಜಾಪುರದ 
ದರ್ಬಾರಿನಲ್ಲಿ ವಿಚಾರಣೆ. ನಡೆಯಬೇಕು. . ಅಂಥಾ ದೊಡ್ಡ ಪ್ರಮೇಯನೇನೂ 
ಈಗ ನಡೆದಿಲ್ಲ. ವೃಥಾ ಕಿತ್ತಾಟಕ್ಕೆ ಕ್ಟ ಹಚ್ಚ ಬೇಡಿರಿ, ಇದೆಲ್ಲಾ ರಗಳೆಗಿಟ್ಟು 
ಕೊಂಡು ಎಲ್ಲಿಂದ ಎಲ್ಲಿಗೇ ಹೋಗುತ್ತೋ ಯಾರಿಗೆ ಗೊತ್ತು, ಎಂದು ಹೇಳಿ 
ಕಾರಕೂನನ ಕಡೆ ಕಿರುಗಿ ರಾನ್‌ಜೀ ನೀವು ಬ್ರಾಹ್ಮಣ ಮುಸ್ಸದ್ದಿ ಗಳು, 
ನಿಮಗಿಷ್ಟು ಮುಂದಾಲೋಚನೆ ಹೊಳೆಯಲಿಲ್ಲನೇ? ವಿಚಾರಣೆ ಹಾಗಿರಲಿ 
ಮೊದಲು ನಿಮ್ಮ ತಲೆಗೆ ಬರುವ ಪ್ರಸಂಗವಿದು: ಷಾಜಿಯವಕೆಂದರೆ ಏನೆಂದು 
ಕೊಂಡಿದ್ದೀರಿ. ಬಿಜಾಪುರ ರಾಜ್ಯದಲ್ಲಿ ಅವರ ಹೆಸರು ಎತ್ತುವುದಕ್ಕೆ ಯಾರಿಗೆ 
ಧೈರ್ಯವಿದೆ. : ಈ ವೀಕಲಾಟಕ್ಕೆ ಸೀವೆಲ್ಲಿ ಸಿಕ್ಕಿಕೊಂಡಿರಿ, ಎಂದು ಹೇಳಿದನು. 
ಕಾರಕೂನನ ಮುಖ ಸಪ್ಪಗಾಯಿತು. ಅವನು ದಾದಾಜೀಸಾಹೇಬ್‌, 


೧6 ಭತ್ರಪತಿ ಶಿವಾಜಿ 


ನಾನೇನು ಮಾಡಲಿ ತಾವು ಹೇಳಿದ್ದ ನ್ನೆಲ್ಲಾ ನಾನು ಅರಿತೇ ಇದ್ದೆ ನೆ. ಆದರೆ 
ಬಿಜಾಪುರದ ಸಿಪಾಯಿಗಳಿಗೆ ಅಸಮಾನವಾಗಿದೆಯೆಂದು, ಖಾನ್‌ಸಾಹೇಬರು 
ರೊಚ್ಚಿ ಗೆದ್ದಿ ದ್ದಾ ರೆ. ಅವರು ನನ್ನನ್ನು ಹೋಗಿ ಬಾ, ಎಂದರು ಇಲ್ಲಿಯವರೆಗೆ 
ಸೆ ಕನ್‌ | ಅಸರಾಧವಿದ್ದ ಥೆ ಮನ್ನಿ ಸಿರಿ ಎಂದು ಹೇಳಿದನು. 

ಕೊಂಡಡೀವನು ಒಳ್ಳೇ ಯದು "ಹೊತ್ತು ಏರುತ್ತಿದೆ. ಒಳಗೆ ಹೋಗಿ 

ಸ್ಟಾನ ಭೋಜನಗಳನ್ನು "3,010, `ಜೋಜಸೋತ್ತರ ಏನಾದರೂ 

ಡಿ ಮಾಡೋಣ, ಸಗರ ಹೇಳಿದನು. 

ಬಿಜಾಪುರದ ಸಿಪಾಯಿಗಳಿಬ್ಬ ರೂ ಕಛೇರಿಯ ಠಾಣೆಯಲ್ಲಿ ಬಿಡಾರ 
ಮಾಡಲಿ, ಅವರ ಊಟ ಜ್‌ ವ್ಯ ವಸ್ಥೆ ಮಾಡೋಣ ಎಂದು ಹೇಳಿ 
ಕಳುಹಿಸಿದನು. 

ಮಧ್ಯಾಹ್ನ ಪೂಜೆ ಮಂಗಳಾರತಿಗಳಾದ ಮೇಲೆ ಬ್ರಾಹ ಹಇಣಭೋಜನ 
ವಾಯಿತು. ಕಾರಕೂನನಿಗೂ ಒಳ್ಳೆಯ ಹಬ್ಬದೂಟ ಸಿಕ್ಕಿತು. 'ಧ್ಯಾ ಹ್ಸೊ 


ತ್ತರ ಕಛೇರಿಯಲ್ಲಿ ಸ್‌ ಕಾರಕೂನನಿಗೂ ತಾಂಬೂಲಗಳನ್ನು. 
ಕೊಟ್ಟ ರು. 


"ನೊಂಜಕೇವಷಿಕ ಸ್ನೇಹ ಪುರಸ್ಸರವಾಗಿ ಅವರನ್ನು ಬೀಳ್ಳೊ ಟ್ಟು ಕಳುಹಿಸಿ 
ದನು. ದಾರಿಯಲ್ಲಿ ಬರುತ್ತಾ ಸಿಪಾಯಿಗಳೂ ಜಾಕ್‌ ಯ ಮಾತ 
ನಾಡಿಕೊಂಡರು. ಅವರಿಗೆ ಲ್‌ ರೈ ವತ್ತು ಮೊಹರುಗಳ ಗುಪ ಸ್ಮದಾನ ಸಿಕ್ಕಿತ್ತು. 
ಹೇಗೆ ಹಂಚಿಕೊಳ್ಳ: ಬೇಕು, ಎಂಬ ಮಾತುಗಳಿಗೆ ಮೊದಲಾಯಿತು. ಸಿಪಾಯಿ 
ಗಳು ನಾಲ್ವ ಚ್‌ ಕಾರಕೂನನಿನೂ ಸಮಭಾಗ ಐವತ್ತು ಐವತ್ತು ಮೊಹರು 
ಗಳು ಸಿಕಿ ಮವ. ಅವರ ಆನಂದಕ್ಕೆ ಪಾರನಿಲ್ಲ. ಡೊಡ್ಡ ನಿಜಯಗಳಿಸಿ 
ತೆಂದುಕೆಸೆಂಡು ಹೊಕುಡ ಮತ್ತಾರಿಗೂ ಈ “ಎಷಯ ಕಿವಿಗೆ 
ಬೀಳಬಾರದೆಂದು ಆಣೆಹಾಕಿಕೊಂಡು ಹೊರಟುಹೋದರು. 

ನವರಾಶ್ರಿ ಹಬ್ಬವು ನ ದಾದಾಜಿಯು ಜೀಜಾಬಾಯಿ 
ಯವಕರೊಡನೆ ಅಂತರಂಗದಲ್ಲಿ ಈ ಪ ರಿ ಕರಣವನ್ನು ತಿಳಿಸಿದನು. ಅವರಿಬ್ಬರೂ 
ಮಾತನಾಡಿಕೊಂಡರು. | 

ಕೊಂಡಜೇವನು ಶಿವಾಜಿಯನ್ನು ಕರೆದು ತೋರಣದ ಸಿಪಾಯಿಗಳು 
ಬಂದುಹೋದ ಸಂಗತಿಯನ್ನು ಸ್ರಸ್ತಾಸಮಾಡಿದನು. ಕೊಂಡಠೇವ. 


Mo 


ಭತ್ರಪತಿ ಶಿವಾಜಿ | ೧೧ 


ಜೀಜಾಬಾಯಿ ಇಬ್ಬ ರೇ ಇದ್ದ ರು. ಶಿವಾಜಿಯು ನಡೆದ ವೃ ತ್ತಾಂತವನ್ನೆಲ್ಲಾ 
ನಿರ್ಭಯವಾಗಿ ಎವ ಟು ವಿವರಿಸಿದನು. | 

ಜೀಜಾಬಾಯಿಯು ಮಗನಡೇನೂ ತಫಿ ಲ್ಲ ಆ ಸಿಪಾಯಿಗಳು ಸೊಕ್ಕಿ 
ಹೋಗಿದ್ದಾರೆ ಎಂದು ಹೇಳಿ ಮಗನ ಶಲೆ ಜಾಸು 

ಗುರು ಕೊಂಡದೇವನು, ಶಿವಾಜಿ ನೀನು ಇನ್ನೂ ತರುಣ. ನಿನಗೆ 
ಬಿಜಾಪುರದ ದರ್ಬಾರಿನ ವಿಷಯ ಗೊತ್ತಿಲ್ಲ. ಅದು ರಾವಣನ ದರ್ಬಾರು, 
ನಮ್ಮ ಸರಿತಪ್ಪುಗಳು ಅಲ್ಲಿ ಕೇಳುವವರೇ ಇಲ್ಲ. ತುರುಕರಿಗೆ ಅಪಮಾನ 
ತನು. ಸೈನಿಕರ ಮೇಲೆ "ಯಾರೂ ಕೆಮಾಡಬಾರದು. ಇದೇ 
ಸುಲ್ಲಾ ನನ ರಾಜ್ಯದ ಶಾಸನ, ನಾವು ಆದಷ್ಟು ಈ ಹವ್ಯಾಸಕ್ಕೆ ಹೋಗದಿರ 
ಬೇಕು. - ಇದನ್ನು ಕೇಳಿದರೆ ಜನವರಿ ಅಸಮಾಧಾನವಾಗುತ್ತದೆ 
ಎಂದು ಬುದ್ದಿ ಬ ಹೇಳಿದನು. | 

ಶಿವಾಜಿಯು ಮಂದಹಾಸದಿಂದ ತಲೆಬಾಗಿ ಬುದ್ಧಿ ವಾದವನ್ನು ಅಂಗೀ 
ಕರಿಸಿದನು. 

ಕೊಂಡದೇವನು ಜಾವಡಿಗೆ ಹೊರಟುಹೋದನು. 

ಜೀಜಾಬಾಯಿಯು ಗುರುವಿನ ' ಮಾತಿಗೆ ನೊಂದುಕೊಳ್ಳ ಬೇಡಾ, 
ಇಲಾ ಈ ತುರುಕರ ನ್ಯಾಯ ನೆಟ್ಟಿಗಿಲ್ಲ. “ಸಠಪ್ರಕಿಷಾತೈಂ” ಇದೇ 
ಮಾನವರ ಲಕ್ಷಣ. ಬದುಕುವುದು ಸಾಯುವುದು ದೇವರ ಇಷ್ಟ, ಎಂದು 
ಹೇಳಿ ತಲೆಸವರಿ ಆಶೀರ್ವದಿಸಿದಳು. 

ಕೊಂಡದೇವನ ಗುಪ್ತದಾನದ ವಿಷಯ ತಾಯಿ ಮಕ್ಕಳಿಬ್ಬರಿಗೂ 
ತಿಳಿಯಲಿಲ್ಲ. 


ವಿ 


ಶಿವಾಬಿಯು ಹಳ್ಳಿ ಗಳ ಕಡೆ ಯಾತ್ರೆ ಹೊರಟನು. : ಹಿಕಾರಿಯು 
ಪೂರೈಸಿ ಹೋಗಿದ್ದಿತು ಕಾಡು ಮೃಗಗಳ ಕಾಟವಿಲ್ಲ. ಹಳ್ಳಿಗರಿಗೆ 


೧೨ ...: ಛತ್ರಪತಿ -ಶಿವಾಜಿ ' 


ಥೈ ರ್ಯೇತ್ಸಾಹಗಳು ತುರುಕುತ್ತಿದ್ದ ವು. ನಾನಾ ಹಳ್ಳಿ ಗಳ ತರುಣರ ತಂಡ 
1 ಸಾ ಶಿವಾಜಿಗೆ ಎನೋ ಒಂದು ಯೋಚನೆಯು ತೋರಿತು, 
ಆ ದಿನ ಆ ತರುಣರೆಲ್ಲರೂ ತೋರಣದ ಕೋಟಿಗೆ ಹೋಗಬೇಕೆಂದು ನಿಷ್ಕರ್ಷೆ 
ಮಾಡಿದರು. ತೋರಣದ ಕೋಟಿ ಭದ್ರವಾದ ಕೋಟಿ ಸುತ್ತಲೂ ಗಿರಿಕಂದರ 
ಗಳು. ಮಳೆಯ ಹೊಡೆತ ಬಹಳ ರಾಶ್ರಿ ಹಗಲು ಕುಂಭದ್ರೋಣವಾದ ಮಳೆ, 
ಪಠಸಠನೆ ಮಳೆ ಹೊಡೆಯುತ್ತಿದೆ. ಮನೆಯ ಚಾವಣಿಗಳಿಂದ. ಮಳೆ ನೀರು 
ಸುರಿದು ಹರಿಯುತ್ತಿದೆ .ಮಳೆಯ ಭರ ಕಡಿಮೆಯಾದರೆ ಸೋನೆಯು ಕುಟುಕು 
ತಲೆ ಇರುತ್ತದೆ. ಬಿರುಗಾಳಿಯ ಹೊಡೆಯ ಚಳಿಯ ಕಡಿತ. ಕೋಟಿ 
ಯೊಳಗಿದ್ದ "ಬಿಜಾಪುರದ ಸೆ ಸೈನಿಕರೂ, ಸೇನಾಧಿಪಕಿ ಖಾನ್‌ ಸಾಹೇಬರೂ ಮನೆ 
ಬಿಟ್ಟು ಹೊರಡುವಂತಿಲ್ಲ. ಕುದುರೆಗಳು, ಲಾಯಗಳಿಂದ ಹೊರಗೆ ಬರುವಂಶಿಲ್ಲ. 
ಕೈಕಾಲುಗಳು ಕಟ್ಟಿ ಹೋಗಿದೆ. ಖಾನ್‌ ಸಾಹೇಬರಿಗೆ ಬೇಸತ್ತು ಆ ಸೈನಿಕರ 
ಸಮೇತ ಬದಲು ಸ್ರದೇಶಗಳಿಗೆ ನೂರಾರು ಮೈಲಿಗಳ ದೂರ “ಜೋಗಿ ಮಳೆ 
ಚಳಿಗಾಲಗಳ ಹೊಡೆತ ತಪ್ಪಿ ಸಿಕೊಂಡು ಕುಡಿತ, ಕುಣಿತಗಳಲ್ಲಿ ಆನಂದಮಗ್ನ 
ರಾಗಿದ್ದ ರು. ಕೋಟಿಯೊಳಗೆ ಹೋಗಿಬರುವ. ಕೂಲಿಯ ಜನರಿಂದ & 
ಸಂಗತಿಯು ಶಿವಾಜಿಯ ಕಿವಿಗೆ 'ಬಿದ್ದಿ ತ್ತು ಮತ್ತೊ ಮ್ಮ ಆದನ್ನು ಕಾಶ್ರಿಮಾಡಿ ' 
ಕೊಂಡನು. ಹಳ್ಳಿ ಗಳ ಗುಡ್ಡ ಗಾಡುಗಳ ತಂಡವನು ತರಿದುಕೊಂಡು ಗು 
ಧ್ಸೈರ್ಯ ದಿಂದ ಕೋಟಿಯೊಳಗೆ ನುಗ್ಗಿ ದನು. ಕಾನಲುಗಾರರನ್ನೆಲ್ಲಾ ಕಡಿದು 
ಹಾಕಿದರು. ಆ ಕೋಟಿಯಲ್ಲಿಯೂ. ಸಣ್ಣದೊಂದು ಅರಮನೆಯಿತ್ತು. ಅದೇ 
ರ್ಯಾಸಾಹೇಬರ ಅರಮನೆ ಖಜಾನೆ ಶಸ್ಟ್ರಾ ಗಾರ ಎಲ್ಲವೂ ಇದ್ದಿತು. ಅರಮನೆ 
ಯಲ್ಲಿ ಕೆಲವು ಮಂದಿ ಪಹರೆಯವರು. ಕೆಲಸಗಾರರು ಮತ್ತೆ ಕೆಲವು ಬೀದಿಯ 
ಹೆಣ್ಣುಗಳು. ಆ ಹೆಣ್ಣು ಗಳನ್ನೆಲ್ಲಾ ಕೋಟಿಯಿಂದ ಹೊರಗೆ ಕಳುಹಿಸಿದರು. 
ಸಹರಯವರನ್ನು ಕೊಂದರು. ' ಕೆಲಸದವರನ್ನು ಹೊಡೆದು ಓಡಿಸಿದರು. 
ಕೋಟಿ « he ಕಛೇರಿಗಳೆಲ್ಲಾ ಶಿವಾಜಿಯ ಕ್ಸ ಸಿಕ ದವು. ಶಿವಾಜಿಯು 
ಖಜಾನೆಯನ್ನು ಒಡೆದು ಅಲ್ಲಿದ್ದ ಹಣವನ್ನ ಲ್ಲಾ ತನ್ನ ಜೊತೆಗಾರರಿಗೂ, 
ಹಳ್ಳಿ ಯ ತರುಣರಿಗೂ ಯಥೇಚ್ಛ ನಾಗಿ ಮು ಆ ಕೋಟಿಯಲ್ಲಿ 
ಬೇಕಾದಷ್ಟು ದವಸ ಧಾನ್ಯಗ ಇದು ಪ್ರ. ಅದು ಶಿವಾಜಿಯ ಗೋಲಂದಾಜ 
ಸ್ಫನ್ಯದ Je ಸರಿಣಮಿಸಿತು. i 


ಛತ್ರಪತಿ ಶಿವಾಜಿ... | ೧೩ 


ಬಯಲು ನಾಡಿನಲ್ಲಿದ್ದ ಸೇನಾಪತಿ ಗಫೂರ್‌ಖಾನ್‌ ಸಾಹೇಬರಿಗೆ ಈ 
ಸಮಾಚಾರಗಳನ್ನೆ ಲ್ಲಾ ವಿವರವಾಗಿ ತಿಳಿಯಬಂದಿತು. “ಖಾನ್‌ ಸಾಹೇಬರಿಗೆ 
ರುಸ್‌ ಅವರು ಬಿಜಾಪುರದ ದರ್ಬಾರಿಗೆ ಬರೆದು ಆಸ ಸ್ಪಣೆಯನ್ನು 
ಪಡೆದು ತೋರಣ ಕೋಟಿಯನ್ನು ಬಿಟ್ಟುಹೋಗಿರಲಿಲ್ಲ. ಸೈನ್ಯದ ಶಿಸ್ತಿನಲ್ಲಿ 
ಆ ತಪ್ಪು ತಮ್ಮ ಮೇಲೆಯೇ ಬರುತ್ತದೆ. ಆದರೂ ಸುಲ್ತಾನರಿಗೆ ವರದಿ 
ಮಾಡದೇ ಇರುವಂತಿಲ್ಲ. ಕೋಟಿಯು ಪೂರ್ಶಿಯಾಗಿ ನಿದ್ರೋಹಿಗಳ ವಶವಾಗಿ 
ಹೋಗಿದೆ. ತಮಗೂ ತಮ ಸೈನ್ಯಕ್ಕೂ ಊಟಕೆ ದವಸ ಧಾನ್ಯಗಳಿಲ್ಲ. 
ಖರ್ಚಿಗೆ ದುಡ್ಡಿಲ್ಲ. ಇಂಥಾ ಟಕೆ ತಿ ರಸಕ ಸುಲ್ತಾನನಿಗೆ 
ಸುಳ್ಳು ಸಳ್ಳು ಕಥೆ ಕಟ್ಟ ಬರೆದು ಕಳುಹಿಸಿದನು. ಅದರಲ್ಲಿ ತಟ ಇಷ್ಟೆ. 
tk ಕಳ್ಳ ರು ದರೋಜಿಕೋರರು ಶಸ್ತ್ರಾಸ್ತ್ರ ಸ ಸಹಿತರಾಗಿ ಸಂಜುಗಳನ್ನು 
ಹಚ್ಚಿ ಸ ಬಂದು ಕೋಟಿಯನ್ನು ನುಗ್ಗಿ ಮನೆಗಳಿಗೆ ಬೆಂಕಿಹಚ್ಚಿ ದಾಂಧಳೆ 
ಮಾಡಿಬಿಟ್ಟ ರು. ಬಿಜಾಪುರದ ಸೆ ನ್ಯ ಸ ಸೇನಾಧಿಪತಿಗಳು ತಲೆ ತಪ್ಪಿಸಿಕೊಂಡು 
Ce ಪ್ರಾಣಸಹಿತ ಉಳಿದುಕೊಂಡಿಕ್ಲೇನೆ. $a ಕೋಟಿ. 
ವಿದ್ರೋಹಿಗಳ ವಶವಾಗಿದೆ. ವಿದ್ರೋಹಿ ಮುಖಂಡ, ಶಿವಾಜಿ.” 

ಈ ಸತ್ರವನ್ನು ರ್ಲಾಸಾಹೇಬನು ಬಿಜಾಪುರದ ದರ್ಬಾರಿಗೆ ಕಳುಹಿಸಿ 


ಕೊಟ್ಟಿ ನ ನು. ಶಿವಾಜಿಯ ಕಡೆಯವರು: ಮೂವರು ನಾಲ್ವರು ಬಿಜಾಪುರಕ್ಕೆ 


; Hr ಕಛೇರಿಗಳಲ್ಲಿ ಕಾರಕೂನರುಗಳಿಗೂ ಅಧಿಕಾರಿಗಳಿಗೂ ಥಃ ps 


ಕೊಟ್ಟ ರು. ದೂರು ಸುಲ್ತಾನನ ಕಿವಿಗೆ ಮುಟ್ಟಿ ಲೇ ಇಲ್ಲ. ತಿಂಗಳು ಕಳೆದವು. 
್ಬಾಸಾಹೇಬನು ಮೇಲೆಮೇಲೆ ನಾಲ್ಕಾರು ತ್ರ ಗಳನ್ನು ಬರೆದು ಕಳುಹಿಸಿ 
ದನು. ಎಲ್ಲವೂ ದಫ್ತರದಲ್ಲಿ ಅಡಗಿಕೊಂಡವು. pe ಸ್ಪನಿಕನಿಗೆ 
ಹೊಟ್ಟೆಗಿಲ್ಲ. ಎಲ್ಲರೂ ಓಡಿಹೋದರು. ಖಾಸಾಹೇಬನು ಅಶಿ ಪ್ರಯಾಸ 
ದಿಂದ ರಾಜಧಾನಿಗೆ ಬಂದು ಸೇರಿದನು. ಅಧಿಕಾರಿಗಳನ್ನು ಕಡಾ ಹೇಳಿ 
ಕೊಂಡನು. “ನಿನ್ನಸ್ಗೆ ಸೈನ್ಮ ವೆಲ್ಲಿ” ಏನು ಮಾಡುತ್ತಿ ದ್ದೆ ? ಬಿಜಾಪುರದ ಸೈನ್ಯ 


ಕಳ ಕಾಕರಿಗೆ ಹೆದರಿ ಕ್‌ ಎಂಥಾ “ನಾಮಾರ್ದಾ” ಎಂದು 
ಅವಹೇಳನ ಮಾಡಿದರು. 


ಶಿವಾಜಿಯ ಜ್ರ ವೂ ಅಧಿಕಾರಿಗಳೊಡನೆ ದೂರುಕೊಟ್ಟಿರು. ರ್ಬಾ 
ಸಾಹೇಬನು ಮಳೆಗಾಲ ಬರುತ್ತಲೇ ಹೆಂಗಸರನ್ನು ಕಟ್ಟಿಕೊಂಡು ಬಯಲು 


ತ ಛತ್ರಪತಿ ಶಿವಾಜಿ | 


ಸೀಮೆಗೆ ಹೊರಟುಹೋದ. ಖಜಾನೆಯನ್ನು ಬರಿದುಮಾಡಿದ್ದ ಸೈನಿಕರೆಲ್ಲಾ 
ಸಂಬಳನಿಲ್ಲಡೆ ಕಾಲುಕಿತ್ತರು. ನಾಡಿಗೆ ರಕ್ಷಕರಿಲ್ಲದೆ ಹಳ್ಳಿ ಯ ಕಾವಲುಗಾರರೇ 


Me ನ್‌್‌ 


ಕೋಟಿಯ ರಕ್ಷಣೆ ಮಾಡುತ್ತಿ ದ್ದಾ ಕ. ಮೊಗಲ್‌ ಸೈನಿಕನಿಗೆ ತಿಳಿದು ಅವರು ' 


ಬಂದು ಕೋಟಿಯನ್ನು ಆಕ್ರಮಣ ಮಾಡಿದರೆ ಗತಿಯೇನು? ಹಕ್ಕಿ ರದಲ್ಲಿದ್ದ 


ಶಿವಾಜಿ ಬಿಜಾಪುರದ ಸುಲಾ ನ ನನಿಗೆ ಆಗುವ ಅಪಮಾನವನ್ನು ಸಸ ಲಾರದೇ 3 


ಕೋಟಿಗೆ ಹೋಗಿ ಕಾವಲು ಹದ್ದು ಬಸ್ತು ಮಾಡಿ ವ ವಸ್ಥೆ ಮಾಡಿದಾ ನೆ, 
ಸುಲ್ತಾನರ ಆ ಆಜ್ಞೆಯನ್ನು ಶಿರಸ ಸವಹಿಸಿ, ನಡೆಸಲು ಸಿದ್ಧ ವಾಗಿದ್ದಾನೆ Wa, 
ನರದ : ಮಾಡಿದರು. ಎರಡು ವರದಿಗಳಲ್ಲಿಯೂ ನಿಜ-ಸುಳ್ಳುಗಳು ಬೆರೆತಿವೆ 
ಯೆಂದು ಅಧಿಕಾರಿಗಳು ಮನಗಂಡರು. ಅಷ್ಟು ಸೈನ್ಯವಿರುವಾಗ ರ್ಯಾ 


ಸಾಹೇಬನು ಕೋಟಿಯನ್ನು ಬಿಟ್ಟು ಹೋದುದು ಹೇಗೆ? ಅವನು ಮೈಮರೆತು | 


"ಮೊದಲೇ ಹೋಗಿಬಿಟ್ಟ ದಾ ನೆ. ತ್‌ ಸ ಸ್ವಯಂಪ್ರೇರಣೆಯಿಂದ ಬಂದು 
ಕೋಟಿಯಲ್ಲಿ ಕುಡ ವ್ಯವಸ್ಥೆ ಮಾಡಲು ಅವನಿಗೆ ಯಾರು ಅಧಿಕಾರ 


ಕೊಟ್ಟರು. ಇದು: ದುರುಳ ಸ ಭಾವದ ತರುಣ ಶಿವಾಜಿಯ ಉದ್ದಟತನ : 


ತ ಅಧಿಕಾರಿಗಳು ಗನ ತರ್ಕ, ವಿತರ್ಕಗಳು ನಡೆಯು 
ತ್ಮಲೇ ಇದು ವು, ಅಧಿಕಾರಿಗಳಿಗೆಲ್ಲಾ ಚೆನ್ನಾ ಗಿ ಹೊನ್ನಿನ ನ ಊಟ ಬಿದ್ದಿ ತ್ತು. 
ಬರೀ ಮಾತಿನಲ್ಲಿಯೇ ನ್ಯಾಯ ಚರ್ಚಿಯಾಗುತ್ತಿ ದ ತು. 

ರ್ಬಾಸಾಹೇಬನು ಸುಲಾ ನರ ಭೇಟ ಮಾಡಬೇಕೆದು ಬಹು ಪ್ರಯತ್ನ 
ಮಾಡಿದನು. .ಆದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ. ಇಂದು ಹಬ್ಬ, 
ನಾಳೆ ನರ್ತನ. ಮತ್ತೊ ಹ ದಿನ ಪ್ರಸಿದ್ಧ ಗಾಯಕ ಖುಸು ನಿನ ಸ 


ಔತಣ ಸಮಾರಂಭಗಳ್ಳ, ಹೀಗೆ ದರ್ಬಾರು ನೇದೀಪ್ಯಮಾನವಾದಿತ್ತು ದಿವ 


ಕೃ ಪೆಯೂ ಖಾನ್‌ ಸಾಹೇಬನಿಗೆ ಅಡ್ಡ 'ಲಾಗಿ ಬಂದಿತು. ಸುಲ್ಲಾ ನನು ಜರ 


ಬೀಡಿತನಾಗಿ ಹಾಸಿಗೆ ಹಿಡಿದು ಮಲಗಿದನು. ದಿನದಿನಕ್ಕೆ ಸೇ ಉಲ ನ 

ವಾಯಿತು. ಹಕೀಮರ ಓಡಾಟ... ಖಾಜಿಗಳ ವಾ ರ್ಥ ಆಶೀರ್ವಾದಗಳು. 

ಆರಮನೆಯ ಸುತ್ತ ಲೂ ಯಾರೂ ಓಡಿಯಾಡಕೂಡೆದ್ದು. ಸದಾ ಗಕೂಡದು. 
ಕಾ 


ನಗಾರಿ ನೌಪತ್ತು ಗಳಲ್ಲ. ದರಬಾರಿಲ್ಲ. ಸುಲಾವಣಿ ವಿಚಾರಣೆಗಳಲ್ಲ.. 


ಎಲ್ಲಕ್ಕೂ ಸ್ತಂಭೀಭಾನ. 


ಛತ್ರಸಕಿ ಶಿವಾಜ om 


ಖಾನನ ಮೊರೆ ಕೇಳುವವರಾರು? ಯಾರೂ ಅವನ ಮಾತಿಗೆ ಕಿವಿ 
ಗೊಡರು. ಮಹೋನ್ನತ ಸ್ಥಾನದಲ್ಲಿರುವ ಷಾಜಿಯ ಮಗ ಶಿನಾಜಯ 
ದುರುಳುತನದ ಪ್ರಕರಣವಿದು. ಯಾರಿಗೆ ವಿಚಾರಣೆ ಮಾಡುವ ಅಧಿಕಾರ 
ವಿದೆ. ಯಾರು ತೀರ್ಪು ಕೊಡುವವರು. ಆ ತೀರ್ಪನ್ನು ಜಾರಿಮಾಡುವವ 
ರಾರು? ಇದೆಲ್ಲಾ ಮಾಡಿದರೆ ಯಾರಿಗೆ ಲಾಭ. ಸ ಖಾನ್‌ನನ್ನು 
ತಿರಸ್ಭಾ ರದಿಂದ ನೋಡುತ್ತಿ ದ್ದ ರು. ಅವನು ಬೀದಿಯ ಭಿಕಾರಿಯಂತೆ ಸ 


ನಂತೆ ಸಾ ಬೀದಿಗಳಲ್ಲಿ ಆಲೆಯುಕ್ತಿ ದ್ದ ನು. ಅಂದಿನ ರಾಜ್ಯಭಾರದ 
ಸ್ಥಿತಿಯೇ ಹಾಗಿತ್ತು. 


ಈ ಸಮಾಚಾರನೆಲ್ಲಾ ದಾದಾಜೀ ಕೊಂಡದೇವನಿಗೆ ತಿಳಿಯಬಂತು. 
ಅವನು ಹೆದರಿದನು, ಏನೇ ಆಗಲಿ, ಶಿವಾಜಿಗೆ ವಿದ್ರೋಹಿ ಎಂಬ ಮುದ್ರೆ 
ಬಿದ್ದಂತಾಯಿತು. ಎಂದು ವ್ಯಸನಪಟ್ಟ ನು. ಸತ್ಯಪ್ರಿಯ ಪ್ರಾ ಮಾಣಿಕ 
ಮನುಷ್ಯ ನವನು. ಇದ್ದ ದ್ದು ಇದ್ದ ಹಾಗೆ ಎಲ್ಲವನ್ನು ವ ಹ! 
ಬರೆದು 'ಷ್ಯನ ಅಸರಾಧಕೆ ಗುರುವು ಕ್ಷಮಾಸಣೆ ಕೇಳುತ್ತಾ ನೈ ಎಂದು 
ಬರೆದು ಕಳುಹಿಸಿದನು. ಸಗ ಆ ತೇಜಸ್ವಿ ತ ವೃ ದ್ಧ ಬ್ರಾ ಹಃ ಣನು ನಿರಾಶೆ 
ಯಿಂದ ಕೊರಗಿ ಕುಗ್ಗುತ್ತಾ ಬಂದನು. ಜ್‌ ಟಿ ಜು ಕಳಚಿ 
ಬಿದ್ದಂತಾಗಿತ್ತು. ತೇಜಸ್ವಿ € ಆಜಾನುಬಾಹು ತರುಣ ಶಿವಾಜಿಗೆ ಚೆನ್ನಾ ಗಿ ವಿದ್ಯೆ 
ಕಲಿಸಿದ್ದವು. ಸುಲಾ ನನ ದರ್ಬಾರಿನಲ್ಲಿ ಉನ್ನ ತ ಪದವಿಯು ಸಿಕು ವುಜಿಂದು 
ಆಶಾಕಲ್ಪನೆ ಮಾಡಿಕೊಂಡಿದ್ದನು. ಇನ್ನೆಲ್ಲಿ ಈ 'ವಿಶ್ರೋಹಿಗೆ ಒಳ್ಳೆ ಸ ಭವಿಷ್ಯ 
| ವಿಲ್ಲವೆಂಬುಜೇ ಅವನ ನಿರಾಶೆಯಾಗಿತ್ತು. Ee ಯ 
 ಪಡುತ್ತಿ ದ್ದ ಳು. ಹುಡುಗನು ಭೈ ರ್ಯಶಾಲಿ, ಸಾಹಸಿ, ಒಂದು ಕೋಟಿಯನ್ನು 
ಹಿಡಿದಿದಾ. ನೆ, ಇವನ ತಂಪಿ ಬ ನೀ ದರ್ಬಾರಿನಲ್ಲಿ ಮಹೋನ್ನ್ನ ತ ಸಬು 
| ಯಲ್ಲಿದ್ದ ಕೇನ ? ಇಂಥಾ ಸಾಹಸ ಕೃ ತ್ಸ ನನ್ನು ಅವನು ವಾರ ನಿದರ್ಶನ 
ಒಂದಾದರೂ ಉಂಟಿ? ಶಿವಾಜಿಗೆ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ, 
ಎಂದು ಹರಸುತಿ ತ್ತಿದ್ದ ಳು. 
ಬಿಜಾಪುರದಲ್ಲಿ ಸುಲ್ಮಾನನ ಖಾಯಿಲೆಯು ಕೊಂಚವೂ. ಗುಣಮುಖ 
 ವಾಗಲಿಲ್ಲ. 'ಹಕೀಮಕೆಲ್ಲಾ ಫೈಬಿಟ್ಟಿರು. ಆಧಿಕಾರಿಗಳಿಗೆಲ್ಲಾ ಜಂಗಾಬಲವು 
' ಹೋಯಿತು. ಖಾಜಿಗಳ " ಪಾ ್ರಾರ್ಥನೆಗಳು ದೇವರ ಕಿವಿಗೆ ಮುಟ್ಟಲಿಲ್ಲ. . 


೧೬ ಛತ್ರಪತಿ ಶಿವಾಜಿ 


ಇನ್ನೇನು ಮಾಡಬೇಕು, ಇನ್ನೇನು ಮಾಡಬೇಕು ಎಂದು ಎಲ್ಲರೂ ಯೋಚನಾ 
ಕ್ರಾಂತರಾದರು. ಆ ಸಮಯಕ್ಕೆ ಸರಿಯಾಗಿ ಟರ್ಕಿ ದೇಶದಿಂದ ಮಂತ್ರವಾದಿ 


ಯೊಬ.ನು ರಾಜಧಾನಿಗೆ ಬಂಧನು. ಸಾಕ್ಷಾತ್‌ ಜೇವರೇ ಅವನನ್ನು ಕಳಿಸಿ 
ಕೊಟ ಬ್ರಂತಾಯಿತು. ಅವನ ಹೆಸರು ಹಸಿ ಉಲೂಬಿ. 


ಅವನು ಅರಮನೆಗೆ ಬಂದು ಸುಲ್ತಾನರಿಗೆ ಮಂತ್ರದಿಂದ ಗುಣಪಡಿಸುವು 
ದಾಗಿ ಭರವಸೆ ಕೊಟ್ಟನು. ದೇವರೇ ಪ್ರತ್ಯಕ್ಷ ಸ ಮಾತನಾಡಿ 
ದನು. ಮಂತ್ರ ತಂತ್ರಗಳು ನಡೆದವು ಫಲವಾಗಲಿಲ್ಲ. ಅವಸಾನಕಾಲ 
ಬಂದೇಬಿಟ್ಟಿದೆ. ಸುಲ್ತಾನರ ರಾಣಿಗಳು ಗೋಳಿಡುತ್ತಾ ಒಂದುಕಡೆ ನಿಂತಿ 
ದ್ದಾರೆ. ಮಂತ್ರಿ ಸೇ ನಾಧಿಸತಿಗಳು ಮತ್ತೊಂದು ನೆ ಜೋಲುಮುಖ 
ಹಾಕಿಕೊಂಡು ನಿಂತಿದ್ದಾ ರೆ. .ಹಾಜಿಯೂ ಅಲ್ಲ ಇದ್ದಾನೆ. ಮಂತ್ರವಾದಿಯು 
ಓಹೋ ಮನುಷ್ಯ ಯತ್ನ ದಲ್ಲಿ ಇದು ಕೃಮಿೂರಿ ಹೋಗುನಂತಿಷೆ. ಈಗ 
ದೊಡ್ಡ ಕೆಲಸ ಹದಯ. ದೇವರಲ್ಲಿ ಜಗಳವಾಡಬೇಕು. ಸುಲ್ತಾನನು 
ಸತ್ತು ಹೋದರೆ ಪ್ರ; ಧರ್ಮರಾಜ್ಯವು ರಕ್ಷಕರಿಲ್ಲದೆಂತಾಗುತ್ತ ನಿ. ಸರ್ವಥಾ 
ಹಿಗಳೂಡದು ಎಂದು ಉಚ್ಛ ಕಂಠದಿಂದ ಕೂಗಿದನು. ಸುಲ್ತಾನನ 
ತಲೆಯನ್ನು ತೊಡೆಯಮೇಲೆ ಇಟ್ಟುಕೊಂಡು ಎರಡು ಹಸ್ತಗಳಿಂದಲೂ 
ಸುಲ್ತಾನನ ಮುಖವನ್ನು ಮುಚ್ಚಿ ಧ್ಯಾನಾಸಕ್ತನಾಗಿ ಕುಳಿತುಕೊಂಡನು, 
ಕಾಣೀವಾಸ ದ ರೋಧನ ಧ್ವನಿಯು' ನಿಂಕಿತು. ಆಧಿಕಾರಿಗಳ ಪಿಸುಮಾತು 
ಗಳು ನಿಂತುವು.  ಸರಿಚಾರಕರ ಓಡಾಡವು ನಿಂಕಿತು. ಎಲ್ಲವೂ ನಿಶ್ಯಬ್ದ, 
ಗಾಳಿಯೂ ಸದು ಮಾಡದೆ ಸಂಚರಿಸುತ್ತಿತ್ತು. ಮಂತ್ರವಾದಿಯು ಕಣ್ಣು 
ತೆಕೆದನು.. ಈ ಪ್ರಭುವಿನ . ಆಯುಷ್ಯವು. ಮುಗಿದುಹೋಗಿದೆ. ನನ್ನ 
ಆಯುಷ್ಯದಿಂದ ಅರ್ಧವನ್ನು ಇವನಿಗೆ ಕೊಡುತ್ತೇನೆ, ಆದಕ್ಕೆ ದೇವರ ಅಪ್ಪಣೆ 
ಪಡೆದಿದೆ ನೆ ಎಂದು ಹೇಳಿ ಸುಲ್ತಾನನ ಮುಖದ ಮೇಲೆ ಕ ನಿಟ್ಟು ಧ್ಯಾನ 
ಮಾಡಿದನು. ಸುಲ್ತಾನನಿಗೆ ಎಚ್ಚ ರವಾಯಿತು. ಎದ್ದು. ಕುಳಿತರು 
ಹರ್ಸೊೋದಾ ) ರಗಳಾದವು. ಮಂತ. ವಾದಿಯು ಕೈಸನ್ನೆಯಿಂದ ಸದ್ದನ್ನು 
ಅಡಗಿಸಿ, ಖಾಜಿಗಳನ್ನು ಕರೆಸಿದನು, ಖುರಾನಿನ ಮಂತ್ರಗಳನ್ನು ಸಠಣ 
, ಮಾಡಿಸಿದನು, ಸುಲ್ತಾನನಿಗೆ ಜೀನ ಬಂತು, ಪುನಃ ರಾಜಧಾನಿಯು 
ಕಳಕಳಿಸಿತು. ದರ್ಬಾರು ಪ್ರಕಾಶಮಾನನಾಗಿ ಕೋಷಭಿಸಿತು.. 


ಛತ್ರಪತಿ ಶಿವಾಜಿ ' ೧೭ 


ಈ ಸಮಯಕ್ಕೆ ಒಂದು ವರ್ಷವು ಕಳೆದುಹೋಗಿತ್ತು. ಶಿವಾಜಿಯು 
ತೋರಣಕ್ಕೆ ಹತ್ತುಮೈಲಿ ಗಳ ದೂರದಲ್ಲಿದ್ದ ಸಿಂಹಗಡ ಕೋಟಿಯನ್ನು ವಶಪಡಿಸಿ 
ಕಂ ಆ ಕೋಟಿಯು ತೋರಣಕ್ಕಿ ಂತಲೂ ವಿಶಾಲವೂ ಭದ್ರವೂ ಆದ 
ಕೋಟಿ. ಅಲ್ಲಿ ಬೇಕಾದಷ್ಟು ಕಸ್ಪ್ರಾಸ್ತ್ರಗಳು ಸಿಕ್ಕಿ ದವು. ಈಗ ಹಳ್ಳಿ ಗಾಡಿನ 
ತರುಣರೆಲ್ಲರೂ ದೊಣ್ಣೆ ಯ ಕಟ್ಟಾ ಫುಗಳಾಗರಲಿಲ್ಲ. ಆಸ್ಟ್ರ ಶಸ ಸ್ತ್ರಗಳನ್ನು 
ಧರಿಸಿದ್ದ ತರಬೇಕಾದ. ಮರಾಠಾ “ಸೃಫಿಕರಾಗಿ ಪರಿವರ್ತನಹೊಂದಿದ್ದ ಹ 
ಹತ್ತು ತೋಪುಗಳು ಅವರ ಕೈವಶವಾಗಿದ್ದುವು. ಸೂಕ್ಷ ಬುದ್ಧಿ ಯ 
ಮರಾಠರು ತೋಪುಗಳನ್ನು ಹಾರಿಸ ಸುವುದನ್ನು ಕಲಿತಿದ್ದ ರು. 

ಬಿಜಾಪುರದಲ್ಲಿ ಸುಲ್ತಾನನು ಸೂರ್ಣ ಗುಣಹೊಂದಿಡವೇಜಿ ವಿಚಾರಣೆಗೆ 
ಆರಂಭವಾಯಿತು. ಎರಡು ಪಕ್ಷಗಳ ವಾದಗಳನ್ನು ಅಧಿಕಾರಿಗಳು ಸಮರ್ಥಿ 
ಸಿದರು. ಅಷ್ಟ ರಲ್ಲಿ ಶಿವಾಜಿಯ ಕಡೆಯಿಂದ ಒಂಟೆಗಳ ಮೇಲೆ ಪೊಗದಿಯ 
ಹಣವು ಸಿಕ: ಅದು ಮಾಮೂಲಿಗಿಂತ ಹೆಚ್ಚಾಗಿದ್ದಿ ತು. ಶಿವಾಜಿ 
ಯಿಂದ ಅತಿ ವಿನಯಪೂರ್ವಕವಾದ ವಿಜ್ಞಾ ಸನಾ ಪಶ್ರಿಕೆಯು ಬಂದಿದ್ದಿ ತು. 
ಹೋ ಸುಲ್ಲಾನವರ Rk Rent ನಾ, ಈ ಗುಡ್ಡ 
ಗಾಡುಗಳು ಗದ್ದ ಲ ತಣಿಸುವುದಕ್ಕಿ ನಾನೆಷೊ ಸಾಹಸಮಾಡಿದ್ದೆ ನೆ. ತಮ್ಮ 
ಪ್ರಭುತ್ವದ ವರ್ಚಸ್ಸನ್ನು ಈ ಡಿಕ ನಿಗೂ ನೆ. "ನರ್ಷಂಪ್ರ ತ್ರ 
ಒಂದೆ ರಡರಷ್ಟು ಪೊಗದಿಹಣ ಹುಜೂರು ಖಜಾನೆಗೆ ಹುವಾ 
ತೇನೆ. ಈಕಿ ಟ್ಟಾ ಳುಗಳ ಸೆ ಸ್ಫನ್ಯ ತರಬೇತು ಮಾಡಿದೆ ನೆ. ಮೊಗಲ್‌ ಸೈನ್ಯ 
ಗಳು ಇತ್ತ ಟಕ ನಮ್ಮ ದಮನಿಗಳಲ್ಲಿ ರಕ್ತ ಕಣವಿರುವವಕೆಗೆ ಅವರನ್ನು 
ಎದುರಿಸಿ ಢೋರಾಡುತ್ತೇನೆ. ಸುಲ್ತಾನ್‌ ರವರೆ. ಆಜ್ಞಾ ವರ್ಕಿಗಳಾಗಿ ಸೇವೆ 


ತಮ್ಮ ಸೇವಕ, 
ಶಿನಾಜಿ 
ಈ ಪತ್ರವು ದರಬಾರಿನಲ್ಲಿ ಸು* ಲಾವಣಿಯಾಯಿತು. ದರಬಾರಿಗಳೆಲ್ಲರೂ 
ಬಲು ಸಂಭ್ರಮದಿಂದ ಅದನ್ನು ಅನುಮೋದಿಸಿದರು... ಸುಲ್ತಾನನು 
2] 


೧೮ ಛತ್ರಪತಿ ಶಿವಾಜಿ 


ಅದಕ್ಕೊನಪ್ಪಿಕೊಂಡನು. ದೂರುಗಳೆಲ್ಲಾ ಹಾರಿಹೋದುವು. ಇದು ಶಿವಾಜಿಯ 
ಅದೃ ಷ್ಟ ವೆಂದರೂ ಅನ್ನ ಬಹುದು. | 

> ಕಣ್ಣು ಪುರಂದರಗಡದಮೇಲೆ ಬಿದ್ದಿತು. ಆದರೆ ಅದನ್ನು 
ಯುದ್ಧ ಮಾಡಿ ಜಯಿಸುವಷ್ಟು ಶಕ್ತಿ ಸ ಸಾಮರ್ಥ್ಯ ೯ಗಳು ಮರಾಠರಿಗೆ ಇನ್ನೂ 
ಬಂದಿರಲಿಲ್ಲ, ಪುರಂಧರಗಢದಲ್ಲಿ ನವಾಬ್‌ಫರೂಕ್‌ ಎಂಬುವನು. ಆಡಳಿತ 
ನಡೆಸುತ್ತಿ ದ್ದ ನು. ಇವನು ಅತ ಸಂತ ದಕ್ಷಕನಾಗಿದ್ದ ನು. ಈ ಕೋಟೆಯೂ 
ಬಿಜಾಪುರದ ಸುಲ್ತಾನರಿಗೆ ಸೆ ಸೇರಿತ್ತು. ದರ್ಬಾರಿನಲ್ಲಿ ಫರೂಕ್‌ನಿಗೆ ಬಹಳ 
ಗಣ್ಯ ತೆಯಿತ್ತು. ಅವನಿಗೆ ದುರೇಷಾ, ಎಂಬುವಳು ರಾಣಿಯಾಗಿದ್ದ ಳು. 
ಕೊಡ್ಡ ಹೆಂಡತಿಯು ತೀರಿಹೋಗಿ ಇವಳು ' ಎರಡನೆಯ ಹೆಂಡತಿ, ಬಿಜಾ 
ಪುರದ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದವಳು. : ನವಾಬನು ಅತ್ಯಂತ 
ಪೆ ಪ್ರೇಮದಿಂದ ಮದುವೆಯಾಗಿದ್ದ ನು. ಹಾಗೆಯೇ ಅವಳನ್ನು ಆದರಿಸುತ್ತಿ ದ್ದ ನು. 
ಅವಳ ಸೌಂದರ್ಯ ಮತ್ತು 'ಗಾನಮಾಧುರ್ಯಗೆಳು ಬಿಜಾಪುರದಲ್ಲಿ ಅತ್ಯಂತ 
ಪ್ರಶಂಸೆ ಯನ್ನು ಪಡೆದಿದ್ದವು. ದುರೇಷಾ ನವಾಬನನ್ನೂ ಪಿ ್ರೀತಿಸುತಿದ್ದ ಳು. 
ಅದಕೆ ಕ ಫರೂಕ್‌ನು ಅಫೀಮಿನ ದಾಸನಾಗಿದ್ದನು. ಯಾವಾಗಲೂ 
ಅಫೀಮು ಶಿಂದು ಮತ್ತ ನಾಗಿರುತ್ತಿದ ನು. ದುರೇಷಾ ದಿನದಿನಕ್ಕೆ ಫರೂಕ್‌ 


ನಲ್ಲಿ ವಿರಕ್ತಳಾಗುತ್ತ ಬಂದಳು. ಅದರಲ್ಲಿ ವಿರಸವೂ ಬೆಳೆಯುತ್ತಿದ್ದಿ ತು. 
ಪುನಃ ನನಾಬನೂ” ರಾಣಿಯೂ ಸರಿಯಾಗಿಬಿಡುತ್ತಿದ್ದ ರು. ಮಕಳೆಗಳೆಲವು 


ಬಂದರೆ ದುರೇಷಾ ತವರುಮನೆಗೆ. ತಪ ದೇ ಹೋಗುತ್ತಿದ್ದಳು. ಹಾಗೆ 
ನಾಲೆ ದು ವರುಷಗಳು ಕಳದಿದ್ದ ವು. ಸ ಸ ಮಳೆಗಾಲವು ಆರಂಭ 
ವಾಗುವ ಮೊದಲೇ ದುರೀಷಾ ತವರುಮುನಿಗೆ ಹೆಣರಟಿಳು. ಫರೂಕ್‌ನು 
ಬೇಡವೆಂದು ನಾಲ್ಕಾರು ಬಾರಿ ದಿರೋಧಿಸಿದನು.. ಒಂದು ತಿಂಗಳಾಯಿತು. 
. ಬಲವಾದ ಮಳೆಯ ಹೊಡೆತವು ಆರಂಭವಾಯಿತು. ಅದೇ ವರ್ಷವೇ 
ಶಿವಾಜಿಯ ತೋರಣ, ಸಿಂಹಗಢಗಳನ್ನು ಹಿಡಿದಿದ್ದ ವರ್ಷ. ದುರೇಷಾ 
ಹಠಮಾಡಿ ತವರುಮನೆಗೆ ಹೊರಟೇ ಬಿಟ್ಟ ಳು. ಅವಳ ಜೊತೆಯಲ್ಲಿ 
ಜನಾನಾದ ಮಿತಸರಿವಾರವು Rp ದುೀಷಾ ಸಂಭ್ರಮದಿಂದ ಬಿಜಾ 
ಪುರಕ್ಕೆ ಹೊರಟಳು. 


ಛತ್ರಪತಿ ಶಿವಾಜಿ ೧೯ 


ಬಿಜಾಪುರದಲ್ಲಿ ಖುಸ್ರು ಎಂಬ ಗವಾಯಿಯೊಬ್ಬನು ಬಂದಿದ್ದ ನು. 
ದರಬಾರಿನಲ್ಲಿ ಅವನ ಸಂಗೀತಕಛೇರಿಗಳಾದುವು. ಶ್ರೀಮಂತರ ಮಕೆಯನ 
ರಿಗೂ ಗೌರವಪೂರ್ಣ - ಸ್ವಾಗತವಿದ್ದಿ ತು. ದುರೇಷಾ ಗವಾಯಿಯ ಕಛೇರಿ 
ಗಳಿಗೆ ತಪ್ಪದೆ ಹೋಗುತ್ತಿದ್ದಳು. ತಂಜಿ ಫಿರೋಜ್‌ಷಾ ಮುದುಕ 
ನಾಗಿದ್ದನು ಅವನಿಗೆ ದರಬಾರಿನಲ್ಲಿ ಬಹಳ ಗೌರವನಿದ್ದಿ ತು. ಆ ದರಬಾಶಿ 
ನಲ್ಲಿ ಅನನು, ಉಮ್ರಾಗಳಲ್ಲೊಬ್ಬ.. ದುರೇಷಾ ತಂದೆಯನ್ನು ಪ್ರಾರ್ಥಿಸಿ 
ಆ. ಗನಾಯಿಯನ್ನು ತನ್ನ ಮನೆಗೆ ಕರೆಸಿಕೊಂಡಳು. . ಗವಾಯಿಯು 
ದುರೇಷಳ ಕಂಕಮಾಧುರ್ಯವನ್ನು ಗಾನವಿದ್ಯಾಪ್ರೌಢಿಮೆಯನ್ನು ತಂದೆತಾಯಿ 
ಗಳ ಮುಂದೆ. ಬಹಳವಾಗಿ ಪ್ರಶಂಸಿಸುತ್ತಿದ್ದನು. ಆ ವೃದ್ಧ ದಂಪತಿಗಳು 
ಮಗಳ ಮೇಲಿನ ಪ್ರೇಮದಿಂದ ಆ ಗವಾಯಿಯಲ್ಲಿ ವಿಶೇಷ ಪ್ರಸನ್ನರಾಗಿದ್ದರು: 
ಗವಾಯಿಖುಸ್ರುವು ಯಾವಾಗಬೇಕೆಂದರೂ, ಫಿರೋಜ್‌ಷಾನಿನ ಮಹಲಿಗೆ 
ಬಂದು ಹೋಗುತ್ತಿದ್ದನು. ದುರೇಷಾ ಆಸಕ್ತಿಯಿಂದ ಖುಸ್ರುನಿನ ಕೆಲವು ಪಾಠ 
ಗಳನ್ನು ಕಲಿಯಲಾರಂಭಿಸಿದಳು.  ಖುಸ್ರುವು ದಿನದಿನಕ್ಕೆ "ಬದಲಾವಣೆ 
ಯಾದನು. : ದುರೇಷಳನ್ನು ಅರಿಯದಯೇ LE ಅವ 
ರಿಬ್ಬರ ಸಂಗೀತ ಒಳ್ಳು ಜು ಪ್ರೇಮಮಯವಾಯಿತು. ತಾಯಿಯು 
ಒಂದು ದಿನ ಖುಸ್ರುವೂ ದುರೇಷಳೂ ಗಾಢಾಲಿಂಗನದಲ್ಲಿದ್ದು ದನ್ನು ನೋಡಿ 
ದಳು. ಕೆಲವು ನಿನಗಳು ಮಗಳಮೇಲಿನ ಪ್ರೇಮದಿಂದ ಅದನ್ನು ಅಲಕ್ಷ 
ಧಾಡುತಿ ತ್ತಿದ್ದಳು. ಸರಿಜನರು ಈ ಸಂಗೀತಪ್ರೇಮಿಗಳ ಪ್ರೀನುಬಂಧನವನ್ನು 
ನಭ ತಿಳಿದುಕೊಂಡಿದ್ದ ರು. ತಾಯಿಗೆ ಭಯವಾಯಿತು. ಅವಳು ತನ್ನ 
ನತಿಯೊಡನೆ ಸೂಕ್ಷ್ಮವಾಗಿ ಹೇಳಿದಳು. 

ಸಿರೋಜ್‌ಷಾನು, "ಖುರೇಷಾ, ನಿನ್ನ ಪ್ರಾಯದಕಾಲದಲ್ಲಿ ನೀನೆಷ್ಟು 
ಕಲಾಪ್ರೀಮಿಯಾಗಿದ್ದೆ, ನಿನ್ನ ಕಲೆಯೇ ನಿನ್ನ ಮಗಳಲ್ಲಿ ಮೂಡಿದೆ. ಖುಸ್ರು 
ಗಾನ ಕಲೆಯಲ್ಲಿ ಪ್ರವೀಣ. ಆ ಕಲಾಪ್ರೇಮವನ್ನು ಅನ್ಯಥಾ ಭಾವಿಸ 
ಬಾರದು' ಎಂದು. ಹೇಳಿದನು. | 
> ಖುರೇಷಳು, ಹಾಗಲ್ಲ "ಸರಿಜನರೆಲ್ಲರೂ ಗುಸುಗುಸು ಮಾತನಾಡಿ 
ಕೊಳ್ಳುತ್ತಾರೆ. ಹಾಸ್ಯ ಮಾಡಿ ನಗುತ್ತಾರೆ. ನಾನೇ ಕಣ್ಣಾರೆ ಕಂಡಿದ್ದೇನೆ. 


ಅವರಿಬ್ಬರ ಪ್ರೇಮ ಬೆಕೆತುಹೋಗಿದೆ ಎಂದು ಹೇಳಿ ಮುಖವನ್ನು ಸಂಕೋಚ 


ಮಾಡಿಕೊಂಡು ನಮ್ಮ ಮಗಳು ದುರೇಷಳ ರೂಪುಲಾವಣ್ಯಗಳು ಬಿಜಾಪುರ 
ದಲ್ಲೆ ಲ್ಲಾ ಖ್ಯಾತಿ ಪಡೆದಿದೆ. ಪ್ರಕರ್ಷವಾದ ಯೌವನ. ಅವಳ ಯಜಮಾನ 
ಫರೂಕ್‌ನು ಬಲು ದೊಡ | ಮನುಷ್ಯ. ಈ ಹೆಂಡಶಿಯಲ್ಲಿ ಅಚ್ಚು ಮೆಚ, ನಿನಿಂದ 
ನಡೆದುಕೊಳ್ಳು ತ್ತಾನೆ. a ಅವನಿಗೆ ಈ ಸಂಘಟನೆಯು ತಿಳಿಯೆಜೇ 
ಹೋಗುವುದಿಲ್ಲ. ಸಹಕ ನಮ್ಮ , ಮನೋರಥಗಳೆಲ್ಲಾ ಭಗ್ನವಾಗಿಹೋಗು 
ತ್ತವೆ. ನನಗೇಕೋ ಭಯವಾಗುತ್ತ ದೆ ಎಂದು ಹೇ ಛಿದಳು. ಫಿರೋಜ್‌ ಸಾನೂ 
ಹಟಕಗೆೊರಡನು. ಅದಕ್ಕೇನಾದರೂ ಒಂದು ಉಪಾಯ ಮಾಡಬೇಕೆಂದು 
ಅವರಿಬ್ಬರೂ ಮಾತನಾಡಿಕೊಂಡರು. 

ಒಂದು ದಿನ ಸಂಧ್ಯಾಕಾಲದಲ್ಲಿ ದುರೇಷಳು ಗೋಲಾಗು-ಬಜ್‌ನ 
ಸಮೀಪಕ್ಕೆ ಹೋಗಿದ್ದ ಳು. ಆ ಕಾಲದಲ್ಲಿ ಬಿಜಾಪುರದ ಶ್ರೀಮಂತ ಕನ್ಯೆ ಯರು 
ಗುಂ Re ಉದ್ಯಾನಕ್ಕೆ ಬಂದು ಹೋಗುವ ವಾಡಿಕೆಯಿತ್ತು.. ಆ ಹೆಣ್ಣುಗಳ 
ಲಾವಣ್ಯ ವಯ್ಯಾರಗಳನ್ನು ನೆ ನೋಡಲು ಬಹುಮಂದಿ ತ ಸರದಾರರು 
ಸುಳಿದಾಡುತ್ತಿ ದ್ದ ರು. ಸೂರ್ಯಾಸ ಸ್ಪಮಾನವಾಯಿತು. ಪುಲ್ಲ ಚಂದ್ರೋ 
ದಯದಲ್ಲಿ ದುಕೇಷಳು ಇಬ್ಬ ರು ಸಖಿಯಕೊಂದಿಗೆ ಆಟ: ರಂಗದ 

ಖುಸ್ರುವು ಎದುರಿಗೆ ಬಂದು ಮರ್ಯಾ ದೆಯಿಂದ ದುರೇಷಳನ್ನು ಮಾತ 
ನಾಡಿಸಿದನು. “ದುರೇಷ್ಮಾ, ಮಹಲಿಗೆ ಹೊರಟದಿ ಕ ಎಂದು ಬಾಯಾಗ 
ನುಡಿದನು. 

ದುರೇಷಳು “ಹೊತ್ತಾಯಿತು ಬೇಗನೆ ಮನೆಗೆ ಹೋಗಬೇಕು” ಎಂದು 
ನಗುತ್ತಾ ಹೇಳಿದಳು. 
ಖುಸ್ಟುವು “ಅದೇನು ಮನೆಯಲ್ಲಿ ಏನಾದರೂ, ಮೇಜುನಾನಿಯುಂಟಿ 9 
ನನಗೆ ಹೇಳರೇಇಲ್ಲನಲ್ಲಾ ಸಂಸರು ಯ 

ದುರೇಷಳು. ನಿಮಗೆ ಯಾವಾಗಲೂ ಮೇಜುವಾನಿಯ ಚಿಂತೆ, ನಿಮಗೆ 
ತಿಳಿಸದೇ ನಮ್ಮ ಮಹಲಿನಲ್ಲಿ ಮೇಜುವಾಗಿಯೆಲ್ಲಿ ಬಂತು? ಆಮಾ ಒಜೆಯವರು 
ಬೇಗ ಏರಬೇಕು ಹೇಳಿದ್ದಾ ರೆ ಕೋಫಿ ಸಿಕೊಳ್ಳು ತ್ರಾ ಶ್ರೇ ip 

ಖುಸ್ರುವು ದುಕೀಷಾ.. ಏನೂ ಹೊತಾ ಗಿಲ್ಲ. ಸಲ್ಪ ಹೊತ್ತು ಈ 
ಗುಂಬಜ್‌ನ ಇಜಿ ಹೋಗಿ ಬರೋಣ ಎಂದು ಹೇಳಿ ಸಖಿಯ ಕಜೆ ತಿರುಗಿ 
- ಕೈಮುಗಿದು ನೋಡಿ ನಾವಿಬ್ಬರೂ ಹಾಗೆ ಒಂಡು ಸುತ್ಮುಹಾಕಿಕೊಂಡು 


ಛತ್ರಪತಿ ಶಿವಾಜಿ ೨೧ 


ಬರುತ್ತೇನೆ. ನಿಮ್ಮ ಒಡತಿಯನ್ನು ಸ್ವಲ್ಪ ಬಿಟ್ಟುಕೊಡಿರಿ, ಎಂದು ಹೇಳಿದನು 
ಸಖಿಯರು ನಕ್ಕು ತಲೆಬಾಗಿದರು. 

ದುರೇ ಸಾ ಮಂತ್ರ ಮುಗ್ಧ ಳಂತೆ ಖುಸು ವಿನ ಜೊತೆಯಲ್ಲಿ ಹೊರಟು 
ಹೋದಳು. 

ಸಖಿಯರು ಕಾದು ನೋಡಿದರು. ಅವರವರೇ ಹಾಸ್ಯಮಾಡಿಕೊಳ್ಳುತ್ತಾ 

ಮನೆಗಳಿಗೆ ಹೊರಟುಹೋದರು. 

ದುರೇಷಾ ಆ ಖುಸ್ರುವಿನೊಂದಿಗೆ ಪುಷ್ಪ ಟಂ ವೃ ಸಗಳ ಮಧ್ಯದಲ್ಲಿ 
ಆ ಪ್ರಪುಲ್ಲ ಚಂದ್ರಿಕಾಲೋಖದಲ್ಲಿ ಆ ಕಲಾವ್ರ ವೀಣ ಖುಸ್ರು ವಿನೊಡನೆ ಬಹಳ 
ಹೊತ್ತು ವನವಿಹಾರದಲ್ಲಿ ಮೈಮರಿತಳು. ಹಃ ಪ್ರೇಮಾಲಾಪಗಳಲ್ಲಿ ಹೊತ್ತು | 
' ಅರಿಯಜೀಹೋಯಿತು ಅರ್ಥರಾತ್ರಿಯ ವೇಳೆಯಾಗಿರಬ ಹುದು. ಖಸ್ರುವ್ರ 
ದುರೇಷಳ ಜೊತೆಯ ಯಲ್ಲಿಯೇ"ನಿರೋಜ್‌ಸಾನ ಮಹಲಿಗೆ ಹೋದನು. ಮಹ 
ಲಿನ ಬಾಗಲಿನಲ್ಲಿ ಖುಸ್ರು ದುರೇಷಳ ಕ್ರೈ ಬಿಟ್ಟು ತನ್ನ ನಿವಾಸಕ್ಕೆ ಹೋಗಲು 
ಅನುಮತಿ ಬೇಡಿದನು. . ದುರೇಷಳು ಕಣು ಸ ಸನ್ನೆ ಡಾ ಆ ದೃ ಷಿ 
ಪಾಶದಿಂದಲೇ ಖುಸು ವನ್ನು hd ಸೆಸೆದೊಯ್ಸೆ ಳು. ಮಹಡಿಯ ಮೇಲೆ 
ಅಲಂಕ್ಕ ತವಾಗಿದ್ದ ಡು ಕಷ ಳ ಶೈಯಾಗೃ ಹವನ್ನು ಪ ನ್ರವೇಶಮಾಡಿದರು. 
ಖಸ್ರುವು ನೋಹಾವೇ ಕದಿಂದ ದುರೇಷಳನ್ನು ಆಲಂಗಿಸಿ ಅಥರನನ್ನು ಚುಂಬಿಸಿ 
ದನು. ಕಣು ನಿ ಸನ್ನೆ ಯಿಂದ ಹೋಗಲು ಆಸೆ ಬೇಡಿದನು. 'ದುಕೇಷಳ್ಳ 
ಖುಸ್ರುವನ್ನು ಬಲಾತ್ಯಾರಡಿಂದ ಹಡಿದು: ಹಕ್ಕ ಕ ನವೆ ಕುಳ್ಳಿ? ಸಿ ಚಿನ್ನ ದ 
ಮಧ್ಯಪಾತ್ರೆ ಗೆ ಸೊಗಸಾದ ಮಡ, ನಿನ್ನು ಬಗ್ಗಿಸಿ ಖುಸ್ರುವಿಗೆ ಕುಡಿಸಿದಳು. ಆ 
ಪ್ರೇಮಿಗಳಿಬ್ಬ ರೂ, ಒಂದೇ ಮಧುಪಾತ್ರೆ ಯಲ್ಲಿ ಕುಡಿಯುತ್ತಾ ಆಲಿಂಗನ 
ಚುಂಬನಗಳಲ್ಲಿ ತಮ್ಮನ್ನು ತಾವೇ ಮಠೆತ ರು. ಲೋಕವನ್ನೇ ಮತಾ 

ಬೆಳಕು ಹರಿಯಿತು. ದುರೇಷಳ ಶೆ ಿಯ್ಯಾಗೃಹದಲ್ಲಿ ಖುಸ್ರುನವಿರುವುದು 
ತಾಯಿ ಖುರೇಷಳಿಗೆ ವ ವ್ಯಕ್ತವಾಗಿ ತಿಳಿಯಿತು. ಆಕಾಶವೇ ಭೂಮಿಗೆ ಕಳಚಿ 
ಬಿದ್ದ ತೆ ತಾಯಿಯು ಭಮುಗ್ರಸ್ಥ ಳಾದಳು. ಅ ಅಂತಃಪುರನನ್ನೆ ಲಾ ಮುಚ್ಚಿ ದರು. 
ಕಿ ಪ್ರ ಯಾಸದಿಂದ ಈ ಚಾ ಮುಚ್ಚಿ ಟ್ರ ಳು, ಟಗ] ಸ್‌ 
ತಟ ಎಷ್ಟೊ € ಹೊತ್ತಿನ ಮೇಲೆ 7) ಯ್ಯಾಗ್ಟ ಹದಿಂದ ಎದ್ದು ಬಂದಳು. 


ಕಾದಿದ್ದ ತಾಯಿಯು ಮಗಳನ್ನು ಹಿಡಿದುಕೊಂಡು ಅಂತರಂಗದ ಕೋಣೆಗೆ 


೨೨ ಛತ್ರಪತಿ ಶಿವಾಜಿ 


ಕರೆದೊಯ್ದು. ಕೂಡಿಸಿಕೊಂಡಳು. ದು ರೇಷಾ he Ln 


ಬಹಳ ಅಪ TL ಈಗೇನು ಬಾತವುಡ್ಟ ನನ್ನವ ಮ ಸಾನಕ್ಸೂ 
ಸಂಚಕಾರ ಬಂದಿತು, ಎಂದು ದುಃಖದಿಂದ ಹೇಳಿದಳು. 


ದುರೇಷಳು ಚಲಿಸದೇ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಿದ್ದ ಳು, 
| ಸ್ವಲ್ಪ ಹೊತ್ತಾ ದಮೇಲೆ ದುರೇಷಳು. ಜತಗ ರಾ ಇದನ್ನು ಮುಚ್ಚೆ, ಕ ಡುವುದರಿಂದ 
ಫಲವಿಲ್ಲ. ಮೆನಸ್ಸನ್ನು ಕಟ್ಟಿ ಇಟ್ಟು ಎಷ್ಟು ದಿನ ನಡೆಯಲ್ಲ. “ನನ್ನ ಮನವು 
ಸಂಪೂರ್ಣವಾಗಿ ಖುಸ್ರು ವಿನಲಿ "ಒಲಿದಿದೆ. ನಾನು ಅವನನ್ನು ವಿವಾಹ 
ವಾಗುತ್ತೇನೆ. ಇದೇ ನ ನನ್ನ ನಿಜವಾದ ಮದುವೆ ಎಂದು ಹೇಳಿ ತಾಯಿಯ 


ಎ ಮೇಲೆ ಮುಖವಿಟ್ಟು ತಾಯಿಯನ್ನು ಆಲಿಂಗನ ಮಾಡಿಕೊಂಡು ಆಳ 
ತೊಡಗಿದಳು. ಕ 


ತಾಯಿಯು ಮಗಳನ್ನು ನಾನಾವಿಧನಾಗಿ ಸಂತ್ರೆ ಸಿದಳು. ಅಳಿಯ 
ನವಾಬ್‌ ಫರೂಕ್‌ನ ಐಶ್ವರ್ಯವನ್ನು ಬಣ್ಣಿಸಿ ಸಿದಳು.. ನವಾಬನ ಪತ್ಲಿಯ 
ಅಂತಸ್ತ ನು ವರ್ಣಿಸಿದಳು. ಒಂದೂ ಫಲವಾಗಲಿಲ್ಲ. ದುರೇಷಳು ತಾಯಿಯ 
ಕೋಣೆಯಲ್ಲಿಯೇ ಅಸ ಸ್ಮವ್ಯಸ್ತನಾಗಿ ಬಿದ್ದದ್ದಳು. 

ಖುಸ್ರುವು ದುರೇಷ ೪ ಶೈಯ್ಯಾಗೃ ದಲ್ಲಿ ಎಚ್ಚ ತ್ರನುು : ಸೂರ್ಯಕಿರಣ 
ಗಳು ಪ ಪ್ರಖರವಾಗಿ ಕೋಣೆ ಯಲ್ಲಿ ಬಿದಿ ದ್ದು. ಗಾಬರಿಯಿಂದ ಎದ್ದು ಕುಳಿತನು 
ತಾನೆಲ್ಲಿದೇನೆಂದು ಕ್ಷಣಹೊತ್ತು. ನೆನೆದುಕೊಂಡನು. '. ಹಿಂದಿನ ರಾತ್ರಿಯ 
ಚಿತ್ರಗಳೆಲ್ಲವೂ ಅವನ ಕಣ್ಣಿ ಗೆ ಕಟ್ಟ ದವು. ತೆಳುವಾಗಿ ಬಳುಕುನ ಶರೀರ. 
ಸಾನೆ ಬಣ್ಣ ದ ಕಪೋಲಗಳು. ಹು ನೇತ್ರ ಯುಗ್ಭ ಆ ಮಧುರಾ 
ಧರ. ಆ ಬಿಚ್ಚಿದ ಕೇಶರಾಶಿ, ಇಂಥಾ ಸೌಂದರ್ಯನೂರ್ತಿಯಲ್ಲಜೇಅವನ 
ಮನಸ್ಸಿನಲ್ಲಿ ಮತ್ತಾವುದ್ಯೂ ಹೊಳೆಯದೇ ಹೋಯಿತು. ನರ್ಯಂಕದಿಂದ 
ಇರಿ ಸುತ್ತಲೂ ಸೋಕ ಎಲ್ಲವೂ ಶೂನ್ಯವಾಗಿ ಕಂಡಿತು. ಕಳ್ಳನಂತೆ, ಸ 
ಇಣಕಿ ನೋಡುತ್ತಾ ಹೊರಗೆ ಬಂದನು. ಮೆಲ್ಲಮೆಲ್ಲಗೆ ಸರಿಯುತ್ತಾ ಭಯ 
ದಿಂದ ಮೆಟ ಸಾಲುಗಳನ್ನು ಇಳಿದು ಕೆಳಗೆ ಬಂದನು. ದೂರದಲ್ಲಿ ಹೊರಬಾಗಿಲು 
ಫಂಡಿತು. ಸತುತ ನಿ ಹೊರಗೆ ಹೋದನು. ಅಲ್ಲಿದ್ದೆ ಕೆಲವು 
| ಕಣ್ಣುಗಳು ಅವನನ್ನು ನೋಡುತ್ತಿದ ಶಿವು. ಆ ನೋಟವು ಅರ್ಥಗರ್ಭಿತವಾಗಿ 
ದ್ವಿತು. ಅತಿ ಪ್ರಯಾಸದಿಂದ ಮಹಲನ್ನು ಬಿಟ್ಟು ಹೊರಟು ಹೋದನು. 


ಛತ್ರಪತಿ ಶಿವಾಜಿ | ೨೩ 


ನಿಶೇಷಳ ತಂದೆ ತಾಯಿಗಳು ಅಂತರಂಗದಲ್ಲಿ ಯೋಚನೆ ಮಾಡಿದರು. 
ಮುಂದೇನು. ಮಾಡುವುದು. ನೀರೋಜ್‌ಷಹನು ಏನು ಬಂದರೂ ಅನುಭವಿ 
ಸಲೇಬೇಕು.. ಈ ಹುಡುಗಿಯರು ಏನುಮಾಡಿದರೂ ತಂದೆ ತಾಯಿಗಳಿಗೆ 
ಅಪಖ್ಯಾ ಕಿ ತರಲೇಕೂಡದು. ಗನಾಯಿಯೊಡನೆ ಪ ನ್ರತ್ಯಕ್ಷ ನಿವಾಹವೆಂದರೆ 
; ದರಬಾರಿನಲ್ಲಿ ಅದಕ್ಕಿಂತಲೂ ಹಾಸ್ಯಾಸ್ಪದ ಸಂಗತಿ ಬೇ ರೊಂದಿಲ್ಲ, ಎಂದು 
ಹೇಳಿದನು. ದಂಪ ಸತಿಗಳಿಬ್ಬ ರೂ ದುಃಖದಲ್ಲಿ ಮುಳುಗಿದರು. 
ಒಂದು ನಾರವಾಯಿತು. ಸಮಾಚಾರವು ತ್‌ ಮುಟ್ಟ ತು. 
.. ಸುಲ್ತಾನ. ಬಾರಿಷಾಹೀಬಾಳ ಕಿವಿಗೆ. ಈ ನ್ರಸಂಗವು' ಮುಲ್ಲ ತು. 
ಸಹೀಬಾರಾಣಿಯು ಸಖಿಯರನ್ನು ಕಳಿಸಿ” ಧುರೀನೆಳನ್ನು ಅರಮನೆಗೆ ರಿಸಿ 
ದಳು. ಅವಳನ್ನು ಮಿತಿಯಿಂದ ಮಾತ ನಾಡಿಸಿದಳು. ಸಹೀಬಳಿಗೆ ಇಂತಹ 
ಹೆಣ್ಣುಗಳ ಕಥೆಗಳೆಷ್ಟೋ ಅನುಭವವಿತ್ತು. ಅವಳು ಅದರಲ್ಲಿ ಜೋದ್ಯವಿಲ್ಲ 
ವೆಂದೂ ಸಹಜವೆಂದೂ ಭಾವಿಸಿಕೊಂಡಳು. 

ರಾಣಿಯ ಆದರ ವಿಶ್ವಾಸಗಳು ದುರೇಷಳಿಗೂ ಅರ್ಥವಾಯಿತು. ಅವಳಿಗೆ 


ಫೈರ್ಯಬಂತು. 


| 
೧ 


ಇಬ್ಬರೂ. ಮನ ಬಿಚ್ಚ ಮಾತನಾಡಿದರು. 
ರಾಣಿಯು ದುರೇಷಾ, ನಿನ್ನ ಅಭಿಲಾಸೆಯು ಸಹಜವಾಗಿಯೇಇದೆ. ಆದರೆ ' 
ಈ ನವಾಬರುಗಳ ಅಂತಃಪುರದ ನೀತಿಯು ವಿಚಿತ್ರವಾಗಿದೆ. ಅದು ಈಗತಾನೇ 
ನಿನ್ನ ಪ್ರಥಮ « ಅನ: ಭವಕ್ಕೆ ಬಂದಿದೆ. ಇಂಥಾಪ್ರಸಂಗಗಳು ಸಾ ಎ ಭಾವಿಕವೇ. 
ಆದರೆ ಕೆಲವುಕಾಲ ಕಾದು ನೋಡಬೇಕು. ಸ್ಯ ಜನು ನೋಡಿದರೆ 
ಮಾತ್ರವೇ ಭವಿಷ್ಯವು ಸ್ಪಷ್ಟವಾಗಿ ಕಾಣುತ್ತದೆ. ನೀನು ನನ್ನ ಮಾತನ್ನು 
ಕೇಳು ಎಂದು ಉಸದೇಶ ಮಾಡಿದಳು. ದುರೇಷಳನ್ಸ ಸಂತೈಸಿ ಅಂತಃಪುರ 
ದಲ್ಲಿಯೇ ಇಟ್ಟುಕೊಂಡಳು. ಪುನಃ ಖುಸ್ರುವಿಗೂ ದುರೇಷಳಿಗೂ ಭೇಟಯಾಗ 
ಲಿಲ್ಲ. ಒಂದೆರೆಡು ಕಿಂಗಳುಗಳು ಕಳೆದವು. ರಾಣಿಯವರು ದುರೇಷಳನ್ನು 
ಒಪ್ಪಿಸಿದರು. ಸರಿಯಾದ ಬೆಂಗಾವಲು ದಳದೊಡನೆ ದುರೇಷಳನ್ನು ಮ್ಯಾ ಸ 


ಪಲ್ಲಿ ಕುಳ್ಳಿರಿಸಿ, ಪುರಂಧರಘಥಢಕ್ಕೆ ಕಳುಹಿಸಿ ಕೊಟ್ಟಳು. 
ದುರೇಷಳು - ತನ್ನ ಮನೆಗೆ `ಹಿಂತಿರುಗಿದಳು. ” ಖುಸ ಸ್ತುವನ್ನು ಮರೆತಿ 


ದಂತೆಯೇ ಇದಳು. 
ಭಿ ಎ 


೨೪ ಛತ,ಪತಿ ಶಿವಾಜಿ 


ನವಾಬ ಫರೂಕನಿಗೆ ತ ಗಾರುಮನೆಯಿಂದ ಬಂದ ಮಡದಿಯನ್ನು ಗೋಡಿ 
ಅತ್ಯಾನಂದವಾಯಿತು. ಅವನ ಪ್ರೇಮ ಪ್ರವಾಹವು ಪು ಸ್ವಚ್ಛವಾಗಿ ಹರಿಯು 
ತ್ರಿದ್ದಿತು. | | 
ಖುಸ್ರುವು ಬೀಜಾಪುರದಲ್ಲಿ ಪುನಃ ದುರೇಷಳ ದರ್ಶನ ಮಾಡಲಾಠದೇ 
ಹುಚ್ಚನಂತಾಗಿದ್ದನು. ಅವನಿಗೆ ದುರೇಷಳು ಪುರಂಧರಘಢಕ್ಕೆ ಹೊರಟ 
ಹೋದ ಸಮಾಚಾರವು' ಖಚಿತವಾಗಿ ತಿಳಿಯಿತು. ಅವನು ಅವಶ್ಯವಾಗಿ 
ಎಲ್ಲಿಗೋ ಹೋಗುತ್ತೆ ನೆಂದುಕೊಂಡು ಬಿಜಾಪುರವನ್ನು ಬಿಟ್ಟು ಹೊರಟು 
ಹೋದನು. 
ಎಲ್ಲಿಗೆ ಹೊಗುವುದು ಅವನಿಗೆ ಉದ್ದೆ  ಕ್ಯವಿತ್ತೊ € ಇಲ್ಲವೋ ಪುರಂಧರ 
ಘಢಕ್ಕೆ "ಬಂದೇಬಿಓ ದ್ದನು, ಸುಮಾರು ಆರು ತಿಂಗಳ ಕಾಲ ಉರುಳಿ 
ಹಮೋನಿತಟಕುದು: ಮತ್ತೆ ಮತ್ತೆ ಮಳೆಯ ಮೋಡಗಳು ಆಕಾಶದಲ್ಲಿ 
ಒಟ್ಟುಗೂಡುತ್ತಿದ್ದವು. ಒಂದು ದಿನ ಹೊಟ್ಟೆಗಿಲ್ಲದೆ ಖುಸ್ರುವು ಹಾಡಿಕೊಂಡು 
ಬೀದಿಯಲ್ಲಿ ಭಿನ್ಸೆಗಾಗಿ ಅಲೆಯುತ್ತಿದ್ದನು.  ಅರಮನೆಯೆ ಮುಂದೆ ಆ ಖುಸ್ರು 
ವಿನ ಕಂಠಧ್ವ ನಿಯು ದಿಗಂತ ವ್ಯಾ ಬಯಾಗಿ ಕೇಳಿಸಿತು. 
A ಚಕಿತಳಾಗಿ ಆ ಧ್ವನಿಯನ್ನು ಆಲಿಸಿ ಕೇಳಿದಳು. ಪರಿ 
ಚಾರಿಕೆಯನ್ನು ಕರೆದು ಆ ಭಿ ಭಿಕ್ಷುಕನನ್ನು ಕರೆತರುವಂತೆ ಹೇಳಿದಳು. 
ಖುಸ್ರುವು ಅಂತಃಪುರದ ಬಾಗಿಲಿಗೆ ಬಂದನು 
ಜ್‌ ಅವಸ್ಥೆ ಯನ್ನು ನೋಡಿ ದುರೀಷಳ ಕಣ್ಣು ಗಳಲ್ಲಿ ಹು 
ತುಂಬಿತು. ದುರೇಷಳು ಅವನಿಗೆ ಭಿಕ್ಷೆನೀಡಿದಳು. ಅದು ಧಾನ್ಯದ ಮುಷ್ಟಿ 
ಯಲ್ಲ. ಚಿನ್ನದ ವರಹಗಳ ಮುಷ್ಟಿ. ಅಮೂಲ್ಯ ರೇಷ್ಮೆಯ ವಸ್ತ 4 ಗಳನ್ನು 
ಕೊಟ್ಟ ಳು. ಅವನು ದುರೇಷಳ ಮುಖವನ್ನು RE Ts 
ತರುಫೆವೆತ್ತುವ ವ ನನಗೆ ಈ ಅನರ್ಫ ವ್ಯಸ ನಗಳೇಕೆ ? ? ಎಂದು ಕೇಳಿದನು. 
ದುಕೇಷಳು ನೀನು ಗವಾಯಿ ಇ ಅಲ್ಲವೆ ? ಎಂದು ಕೇಳಿದಳು. 
ಖುಸ್ರುವು ಅವಳ : ಮುಖವನ್ನೇ ದಿಟ್ಟ ಸಿ ಹೌದು, ನಾನು 
ಖುಸ್ರು ಎಂದನು. 
ದುರೇಷಳು ನೀನೇಕೆ ಈ ಅವಸ್ಥೆ ಗೆ ಬಂಡೆ, ಎಂದು ಕೇಳಿದಳು. 
ಖುಸ್ರುವು ನಾನು ಗಾಯಕ್ಕ ಗಾಸಜೀನಿ ದುರೇಷಳು ನಿರಾಕರಿಸಿದಳು, 


ಇನ್ನು ನನಗುಳಿದಿರುವುದು ಭಿಕ್ಪ್ದಾ ಪಾತ್ರೆ ಜು ಹೇಳಿದನು. 

ದುನೇಷಳು ಖಿನ್ನಳಾಗಿ ಅಂತಃ ಸಷ. ಹೊರಟು ಹೋದಳು. 

ಭಿಕ್ಷುಕನನ್ನು ಪರಿಚಾರಿಕೆಯರು ಹೊರಗೆ ಕಳಿಸಿದರು. 

ನವಾಖನಿಗೆ ಈ ವಿಚಿತ್ರ ತ ವಿಚಾರವು pi ಭನನ 
ಇನನಾರು? ಎಂದು pa ದನು ದುರೇಷಳನ್ನೆ ತ್ಯಕ್ಷ ಕೇಳು 
| ಬರಲಿಲ್ಲ. ಅಂತರಂಗದಲ್ಲಿ 'ಸರಿಚಾರಿಕೆಯನ್ನು ಸ 

ನ್ನು ಬಲ್ಲೆಯ ? ಎಂದು ಕೇಳಿದನು. 

ಹರ ಹೆದರುತ್ತಾ ಹೆದರುತ್ತಾ“ ಬಲ್ಲೆ ಹುಜೂರ್‌. ಇವನು ಬಿಜಾಪುರ 
ದರಬಾರಿನ ಸುಪ್ರ ಸಿದ ಗಾಯಕ. ಸೆ 

ಚರ ತಯಾ ಅಂಕುರಿಸಿತು. ಸರಿಚಾರಕಳನ್ನು ತೀಕ್ಷ್ಣ ದೃ ಸಿ 
ಯಿಂದ ದಿಟ್ಟಿಸಿ ನೋಡಿ ಬಾಂದಿ, ನೀನು ಆಜ 22 ಬಂದವ ನು 
ನಿಜವನ್ನು ಹೇಲು ಇಲ್ಲದಿದ್ದರೆ ಚಿತ್ರವಥೆಯಾಗುತ್ತಥೆ. ಈ ಗವಾಯಿಯು 
ನಿಮ್ಮ ರಾಣೀಸಾಹೇಬಳ ಅಂತರಂಗ ಪ್ರಳೆಯಿಯೇ? ಎಂದು ಪ್ರತ್ಟೆ 
ಮಾಡಿದನು. 

ಪರಿಚಾರಿಕೆಯು ನಡುಗುತ್ತಾ ಕೈಮುಗಿದು ನಿಂತಳು. 

ನೆನಾಬನು ಅವಳ ಕಂಠವನ್ನು, ಬಲವಾಗಿ ಹಿಡಿದು ನಿಜವನ್ನು ಹೇಳ 
ದಿದ್ದರೆ ಸಾಯುವೆ: ಎಂದು ಗರ್ಜಿಸಿದನು. ' ನವಾಬನ ಮುಖವು ವಿವರ್ಣ 
ವಗಿದ್ದಿ ತು. : ಕೊಲೆಗಡುಕನ ರೌದ್ರಾವೇಶವು ಅವನ ಮುಖದಲ್ಲಿ ಕಾಣಿಸು 
ತ್ರಿದ್ದಿತು. | | 
ಸರಿಚಾರಿಕೆಯು ಆರ್ತಳಾಗಿ “ಕೊರಳು ಬಿಡಿ ಹೇಳುತ್ತೆನೆ? ಎಂದು ಹೇಳಿ 
ಬಿಜಾಪುರದಲ್ಲಿ ತಾನು ನೋಡಿದ ತಾನು ಕೇಳಿದ ಕಥೆಯನ್ನೆಲ್ಲಾ ಹೇಳಿದಳು. 

ನವಾಬನು ಅವಳ ಕೈತುಂಬಾ ಚಿನ್ನದ ಮೊಹರುಗಳನ್ನು ಕೊಟ್ಟು 
ಹೊರಟು ಹೋಗು. ಈ ಅರಮುನೆಯಲ್ಲಿರಬೇಡ, ಯಾರಲ್ಲಿಯೂ 3 
ಸಮಾಚಾರ ಬಾಯಿಬಿಡಬೇಡ ಎಂದು ಅಪ್ಪಣೆಮಾಡಿ ಕಳುಹಿಸಿದನು. 
ಸಂಧ್ಯಾಕಾಲದಲ್ಲಿ ಗುಪ್ತ ಭಟರನ್ನು ಕರೆದು ಆ ವಿಚಿತ್ರ ಭಿಕ್ಷುಕನನ್ನು 
ಕರೆತರುವಂತೆ ಅಪ್ಪಣೆ ಮಾಡಿದನು. 

ಅವರು ಖುಸು ವನ್ನು ಹುಡುಕಿ ಕರೆತಂದರು. 


( 


48 


lo 
( 


ಛತ್ರಪತಿ ಶಿವಾಜಿ 


ie ಅಂತರಂಗ ಗ್ಯ ಹದಲ್ಲಿ ಗಂಭೀರವಾಗಿ ಕುಳಿತಿದ್ದನು. 
?ಜಭಬರು ಖುಸು ವನ್ನು! ನವಾಬನ ಸಮ್ಮುಖಕ್ಕೆ ಕರೆತಂದರು. 
ಸ ಸಲಾಂಮಾಡಿ ತಟ 
ನವಾಬನು “ ನೀನು ಬೀಜಾಪುರದ ದರಬಾರಿನ Hn (9, 
ಎಂದು ಪ ಪ್ರಶ್ನೆ ಮಾಡಿದನು. 
"ಹುಜೂರ್‌ ಹೌದು ನಾನು ಗವಾಯಿ ಖುಸ್ರು ” 
"ನೀನೇಕೆ ದರಬಾರನ್ನು ಬಿಟ್ಟು ಬಂಜಿ. . ಈ ಭಿಕ್ಬಾವೃಕ್ಕಿಯನ್ನು ಏಳೆ 
ಅವಲಂಬಿಸಿದೆ ” ಎಂದು ಕೇಳಿದನು. 
ನಿರುತ್ತರ. 
“ ಈ ಕೋಟಿಗೆ ಏಕೆ ಬಂಡೆ? » 
ನಿರುತ್ತರ. 
ಅವನನ್ನು ಹೊರಗೆ ಕರೆದುಕೊಂಡು ಹೋಗುವಂತೆ ಸನೆ ಸಹಿ: 
ಭಟರು ಹೊರಗೆ. ಕರೆದೊಯ್ದ ರು. 


ಸರಿಚಾರಿಕೆಯನ್ನು ಕರೆದು ರಾಣೀ ದುರೇಷಾ ಷಾರವರನ್ನು ಕರೆತರುವಂತೆ 
ಅಸ್ಪಣಮಾಡಿದನು. 


ದುರೇಷಾ, ನವಾಬನ ಅ ಅಂತಸ್ಥ ಕಷ್ಕಿ ಬಂದಳು. ' ಅವಳಿಗೆ ನಿದ ಮಾನ 
ಗಳೆಲ್ಲಾ ಸಿತಾಸಿತವಾಗಿ ತಿಳಿದು ಹೋಗಿತ್ತು. ಧೈರ್ಯದಿಂದ ಬಂದು ಕ 

"ಫರೂಕ್‌ ಕುಳಿತುಕೊಳ್ಳುವಂತೆ ಹೇ ಳಿದನು. 

ಅವಳು ಕುಳಿತುಕೊಳ್ಳ, ಲಿಲ್ಲ... ಗಂಭಿರವಾಗಿ ಅಚಲಳಾಗಿ ನಿಂಕಿದ್ದಳು. 

ನನಾಬನು. ಖುಸು ವನ್ನು, ಕರೆಸಿ, ಎದುರಿಗೆ ನಿಲ್ಲಿಸಿದನು. ಭಟರಿಗೆ 
ಸನ್ನೆ ಮಾಡಿದನು. ಬಾಗಿಲು ಮುಚ್ಚಿ ತು. 


“ ದುರೇಷಾ ಈ ಭಿಕ್ಷುಕನನ್ನು ಸ ಯಾ» 
ದುರೇಷಳು ಆನನ ಕಣಿ ಸೋಡಿ, “ಬಲ್ಲೆ. ಇವನು ಸುಸ್ರಸಿ ದ್ದ ಗವಾಯಿ 
ಖುಸ್ರು. 


ಆ ಮಾತು ಫರೂಕ್‌ ಹೈ ದಯದಲ್ಲಿ ಇರಿದಂತಾಯಿತು. ಅವನು ಸಣ 
ಓಮು ಐ 
ಧ್ವನಿಯಿಂದ “ಇವನು ನಿನ್ನ ಸಣಯಿಯೇ] ?” ಎಂದು ಕೇಳಿದನು. 


ಛತ್ರಪತಿ ಶಿವಾಜಿ | ೨೭ 


: ದುಶೇಷಳು, ಹೌದು ಅದನ್ನು ದೇವರು ಬಲ್ಲ. : ಅವನು ನನ್ನ ಪ್ರಾಣ 
ಪ್ರಿಯ ಎಂದು ಹೇಳಿದಳು. | 
ಫರೂಕನು ಕತ್ತಿಯನ್ನು ಹಿರಿದು ಖುಸ್ರುವಿನ ತಲೆಯನ್ನು ಕಡಿದು 
ಹಾಕಿ, `ದುರೇಷಳ. ಕಡೆಗೆ ತಿರುಗಿ ಬಿರುಗಣಿ ಠ ನಿಂದ ನೋಡುತ್ತಾ ವಿಕಟಿವಾಗಿ 
ಬಕ್ಕು ನಿನ್ನಿ ಸ ಪ್ರಣಯಕ್ಕೆ ತ ತಕ್ಕ ಪ್ರಾ ಯಶ್ಚಿ ತ್ರ "ಎಂದನು. 
ದುರೇಷಳು ಅದು ಪ ್ರಾಯತ್ಚಿ, ತ್ರ ವಲ್ಲ ವರಪ್ರಧಾನ ಎಂಧು ಹೇಳಿನಕ್ಕಳು. 
ನಫರೂಕನು ಬಡಿದುಕೊಳ. ಲು ಇ ಭೂಮಿಯ ಮೇಲೆ 
ಅವಳ ಶರೀರವು ಬಿದ್ದಿತು. ಮುಖದಲ್ಲಿ ಅದೇ ಮಂದಹಾಸ, ಅಣೇ ಉಜ್ವಲ 
ಕಾಂತಿ, ಪ್ರಾಣವು ಹಾರಿಹೋಗುವ. ಕ್ಷಣ ಬಂದಿದ್ದಿ ತು, ವಿಷವೇಗವು 
ಆಪಾದಮಸ್ತನ ವ್ಯಾಪಿಸಿದ್ದಿ ತು. ಫರೂಕನು ಬಗ್ಗಿ ನೋಡಿದನು. ಮುಖದ 
ಹತ್ತಿರ ಮುಖವಿಟ್ಟು ನೋಡಿದನು. 
`' “ಫರೂಕ್‌ ಮ ನಿನ ನ್ನ್ಟೂ ಪ್ರೀತಿಸಿಲ್ಲ. : ಪ್ರೀಕಿಸಿದ ಹಣ್ಣಿಗೆ 
ಸಿಕ್ಪು ವ ಬಹುಮಾನವಿದು.? ಎಂದು ನ ನಕ್ಕ ಳು. 
ಪ್ರಾಣವು ಹಾರಿಹೋಯಿತು. 
ಫರೂಕನು ಒಂದು ಬಾರಿ ಆ ಖುಸ್ರುವಿನ ಕಡಿದ ರುಂಡವನ್ನು ನೋಡಿ 
ದನು. ಆ ಬಿಚ್ಚು ಗಣ್ಣು ಗಳು ಅವನನ್ನು `'ೆಡುರಿಸುವಂತಿದ್ದುವು. ಕೆ | 
ಮುಖವನ್ನು ದಿಟ್ಟಿ LE ಆ ಮುಚ್ಚಿದ ಕಣ್ಣು ಗಳು ಲೋಕಾಸ್ತ 
ಜೂ. ಕಾಣಿಸಿದವು. ಫರೂಕನು ಕೈಲಿದ್ದ ಕತಿ ಶ್ರಿಯನ್ನು ತೆಗೆದು 
ನ ಎಡೆಯಲ್ಲಿ ಥೈರ್ಯವಾಗಿ ಚುಚಿ ಕಿ ಕೊಂಡನು. 


ಪ್ಲ 


ನವಾಬ ಫರೂಕನಿಗೆ ಮೂವರು ಮಕ್ಕಳಿದ್ದ ರು. ಮೊದಲನೆಯ 


ಹೆಂಡಕಿಯ ಮಗ ಅಬ್ದುಲ್‌ ಖಾನ್‌. "ಅವನು ಹುಟ್ಟುತ್ತಲೇ ಮಾತೃ 
ನಿಯೋಗವಾಗಿತ್ತು. ಎರಡನೆಯ ಹೆಂಡತಿ ಗೋಲ್ಕೊ ಜ್‌ ಶ್ರೀಮಂತರ 


೨೮: ಛತ್ರಪತಿ ಶಿವಾಜಿ 


ಮಗಳು. : ಅವಳ ಮಕ್ಕಳು ಇಬ್ಬರು. ರಷೀದ್‌, ಮಸೂದ್‌. : ಈ 
ಮೂವರು ಮಕ್ಕಳೂ ಪ್ರಾಯದ ವಯಸ್ಸಿಗೆ ಬಂದಿದ್ದರು. ದುರೇಷಳು. 
ಮೂರನೆಯ ಮಡದಿ. ': ಜವಳು ನವಾಬನ ಪ್ರೇಮದ ಪುತ್ಥಳಿ. ನವಾಬನಿಗೆ 
ಮೂವರು ಮಕ್ಕಳಲ್ಲಿಯೂ ಅಭುಮಾನವಿರಲಿಲ. ನನಾಬನು ಆ ಮಕ್ಕಳಿಗೆ 
ಜಹಗೀರಿಗಳನ್ನು ಕೊಟ್ಟು ಕಳುಹಿಸಿಬಿಡಬೇಕೆಂದು ಯೋಚಿಸಿದ್ದನು. ನವಾಬನ 
ಪ ವಸಾನವು ಆಕಸ್ಮಿಕವಾಗಿ ಸಂಭವಿಸಿತು. ಮೂವರು ರಾಜ್ಯದ ಗಾದಿ ಗಾಗಿ 
ಹೋರಾಡಲಾರಂಭಿಸಿದರು. ನವಾಬನಿಗೆ ಆಪ್ಮರಾದವರ ಮಾತುಗಳನ್ನು 
ಮೂನರೂ ಕೇಳಲಿಲ್ಲ. ಯಾವುದೂ ಇತ್ಯರ್ಥಕ್ಕ ಬರಲಿಲ್ಲ. .. ಮೂವರೂ 
ಗಾದಿಯ ಅಧಿಕಾರಕ್ಕಾಗಿ ಬಿಜಾಪುರದ ದರಬಾರಿಗೆ ಭಿನ್ನಹ ಮಾಡಿಕೊಂಡರು. 
ಅದನ್ನು ಸಾಧಿಸಲು ಮೂವರೂ ಬಿಜಾಪುರಕ್ಕೆ ಹೋದರು. 

ಆ ದರಬಾರು ಹೊರನೋಟಕೆ ಅತ್ಯಂತ ಪ್ರಭಾವಶಾಲಿಯಾಗಿ ಕಾಣು 
ತ್ತಿದ್ದಿ ತು. ಅದು ಹಿಂದಿನ ಸುಲ್ತಾನರುಗಳ ಪ್ರಭಾವ. 

ಈಗ ಸಿಂಹಾಸನದಲ್ಲಿರುವ ಅಹಮದಾಲಿಯು ರುಗ್ಗ ಶೈಯ್ಯೆ ಯಲ್ಲಿಯೇ 
ಇದ್ದನು. ಅವನನ್ನು ಮಂತ್ರಿಗಳಾಗಿಲೀ ಸರದಾರರಾಗಲೀ ಭೇಟಮಾಡುವುದು 
ಅಕಿ ದುರ್ಲಭ್ಯವಾಗಿತ್ತು. ಭೇಟ ಮಾಡಿದರೂ ರಾಜಕೀಯ ಸಮಸ್ಯೆ ಗಳನ್ನು 
ಮುಂದಿಡಲು ಎಲ್ಲರಿಗೂ ಭಯ. ಇಂಥಾ ಅವಸ್ಥೆ ಯಲ್ಲಿ ಪುರಂದರದ ನವಾಬ 
ಕುಮಾರರು ಮೂವರೂ ದರಬಾರಿನ ಅಧಿಕಾರಿಗಳನ್ನು ಭೇಟಿ' ಮಾಡಿ 
ಆಶ್ರಯಿಸಿ ತುಂಬಾ ಹಣ ಸುರಿದು ವಿಫಲಮನೋರಥರಾದರು. ಏನೂ ಫಲ 
ವಾಗಲಿಲ್ಲ. | ಕ. 

ಬಿಜಾಪುರದ ಖಾಜಿಯವರು. ನೀವು ಜಗಳ ಮಾಡಿಕೊಳ್ಳ ಬೇಡಿರಿ. 
ಬಿಜಾಪುರದಲ್ಲಿ ನಿಮ್ಮ ಜಗಳ ಪರಿಹಾರವಾಗುವುದೇ ಇಲ್ಲ. ನೀವೇ 
ನಿಮ್ಮ ಊರಿಗೆ ಹೋಗಿ ಆಪ್ತರನ್ನು ಇಟ್ಟುಕೊಂಡು ಇತ್ಯರ್ಥ ಪಡಿಸಿಕೊಳ್ಳಿ ರಿ. 
ಇಲ್ಲವೇ ಮೂನರೂ ಒಪ್ಪಂದ ಮಾಡಿಕೊಂಡು ರಾಜ್ಯವನ್ನು ಹಂಚಿಕೊಂಡು 
ಅನುಭವಿಸಿರಿ, ವೃಥಾ ಇಲ್ಲಿ ಕಾಲಹರಣ ಮಾಡಬೇಡಿರಿ, ಎಂದು ಬುದ್ಧಿ ವಾದ 

ವನ್ನು ಹೇಳಿ ಕಳುಹಿಸಿದರು. 


ಮೂವರೂ ಬೇಸತ್ತು ಪುರಂಥರಗಢಕ್ಕೆ ಹಿಂಶಿರುಗಿದರು. 


ಆಪೂಲೋಚನೆ ಮಾಡಿದರು ತ ಪ್ರಾಂತ್ಯದಲ್ಲೆಲ್ಲಾ ಶಿವಾಜಿಯ 
ಡ್‌ ತಾ ಯಗ ದ ಈ ಮುದಿ ಹೆ ವಃ ಪ್‌ ವ್‌ ಹಣಾಾರವ್‌ 
ಪ್ರಭಾವವು ವ್ಯಾಪಿ ಜತ ಮಧ್ಯಸ್ಥಿಕ' ಮಾಡಿ ತಮ್ಮ ವ್ಯವಹಾ ನನ್ನು 


ಸಿ 

ಇತ್ಯರ್ಥಪಡಿಸಿಕೂಡಬೇಕೆಂದು . ಶಿವಾಜಿಗೆ ನತ; ಬರೆದು ಕಳುಹಿಸಿದರು. 
ಶಿ; ನ ಸಂತೋಷದಿಂದ ಒಪ್ಪಿಕೊಂಡನು. : ಮಿತಸರಿವಾರಡೊಡನೆ 
ಪುರಂಧರಗ ಸಕ್ಸ ಬಂದು ಅರಮನೆಯಲಿಯೇ ಅತಿಥಿಯಾಗಿ ಬಿಡಾರಮಾಡಿದನು. 
ನವಾಬನ ಮಕ್ಕ ಳೂ ಮೂವರೂ ಅವರ ಆಪ್ಪರುಗಳೂ ಅರಮನೆಯ 
'ದಿರ್ವಾಖಾನೆಯಲ್ಲಿ ಏಿಂಹನನೆಲೆಸಿದಕು. ಶಿವಾಜಿಯು ಬಳದು ಕುಳಿ ತುಕೊಂಡನು 

'ಶಿವಾಚಿಯು ನಾವೂ ನೀವು ಅಕ್ಕಪಕ್ಕದ ಕೋಟಿಯವರು. ನಮ್ಮದು 
ಸಣ್ಣ ಜನಿ ಸರಿ ನಿಮ್ಮದು ಸ್ವಲ್ಪ ದೊಡ್ಡ ರಾಜ್ಯ. ನಾವು ಸಹೋದರರಂತೆ 


ದ ನೇಹದಿಂದ ws ನೀವಾದರೂ ನಿಮ್ಮ ನಿಮ್ಮಲ್ಲೇ 
ಏಕೆ ಜಗಳವಾ ಡುತ್ತೀರಿ ಎಂದು ಕೇಳಿದನು. | 

ನವಾಬರ ಡೊಡ್ಡ ಮಗ ಅಬ್ದುಲ್ಲಾ ಸ ನನು ಜಗಳಕ್ಕ ಕಾರಣವೇ ಇಲ್ಲ 
ನಾನು ನಮ್ಮ ತಂದೆಯನರ ಹ es ವರ ಅಧಿಕಾರವು. ನನಗೇ 
' ಬರಬೇಕು. ಈ ರಷೀದ್‌ ಮತ್ತು ಮಸೂದ್‌ ಇ ನನ್ನ ತಮ್ಮಂದಿರು 
ನನ್ನೊಡನೆ ನಿಹಿತವಾಗಿದ್ದು ಕೊಂಡು ಮಾನ ಮರ್ಯಾದೆಗಳನ್ನು ಪಡೆದು 
ಸುಖನಾಗಿ ಬಾಳಬೇಕು. ಇದನ್ನು ಬಿಟ್ಟು ತಮಗೇ ನನಾಬಗಿರಿ ಬೇಕೆನ್ನು 
ತ್ತಾರೆ. ಇದೆಲ್ಲಾದೆರೊ ಲೋಕದಲ್ಲಿ ಉಂಟಿ?' ನೀವೇ ಹೇಳಿರಿ ಎಂದನು. 

ತಮ್ಮನಾದ 'ರಹೀದನು ಈ ನ್ಯಾಯವೆಲ್ಲಾ ಮೊದಲೇ ಮುಗಿದು 
ಹೋಗಿದೆ. ಈ ಅಬ್ದು ಲ್ಲಾಖಾನರು ತಂದೆಗೆ ನಿಧೇಯರಾಗಿದ್ದಿದ್ದರೆ ನಾವೂ 
- ಇವರಿಗೆ ವಿಧಯರಾಗಬೇಕಿತ್ತು. `ಈ ಲೋಕನ್ಯಾಯ ಆಗಲೇ ಒಡೆದು 
ಹೋಯಿತು. ಇಲ್ಲದ್ದಿದ್ದರೆ ನವಾಬರೇ ಇವರಿಗೆ ಯುವರಾಜ ಜಸೆಟ್ಟವ ನ್ನು ಕಟ್ಟ 
ಸಪ ದರಬಾರಿನಿಂದಲೇ  ಮೊಕರೂರು ಮಾಡಿಸ: ಶ್ರಿ ದ್ದರ ರು ಈ 

“ಸಾಹೇಬರು ಶೂರರಾಗಿದ್ದಿ ದ್ದ ರೆ.ಅಂದೇ ಬದಾಶಿರರ. ದರಬಾರಿನ 
ಅಧಿ ಸಿಕ್ಕುಕ ತ್ತು. ಇದಕ್ಕೆ ಲ್ಲಾ "ನಾಲಾಯಕ್‌? ಎಂದೇ ನವಾಬರು 
ಲೇ "ನೂರಾಟ್ಟದ್ದರು. ಈಗಲೂ ಅಸ್ಟೆ, ಎಲ್ಲ್ಲಾ ಸರಿಯಾಗಿ 
ನಾವೇಕೆ-ನವಾಜ್‌ ಗ 'ಬೇಕೆನ್ನು & ಕದ್ಲಿವು. ಬಿಜಾಪುರಕ್ಕೊ ಡೆಲ್ಲಿಗೆ 
ಹೋಗಿ ಅಧಿಕಾರ ಸಂ ಪಾದಿಸುತ್ತಿ ದೈವ ವು ತತ ಹೇಳಿದನು. 


© 
೬ 
OL 
Cb '2 
4೮ 
GC 
ಗ್ರಾ 
ಛಿ 


7 
(3 


ಜಃ ಛತ್ರಪತಿ ಶಿವಾಜಿ 


ಅಬ್ದು ಲ್ಲಾಖಾನನ ಕಡೆ ರಘುನಾಥಸಾಹೇಬ್‌ ಎಂಬುವರು ಆದೆಲ್ಲಾ. 
ನವಾಬರ ಅರಮನೆಯ ಕಥೆ. ` ನವಾಬರು ಅನ್ಯಾಯವಾಗಿ ಸತ್ತು ಹೋದರು. 
ಆನರ ಸಂಸಾರದ ಮಾತನ್ನು ಬಿತ್ತಿ ಆಡುವುದು ಈಗ ತರವಲ್ಲ. ಈ ಖಾನ್‌ 
ಸಾಹೇಬರು ಜನ್ಮ ತಾಳುತ್ತ ಠೇ 'ಮಾತೃ ವಿಯೋಗವಾಯಿತು. ಗೋಲ್ಕಂಡದ 
ಬೇಗಂಸ ಇಹೇಬರು ಕ ಪ್ರಃ ರಹೀದ್‌ರ್ಬಾ, EL: ಮಾತ ಶ್ರೀಯವರು. 
ಅವರ ಪ್ರೇರಣೆಯಿಂದ. ಅಬು ಲ್ಲಾ ಖಾನರು ದೂರವಾದರು. ಅದರಲ್ಲಿ 
ಅಬ್ದುಲ್ಲಾ ಖಾನರ ತಪ್ಪೇನಿನೆ.” ಆನರ ಹಕ್ಕು ಹೇಗೆ ಹೋಗುತ್ತದೆ. ಈ 
ತಮ್ಮ ಂದಿರು ವೂ ನ್ಯಾಯವಿದ್ದಿ ಡ್ದರೆ ರೆ ಬಿಜಾಪುರದಲ್ಲಿಯೇ ಠರಾವಾಗು 
ಕ್ರಿ ತ್ತು. ನ್ಯಾಯನೆಲ್ಲಿದೆ ? ಇವರಿವರ ಜಗಳದಲ್ಲಿ ನಮ್ಮಂಥ ಪ್ರ ಭು ಭಕ್ತರು 
೮ ರುಕೇರಿಗಳನ್ನು ಬಿಟ್ಟು ದೇಶಾಂತರ wa ಡ್ಯ ಬಂದಿದೆ ಡನ 

ere ಹಂಡೆ ನಡೆದದೆ ಎಲ್ಲಾ ಕಳೆದುಹೋಗಿದೆ. ಅಸ್ರಿಯವಾದರೂ 
ಖಾನ್‌ ಸಾಹೇಬನು ದೊಡ್ಡ ಮಗ್ಗ ಅವನು ಕ ಸ ರಷೀದ್‌ 
ಖಾನನು ದಿವಾನನಾಗಲ್ರಿ, ಹ ದನು ಸೇನಾಸತಕಿಯಾಗಲಿ ತಮ್ಮಂದಿ 
ರಿಬ್ಬರಿಗೂ ಜಹಗೀರಿಗಳನ್ನು ಕೂಬ್ಬುಬಿಡೋಣ. ಆ ಜಹಗೀರಿಗಳು ವಂಶ 


ಪಾರಂಪರ್ಯವಾಗಿ ನಡೆದುಬರಲಿ ಎಂದು ಹೇಳಿದನು. 


ಎಲ್ಲರೂ ಸರಿಯಾಗಿದೆ ಎಂದರು. 

ಅಬ್ದುಲ್ಲಾ ಪ ಖಾನನು ಶಲೆಯಲಾ ಪಡಿಸಿದನು. “ಇದು ಹೇಗಾಗಬೇಕು. 
ಕಾರ್ಯ ಏರುಗುವುಜು ಹೇಗೆ? ಹೆಸರು ಮಾಳ ಕ್ಸ ನಾನು ನವಾಬ. ಅಧಿಕಾರ 
ವೆಲ್ಲಾ ಈ ತಮ್ಮ ಎಂದಿರ ಕ್ಪೆ ಲಿರುತ್ತ ಜೆ. ನನ್ನ ಸ್ಸ ಹಾಗಿರಲಿ, ಇವರಲ್ಲೇ 
ಜಗಳ ಬಂದರೆ A ಶೀರ್ಮಾನ ಮಾಡುವುದು ಹೇಗೆ? ಅಷ್ಟೇ ಅಲ್ಲ 
ಬಿಜಾಪುರಕ್ಕೆ ವರ್ಷೆ ವರ್ನೆ ಪೊಗದಿ ಟೋ ಅದರ ಜವಾಬಾ ರೀ ನನ್ನೆ 
ತಲಯಮೇಲೆ ಬೀಳುತ್ತೆ. ಇವರು ಸರ್ಕಾರದ ಜೊಕ್ಕಸದಿಂದ ಹಣ ಸಲ್ಲಿಸ 
ದಿದ್ದರೆ ನ ನನ್ನ ತಲೆ ಹೋಗುತ್ತೆ » ಎಂದು ಘನ 


ರಷೀದನು “ಯಾವ. ನ್ಯಾಯಕ್ಕಾಗಿ ಒಪ್ಪುತ್ತೇವೆ. ಇಲ್ಲದಿದ್ದರೆ 
ನಿಮ್ಮ್ಮ ನ್ನೀಕೆ ಕರೆಸುತ್ತಿ ದವು. ನಮ್ಮ ಅಣ್ಣ ಖಾಸಾ ರಡು ದುರು ನದ್ದೇಶ ಟೆ 
ಜವ ನಮ NSN ಈ ಫ್ರೆರಕಿವರೆಗಥದಿಾಇಲೇ ಓಡಿಸಿಬಿಡಬೇಕೆಂದು ಮಸಲತ್‌ 
ಮಾಡಿದ್ದಾ 8 "ಎಂದು ಹೇಳಿದನ್ನು : 


ಛತ್ರಪತಿ ಶಿವಾಜಿ ೩೧ 


ಶಿವಾಜಿಯು ನಗುತ್ತಾ ಇಬ್ಬ ರೂ ಬಿಪಿ ಬಾಗಿದ್ದೀರಿ, ನ್ಯಾಯ 
ಕೀರ್ಮಾನನಾಗುವುದಿಲ್ಲ. ನನ್ನ್ನ ಅಭಿಪ್ರಾ ಯ ಹೇಳಿ ಇದ್ದೇ ನ. ನೀವು ಯಾವ 


ದರ್ಬಾರಿಗೆ ಹೋದರೂ ಈ ನ್ಯಾ ಯವೇ ಮಂ ಜೂರಾಗುತ್ತದೆ. ದೀಪಾವಳಿ 
ಹಬ ವು ಸಮೂನಿಸುತ್ತಿ ದೆ. ಹ ಹಬ್ಬ ಕ್ರೈ ಪುಣೆಗೆ ಹೋಗುತ್ತೆ ನೆ. ಹಬ್ಬ 
ನಡೆಯಲ್ಲಿ, ಹಬ್ಬ ಪ್‌ ಅನ್ಯೋನ್ಯತೆಯಿಂದ ನಡೆದುಕೊಳ್ಳಿ, ಹಬ್ಬವಾದ 
ಮೇಲೆ ನೀವು ಆ ಪೆ ಸಿದರೆ ನಾನೇ ಬರುತ್ತೆ ನೆ ಎಲ್ಲವನ್ನು ಸಮಾಧಾನದಿಂದ 
ವ್ಯವಸ್ಥೆ ವ ) ಭು ಎಂದು ಹೇಳಿದನು. 
_ ಅಂದಿನ ಪಂಚಾಯಿತಿ ಭರಕಾಸ್ತಾ ಯಿತು, 

ಸಂಧ್ಯಾಕಾಲ ರಷೀದ್‌ನು ಶಿವಾಜಿಯನ್ನು ತ ತಮ್ಮು ಮನೆಗೆ ಮೇಜುವಾನಿ 
ಸ್ವೀಕರಿಸಬೇಕೆಂದು ಹೇಳಿದನು. ಶಿವಾಜಿಗೆ ಆದಿನ ರಷೀದರ ಮಹಲಿನಲ್ಲಿ 
ಸಂಭ್ರಮದ ಮೇಜುವಾನಿ, ನಗರದ ಪ್ರಮುಖರೆಲಾ ಸೇರಿದ್ದ ರು... ಗಾನ 
ಗ ನಡೆದವು. ಹಿರಿಯ ಅಣ್ಣಿ ಅಬ್ದುಲ್ಲಾ ) ಖಾನನನ್ನು. ಕರೆದಿದ್ದ ರು 
ಅವನು ಆ ಮೇಜುವಾನಿಗೆ ಬರಲಿಲ್ಲ. ಎಲ್ಲವೂ ಪೂರೈಸಿದ ನಂತರ ಶಿವಾಜಿಯು 
 ಕೌಲುನಡುಗೆಯಲ್ಲಿಯೇ ಅರಮನೆಗೆ ಬಂದನು," ದೀವಟಗೆಗಳನ್ನು ಹಿಡಿದು 
ಕೊಂಬು ಕಹಳೆ ಳೆಗಳನ್ನು. ಊದಿ ಮರ್ಯಾ ದೆಯಿಂಡ, ಅರಮನೆಗೆ ಕರೆತಂದು 
ಬಿಟ್ಟರು. | 

ರಾತ್ರಿ ರಷೀದನೂ ಅವನ ತಮ್ಮ ನು ಶಿವಾಜಿಯನ್ನು ಅಂತರಂಗದಲ್ಲಿ 
ಬೇಟಮಾಡಿ ಎರಡು ಸಾವಿರ ಪಗೋಡಗಳ ಗುಪ ಕಾಣಿಕೆ. ಮಾಡಿದರು 
“ಈ ನ್ಯಾಯ ನಮ್ಮ ಕಚೆಗೇ ಆಗಬೇಕು. ನಮ್ಮಲ್ಲಿ ಸೈ ನ್ಯವಿಲ್ಲ. ಅಲ್ಪ 
ಸ್ಪಲ್ಪ ಜನರಿದ್ದಾರೆ ತಮ್ಮ ಸೈ ನ್ಯವನ್ನಾ ದರೂ re ಕೋಟಿಯನ್ನು ವಶ 
ಮಾಡಿಕೊಡಬೇಕು. ಚ ಹತ್ತು ಸಹಸ್ರ ಪಗೋಡಗಳನ್ನು ಕೊಡುತ್ತೇವೆ, 
ಎಂದು ಕೇಳೆಕೊಂಡರು. 


ಕ 


ಶಿವಾಜಿಯು ವಿಶ್ರಾಸದಿಂದ ಕಾಣಿಕೆಯನ್ನು ನಿರಾಕರಿಸಿದನು. ಹಣ 
ದೊಡ ದಲ್ಲವಯ್ನಾ. ನಮ ಜಾತಿಯಲ್ಲಿ ರುಣ' ದೊಡ್ಡ ದು; ನಾವುಗಳು 


ಡಿ ಬಿ 1 
ಅಕ್ಕಪಕ್ಷ ದವರು, ನೀಲು ಕಡೆಯವರಿಗೆ ರುಣಿಗಳಾಗಿದ್ದರೆ ಅಷ್ಟೆ ಸಾಕು. 
ಠ Ke] 
ಎಂದು ಹೇಳಿ ಕಳುಹಿಸಿದನು. 


4 ಛತ್ರಪತಿ ಶಿವಾಜಿ 


ಎರಡು ಕಡೆಯವರು. ಶಿವಾಜಿಯನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. 
ಹಬ್ಬ ಪೂರೈ ಸುವವರಿಗೂ ಪುರಂಧರಗಢದಲ್ಲಿಯೇ ಇರಬೇಕೆಂದು. ನಿರ್ಬಂಧ 
ಪಡಿಸಿದರು. 

ಶಿವಾಜಿಯ ಒಪ್ಪಿಕೊಂಡನು. 

ಮಾತೂಶ್ರೀ ಜೀಜಾಬಾಯಿಯವರಿಗೆ ಪತ್ರ ಬರೆದು ಕಳುಹಿಸಿದನು, 
ಮನೆಯಲ್ಲಿ ಹಬ್ಬ ನಡೆಯಲಿ ಪುರಂಧರದಲ್ಲಿ ನವಾಬರ ಮಕ್ಕಳು ನನ್ನ 
ಮೇಲೆ ಬಹಳ ಪ್ರೀತಿ ನಿಶ್ವಾಸಗಳನಟ್ಟಿದ್ದಾರೆ, ಹೆಬ್ಬಕ್ಸೆ ಇಲ್ಲಿಯೇ 
ಇರಬೇಕೆಂದು ನಿರ್ಬಂಧಪಡಿಸುತ್ತಾರೆ. ನನಗೆ ಇಲ್ಲಿಯೇ ಹಬ್ಬ ಕೆಕೆ 
ವೇರಿಸಲು ಅಪ್ಪಣೆ ಕೊಡಿ, ಎಂದು. ಪತ್ರ ಬರೆದು ಕಳುಹಿಸಿದನು. 
ದಾದಾಜೀ ಕೊಂಡದೇವನಿಗೂ ಯಥೋಚಿತ: ಪತ್ರ ಬರೆದನು. ತನ್ನ 
ಜೊತೆಗಾರರಾದ ತರುಣ ಮುಖಂಡರಿಗೂ ಪ್ರರಂಧರಕ್ಕೆ ಹಬ್ಬಕ್ಕೆ ಬರಬೇಕೆಂದು 
ಅನುಚರರೊಡನೆ ಹೇಳಿಕಳುಹಿಸಿದನು. : 

ಕೊಂಡಡೇವನು ಮಾತೂಶ್ರೀ ಜೀಜಾಬಾಯಿಯೊಡನೆ ನೊಂದು 
ಕೊಂಡು “ಶಿವಾಜಿ ಇನ್ನೂ ತರುಣ "ಕೊಡ ವೈ ಪಾಟಿಕ್ಸೆ ಕೈೆಹಾಕುಕ್ತಿದ್ದಾನೆ. 

ಇದರಿಂದ ನಮ್ಮ ನೆರೆಯನರಾದ ಪುರಂದರ “ನವಾಬರ ಮಕ್ಕ ಳಿಗೂ ನಮಗೂ 

ವಿರೋಧಬರುತ್ತ ಜಿ ಹಾಳು ತುರುಕರ ಸಹವಾಸ, ಅವರವರ ದಾಯಾದಿ 
ಮತ್ಸರ. ಯಾರ ಕ್ಸ ಮೇಲಾಗುತ್ತೋ ಅವರು ನುತ್ತೊಬ್ಬರ ತಲೆ ಕಡಿದು 
ಹಾಕುತ್ತಾರೆ. ಬಿಜಾಪುರಕ್ಕೆ ಸುಳ್ಳು ನಿಜ ಎಲ್ಲಾ ಬೆರೆತು ಕಟ್ಟುಕಥೆ 
ಹೋಗುತ್ತದೆ. ಇದೆಲ್ಲಾ ಶಿವಾಜಿಯ ತಲೆ ಗೆ ಬರುತ್ತದೆ. ಶಿವಾಜಿಯು, 
ಹೇಳಿದ ಮಾತು ಕೇಳುವುದಿಲ್ಲ. ಅವನಿಗೆ ಅಪಾಯ ತಟ್ಟಿದರೆ ಈ ವೃದ್ಧಾಪ್ಯ 
ದಲ್ಲಿ ನನಗೆ ಪ್ರಾಣಸಂಕಟಿ. ಏನೋ ಮನಸ್ಸು ಅಳುಕುತ್ತಲೇ ಇದೆ” ಎಂದು 
ಹೇಳಿಕೊಂಡನು. 


ಉತ್ಸಾ ಇಡಾ ಜಮಾಯಿಸಿದರು. ಸ್ಟ Das ಮಕ್ಕಳ ಘೆ 
ಯವ ಬಂದು ಅಂತರಂಗ ಸಮಾಲೋಚನೆಮಾಡಿ ಹೋಗುಕ್ತಿದ್ದರು. 
ಹ 


ಕಾಜೀ ಪ್ರಸ್ತಾ ಪವು ಹೋಗಿಯೇ ಬಿಟ್ಟಿತು. ಶಿವಾಜಿಯನ್ನು ತಮ, ತಮ, 
[oy ಆ 


ಛತ್ರಪತಿ ಶಿವಾಜಿ ೩೩ 


ಕಡೆಗೆ ಎಳೆದುಕೊಳ್ಳು ವ ಉಪಾಯಗಳು, ಲಂಚರುಷತ್ತುಗಳ ಪ್ರಚೋದನೆ. 
ಹಿಗೇಯೇ ಸ್ರತಿ ದಿನ "ಸಮಾಲೋಚನೆಗಳು ನಡೆಯುತ್ತಿ ದ್ದ ವು, 

ಮಳೆಗಾಲವು ಮುಗಿದಿತ್ತು. ಮಳೆ ಬಿದ್ದು ಊರಿನ ಮನೆಗಳೆಲ್ಲಾ 
ವರ್ಷೇ ವರ್ಷೇ ರಿಪೇರಿಯಾಗುವ ಪದ್ಧ ಶಿ. ಕಾರೇಗಾರರು ಬಂದು ಮಣ್ಣಿನ 
ಕೆಲಸ ಗಾರೆ ಕೆಲಸ ಹುಲ್ಲಿನ ಕೆಲಸಗಳನ್ನು ಮಾಡುತ್ತಾರೆ. ಹಳ್ಳಿಯ ಜನರಿಗೆ 
ಇದೊಂದು ದೊಡ್ಡ ವಾರ್ಷಿಕ ಸಂಪಾದನೆ.  ಕಾರೆಗಾರರು ಕೂಲಿಗಾರರು 
ತಂಡ ತಂಡವಾಗಿ ಬರಲಾರಂಭಿಸಿದರು. ಪುರಂಧರಘಡದಲ್ಲಿ ಎಲ್ಲ ವರ್ಷಗಳಿ ' 
ಗಿಂತ ಈ ವರ್ಷ ಹೆಚ್ಚು ಕೆಲಸ. ದೀಪಾವಳಿ ಉತ್ಸವ ಕೆಲಸಗಳು. ಈ 
ಬಾರಿ ಉತ್ಸವ ಬಹಳ ಭರ್ಜರಿಯಾಗಿ ನಡೆಯುತ್ತದೆ. ಕೂಲಿಗಾರರು ಮನೆ 
' ಗಳಿಗೆ ಹೊದಿಸಲು ದೊಡ್ಡ ದೊಡ್ಡ ಹುಲ್ಲಿನ ಹೊರೆಗಳನ್ನು ಹೊತ್ತು ಕೊಂಡು 
ಬರುತ್ತಿದ್ದರು. ಕೋಟೆಯ ಕಾನಲುಗಾರರಿಗೂ ಹಬ್ಬದ ಸಮಯ. ಹುಲ್ಲು 
ಹೊರೆಯ ಕೂಲಿಗಳೆಲ್ಲಾ ಚಿಲ್ಲರೆ ದುಡ್ಡು ಕೊಟ್ಟು ಕಾವಲುಗಾರರ ಪ್ರಸಾದ 
. ಸಂಪಾದಿಸುಕ್ತಿ ದ್ದ ರು ಅದು ಮಾಮೂಲಿ, ಕಾವಲುಗಾರರು ಒಳಗೆ. ಬಿಡ 
ದಿದ್ದರೆ ಬ ಕೂಲಿಗಾರರಿಗೆ. ಪ್ರವೇಶವಿಲ್ಲ... ಅವರಿಗೂ ದುಡ್ಡು 


ಹುಲ್ಲುಹೊರೆಗಳಲ್ಲಿ ಶಸ್ತ್ರಾಸ್ತ್ರಗಳು ಅಡಗಿಕೊಂಡಿರುತ್ತಿದ್ದ ಪು. ಕಾರೇ 
ಗಾರರು ಮನೆಗೆಲಸ-ಊರಿನ ಅಚ ಜ್ಸುಗಟ್ಟನ ಕೆಲಸ, ಸುಣ್ಣ ಬಣ್ಣದ ಕೆಲಸ 
ಮಾಡುಶ್ತಿದ್ದ ರೂ ಅವರೆಲ್ಲರೂ ಖಾಜ. ಸ್ಪೆಸಿಕರು. ಮಾನಳರು. ಹಬ್ಬ ದ 


ಗು 

ಹೊಕಿಗೆ ಈ ಸೈನ್ಯವು es ಕೋಟಿಯಲ್ಲಿ ಕಿಕ್ಸಿ ರಿದು ಹೋಗಿದ್ದಿ ತು. 
ಕಾ ಲಿ ಸ ಇ p ES) ನಳ 

ರಸ್ತ್ರಾಸ್ತ್ರಗಳನ್ನಲ್ಲೂ ಸೋಪ್ಯವಾಗಿಟ್ಟುಕೊಂಡಿದ್ದರು. 


೧ 
ಹೆಬ್ಬವು ವೈಭವದಿಂದ ಆರಂಭವಾಯಿತು. ದೀಪಾವಳಿಯಲ್ಲಿ ಹಿಂದು 
ಮುಸ್ಲಿಂ ಭೇದವಿಲ್ಲ... ಎಲ್ಲರಿಗೂ ಸಮಾನವಾದ ಹಬ್ಬ. ಹಿಂದುಗಳು ದೀಪ 
ಗಳನು ಹಚ್ಚುತ್ತಿದ್ದರು. ಮುಸಲಾ ನರೂ ದೀಸ ಸ ನ್ಸು ಹಃ ಚ್ಚುತ್ತಿದ್ದರು. 


ಈ ಉಂ. 
ಬಾಣಬಿರುಸುಗಳ ನ್ನು ತಯಾರು ಫಳ ಹಾರಿಸುತ್ತಿದ್ದ ರು. ಒಬ್ಬರ ಮನೆ 
ಗೊಬ್ಬರು ವಮಿಠಾಯಿಗಳನ ಕೊಡುತ್ತಿದ್ದ ರು ಒಂದು ವಿಧವಾಗಿ ಅದು 


ದೀಪಗಳ ಹಬ್ಬ. ಬಾಣ ನಗಳ ಹಟ್ಟ. ನಿಠಾಯಿ ಹಬ್ಬ ಎನ್ನ ಬಹುದು 
ಒ 
ನವಾಬರ; ಮಕಳು ಆರ ಮನೆಯಲಿ ವೈಭವವನ್ನು ಪ್ರ ದರ್ಶನ 
"ಠ 


೩೪ | ಛತ್ರಪತಿ ಶಿವಾಜಿ 


ಮಾಡಲು ಪೈಪೋಟಿಯಿಂದ ಹಬ ವನ್ನು ನಡೆಸುಕಿದ ರರು. ಮಿಶಾಯಿಗಳ 
ಸುರಿಮಳೆಯೇ ls ಮೂರು ದಿವಸಗಳ ಹಬ್ಬ. ಸಂಧ್ಯಾಕಾಲ 
ವಾಗುತ್ತ ಲೇ ಎಲ್ಲೆ ಲಿಯೂ ಮದ್ಯ ಸಾರಾಯಿಗಳ ಸಾನಕ ಪೂಜೆ ನಡೆಯು 
್ರಿದ್ದಿ ತು. ಎಲ್ಲರಿಗೂ ಯಥೇಜಿ ಬಿಟ್ಟೀ ಕುಡಿತ_ಕುಣಿತ ಗಾನಗಳು, ತಮಟಿ 
ಗಳು, ರಾ ್ರಿತ್ರಿಯೆಲ್ಲಾ ಹಗಲಿನಂತೆಯೇ ಜಗಜಗಿಸುತ್ತಿ ದ್ದಿ ತು. .ನವಾಬರ 
ಮನೆಗಳಲ್ಲಿ ಗಾನ ನರ್ತನಗಳು ಬೆಳ್ಳ ಂಬೆಳೆಗೂ ನಡೆಯುತ್ತಿ ಚ ವು ಹಬ್ಬದ 

ಸಂತೋಷದಲ್ಲಿ ಎಲ್ಲರೂ ಮುಳುಗಿದ್ದ ರು. : ರಷೀದನೂ ಸಹ ಸಜ್ಜ ಆ ದಿನ 
ಹಬ್ಬವನ್ನು ಅಣ್ಣನ ಮನೆಯಲ್ಲಿಯೇ ನಡೆಸಿದರು. ಅಲ್ಲಿಯೇ ಔತಣದ 
ಆ ರಾತ್ರಿಯೆಲ್ಲಾ ಗಾನ-ನರ್ತನಗಳು, ಪ್ರಮುಖರೆಲ್ಲರೂ ಹಬ.,ಕೆ ಕ್ಕ 


ಬಂದು ಶಿವಾಜಿಯ ಪ್ರೇರಣೆಯಿಂದ Sa ತವ ಮ್ಮುಂದಿರು ಮಿಳಿತವಾಗಿ 
ಹೋದರು, ಎಂದು ಸಂತೋಷಪಟ್ಟು ಕೊಂಡರು. 


ಅಬ್ದುಲ್ಲಾ ಖಾನನು ಕುಡಿತದಲಿ ನಿಸ್ಸೀಮ. ಹೆಣ್ಣುಗ 'ಳ ಹಂಬಲ. 
ತಮ ಂದಿರು. ಪುರಂಥರಗಡದ ಉತ್ತ ಮ ವಾರಾಂಗನೆಯರ ನ್ನೆಲ್ಲಾ ತಾವೇ 
ಕರೆತಂದು ಅಣ ನಿಗೆ ಕಾಣಿಕೆ ಮಾಡಿದರು ಒಂದು ಕಡೆ ತಮ ಒಂದಿರು 
ವಶವರ್ತಿಗಳಾದಶೆಂಬ ಸಂತೋಷ. ಮತ್ತೊ ಸ ಕಡೆ ಉತ್ಸವದ ಸಂ ಭವ ಮ 
ಗಳು. ಮದ್ಯದ ಆ ಅಮಲು. ಸುತ್ತು ಗಟ್ಟ ದ DRE ಸಂಭ್ರಮ. 
ಈ ಸಂಶೋಸದಲ್ಲಿ ಖಾನನು ಡೈಮತತನು, ತಮ್ಮಂದಿರಿಗೆ ನನ್ನ 
ಕಯಂವನ್ನು ನೀವರಿಯಿರಿ. ನಾನು ಹಠಕ್ಕೆ ಹೋರಾಡಿದೆ. ನೀವು 
ಸಂಪೂರ್ಣ ವಶವರ್ತಿಗಳಾಗಿದ್ದಿ ರಿ ಇನ್ನು ಮೇಲೆ ಈ ರಾಜ್ಯವೇ ನಿಮ್ಮದು 
ಎಂದು ಹೇಳಿ ನಾದ ಪಾತೆ 3 ಯಮೇಲೆ ಆಣೆಯಿಟ್ಟು ಪಾನ ಮಾಡಿದನು. 
ಸಮಯವನ್ನು ನೋಡಿ ವಾರಾಂಗನೆಯರು ಅ ಅಬ್ದು ಲ್ಲಾ ಖಾನನಿಗ ಚಿನ್ನದ ಸರ 
ಪಣಿಗಳನ್ನು ತೊಡಿಸಿ ಬಂಧಿಸಿವರು. ಅವರೇ ಅವನನ್ನು ಶಿನಾಜಿಯಿದ್ದ 


ಅರಮನೆಗೆ “ಹೊತ ತ್ತು ಕೊಂಡು ಹೋದರು. ತಮ ದಿರಿಬ್ಬರೂ ಉಸ್ಸು ರ 
ಯಿಂದ ಹಿಂದೆ ಹೆದರು. ಅವರು ಸಾನಮಾಡಿದ್ದ ರು." ಆದರೆ ಮೈಮಕೆ 


ತಿರಲಿಲ್ಲ. ಖಾನನನ್ನು ಶಿವಾಜಿಯ ಮುಂದೆ ನಿಲ್ಲಿಸಿದರು. 
ಖಾನನು ತ್ತೆ ನುಡಿಯಿಂದ “ಶಿವಾಜಿ ಮಹಾರಾಜರೇ ತಮ್ಮ 
ಅನುಗ್ರಹದಿಂದ ನಮ್ಮ ರಾಜಿಯಾಯಿತು. ನಾವು ಅಣ್ಣ ತಮ ಂದಿರು. 


ಛತ್ರಪತಿ ಶಿವಾಜಿ ೩೫ 


ಎ 


ಒಂದಾಗಿ ಬಿಟ್ಟಿ ವು. ಈ ರಾಜಿಗೆ ಇವರೆಲ್ಲರೂ ಸಾಕ್ಷಿಗಳು ಎಂದು ತನ್ನ 
ಸುತ್ತಲೂ ಸುತ್ತುಗಟ್ಟಿದ್ದ ವಾರಾಂಗನೆಯವರನ್ನು ತೋರಿಸಿದನು ನೀವು 
ನಿಮ್ಮ ಊರಿಗೆ ಹೊರಟುಹೋಗಿ” ಎಂದು ಹೇಳಿ ಆ ವಾರಾಂಗನೆಯರೊಂದಿಗೆ . 
ಹಿಂತಿರುಗಿದನು. 

ನೇರವಾಗಿ ಅರನುನೆಯ ನೆಲಮಾಲಿಗೆಯ ಕಾರಾಗ್ಭೃ ಹದಲ್ಲಿ ಅವನನ್ನು 
ಬಂಧಿಸಿದರು. ' ಖಾನನಿಗೆ ಎಲ್ಲಿದ್ದೇನೆಂಬ LAE ಮತ್ತೆ 
ಪಾನಸಾತ್ರೆ ಗಳಿಂದ ಮದ್ಯವನ್ನು ಸುರಿದರು. ಅನನು ನೆಲದಮೇಲೆ ಸ ಪ್ರಶಾಂತ 
ನಾಗಿ ಮಲಗಿದನು. ಬಾಗಿಲು ಭದ್ರ ಮಾಡಿ ಬೀಗಗಳನ್ನು ಹಾಕಿ ಬಲವಾದ 
ಕಾವಲಿಟ್ಟು ಎಲ್ಲರೂ ರ 1 ಮಸೂದನೂ 
ದಾ ಸಮೀಪಕ್ಕೆ 'ಬಂದು ಹಟ್ಟ ದ ವೈಭವದಲ್ಲಿ ನಮ್ಮ ಕಾ ಕಾರ್ಯ ಜಯೆ 
ಸಾಯಿತು. » ಇದು ತಮ್ಮ ಅನುಗ್ರಹ. ಅರ; ಮನೆಯಲ್ಲಿ ಖಜಾನೆಯಲ್ಲಿ 


ಕಛೇರಿಗಳಲ್ಲಿ ಕೋಟಿಕೊತ್ತು ಲುಗಳಲ್ಲಿ ನಮ್ಮ ಕಡೆಯ ಸಶಸ್ತ್ರ ಭಟರು 
ಕಾವಲಿದ್ದಾರೆ, ಎಂದು ಹಸನದಿಂದ ಕುಕ್‌ 


ಬಾನು: ಅವರನ್ನು ಸಂ ತ್ರೈಸಿ ಮನೆಗಳಿಗೆ ಕಳುಹಿಸಿದನು 

ಬೆಳಕು ಹರಿಯವ ವರೆಗೆ ಕೋಟೆಯಲ್ಲಿ ಉತ್ಸವಗಳು ನಡೆಯುತ್ತಲೇ 
ವ. ಬೆಳಕು ಹರಿಯಿತು. ಖಾನನ ಬಂಧನವು ಗೋಪ್ಯವಾಗಿಯೇ 
ಇದ್ದಿ ತು. ರಷೀದನೂ ಮಸೂದನೂ ಶಿವಾಜಿಯನ್ನೂ ಸ್ಪಾನಕ್ಕೆ ಕರೆದುಕೊಂಡು 
ಹೋಗುವ ಏರ್ಪಾಡು ಮಾಡಿದ್ದರು ಅವರುಗಳು ಕೋಟಿಯಿಂದ ದೂರ 
ದಲ್ಲಿರುವ ಒಂದು ಉದ್ಯಾನಕ್ಕೆ ಹೋದರು ನನಾಬನು ಆ ಉದ್ಯಾನಕ್ಕೆ 
ಬಹಳ ಖರ್ಚುಮಾಡಿ ರಮ್ಯವಾಗಿ ನಿರ್ಮಿಸಿದ್ದ ನು. ಪ್ರಷ್ಟರಿಣಿ, ಅದರ 
ಸಾವಟಗೆಗಳು,. ಮೇಲುಗಡೆ ಸೊಗವಾದ ಮಂಟ ಪ ಲತಾಗೃಹಗಳೂ 
ಮಣೇಯವಾಗಿ ನಿರ್ಮಿಸಲ್ಪಟ್ಟ ದ್ದು ವು. ನವಾಬನು ಬಿಜಾಪುರದ ಶ್ರೀಮಂತ 
ಪುತ್ರಿ ದುರೇಷಳನ್ನು. ಮದುವೆಯಾದ ಮೇಲೆ ಅವಳಿಗಾಗಿ ನಿರ್ಮಾಣ 
ಮಾಡಿಸಿದ್ದ ಉದ್ಯಾನ, ಪ್ರಷ್ಪರಿಣಿಗಳಿವು. ಬಿಜಾಪುರದಲ್ಲಿ ಇಂತಹ ಪುಷ್ಪರಿಣಿ 
ಗಳು ಎಷ್ಟೋ ಇದ್ದುವು. ಒಂದಕ್ಕಿಂತ ಒಂದು ಮನೋಹರವಾಗಿ ನಂದನ 
ವನದಂತೆ ಭಾಸವಾಗುತ್ತಿ ದ್ಹುವು. ಬಿಜಾಪುರದ ಶ್ರೀಮಂತರೂ, ರಾಣಿವಾಸಿ 
ಗಳೂ ಬೇಸಿಗೆಯ ಕಾಲದಲ್ಲಿ ಆ ತಟಾಕಗಳಲ್ಲಿ ಪ್ರಾತಃಕಾಲದಿಂದ ಸಂಜೆಯ 


೩೬ ಭತ್ರಪಕಿ ಶಿವಾಜಿ 


ವರಿಗೆ ಜಲಕಿ ಕ್ರೀಡೆಗಳನ್ನ್ನಾ ಡುತ್ತಿ ದ್ದ ರು.. ಬಿಜಾಪುರದ. ನಾಗರೀಕ ಜೀವನದ 
ವೈ ಭವಗಳಲ್ಲಿ ATES ಮುಖ ಫನಾದಭಾಗ, ಅದನ್ನು « ಅನುಸರಿಸಿ ಪುರಂಧರದ 
ನವಾಬನು ಈ ಸವ ಪ್ರಷ್ಟರಿಜೆಗಳನ್ನು ಜಾಗೇ ಮಾಡಿಸಿದ್ದ ನು. 
ದುರೇಷಾ ಎಷ್ಟೋ ಬಾರಿ ಸಂತೋಷದಿಂದ “ಇಂಥಾ ರಮ್ಯ ಉದ್ಯಾನವು 
ಬಿಜಾಪುರದಲ್ಲಿ ಇಲ್ಲ” ಎಂದು ಹೇಳಿದ್ದ ಳು. ಉದಾ ನದ ಆ ತಟಾಕದಲ್ಲಿ 


ಶಿವಾಜಿಯೂ ಅವನ ಸಂಗಡಿಗರೂ ನವಾಬರ ಚಿಕ ಮಕ್ಕಳೂ ಬಹಳ ಹೊತು. 
ಈಜಾಡುತ್ತಿ ದ್ರ ರು. ಎಲ್ಲರೂ ಸಮನಯಸ್ಪರು.* ಅವರ ತೃಪ್ತಿಗೆ ಪಾರವೇ 
ಇಲ್ಲ. 


ಹೊತ್ತು ಕಳೆದುಕೊಂಡುದನ್ನು ಯಾರೂ ಕಂಡುಕೊಳ್ಳ ಲಿಲ್ಲ. ಎಲ್ಲರೂ 
ಸಂತೋಷದಿಂದ ರ ಜಾಜ್‌ ಬರುಕ್ತಿ ದ್ದ ರು ಕೋಟಿಯೂ 
ಸಮೀಪಿಸಿತು. ನವಾಬನ ಮಕ್ಕಳು ತಲೆ ಎತಿ 8 ತೋಡಿದರು. ಹಾರಾಡು 
ತ್ರಿ ದ್ದ ಅರ್ಧಚಂದ್ರ ಧ್ವಜವು ಕಾಣುತ್ತಿರಲಿಲ್ಲ. ಪದಕ್ಕೆ ಬರಲಾಗಿ ಒಂದುಗಳ 

ಡ್ರೈಜವು ಮೆಕಿಯತಿ ದ್ರಿ ತು. ಹಿಂದೆ ನಿತರೂ ಸೇನಾಧಿಸಕಿಗಳೂ ಸಶಸ್ತ್ರ 

ತ ಕೋಟಿಯನ್ನು ಚ ತ್ತಿ ದ್ದ ರು. 'ನನಾಬನ ಮಕ್ಕಳು ಚಕಿತರಾದರು 
ಭಯಭೀತರಾದರು ಶಿವಾಜಿಯ. ಕಡೆ ತಿರುಗಿ “ರಾಜಾ. ನೀನೆಂತಹ ದ್ರೋಹ 
ಮಾಡಿದೆ. ವಿಶ್ವಾಸದಿಂದ ನಂಬಿದವರಿಗೆ ದ್ರೋಹೆಮಾಡಬಹುಜೀ ? ಸೀವ 
ರಿಲ್ಲನೆ ? ಧರ್ಮನಿಲ್ಲವೇ ?” ಎಂದು ಆರ್ತರಾಗಿ ಗುಡುಗುಡಿಸಿದರು. 

ಶಿವಾಜಿಯು ನಗುನಗುತ್ತಾ “ದೇವರು ಧರ್ಮ ಇವುಗಳು ನಿಮ "ಟೆ 
ಗೊಂಜೆಯಲ್ಲ. ನಿನ್ನೆಯ ರಾತ್ರಿ ನಿಮ್ಮ ಣ್ಣ ಖಾನನಿಗೆ ನೀವು ಮಾಡಿದ 
ಮರಾ ಡೆಯನ್ನು ಈ ನೀವು MTN » ಎಂದು ಹೇಳಿ ನಕ್ಕನು. 

"ಮತ್ತೊ ಮೆ ಅವರ ಕಡೆ ತಿರುಗಿ “ನವಾಬಕುಮಾರರೇ. ನಿಮ್ಮ ಜಗಳ 
ಬಗೆಹರಿಯುವುದಿಲ್ಲ. ಅಣ್ಣ ಜು ಜಾನ ಹೋರಾಡಿ ಎಲ್ಲರೂ ಸಾಯು 
ತಿದಿ ಕರಿ, ಈ ಪುರಂಧರಗಢವನ್ನು. ಸ್ಮಶಾಣವಾಗಿ ಮಾಡುತ್ತಿ "ದ್ವಿ ರಿ. 
Te ಪೌಜುದಾರರು ಬಂದು ಕೋಟೆಯನ್ನು ಸುಂಗಿಹಾಕುತ್ತಿ, ದ ರು. 
ನಿಮ್ಮನ್ನು ತೋಪಿನ ಬಾಯಿಗೆ ಕಟ್ಟಿ ಸುತ್ತಿದ್ದರು. ನೀವು ಸ ಮರ್ಥರಲ್ಲ. ನಾನು 
ಮರ್ಯಾ ನೆಯಿಂದ ನಿಮ್ಮನ್ನು ಕಾಪಾಡಬಲ್ಲ. "ಕೋಟಿಯಲ್ಲಿ ಒಂದು ನೊಣವೂ 
ನಿಮ್ಮ gS ಎಲ್ಲವೂ ನಮ ೬ ಕೈವಶವಾಗಿದೆ. ಮರ್ಯಾ ದೆಯಿಂದ ಮನೆ 


ಗಳಿಗೆ ಸೇರಿಕೊಳ್ಳಿ ರಿ ಸಭ್ಯಗೃಹ ಹಸ್ತ ದೆ ಬಾಳಿರಿ.” ಎಂದು ed 


ಬು ಜ್‌ & Noa ಚ್‌ ಈ ತಾ ಬು ಸ ಕೈಪತವಾಸುವು ಭಂಡಾರ 


ದಲ್ಲಿ ಇಪ್ಪತ್ತು ಲಕ್ಷ ಚ ವರಹಗಳಿದ್ದ ವು. ಶಿವಾಜಿಯು ಶನ ಸ್ಫನಿಕರಿಗೂ 
ಸೇನಾಧಿಪತಿಗಳಿಗೂ ವಸ ಸ ಭೂಷಣಗಳನ್ನು ಕೂಟ್ಟನು. ಚಿನ್ನದ ವರಹ 


ಗಳನ್ನು ಕೃತುಂಬಾ. ಉದಾರವಾಗಿ ಕೊಟ್ಟನು ನವಾಬಕುಮಾರರು 


ಮೂವರನ್ನು ತನ್ನ ದರಬಾರಿಗೆ ಕರೆಸಿದನು. ಆವರಿಗೆ ಆ ರಾಜ್ಯದ ಹೊರಗೆ 
ಮೂರು ದೊಡ್ಡ ಜಹಗೀರುಗಳು ಕೊಡಲ್ಪಡುತ್ತವೆ. ಅವರವರ ಮನೆಗಳಲ್ಲಿ. 


ರುವ ಧನಕನಕಗಳನ್ನು ಅವರೇ ತೆಗೆದುಕೊಂಡು ಹೋಗಬಹುದು. ಆ ಜಪ 
ಗೀರಿಗಳಲ್ಲಿ ಸುರಕ್ಷತವಾಗಿ ಸುಖವಾಗಿರಬಹುದು ಎಂದು ಅಪ್ಪಣೆ ಮಾಡಿದನು 
ಮೂವರೂ ಶಲೆಬಾಗಿ ಆ ಪುರಸ್ಕಾರವನ್ನು ಅಂಗೀಕರಿಸಿದರು ಸರಿಯಾದ 
ಸೈನ್ಯದ ಬೆಂಗಾವಲಿನೊಡನೆ ಅವರವರ ಜನಾ ನೌ, ಪಿ ುಜಾನೆಗಳ ನ್ನು ಆಯಾ 
ಜಹಗೀರುಗಳಿಗೆ ಕಳುಹಿಸಿಕೊಟ್ಟನು 
ಪುರಂಧರಗಢದಿಂದ ಶಿವಾಜಿಯ ಸ ಬುಧ ನಲಕಾದಕ ತನ್ನ ಆಪ್ತ ರಾಯ 
ಭಾರಿಗಳನ್ನು ಬಚಾವು. ಠ ಕಳುಹಿಸಿ ಕೊ! ನಿನು. ಸುಲ್ಲಾನರಿಗೆ ೫೫ ಬಜ] 
ತಿದುಕೊಟ್ಟಿ ನಿಜ್ಞಾಪನಾಪಶ್ರಿಕೆಯನ್ನು ಆ ರಾಯಭಾರಿಗಳು ಬಿಜಾಪುರಕ್ಕೆ 


ಇ ಹ 
ತೆಗೆನುಕೊಡ ಹೆಲಿ ಸುಲ ನರಿಗೆ ಒಪಿ ೃಸಿಜೆರು. 
“ ಷರ್ಹಾಷ್ಟಾ ಆದಿಲಷಾಹೀ ಸುಲಾ ನರನರ ಹುಜೂರಿಗೆ 


ಸು ಪ್ರರಂಧರಗಢದ ನವಾಬನು ಬಿ ತಾಸ ರಡ ಶ್ರೀಮಂತ ನಿರೋಜ್‌ ಸಹಾ 
ನರಪುಶ್ರಿ ದುರೇಷಾರಾಣಿಯನರನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು 
ಹುಜೂರಿಗೆ ವರದಿಯಾಗಿರಬಹುದು. 

« ಫ್ರುರಂಥರಕೋಟಿಯಲ್ಲಿ . ಮೂವರು ಸೋದರರೂ ಗಾದಿಗಾಗಿ 
ಹೋರಾಡಿಕೊಂಡು ರಾಜಧಾನಿಗೆ € ಮ ತಂದಿದ್ದರು. ಏನೂ ತೀರ್ಮಾನ 
ವಾಗಡೇ ವಿವ.ಎಖರಾಗಿಪು ಕೇ ಧರಗ ಢಕ್ಕೆ ಬಂದರು. ಒಬ್ಬ ರ ph ಮತ್ತೊ 
ಬರು ಕಡಿದುಹಾಕುವ ವಿದ್ರೆ (ಸದಿಂಬ ಪ್ರ ಕೋಪಸ್ಟಿ ತಿಯು ಪ್ರಾಸ ಸ.ವಾಯತ್ನು 


೭ 
ಆಪ್ತೇಷ್ಟರೂ ಸಹೋದರರೂ ನನ್ನನ್ನು ಮಧ್ಯಸ್ಥ ಸ ಕೂಳು ಪಂಚಾ 
ಯಿತಿ ಫಲಿಸಲಿಲ್ಲ. ಆಪ್ತೆ (ಸ್ಟ ರ್ಮೂ ಸರಂಪರೆಯಿಂದ ಈ ರಾಜ್ಯದಲ್ಲಿ ಸೇವೆ 


ಮಾಡುಕಿ ರುವ ಬಾ ಸವನ ಶುಮಾರರೂ ಸೇರಿ ಕೋಟಿಯನ್ನು 


ಅದ 


೩೮ ಭತ್ರಪಕಿ ಶಿವಾಜಿ 
ನಮಗೆ ಒಬ್ಬಸಿದ್ದಾರೆ. ಆ ಮೂವರೂ ತಮ್ಮ ತಮ್ಮ ಜಹಗೀರುಗಳಿಗೆ 


ಹೊರಟುಹೋಗಿದ್ದಾರೆ ಪ್ರ ಕೋಟಿ ಈ ಅರಮನೆ ಈ ಶಿಕಾ ಭಂಡಾರ 
ಇಷ್ಟನ್ನೂ ನನ್ಮು ವೆಳೆ ಬಿಟ್ಟು ಹೋಗಿದ್ದಾರೆ. ನವಾಬರು ವರ್ಷಕ್ಕೆ ಒಂದು 


ಲಕ್ಷ ಹೊನ್ನು ಸತಾ. ಸುಲ್ವಾ ನರ ಭಂಡಾರಕ್ಕೆ ಒನ್ಪಿಸುಕ್ತಿ ದ್ದ ರು. ನಾನು 
ಇನ್ನು er ಪರ ಎರಡು ಬಕ ಹೊ ನು ಗಳನ್ನು ಕಾಣಿಕೆ ಮಾಡುತ್ತೆ ನೆ 
ಸುಲ್ಮ್‌ ನರ ಸೇವಕನಾಗಿ ಈ ಗಡಿ ಪ್ರದೇಶವನ್ನು, ರಕಣೆಮಾಡುತ್ತೆ ನೆ. 
ಹುಜೂರಿಗೆ ಹೇಗೆ ಚಿತ ಬರುತ್ತದೆಯೋ ಹಾಗೆ ಮಾಡಿಸಬಹುದು. ನನಾಬರ 
ಮಕ್ಕಳಲ್ಲಿ ಯಾರಿಗಾದರೂ ರಾಜ್ಯ ಕೊ (ಟೆಗಳನ್ನು ವಹಿಸಬಹುದು. ಅದು 


ವರಗೆ ಈ ರಕ್ಷಣೆಯ ಭಾರವು ತಮ್ಮ ಸೇವಕನದಾಗಿರುತ್ತ ಜಿ 

ಶಿವಾಜಿಯ ಪತ್ರದ ಒಕ್ಸಣೆ ಯು ವ್ರ ಸರಿಯಾಗಿದ. ಶಿತು. ಸುಲ್ತಾನರಿಗೆ 
ಬಾವಾ ಅಧಿಕಾರಿಗಳಿಗೆ ರಾಯಭಾರಿಗಳ ರು ಸುವರ್ಣ ಮುದ್ರೆ 
ಗಳನ್ನು ಧಾರೆಯೆಕೆದಿದ್ದರು. ಹಿ ಕಡೆ ವಾದಿಸುವವರೇ ಇಲ್ಲ ಸ 
ರಾಣಿ ಬಾರಿಷಾ ಬೇಗಮಳು ಪುರಂಧರದ ಮೇಲೆ ಕೋಪಗೊಂಡಿದ್ದಳು. ಅವಳ 
ಪ್ರೇಮಪಾತ್ರಳಾದ ಬಿಜಾಪುರದ ಸ್ತ್ರಿ ರತ್ನ ದುರೇಷಳ ಮೇಲೆ ಅನನ ಹೊರಿಸಿ 
ಪುರಂಧರ ನನಾಬನು ಕೊಲೆ ಮಾಡಿದ್ದನು. ಆ ಕಲಂಕವು ಬಿಜಾಪುರದ 
ಶ್ರೀಮಂತ ಕು ಕ್ರೈ ತಟ್ಟುವಂಥದು. ಎಲ್ಲರೂ ಪುರಂಧರದ' ನವಾಬ, ಅವನ 
ಕುಲವನ್ನೈ ದೂಸಿಸುವರು ಸುಲ್ತಾನನು . ಏನು ಮಾಡುವಂತಿರಲಿಲ್ಲ. 


ಶಿವಾಜಿಯು ಬಲನಂತನಾಗುತಿ ತ್ತಿರುವುದು ಅವನಿಗೆ ಸಹನೆಯಿರಲಿಲ್ಲ ಆದರೂ 
ಶಿನಾಜಿಯ ಬಿನ್ನಹವನ್ನು ಸದ್ಯೆಕ್ಸೆ ಒಪಿ ಕೊಂಡನು. 


ಆ ರೀತಿಗೆ ಸುಲ್ತಾನರ ಫರ್ಮ| ೯ಗಳು ಹೊರಟವು. ರಾಯಭಾರಿಗಳು 
ಪುರಂಥರಗಡಢಕ್ಕೆ ಜಯಶ್‌ಲಿಗಳಾಗಿ ಹ ದಿರುಗಿದರು. 


ಹಗ್‌ ಮತ್ತು ಬಿಜಾಪುರದ ಗಡಿಪ್ರದೇಶದ ಅರ್ಧರಾಜ್ಯವೆಲ್ಲಾ 
ಶಿವಾಜಿಯ ವಶಕ್ಕೆ ಬಂದಿದ್ದಿತು. ಒಂಭತ್ತು ಭದ್ರವಾದ ಕೋಟಿೆಗಳೂ ಆ 
ಕೋಟಿಗಳಲ್ಲಿದ್ದ ಆ ಆತುಲೈ ಶ್ರ _ರ್ಯಭರಿತವಾದ ಜಕತಾಂಗಳೂ ಶಸ್ತ್ರಾಸ್ತ್ರ ಗಳೂ 
ಕುದುಕೆಗಳೂ : ಬಗ ಶಿವಾಜಿಯ ವಶವಾಗಿದ್ದವು. 
೪ 
| ಪುರಂಧರಗಢವು ಶಿವಾಜಿಯ ವಶವಾಗುತ್ತಲೇ ಶಿನಾಜಿಯು ಎಲ್ಲ ರಾಜ್ಯ 
ವ್ಯವಸ್ಥೆ ಗಳನ್ನು ಮಾಡಿದ್ದ ನು. ರಾಜ್ಯ ವೆದುಕೊಳ್ಳು ವಂಥಾ ನಿಶಾಲಿ 


ಲ 


ಛತ್ರಪತಿ ಶಿವಾಜಿ Na 


ಭೂಭಾಗವು ಈಗಲೇ ಅವನ ಕ್ಸವಶವಾಗಿದ್ದಿ ತು. ಪುಣೆಯಿಂದ ಶಿವಾಜಿಗೆ 
ಮಾತೂಶೀ ಜೀಜಾಬಾಯಿಯವರ ಕರೆ ಬಂದಿತು. ಶಿವಾಜಿಯು ಹ 
ಒಂದೇ ದಿನದಲಿ ಪುಣೆಗೆ ತಲುಪಿದನು. ಸೊಂಡದೇವನು ರೋಗಗ್ರಸ್ತನಾ 

ನರಳುಶಿ ದೇಶ। ವೈದ್ಯ ರು ಬಹು ಪ ಪ್ರಯಾಸದಿಂದ ಚಿಕಿತ್ಸೆ ಮಾಡುತ್ತಿದ ಬ ನ 
ಶಿವಾಜಿಯು ಔಷಧೋಪಚಾರಗಳನ್ನು ಡಲ ತಾನೇ ನಿಂತು ಕೆನೊಡಿನು: 
ತನ್ನ ಗುರುವಾದ ಕೊಂಡದೇವನಿಗೆ ಭಕ್ತಿಯಿಂದ ಉಪಚರಿಸುತ್ತಿದ್ದನು. 
ಶಿವಾಜಿಯ ಮನೆಯಲ್ಲಿ ತಾಯಿ ಜೀಜಾಬಾಯಿ ಮತ್ತು ಶಿವಾಜಿಯ ಸತ್ತಿ 
ಸಾಯಿಬಾಯಿ ಇಬ್ಬರೇ ಇದ್ದ ರು. ಆವರು ನಿತ್ಯವೂ ದೇವತಾರಾಧನೆ 
ಮಾಡುತ್ತಾ ಬಡಬಗ "ರಗೆ ಆ ಅನ್ನದಾನ ಮಾಡುತ್ತಾ ತಪೋವನದಖುಷಿಸತ್ತಿಯರ 


pa 


ಜೀವನವನ್ನು ಸಾಗಿಸುತ್ತಿದ್ದರು. ಶಿವಾಜಿಯ ಮ ನಯ ದಾದಾಜಿ 
ಫೊಂಡದೇವನಿಗೆ ಔಷಧೋಪಚಾರಗಳೂ ಶಿಶ್ರೂಸೆಯೂ ನಡೆಯುತ್ತಿತ್ತು. 

ಶಿವಾಜಿಯು ತಾಯಿಯೊಡನೆ “ಅಮ್ಮಾಜೀ. ಪುಂರಧರಗಢವು ನಮ್ಮ; ವಶ 
ವಾಗಿದೆ. ಸಾವುನೋನುಗಳೇನೂ, ಹೆಚ್ಚಾ ಗಿಲ ಭಗವಂತನ ಅನುಗ ಸ್ರಹವಿನ್ನ 
ಬೇಕು. ತೋರಣ, ಸಿಂಹಗಢ್ಗ ಪ್ರತಾಸಗಢ, ಪ್ರ ಪುರಂಧರಗಢ ಈ ಕೋಟಿಗಳ್ಳ 
ಸಂಪೂರ್ಣವಾಗಿ ನಮ್ಮ ವಶವಾಗಿವೆ ಸಹಾ ದಿ) ದ್ರಿಯ ಅರ್ಧ ದುರ್ಗಗಳು ನಮ್ಮ 
ವಶದಲ್ಲಿವೆ ಇವೆಲ್ಲಾ ಮಹಾರಾಷ್ಟ್ರ ರ ಕೋಟೆಗಳೇ. ಹೀಡೆ ಪೂರ್ವಕಾಲದ 

ಜರು ಕಟ್ಟಿ ದ ಕೋಟಿ ಗಳು. ಎಲ್ಲವೂ ತುರುಸ್ಪ ರಿಂದ ಅಕ್ರಾಂತವಾಗಿದ್ದಿತು 

ಕಷ್ಟ ವಿಲ್ಲ, 'ಯುದ್ಧ£ ವಿಲ್ಲ, ವಿಶೇಷ ಸಾವು ಜೆ ಅವೆಲ್ಲವೂ ನಮ್ಮ 
ಆಸಾ ಜೆ ಸಂತೋಷದಿಂದ ಹೇಳಿದನು. 

ಜೀಜಾಬಾಯಿಯು “ಭವಾಥಿಯ ಅನುಗ್ರಹವಪ್ಪಾ ಬಾಳಾ. ಹಿಂದೂ 
ಧರ್ಮದ ರಹಸ್ಯಗಳು ಎರಡಿವೆ. ಯುದ್ಧಣೆ ಮಾತು ಬೇರೆ. ಯುದ್ದನಿಲ್ಲದ 
ಸಮಯಗಳಲ್ಲಿ ಅನ್ಯಾಯವಾಗಿ ಮನುಷ್ಯರ ಕೊಲೆಯಾಗಬಾರದು. ಯಾವ 
ಜಾತಿಳೆಯನರಾದರೂ ಸ್ತ್ರಿ €ಯರ ಮೇಲೆ ಅತ್ಯಾಚಾರವಾಗಬಾರದು. ಇದ 
ಕಿಂತಲೂ ಪಾಪವು ಜ್‌ ಉಲ್ಲ” ಎಂದು ಹೇಳಿದಳು 

ಶಿವಾಜಿಯು “ಅಮ್ಮಾಜೀ ನಾನೆಂದೂ ಸುಳ್ಳು ಹೇಳಿಲ್ಲ. ಭವಾನಿಯ 
ಆಣೆಗೂ ಹೇಳುತ್ತೆ ನೆ. ನಾನಾಗಲೀ ನಮ್ಮ  ಸೈನಿಕರಾಗಲೀ ಯಾವ ಹೆಂಗಸಿನ 


ಛಂ ಛತ್ರಪತಿ ಶಿವಾಜಿ 


ಮೇಲೆಯು ಕೈ ಹಾಕಿಲ್ಲ. ಕಟ್ಟ ಕಣಿ ನ ನಿಂದನೋಡಿಲ್ಲ. ಅನಾಥರಾಗಿ 

ನಮ್ಮ ಕೆಗೆಸಿ ಸಿಕ್ಕಿದ ಮುಸಲ್ಮಾನರ. ಸ್ತ್ರೀಯ ರನ್ನು ಕೂಡ ಬಹು ಮರ್ಯಾ ಜಯಿಂದ 
ಆಅ ಬೆ ಈ 

ಅವರ ಬಂಧು ಬಳಗದವರ ಮನೆಗಳಿಗೆ ಗೆ ಸೇರಿಸಿದ್ದೇವೆ ನೋಡು, ಆಮ್ಮಾಜೀ. 


ತೋರಣ ಕೋಟಿಯು ನಮ್ಮ ವಶವಾಯಿತು ಫೌಜುದಾರನು ಮಳಿ 
ಚಳಿಗಳಿಗೆ ಹೆದರಿ ಬಿಜಾಪುರದ. ಸುಲ್ತಾನರಿಗೂ ತಿಳಿಸದೇ ಬಯಲುಸೀಮೆಗೆ 
ಹೊರಟು ಹೋದನು. ಮಳೆ. ಚಳಿಗಳಿಗೆ ಹೆದರುವವರು ಸೈನ್ಯದ ಸಿ$ಸಾಯಿ . 
ಗಳ್ಳು ಘೌಜುದಾರರು ಎಂದರೆ ನಗು ಬರುತ್ತದೆ ದರ್ಬಾರಿನ ಅಪ್ಪಣೆಯಿಲ್ಲದೇ 
ಕೋಟಿಯನ್ನು ಬಿಟ್ಟು ಹೋದುದು ಸ್ವಾಮಿನಿಷ್ಠೆ ಯಾದೀತೆ ? ಅವರು 
ಸ್ವಭಾವತಃ ಬಿಟ್ಟು ಹೋದ es ನಾವು ವಶಮಾಡಿಕೊಂಡೆವು. 
ಶೆಸ್ಟ್ರಾಸ್ತ ಗಳು ಸಕ್ಸಿದವು. ಸ್ವರ್ಣ ಭಾ ಸಿಕಿ ದವು. ಮುಸ 

ಲ್ಲಾನರಾಗದ್ದಕ ಸಾವಿರಾರು "ಜನರನ್ನು ಕೊ ಎಲೆಮಾಡುತಿ' ದರು. ನಾವು 
ಆ ಜನರಿಗೆಲ್ಲಾ ತುಂಬಾ ಹಣಕೊ ಬಟ್ಟು : ಳಿಸಿದ್ದೇವೆ. ಸಿಂಹಗಢ್ಕ ಪ ಪ್ರತಾಪ 
ಗಢೆಗಳು ಅಷ್ಟೇ. ಪುರಂಧರಗಢವು ಸ್ವಲ್ಪ ಪನೀರ್‌ ಜ್ಯ ಗಾದಿಗೆ ಮೂವರು 
ಅಣ್ಣ ತಮ್ಮ ಂದಿರು ಹೋರಾಡುಪಿದ್ದರು” ಒಬ್ಬರ ತಲೆ ಒಬ್ಬರು ತೆಗೆಯುತ್ತಿ 
ದ್ದರು, ಅಥವಾ ಎಲ್ಲರೂ ಸತ್ತು. ಬೀಳುತ್ತಿದ್ದರು. ಬಿಜಾಪು ರಕ್ಕೆ ಹೋಗಿ 
ನ್ಯಾಯಕ್ಸ್‌ ದೂರು ಕೊಟ್ಟರು. ಕೇಳುವವರೇ ಇಲ್ಲ. ಹಾಲ್‌ ಇ 
ಗಳೇ ಇಲ್ಲ. - ಇದೆಂಥ ರಾಜ್ಯಭಾರ ಸುಲ್ಲಾನರದು ಪುರಂಧರಗಢದ 
ನವಾಬನ ಮಕ್ಕಳನ್ನು ಸಮಾಧಾನ ಪಡಿಸಿದೆ. ಅವರಿಗೆ ಸಸ! 
ಕೊಟ್ಟು ಅವರವರ ಐಶ್ವ ರ್ಯವ ನ್ಸ್ನು ಆನೆಗಳ ಮೇಲೆ ಹೇರಿ, ಅವರುಗಳನು 
ಮರ್ಯಾ ಸಾ ಕಳುಹಿಸಿಕೊಟ್ಟಿ. ನಮಗೆ ಅಲ್ಲಿ, ಬಹಳ ಹಣ ಸಿಕ್ಕಿತು. 
ಒಂದಕ್ಕೆರಡು ಪೊಗದಿ ಕಹ ಬರೆದು ಕಳುಹಿಸಿದೆ. ಬಿಜಾಪುರದ 
ದರ್ಬಾರಿನಿಂದ ೫ ಒನ್ಬಿಗೆ ಕೊಟ್ಟು ಫರ, ನ್‌ ಕಳುಹಿಸಿದ್ದಾ ರೆ. ಈಗ ನಮ್ಮಲ್ಲಿ 
ದೊಡ್ಡ ಸೈನ್ಯವಿನೆ. ಬತಾ ಹ AS ಹೇಳಿದನ್ನು. 


ತಾಯಿಯು ಅತ ಸಂತಸ ಸಂತೋಷದಿಂದ ಮಗನನ್ನು ಹರಸಿದಳು. 


ಕೊಂಡದೇವನ ಖಾಯಿಲೆಯು ದಿನದಿನಕ್ಕೆ ವಿಷಮಿಸುತ್ತಾ ಬಂದಿತು. 
, ಅವನು ತಾನಿನ್ನು ಬದುಕುವುದಿಲ್ಲವೆಂದು ನಿಶ ಶಯಮಾಢಿಕೊಂಡೆನು. 


ಶಿವಾಜಿಯನ್ನು ಹತ್ತಿರಕ್ಟೆ ಕರೆದು“ಶಿನಾಜಿ.ನಾನು ನಿನ್ನನ್ನು ಬಲು ಕಷ, 

ಕ 3 RO PNR) ಈ ತ್ಯಾ [| ©. ಈ ಈ) 
ಸಟ್ಟು ಬೆಳೆಸಿದೇನೆ. ವಿದ್ಯೆ ಹೇಳಿಕೊಟ್ಟ ದ್ದೇನೆ. ಯುದ್ದವಿದ್ಯೆಗಳನ್ನು ಕಲಿಸಿ 
ಗಾ ಇ 


ಕೊಟ್ಟಿ ದ್ದೇನೆ. `ದೇವರ ಅನುಗ್ರಹ, ನೀನು ಮಹಾತೇಜಸ್ಪಿ ಬಾಗಿರುವೆ 
ಅಜಾನುಬಾಹುವಾಗಿರುವೆ. ನಿನ್ನ ಮುಖದಲ್ಲಿ ರಾಜಕಳೆಯಿದೆ. ನೀನು ಬಿಜಾ 
ಪುರದ ದರಬಾರಿನಲ್ಲಿಯೋ ಡೆಲ್ಲಿಯ ದರಬಾರಿನಲ್ಲಿಯೋ ಮಹೊದ್ಬಿ ತ ಪದವಿ 
ಗೇರುವ ಅದ್ಭುಷ್ಟವಿದೆ ಆ ವೈಭವವನ್ನು ನನ್ನ ಕಣ ಣಾ ರೆ ಭಜ ಆಸೆ 
PS PS ES A ಇತ್ತ ಡ್‌ ಹಾ 
ಯಿತ್ಮು ಅದು ದ ನನಗ ಅದ್ಭುಷ್ಟವಿ “ನಿನ್ನನು ಚನ್ನ ಗಿ ಪರೀಕ್ಷಿಸಿ ನೋಡಿದ್ದೆನೆ 


ನೀನು ಸತ್ಯ ವಂತ್ಯ ಶೂರ. ಆದರೆ ಮಗು, ನಿನಗೆ ಈ ತುರಸ್ವರ ಮೇಲೆ ಬಹಳ 
ದ್ವೇಷನಿಜಿ. ತುರಷ್ಟೃ ರು ಮಹಾ ಹಾಬಲಿಷ್ಟ ರು. : ನಾನು ಬಿಜಾಪುರ : ದರ್ಬಾ. 

ನ್ಫ್ನು ನೋಡಿದ್ದೇನೆ. ಅಬ್ಬಾ. ಆ ಪು ಇಂದ್ರಲೋಕ. ಆತುಲೈೆ ಶ್ಯ ರ್ಯ 
Wa ತುರ್ಕಿಯರು, ಅರಬ್ಬರು, ಅಬಿಸಿ ೇನಿಯನ್ನರು ಯೂಕೋಮಿ 


ಯನ್ನರು. ಎಲ್ಲ ದೇಶದವರು ಅವರ ಅಧೀನದಲ್ಲಿ ಇದ್ದಾರೆ. ಭೂಮಂಡಲವೇ 


ಅವರ ಕೈಯಲ್ಲಿದೆಯೆಂದು ಹೇಳಬಹುದು. ನಾನು ಕಣ್ಣಾರೆ ನೋಡಿದ್ದೇನೆ. 
ನೀತು ಅತಿ ಚಿಕ್ಕ ವಯಸ್ಸಿನಲ್ಲಿ ಬಿಜಾಪುರವನ್ನು ಕಂಡಿದ್ದೀ. ನಿನಗೆ ಅಡೆಲ್ಲಾ 


ತಿಳಿದುಕೊಳ್ಳುವ ಸಾಮರ್ಥ್ಯವಿರಲಿಲ್ಲ. ಡೆಲಿ ವಿಯನ್ನು ನಾನೇ ನೋಡಿಲ್ಲ. 
ಡೆಲ್ಲಿಯ ಇತಯ ವ ಭನನ ಕ್ರ ಕಥೆಯಾಗಿ ಕೇಳಿದ್ದೇನೆ. ಚಕ್ರನರ್ಶಿ 
ಸಹಜಹಾನ್‌ನೆಂದರೆ ಅವನಿಗೆ ಸಮನಾದವನು ಈ ಭೂಮಂಡಲ 
ಯಾರೂ ಇಲ್ಲ. ತುರುಕರು ರು. ಹಿಂದುಗಳು, ಬ್ರಾಹ್ಮಣರೃ 
ಎಲ್ಲರೂ ಡೆಲ್ಲಿಯ ರಬಾರಿನಲ್ಲಿ ಸಮ ಸಡೆಯುತ್ತಿ ದ್ದಾ ರೆ. ಹ 
ರಾ ಜ್ಯಗಳು ಇಂಥಾ ಮಹೋನ್ನತ ಸಿ ತಿಯಲ್ಲಿವೆ. ಸೀನು ತುರುಷ್ಕ ಬ್ರೆ (ಸ 
ವನ್ನು ಕಟ್ಟ ಕೊಂಡು ಈ ಗಿರಿತೆಂದರುಗಳಲ್ಲ ಅಲೆಯುಕ್ತಿ ದ್ದರೆ 82 9 


ಮೈಕಿಳರು. ವಿಧರ್ಮಾಯರು. ಭರತ ಖಂಡದಲ್ಲಿ ಅವರ ನಾಶವಾಗಬೇಕಾದರೆ 
ಸಾಕ್ಸಾತ್‌ ಮಹಾನಿಷ್ಣುವು € ಅದತಕಮಾಡಬೀಕಾ. "ಷೆ ಳಿಚ್ಛಾ ೦ದಾರಯತೇ? 
ಎಂದು ದೊಡ್ಡ ವರು ಹೇಳುವುದಿಲ್ಲವೇ? ಅದು ಭಗಂತನ € ಟಾರ್‌ 
ನಿನ್ನಂಥ ಮನುಜರಿಂದ ಸ ಸಾಧ್ಯವಿಲ್ಲಪ್ಪಾ. pi ನ ವಿರೋಧ ಕಟ್ಟ ಕೊಳ್ಳ 
ಜೇಡ. ಇದೇ ನಾನು ನಿನಗೆ” EE ಹೇಳುವ ಬುಧ್ಧಿವಾದ.. ಗಟ್ಟಿ 


ಲ ಛತ್ರಪತಿ ಶಿವಾಜಿ 


ಯಾಗಿಟ್ಟು ಕೋ ಎಂದು ಹೇಳಿದನು. 
hs ು “ದಾದಾಜೀ. ನೀವು ಸರಲೋಕಕ್ಕೆ ಹೋಗುತ್ತಿರುವಾಗ 
ಟಬ ಹೋಗಿರಿ. ಮನಸ್ಸಿ ನಲ್ಲಿ ಖೇದವ ಇಬ್ಬುಕೊಳ್ಳ ಬೇಡಿರಿ. 
ಮ್ಮ ಶಿಷ್ಯನು ಎಂದಿಗೂ ಅಧರ್ಮಕ್ಕೆ ಆ ಅನ್ಯಾಯಗಳಿಗೆ ಎಂದಿಗೂ ಹೋಗು 
ನೀವು ಕಲಿಸಿಕೊಟ್ಟ ವಿದ್ಯೆ ಯು ಸಾರ್ಥಕ 'ವಾಗದೇ ವ್ಯರ್ಥವಾಗು 


೫ ಭವಾನಿಯ ಮೇಲೆ ಆಣೆಯಿಟ್ಟು ಹೇಳುತ್ತೆನೆ. ದಾದಾಜೀ. ನೀವು 


ಅ 
ವನ್ನು 
ಗಳಿ 


ನ್ರರಾಗಬೇಡಿರಿ, ವ್ಯಸನಪಡಬೇಡಿರಿ... ಗಾಲಾ ಪ್ರಾಣ ಬಿಡಿರಿ. 
ಸ ಹೆಸರಿನಲ್ಲಿ ಬ್ರಾಹ್ಮಣ ಉರಿಗೆ ಸಾತು ವ್ಸ ತ್ಮೇನ್ನ್ನ 
ಕಟಟಲಯಗಲಲ್ಲ ಪೂಜೆಗಳನ ನ್ನು ಮಾಡಿಸುತ್ತೆ ನೆ. ಬ್ರಾಹ ಣರಿಗೆ ಮೃ ಷಾ ನ: 
ಭೊ ಜನವಿಟ್ಟು ದಕ್ಷಿಣೆಗಳನ ನ್ನು ಕೊಡುತ್ತೆ ನೆ. ಗೋದಾನ ಭೂದಾನಗಳನ್ನು 
ಕೊಡುತ್ತೇನೆ. ನೀವು. ಸಂತೋಷವಾಗಿ ವೈಕುಂಠಕ್ಕೆ ತೆರಳಿರಿ » ಶಾ 
ಹೇಳಿದನು 

ದಾದಾಜಿಯ ಕಣ್ಣು ಗಳಲ್ಲಿ ನೀರು ಸುರಿಯುತ್ತಿತು .. ಅವನ ನಹುಗು 


ತ್ತಿದ್ದ ಎರಡು ಹಸ್ತಗಳನ್ನು ಶಿವನ ತಲೆಯಮೇಲಿಟ ಚ ಆಶೀರ್ವದಿಸಿದನು. 
ಗಂಗೆಯನ್ನು ತರಿಸಿ ತೀರ್ಥ ತೆಗೆದುಕೊಂಡನು. ತುಳಸಿಯ ಮ್ಳ ಪ್ರಿ ಕಿ ಕೆಯನ್ನು 
ತಲೆಯ ಮೇಲೆ ಇಟ್ಟು ಕೊಂಡನು. ತುಳಸೀ ದಳವನ್ನು dE ಹಾಕಿ 


ಕೊಂಡನು. ನಾರಾಯಣ ಸ್ಮರಣ ಮಾಡುತ್ತಾ ಪ್ರಾಣ ನೀಗಿದನು. 


ಶ್ರೋತ್ರಿಯರಾದ ಬ್ರಾಹ್ಮಣ ಣರು ಕರ್ಮಗಳನ್ನು ಶ್ರ ಶ್ರಧ್ಧಯಿಂದ ನೆರವೇರಿಸಿ 
ದರು. ದಾನ ಧವ ನ್ನ ಮೃಷ್ಮಾನ್ಸ ಗ] ಭೂರಿ 


ದಕ್ಷಿಣೆಗಳು ಕೂಡಲ್ಪ ಟ್ಬಿವು 


ಕೊಂಡದೇವನ ಮರಣ ಣದ ವೃತ್ತಾ ೦ತವನ್ನು ಪತ್ರಮುಖೇನ ಬಿಜಾಪುರ 
ಷಾಜೀ ಮಹಾರಾಜನಿಗೆ ಕಿ೪ಸಲಾಯ್‌ಹಿ” ಷಾಜಿಯು ಆ ಬ್ರಾಹ್ಮಣನ 
ನಿಸ ಮತ್ತು ಫೆ ಸ್ರೇಮಕ್ಕಾಗಿ ಕಣಿ ಫೀರಿಟ್ಟನ ನು. 

ಶಿವಾಜಿಯ ತಾಯಿ ಜೀಜಾಬಾಯಿಯನ ನ್ನು ಪುರಂಧರಗಢಕ್ಕೆ ಬರ 
ಬೇಕೆಂದು ಪ್ರಾರ್ಥನೆ ಮಾಡಿದನು. 


ದಲ್ಲಿ 
W 
ಸ 


ಜೀಜಾಬಾಯಿಯು “ ಇದು ನಮ್ಮ ಪೂರ್ನಿಕರ ಮನೆ. ನಾನು 


ಛತ್ರಪತಿ ಶಿವಾಜಿ ಶ್ರ 
ಆಮರಣಾಂತ ಈ ಮನೆಯನ್ನು ಬಿಟ್ಟು ಬರ J ನಿಗನಿಗ 
ಪುರಂಥರಗಡಕ್ಕೆ ಹೋಗಲು ಅಸ್ಪ ನೆಯಿತ 

ಮ ಪ್ರರಂಘರಗಕ್ಸೆ ಬಿಯ 
ಸ್ಮರಣೆಯು ಶಿವಾಜಿಗೆ ಅಮರಣಾಂತ ಜಾಗ 

ಶಿವಾಜಿಯು ಪುರಂಧರಗಢಕ್ಕೆ ಅನ್ನ 


ಬಟ್ಟೆ ಗಳಿಗೆ ಸಂಬಳ ಸಾರಿಗೆಗಳಿಗೆ ಹಣ ಸಾಲದೆಂಬ ಚಿಂತೆಯು ಬಂದಿತು. 
ಆ ನ ಬೇಹುಗಾರರು ನಾಲ್ಕಾರು ಗಾವುದಗಳವರೆಗೂ ಸಂಚರಿಸುತ್ತಿದ್ದರು. 


ಆ ಗುಡ್ಡ; ಗಾಡಿನ ಬೇಹುಗಾರರು ಬಂದು “ಮಹಾರಾಜರೇ. ” ಕಣಿವೆಯ 
ಮಾರ್ಗ ತ ಕೆರಿವು ಜನ ತುರುಷ್ಪು ಸೈನಿಕರು ಪ್ರಯಾಣ ಮಾಡುತ್ತಾಇದ್ದಾರೆ 


ನೌಲ್ಯು ಒಂಟೆಗಳ ಮೇಲೆ ಹಣ ಹೇರಿಕೊಂಡು ಹೋಗುತ್ತಿ ದ್ದಾ ರೆ. 2 ಎಂದು 
ಅರಿಕೆ ಮಾಡಿದರು. 

ಶಿವಾಜಿಯ ಜೊತೆಗಾರರು ಉತ್ಸಾಹದಿಂದ ಕುದುರೆಗಳನ್ನೇರಿ ಹೊರ 

ಟರು. ಸಮೀಪದಲ್ಲಿ ಹೋಗಿ ರಸ್ತೆಗಳ ನಕ ದಲ್ಲಿ ಶಿವಾಜಿಯ ಜನರು ಟಿತು 


ಕೊಂಡಿದ್ದ ರು, ಒಬ್ಬಿಬ್ಬ ರು ೩4 ಸೈಯಲ್ಲಿ ಎಲ್ಲಿಗೋ ಪ್ರ ಯಾಣ ಮಾಡುವವ 
ರಂತೆ ಎಚುರಾಗಿ ಹೋದರು. 


ಸೀಪಾಯಿಗಳು ಅವರನ್ನು “ಯಾರೋ ಈ ಕಾಡುದಾರಿಯಲ್ಲಿ ಹೋಗು 
ಶ್ರಿರವವರು” ಎಂದು ಕೂಗಿ ನಿಲ್ಲಿಸಿದರು. 

ಅವರನ್ನು ಅವಖ್ಲಾರರ ಎದುರಿಗೆ ಕರೆತ:ದರು. 

ಹನಲ್ಲಾರನು “ ನೀನಾರು ಎಲ್ಲಿಗೆ ಹೋಗುತ್ತೀರಿ? ಎಂದು ದರ್ಷ 
ದಿಂದ ವಿಚಾರಣೆ ಮಾಡಿದನು. 

“ ಇಲ್ಲಿ ಕಲ್ಯಾಣವೆಂಬ ದುರ್ಗದಕೋಟಿಯಿದೆಯಂತೆ. ಅತ್ಮಕಡೆ 
ಏನಾದರೂ ನೌಕರಿ ಹುಡುಕಿಕೊಂಡು ಹೊರಟಿದ್ದೇವೆ ” ಎಂದು ಉತ್ತರ 
ಕೊಟ್ಟರು. 

“ ಆಳು ಭರ್ತಿಇದ್ದೀರಿ. ನಿವೇನು ಕೆಲಸ ಮಾಡಬಲ್ಲಿರಿ ?” 

“ ಅಲ್ಲ ಸಾಹೇಬರೇ. ಈ ನಿಮ್ಮ ಸ್ಥೆ ಸೈನಿಕರು ಮಾಡುವ ಕೆಲಸ ನಾ ಇವು 
ಮಾಡಲಾಕೆನೇ ? ನೋಡಿ. ಇವರರಾರನ್ನಾದರೂ ನಮ್ಮ ಮೇಲೆ ಕುಸ್ತಿಗೆ 
ಬಿಡಿ. ಆಗ ಗೊತ್ತಾಗುತ್ತದೆ. 


ಭಲ ಛತ್ರಪತಿ ಶಿವಾಜಿ 


ಸಿಪಾಯಿಯೊಬ್ಬನು NBT ಮುಖದ ಮೇಲೆ ಉಗುಳಿ 
ಹಟ ಕನು ಕುಸ್ಮಿ 'ಮಾಡುಕಾ ಸ್ಮ ನಂತೆ ಕುಸ್ತಿ. ಇದೇನು ಗರಡಿಯ ಮನಕೆ 

ಫೋ? ಫೌಜುದಾರ ರಲ್ಲಿ ಹೆಗೆ ಮಾತನಾಡಬೇಕೋ ಹಾಗೇ ಮಾತನಾಡ 
ಬೇಕು. ಸವಾಲು ಹಾಕುತ್ತೀ. ನಾವ ಜಾತಿಯವನೋ ?” 

“ ಜಾತಿಯ ಮಾತು ನಿನಗೇಕೆ ? ನಾವು ಮರಾಠರು.” 

“ಓಹೋ ! ಮರಾಠರು ಸೊಕ್ಕಿಹೋಗಿದ್ದಾರೆ. ಕಟ್ಟಿಹಾಕು "ಎಂದು 
ಹವಲ್ಹಾರನು ಅಪ್ಪ ಅಪ್ಪಣೆ ಣೆ ಮಾಡಿದರು. 

ಅವರ ಕೈಕಾಲುಗಳನ್ನು ಕಟ್ಟಿ ಗಾಡಿಯ ಮೇಲೆ ಹಾಕಿದರು 

ಹವಲ್ಹಾ ರನು ಸಿಪಾಯಿಗಳಿಗೆಲ್ಲಾ ಅಪ್ಪಣೆ ಮಾಡಿದನು. “ ಈ ಕಣಿವೆ 
ದಾಟ ನವವರೆಗೆ” ಎಲ್ಲರೂ ಎಚ್ಚ ರಿಕೆಯಿಂದ ಹೋಗಬೇಕು. ಇಲ್ಲಿ ಗುಡ್ಡಗಾಡು 

ಜನರ ಹಾವಳಿಯಿಜಿ” ಬ್‌ ಎಚ್ಚೆರಿಸಿದನು. 

ಸೈನಿಕರು ಇದೇನು ಹುಜೂರ್‌. ಎಂದೂ ಇಲ್ಲದ ಮಾತು ಇಂದು 
ಆಡುಶ್ಕೀರಿ. ನಾವು ಎಷ್ಟೋಬಾರಿ ಇತ್ತ ಒಡಾಡಿದ್ದೇವೆ. ಕಾಡುಜನ 
ಸ ನಮ್ಮ ನ್ನು ನೋಡಿದರೆ ಓಡಿಹೋಗುತ್ತಾರೆ . ಎದುರಿಗೆ ಮರಾಠರು 
ಸಿಕ್ಕಿ ದರೆ ತಮಾಷೆ. ತೋರಿಸುತ್ತೆ ವೆ. ನಮ್ಮ ಗಂಟ” ಮೂಟಿ ಬೆಗಳನ್ನು ಹೊತ್ತು 
ಇಳ್ಳುವುದಕ್ಕೆ ಪಾ ಗಳು ಸಿಪ್ಟಿದಂಶಾಯಿತು. ” ಎಂದು ಹೇಳಿದರು. 

ಆ ಸರ್ಲ್ಮ ವೂ ಮುಂದೆ ಹೋಯಿತು. ಪಕ್ಕದ ಮರಗಳ ಗುಂಪಿ 


ಲ 
© 
™ 


೨೨ 


ನಿಂದ ಏನೋ ಮರಮರ ಸದುಕೇಳಿಸಿತು. ಸ್ಪೆನಿಕರು ಕಿವಿಗೊಟ್ಟು 
ಕೇಳಿದರು. ಒಬ್ಬ “ಕಾಡುಮೃ ಗಗಳ ಸದ್ದಿರಬಹುದು.”ಎಂದನು ಮತ್ತೊ ಬ ನು 
ಕುದುರೆಯಿಂದ ಇಳಿದು ಆ ಅತ್ತ ಷಿ ನಿವ “ಮೃ ಗಗಳಲ್ಲ ಮನುಷ್ಯ ರು 
ಬರುತ್ತಿರುವುದು ಕಾಣಿಸುತ್ತ! ದೆ.”ಎಂದು ಸಟೆ ಎಲ್ಲರೂ ಅತ್ತ ಕಡೆ 
ತಿರುಗಿ ಗಿಡಗಳಲ್ಲಿ ನುಗ್ಗಲು ಹೊರಟರು. 

ಎದುರುಗಡೆಯಿಂದ “ಸುಯ್‌ಸುಯ್‌?ನೆ ಬಾಣಗಳು ವೇಗವಾಗಿ 
ಬಂದವು. 

ಕುದುರೆಯ ಕಣ್ಣು ಗಳಿಗೆ ತಗುಲಿದವು. ಕುದುರೆಗಳು ಕೋಂಕರಿಸುತಾ 
ನೆಗೆದವು. 


ಛತ್ರಪಶಿ ಶಿವಾಜಿ ೪೫ 


ಸಿಪಾಯಿಗಳ ಕ ತ್ತ ಬಟ್ಟು ಆಂಬುಗಳನ್ನು ಹೊದಿದರು. ಕಬ್ಲುಗಳ 
ಪೆಟ್ಟು ಬೀಳಲಾರಂಭು? ಸಿತು. ಚಾ ್ರ ಕಣ್ಣು ಕಾಣದೇ ತತ್ತರಿಸಿ 
ಬೀಳುತ್ತಿದ್ದರು. ಕ 

ಕುದುರೆಯ ಸವಾರರು ಬಂದು ಮುತಿ ತ್ತಿದರು.ಹೆಚ್ಚು ಹೋರಾಟಿವೇನೂ 
ನಡೆಯಲಿಲ್ಲ. ಹಿಂದಿದ್ದ ಸಿಪಾಯಿಗಳು ತಮ್ಮ ಕುದುಶೆಗಳನ್ನೊಡಿಸಿಕೊಂಡು 
ಮುಂದೆನುಗ್ಗಿ ದರು. ಮರಾಠಯೋಧರು ಕೆಲವು ಸಿಪಾಯಿಗಳನ್ನು ಕಡಿದು 
ಹಾಕಿದರು ಕೆಲವರನ್ನು ಹಿಡಿದರು, ಕುದುರೆಗಳನ್ನು ತ ಮ್ಮ ವಶಕ್ಟೈ ತೆಗೆದು 
ಕೊಂಡರು 

ಒಂಟೆಯ ರಾಹುತರನ್ನು ಹೊಡೆದು ಹಾಕಿ ಮರಾಠರು ಒಂಟೆಗಳ 


ಮೇಲೇರಿ ನೋ ಡದರ್ದು, ನಾಲ್ಕು ಒಂಟೆಗಳ ಮೇಲೆಯೂ ಚಿನ್ನದ ಸಗೋಜಾ 
ಸಾರಳು ಹೇರಲ್ಪ ಟ್ರಿದುವು, ಬಂದಿಗಳನ್ನೂ ಒಂಟೆಗಳ ಹಣದ ಹೇರುಗಳನ್ನೂ 
ಪುರಂಧರಗಢದ ಎ ಸಾಗಿಸಿದರು. ಹನಾಲ್ಲಾ ರನು ಜ್‌ 
ಗಾಡಿಯ ಮೇಲೆ ಕಟ್ಟ ಹಾಕಿದ್ದ ಮವಾಳ ಸೈನಿಕರ 'ಬಂದನಗಳನು ಸ 
“ವರು “ಈ ಹವಾಲ್ದಾ ರನನ್ನು' ನಮ್ಮ ಕ್ಕೃಗೆ ಕೊಡಿ? ಎಂದು ಹಿಡಿದು ೦ಡು 
ಹೆಣರಬಿರು. ಗ ಭಲಿ ಆ ಸಿಪಾಯಿಗಳ ಹೆಂಗಸಿರಿದ್ದೆರು. ಆ ಗಾಡಿ 


ಗಳನೂ, ಪುರಂಧರದ  ಕೋಟಿಯೊಳಗೆ. ಹೊಡೆದರು. ಅವರುಗಳು ಸೂರೆ 


ಲ 
ಮಾಡಿ ತಂ ದಿದ್ದ ಗ ಖಜಾನೆಗೆ "ಸಾಗಿಸಿದರು, ಮುತ್ಸ ದ್ದ ಗಳು 
ರೆಬ್ಬಹಾಕಿ ನೋ ೋಡಿದರು, ಆ ಥೈಲಿಗಳಲ್ಲಿ ನಾಲ್ಕು ಲಕ್ಷ ಹೊನ್ನು ತಾರು 
ವಾಕ ಇದ್ದಿತು. ಎಲ್ಲ ಥೈಲಿಗಳಿಗೂ. ಕಲ್ಯಾಣ್‌ ಫೌಜುದಾರನ ಮೊಹರಿತು.. 
ಗಡ ಕ್‌ೆ ಶಿ ಮಃ 
ಆದನ್ನೆ ನ್ಟ ಖಜಾನೆಗೆ ಸೇ ರಿಸಿಕೊಂಡರು. ಶಿವಾಜಿಯು ಆ ಬಂಧಿಸಲ ಟ್ಟದ್ದ 


ಸ್ಸೆ ನಿಕರಿಗೆ ಹಣಕೊಟ್ಟು ಎಲ್ಲರನ್ನೂ ಬಿಡು ಗಡೆಮಾಡಿಸಿದನು. 
ಕೆಲವು ಸೈನಿಕರು “ನಾವು ನಿಮ್ಮ ಸೈನ್ಯದ ಹುದ್ದೆ ಯಲ್ಲಿಯೇ ಸೇರಿ 


ಕೊಳ್ಳುತ್ತೆ ಟಿ fi 
೫ ಟೌ ವು ತುರುಕರನ್ನು ಸ್ಫನ್ಯಕ್ಸ ಸೇರಿಸುವುದಿಲ*' ಎಂಡು 
೨ ೪ €೧ 
ಹೇಳಿ ಅವರನ್ನೆಲಾ ಹ ತಾ ಹೊರಕ್ಕೆ. ಅಟ್ಟುವಂತೆ ಅಪ್ಪಣೆ 
ಹ ed! ಲ್ನ ಮ hf: f ಗ ಬ 
ಉಟಿಲಿಆಿ ಯನು, 


6 


ಆವರ ಹೆಂಗಸರನೆ ಲ್ಲಾ ಮರ್ಯಾದೆಯಿಂದ ಕಳುಹಿಸಿ ಕೊಟ್ಟಿರು. 


೪೬ ಛತ್ರಪತಿ ಶಿನಾಜಿ 


ಕೂಡಲೇ ಮರಾಠಾ ಸೈನ್ಯಗಳು ಕಲ್ಯಾ ಗ್‌ದುರ್ಗದ ಕಡೆಗೆ ಹೊರಟವು. 
ಕಲ್ಯಾ ಣಾದಲ್ಲಿ ಒಳ್ಳೆ ಯ ಮಧ್ಯಾ ಹ್ಹೆ ಸಮಯ. ರಾಜಮಾರ್ಗದಲ್ಲಿ ಜನರೇ 
ಇರಲಿಲ್ಲ. ತ ರ ಡಿಸುಪ್ತಿ ದ್ದ ರು... ಮರಾಠಾ ರರು 
ಕಾವಲುಗಾರರನ್ನು ಕಡಿದು ಹಾಕಿ ಕಲ್ಯಾಣ್‌ದುರ್ಗವನ್ನು ಹೊಕ ರು. 
ನವಾಬನ ಸೈನಿ ಸಕಕ; ಬಂದು ಹೋರಾಡಿದರು. ಬೀದಿಗಳಲ್ಲಿಯೇ ಹೋರಾಟ 
ನಡೆಯಿತು. ಸಂಧ್ಯಾ ಕಾಲದ ಹೊತ್ತಿ ಗೆ ಎಲ್ಲವೂ ಶಾಂತವಾಯಿತು. ಬೀದಿ 
ಗಳಲ್ಲೆಲ್ಲಾ ಹೆಣಗಳು. ಬಿದ್ದಿದ್ದ ದ ವು. ಸ ಮನೆಗಳಲ್ಲಿ ಜನರು ಹೆದರಿ, 
ಬಾಗಿಲುಗಳನ್ನು ಭದ್ರವಾ ನ ವ ಚಿ ಕಂಡಿಗಳಿಂದ ನೋಡುತ್ತಿ ದ್ದ ರು ುಕೆ 
ಗಳಲ್ಲಿಯೇ “ಇವರೆಲ್ಲಾ ಮರಾಠಾ ಸಿನಿಕರು ಶಿವಾಜಿಯು ನವಾಬರ ಮೇಲೆ 
ಯುದ್ದಕ್ಕೆ ಬಂದಿದ್ದಾನೆ” ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆರಮುನೆ 
ಯನ್ನು ಮರಾಠಾ ಸೈನಿಕರು ಮುಶ್ತಿದರು. ಸರದಾರರು ಎಲ್ಲೆಲ್ಲಿಯೂ 
ನವಾಬನನ್ನು ಹುಡುಕಿದರು. ನವಾಬನು ಸಿಕ್ಕಲಿಲ್ಲ. ಅವನು ಕೋಟಿಯಿಂದ 
ಮಧ್ಯಾಹ್ನದ ಮುಂಚೆಯೇ ಸಲಾಯನಮಾಡಿ ಹೋಗಿದ್ದ ನು. ಅರಮನೆಯ 
ಕಾವಲುಗಾರರು _ಹೋರಾಟವಿಲ್ಲದೇ ಮರಾತಾರಿಗೆ. ಅರಮನೆಯನ್ನು 
ಒನ್ಬಿಸಿದರು. 

ಮರಾಠಾ ಸರದಾರರು “ನಿಮ್ಮ ನವಾಬರೆಲ್ಲಿ! ಅವರ ಹೆಸರೇನು? 
ಎಂದು ಕೇಳಿದರು. 

“ಅವರ ಹೆಸರು ಮೌಲಾನಾ ಅಹಮದ" ಸಾಹೇಬ್‌. ಅವರ 
ಮಧ್ಯಾಹ್ನವೇ ಕುದುರೆಯ ಮೇಲೇರಿ ಹೊರಟಿದ್ದಾರೆ. ರಾಜಮಾರ್ಗದಲ್ಲಿ 
ಸತ್ತು ಬಿದ್ದಿರಬೇಕು. ಅಥವಾ ತಪ್ಪಿಸಿಕೊಂಡು ಓಡಿಹೋಗಿರಬೇಕು. ಆರ 
ಮಸೆಯಲಿ ಲ್ಲಿ ಒಂದು ಗಂಡುಪಿಳ್ಳೆಯೂ ಇಲ್ಲ. ಅರಮನೆಗೆ ಚಿಕ್ಕರಾಣಿಯನರೇ 
ಯಜಮಾನಿ. ಅವರು ಕ್ಲೇ ಸೊಸೆ. ಅವರ ಅಪ ಣೆಯಂತೆ ನಾವು 

ನೆ ಸಿದ್ದೆ ವೆ” ಎಂದು ಹ 


ಛಿ 


ಆಶರ್ಯವಾಯಿತು. ಇದರಲ್ಲೇನೋ 
ಕೃತ್ರಿಮನಿಜಿಯೆಂದು ಸಂಜೇಹಪಟ್ಟಿನು. ಶಿವಾಜಿಗೆ ಅರಮನೆಯ ವಿಷಯ 


“ಇದೊಂದು ನಾಟಿಕದಂತಿದೆ, ಬಾಬಾಜೀ, ಈ ಅರಮನೆಯಲ್ಲಿ ಗಂಡು 
ಒಳ್ಳೆ ಒಂದೂ ಇವೆಂಬುದುಲ್ಲ ನಿಜ. ನವಾಬನು ತ ತಪ್ಪಿಸಿಕೊಂಡಿದ್ದಾನೆ. 


ಅವನ ಸೊಸೆ ಚಿಕ್ಕ ರಾಣಿಯಂತೆ. ಅವಳ ಹೆಸರು ಮೆಹರುನ್ಸೀಸಾ ಎಂದು 
ಪರಿಚಾರಿಕೆಯರು. ಹೇಳುತಾರೆ. ಈ ಹೆಂಗಸರು ಸೇರಿಕೊಂಡು ನಮ್ಮನ್ನು 
ವಂಚಿಸುವ ನಾಟಕ ಕಟ್ಟಿರ ರುವಂತಿದೆ. ಅರಮನೆಯಲ್ಲಿ ರೋದನ ಧ್ವನಿಯು 
ಕೇಳಿಸುವುದಿಲ್ಲ. ಭಯವು ಕಾಣುವುದಿಲ್ಲ” ನೆಂದು ಹೇಳಿದನು. 

ಶಿವಾಜಿಯು ಆಸೃರ್ಯದಿಂದ “ಇರಲಿ ಒಂದೆರಡು ದಿನಗಳು ನಿರೀಕ್ಷಿಸಿ 
ನೋಡೋಣ, ಏನಾಗುತ್ತ ದೋ ನೋಡೋಣ. ಒಬ್ಬ ಮರಾಠಾ ಸ ನಿಕನೂ 
pe 1] ಉಲಿಡಕೂಡದು ಸುತ್ತ ಲೂ ಬಲ ಮಾದ ಕಾನಲನ್ನು ಇಡಿರಿ? 


ಎಂದು ಆಪ್ಪಣ ಸ್ರ ಫಥ ಮಾಡಿದನು. 


ಕೋಟೆಯೊಳಗೆ ಮರಾಠಾ ಶಿಬಿರವು ಠಾಣ ಹಾಕಿತು. ಊರಿನ ಬೀದಿ 
ಛಲ್ಲಿ ಹೆಣಗಳನ್ನು ತೆಗೆದು ಜೆ ಚಟ ಅಮ al ಮರಾಕಾ"ಸೆ ಸ್ಸ ನಿಕರು ಊರಿ 
ತಿ ಡ bry ಹೊಡೆದರು. “ಕೋಟಿ ಯಲ್ಲಿ ತುರುಸೃರು' ಯಾರೂ ಇರ 


ಣು 


ಕೂಡದು, ಎಲ್ಲರೂ ಕೋಟಿಯನ್ನು ಬಿಟ್ಟು ಹೊರಟುಹೋಗಬೇಕು. ಅವರ 
ನಗನಾಣ್ಯ ಗಳಿದ್ದ ರ್ರ: ತೆಗೆಡು ಜಂಟ ಹೋಗಬಹುದು. ಮುಸಲ್ಮಾನ ನ್‌ 
ಸ್ತ್ರೀಯರು ಮಕ್ಕಳಿದ್ದರೆ ಅವರಿಗೇನೂ ಅಪಾಯವಿಲ್ಲ ಭಯನಿಲ್ಲ”ವೆಂದು 
ಸಾರಿದರು: 

ಮನೆಗಳಲ್ಲಿ ಶೋಧಿಸಿ ಮುಸಲ್ಮ್ಮಾ ಹೆಂಗಸರು ಮಕ್ಕಳನ್ನು ಅವರವರ 
ಬಂಧುಗಳಿರುವ ಊರುಗಳಿಗೆ ಸುರಕ್ಷಿತವಾಗಿ ಕಳಿಸಿಕೊಟ್ಟ ರು. 


ಅರಮನೆಯಿಂದ ಶಿವಾಜಿಗೆ ಕರೆಬಂದಿತು. ಚಿಕ್ಕ ಭಷ ಮೆಹರುನ್ಸೀಸಳು 
೬ರನುನೆಯೆ ಬ್ರಾಹ್ಮಣ ಮುತ್ಸದ್ದಿ ಗಳನ್ನು ಶಿವಾಜಿಯ ಸಮ್ಮ ಬಕ್ಕೆ 


ಕಳೆಸಿದಳು- 


ಕ ಮುತ್ಸದ್ದಿ ಗಳು “ನಾವು. ವಂಶಪಾರಂಪರ್ಯವಾಗಿ: ಅರಮನೆಯ 

le 
ಮುತ್ಸದ್ದಿ ಗಳು. ಅರಮನೆಯಲ್ಲಿ ನವಾಬರು ಇಲ್ಲ. ಕೋಟಿಯಲ್ಲಿಯೂ ಅನರಿರು 
ವಂತೆ ಕಾಣುವುದಿಲ್ಲ. ಚಿಕ್ಕ ರಾಣಿ ಮೆಹರುನ್ಸ್ಟಿ (ಸಾರವರು ಆರಮನೆಗೆ ಶಿವಾಜಿ 


ಟಕ ಬೇಕೆರದು:ನ ಪ್ರಾರ್ಥನೆ ಕ ಕಳುಹಿಸಿದ್ದಾರೆ” 


೭ 
C 
| 
@) 
ಹಿ 
ಆ) 
[24 
ಹ್‌ 
ತೆ 
PY 
5 
ಗ a 


ಥ್‌ ಭತ್ರಪಶಿ ಶಿವಾಜಿ 


ಎಂದು ವಿನಯದಿಂದ ಹೇಳಿದರು. 
ಶಿವಾಜಿಯು ಸಲ ಲ್ಪಹೊತ್ತು ಯೋಚನೆ ಮಾಡಿದನು. 
“ನಾವು ಅರಮನೆಗೆ ಬರದಿದ್ದರೆ ಏನಾಗುತ್ತದೆ? ಎಂದು ಕೇಳಿದನು. 
ಮಿ ಳು “ಮಹಾರಾಜರೇ , ಅದನ್ನು ನಾವು ಹೇಗೆ ಹೇಳಬಳ್ಲಿವು? 
ಯವನರು ಶಿವಾ ಚಾಂಡಿ ಬೇರಾರಿಗೂ ಅರಮನೆ 


ಸ ಒಪ್ಲಿಸುವುದಿಲ್ಲ: ವನ್ನು ತ್ತಾರೆ? ಎಂದು ಭಯಸಡುತ್ತಾ ಹೇಳಿದರು. 
ಶಿವಾಜಿಗೆ ಸಂಕಟಕ್ಕಿಟಿ ಟ್ರೈ ಕೊಂಡಿತು. ನನಗೆ ಎಂದೂ ಇಂಥಾ 
ಪ್ರಸಂಗ ಬಂದಿಲ್ಲ. ತುರಷ್ಟರ ಅಂತಃಪುರದ ಕಡೆ ನಾನೆಂದೂ ಕಣ್ಣೆತ್ತಿ 
ಬಸ್‌ ಇದೇನೋ ಕ್ಷ ಬಂದಿದೆ ಎಂದುಕೊಂಡು ತಾನೇ ಆರ 
ಮನೆಗೆ pS ಮುತ್ಸದ್ದಿ ೧ಳೊಡನೆ ಹೇಳಿ ಕಳುಹಿಸಿದನು. 


ಸೌಮ್ಯ ವೇಷದಿಂದ ಪ ಸಲಸ್ಕಿ ಬಲ್ಲಿ ಕುಳಿತು ಆರಮನೆಯ ಬಾಗಿಲಿಗೆ 
ಹೋದನು. ಅಂಗರೇಖುಗಳಲ್ಲಿ 1 ಗುಪ್ತಾಯ ುಧಗಳನ್ನು ಧರಿಸಿದ್ದ ನಮು.ಸರಿಚಾರಿಕೆ 
ಯರು ಬಂದು ಬ್ರಾ ರದಲ್ಲಿ ಸ್ಟ್ರಾ ಗತಿಸಿದರು. ಶಿವಾಜಿಯ ಜೊತೆಯಲ್ಲಿ ಆ 
ಸರದಾರರನ್ನು ಕೈಮುಗಿದು ಹಾ ?ಗಿಲಲ್ಲಿ ತಡೆದರು. ಶಿವಾಜಿಯೊಬ್ಬನೆ ೇ ಧೈರ್ಯ 
ದಿಂದ ಅರಮನೆಯೊಳಗೆ ಹೋದನು. ಹೊರಗಡೆ ಸರದಾರರ ಹ ಯಗಳು 
ಡವಡವನೆ ಬಡಿದುಕೊಳ್ಳುತ್ತಿದ್ದ ವು. ಶಿವಾಜಿಯ ಮನಸ್ಸೂ ಹ ಚಲವಾಗಿ 
ದ್ವಿತು. ಈ ಅರವ ಸುನೆಯಲ್ಲ ಜನನ ಗುಪ್ತಸ ಸಂಚ ಕಟ್ಟು ತನ್ನ ಪರೀಕ್ಷೆ 
ಯಾಗುತ್ತಿದೆಯೋ ಎಂದುಕೊಂಡನು. ; 

ಹೊರಗಿನ ಹಜಾರದಲ್ಲಿಯೇ ಚಿಕ್ಕ ರಾಣಿಯು ವಸ್ತ್ರಾ ಲಂಕಾರಭೂಸಿ 
"ಳಾಗಿ ನಗುಮೊಗದಿಂದ ಶಿವಾಜಿಯನ್ನು 'ಎದುರುಗೊಂಡಳು. cE 
ಇರಲಿಲ್ಲ. ~ 


ಐ 
ತ್‌ 


ಚ ಕ್ಸ ಮುಗಿದು “ಶಿವಾಜೀ ಮಹಾರಾಜರೇ, ಅರಮನೆಗೆ ಬರಲು 
ಎರಡು ದಿವಸಗಳಿಂದ ಹೆದರಿ ಕುಳಿತಿದ್ದ 'ರೇಮು?*. ಎಂದು ಹಾಸ್ಯಮಾಡಿ 
“ಶಿವಾಜಿ ಮಹಾರಾಜರೇ, ನೀವು ಈ ಸಾಮ್ರಾಟರ ಮೇಲೆ ಯುದ್ದ ಮಾಡ 
ಬಲ್ಲಿರಾ 7” WK 


ನೋಡಿ ಆಶ್ಚರ್ಯವಾಯಿತು. 


ಭತ್ರಸತಿ ಶಿವಾಜಿ ರ 


"ಮಹಾರಾಣಿಯವರೇ, ನಾನು ರಾಜನೂ ಅಲ್ಲ. ಮಹಾರಾಜನೂ 
ಅಲ್ಲ. ಮುಸರ್ಲ್ಮಾ ಸಾಮ್ರಾಟರ ಮೇಲೆ ಯುದ್ಧ ಮಾಡುತ್ತೇನೆಂದು ಡಂಗೂರ 
ಹೊಡೆಸಿಲ್ಲ. ಅರಮನೆಗೆ ಬರಲು ಭಯವಿಲ್ಲ. ನಮ್ಮ ಜನರು ಸ್ತ್ರೀಯರನ್ನು 
ಬಹಳವಾಗಿ ಗೌರವಿಸುತ್ತಾರೆ. ಅದು ಹಿಂದೂ ಪದ ಶಿ. ಅದರಿಂದ ಅರಮನೆ 
ಯೊಳಗೆ ಒಬ್ಬ ಸೈನಿಕನೂ ತಲೆಯಿಟ್ಟಿ ಲ್ಲ” ಎಂದು ಹೇಳಿದನು. 

ಚಿಕ್ಕರಾಣಿಯು ನಗುತ್ತಾ “ಈ ಅರಮನೆ ತಮ್ಮದೇ ಇದೆ. ' ಈಗ ಈ 
ಅರಮನೆಗೆ ನಾನು ಯಜಮಾನಿ. ಇದನ್ನು ಇಲ್ಲಿ ತುಂಬಿರುವ ಐಶ್ವರ್ಯ 
ದೊಡನೆ ತಮಗೆ ಒಪ್ಪಿಸಿದ್ದೇನೆ. ಇನ್ನು ಮುಂದೆ ಶಾವು ಯಜಮಾನರು. 
ಈ ಅಂತಃಪುರ, ಈ ಪರಿಚಾರಿಕೆಯರು, ಈ ದಾಸದಾಸಿಯೆರು ಎಲ್ಲರೂ ತಮ್ಮ 
ಸೇವಕರು” ಎಂದು ಹೇಳಿದಳು. 

ಶಿವಾಜಿಗೆ ಏನೂ ಉತ್ತರ ಕೊಡಲು ತೋಚಲಿಲ್ಲ. 

ಅವನು “ರಾಣಿಯನರೇ, ತಮ್ಮ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. 
ಶ್ಯ ಅರಮನೆಯನ್ನು ನಾನು ವಹಿಸಿಕೊಂಡಿದ್ದೇನೆ. ತಾವು ಎಲ್ಲಿಗೆ ಹೋಗ 
ಜೇಕೆಂದರೆ ಅಲ್ಲಿಗೆ ಮರ್ಯಾಜಿಯಿಂದ ಕಳುಹಿಸಿ ಕೊಡುತ್ತೇನೆ” ಎಂದು 
ಹೇಳಿದನು. | | | 

ಚಿಕ್ಕರಾಣಿ ಮೆಹರುಸ್ಸ್ನೀಸಳು “ನಾನು ತಮ್ಮ ಸರಾಕ್ರಮಗಳನ್ನು ಎರಡ್ಕ 
ವರ್ಷಗಳಿಂದ ಕೇಳುತ್ತಿದ್ದೇನೆ. ನೀವು ರಾಜರಲ್ಲವೆಂದು ಹೇಳುತ್ತೀರಿ. ಈ 
ಕಲ್ಯಾಣದುರ್ಗವು ನಿಮ್ಮ ವಶವಾದ ಮೇಲೆ ಈ ಇಡೀ ಗಡಿನಾಡಿಗೆ ನೀವೇ 
ರಾಜರು. ನಾನು ಮನಸಾರ ನಿಮ್ಮನ್ನು ವರಿಸಿದ್ದೇನೆ. ಈ ಅರಮನೆಯನ್ನು 
ಮಾತ್ರವಲ್ಲ, ಈ ಅರನುನೆ, ಈ ಸಂಸತ್ತು, ನನ್ನನ್ನೂ ಸಹ ನೀವು. ಸ್ವೀಕರಿಸ 
ಬೇಕು” ಎಂದು ಹೇಳಿದಳು. | 


ಶಿವಾಜಿಯು ಕೈ ಮುಗಿದು ನಿಂತನು. 
“ಮಹಾರಾಣಿಯವರ, ನಿಜವಾಗಿಯೂ ನೀವು. ಅತ್ಯಂತ ರೂಸವತಿ, 


 ಯೌವನವತಿ. ನಮ್ಮ ತಾಯಿ ಜಿ ಜಾಬಾಯಿಯವನರ ಹೆಸರು ನೀವು ಕೇಳಿರ 
'ಬಹುದು.. ನೀವೇ ನನ್ನ ತಾಯಿಯಾಗಿದ್ದರೆ ನಾನು ಇನ್ನೂ ಸುಂದರಾಕಾರ 
ನಾಗಿ ಹುಟ್ಟುತ್ತಿ ಡೆ, ನೀವು, ನಮ್ಮ ತಾಯಿಗೆ ಸಮೂನರು” ; ಎಂದು 
ಹೇಳಿದನು. | 

[4 


೫೦ (| ಗ 1 ಛತ್ರಪತಿ ಶಿವಾಜಿ 


ಬಿಕ್ಕರಾಣಿಯು “ಮಹಾರಾಜರೇ, ನಾನು ಮುಸಲ್ಮಾನ್‌ ತರುಣಿ 
ಯೆಂದು ನೀವು ನಿರಾಕರಿಸುತ್ತಿದ್ದೀರಿ- ಅಲ್ಲವೆ? ಮೊಗಲ್‌ ಸಿಂಹಾಸನದ 
ಯುವರಾಜರು ಕೂಡಾ ನನ್ನನ್ನು ವರಿಸಲು ಎಷ್ಟೋ ಪ್ರ ಶ್ರಯತ್ನ ಪಟ್ಟ ದ್ಜಾ ಶೆ. 
ನೀವು ನಿರಾಕರಿಸುತ್ತೀರಿ. ನಾನೂ ಹಿಂದೂ ನತಯ ಹುಟ್ಟ ದ ಕಿಸ 
. ಗ್ರಹಿಸುತ್ತಿ ದ್ದಿ ರಲ್ಲವೆ” ನಿಂದು ಕೇಳಿದಳು. 

ಶಿವಾಜಿಯು ವಿನಯದಿಂದ ಕ್ಸ ಮುಗಿದು. “ರಾಣಿಯವರೇ, ಸಿ ಸ್ತ್ರೀಯರಲ್ಲಿ 
ಹಿಂದುಗಳಾದರೂ ಮುಸಲ್ಮಾನರಾದರೂ ಒಂದೇ. ನಾನು ಪರಸ್ತ್ರಿ ಯರನ್ನು. 
ಕಣ್ಣೆ ತ್ತಿ ನೋಡುವುದಿಲ್ಲವೆಂದು ಭವಾನಿಯ ಎದುರಿನಲ್ಲಿ ನಮ್ಮ ಜಿ 
ಅಣಿಮಾದಿ ಕೊಟ ದ್ದೇನೆ? ಎಂದು ಹೇಳಿದನು. 

ಚಿಕ್ಕರಾಣಿಯು “ನೀವು ಏನೇ ಹೇಳಿರಿ, ಇಂಥಾ ಪ್ರಸಂಗವು ನಿಮಗೆ 
ಎಂದೂ ಬಂದಿಲ್ಲ. ಪರೀಕ್ಷೆಯಾಗಿದ್ದರಲ್ಲವೆ ನಿಮ್ಮ ಪ್ರಮಾಣದ ಬೆಲೆ”ಎಂದಳು. 

ಶಿವಾಜಿಯು. “ಈಗ ಪರೀಕ್ಷೆಯಾಯಿತು, ತಾಯಿ. ನಾನು ನಮ್ಮ 
ತಾಯಿಯ ಮುಂದೆ ಮಾಡಿದೆ ಆಣೆಯನ್ನು ಈಗಪ ಸರೀಕ್ಷಿಸಿನೋಡಿದ್ದಾಯಿತು. 
ಇನ್ನು ನೀವು ನನ್ನನ್ನು ಪರೀಕ್ಷೆಮಾಡಬೇಡಿರಿ. ಇವ ನ್ನು ನಿಮ್ಮ ಬಂಧುಗಳ 
ಮನೆಗೆ ಮರ್ಯಾಜಿಯಿಂದ ಕಳುಹಿಸಿ ಕೊಡುತ್ತೆ ನೆ ಜಾ es 

ಚಿಕ್ಕ ರಾಣಿಯು ನನ್ನನ್ನು ನೀವು ಮೆದುನೆಯಾಗುವುದಿಲ್ಲ. ಬಂಧಿಸಿ 
ಕಾರಾಗ್ರ ಹದಲ್ಲಿಯೂ ಇಡುವುದಿಲ್ಲ. “ಬಂಧುಗಳ ಮನೆಗೆ ಕಳುಹಿಸುತ್ತೀರ್ಲಿ 
ನಾನು ಬದುಕಿದ್ದ ರೆ ಛಲದಿಂದ ನಿಮ್ಮ ಶತ್ರುವಾಗುತ್ತೇನೆಂದು ನಿಮಗೆ 'ಭಯ 
ವಿಲ್ಲವೇ?” ಹೆಂಗಸಿನ ಶತೃತ್ವವು 4 ಕ್ರೂರವಾದುದೆಂದು ನೀವೂ ಪಾಠೆ 
ಕಲಿಕಿಲ್ಲವೆ.ಎಂದು ಕೇಳಿದಳು 

“ಇಲ್ಲ ರಾಣಿಯವರೇ, ಅಂತಹ ಸಂದೇಹಕ್ಕೆ ಎಡೆಯೇ ಇಲ್ಲ. ಅಂತಹ 


ಸಂಗ ಬಂದರೆ ನಮ್ಮ ತಾಯಿಯಂತೆ ನೀವು ಕ್‌ ಸುತ್ತೀರೆಂಬ ಭರವಸೆಯಿದೆ?” 
ಮ ಹೇಳಿದನು. 


ಅಂದಿನ ದಿನವೇ ಬೇಕಾದ ಏರ್ಪಾಟುಗಳನ್ನು ಮಾಡಿ ಚಿಕ್ಕರಾಜೆಯವರ 
ಅಪೇಕ್ಷೆಯಂತೆ ಗೋಲ್ಕೊ ಂಡಕ್ಕ ಅವರನ್ನು ಕಳುಹಿಸಿಕೊಟ ನು. ಅವರು 
ಮ್ಮ ಜೊತೆಯಲ್ಲಿ ಬೇಕಾದನ್ನು ವಸ ಸ್ರಭೂಷಣಗಳನ್ನೂ ಹೊನನ ನ್ನೂ ತೆಗೆದು 

.. ಕೊಂಡು ಹೋಗಬಹ ಹೇದೆಂದು ಮಾ ಅಪ್ಪಣೆ ಬಾ 


ಛತ್ರಪಕಿ ಶಿವಾಜಿ ಕ ; ೫೧ 


ಅರಮನೆಯು ಶಿನಾಜಿಯ ವಶವಾಯಿತು. ಭಂಡಾರದಲ್ಲಿ ಶೇಖರಿ 
ಸಿಟ್ಟಿದ್ದ ಚಿನ್ನದ ಗಟ್ಟಿ ಗಳು ಶಿವಾಜಿಯ ವಶವಾದವು. | 

ಬಿಜಾಪುರದಲ್ಲಿ ಸುಲ್ತಾನನಿಗೆ ಈ ಕಲ್ಯಾಣಕೋಟಿಯ ಸಮಾಚಾರ 
ವೆಲ್ಲಪೂ ತಿಳಿದುಬಂದಿತು. 

ಸುಲ್ತಾನನು ದರಬಾರಿನಲ್ಲಿ ಸಿಂಹಾನದ ಮೇಲೆ ಕುಳಿತಿದ್ದಾಗ ಕಲ್ಯಾ 
ಣದ ನವಾಬ್‌'ನಾದ ಮೌಲಾನಾ ಆಹ್ಮದ್‌ನು ಆಪಾದಮಸ್ತ ಕವಾಗಿ ಫಕೀರರ 
ವೇಷವನ್ನು ಧರಿಸಿಕೊಂಡು ದರ್ಜಾರಿಗೆ ಬಂದನು. ಬಿಜಾಪುರದಲ್ಲಿ ಮುಸ 
ಲ್ಮಾನ್‌ ಫಕೀರರಿಗೆ ಬಹಳ ಗೌರವವಿದ್ದಿ ತು. ಯಾರೂ ತಡೆಯಲಿಲ್ಲ. 
ಮೌಲಾನಾ ಅಹಮದ್‌ನು "ಸುಲ್ತಾನನ ಪಾದಗಳ ಮೇಲೆ ಬಿದ್ದು ಗಟ್ಟಿ 
ಯಾಗಿ ರೋಧಿಸಿದನು. . ಫಕೀರನು ಕಾಲು ಮೇಲೆ ಬಿದ್ದದ್ದು ಅಪಶಕುನ 
ವೆಂದು ಸುಲ್ತಾನನು ಭಯಸಟ್ಟನು. 

“ಸರ್ಹಾಷಹಾ, ನಾನು ಕಲ್ಯಾಣದ ನವಾಬ ಮೌಲಾನಾ ಅಹಮದ್‌. 
೬. ನನ್ನ ಕೋಟಿ. ಹೋಯಿತು. ಅರಮನೆ ಹೋಯಿತು. ಭಂಡಾರವು 

"ಹೋಯಿತು. ಸೈನ್ಯವು ಚೂರುಚೂರಾಗಿ ಹೋಯಿತು. ನಾನು ನಿಜ 

ವಾಗಿಯೂ "ಫಕೀರನೇ ಆಗಿದ್ದೆ ನೆ”... ಎಂಡು ದರಬಾರಿನಲ್ಲಿ ಗಟ್ಟಿ ಯಾಗಿ 
ಶೋಧಿಸಿದಿನು. 

ಸುಲ್ಲಾನನು ಅವನನ್ನು ಸಂತ್ರೆ? ನಗೆ 'ಫೀತಾಡನ್ಟು ಹಣ 
ಕೊಡಿಸುತ್ತೇನೆ. ನೀನು ಈ ರಾಜಧಾನಿಯಲ್ಲಿರು. ಸೆ ಸೈನ್ಯವನ್ನು ಕಳಿಸಿ ನಿನ್ನ 
ಕೋಟಿಯನ್ನು ಸ ಸ್ವಾಧೀನಪಡಿಸಿಕೊಡುತ್ತೇವೆ” ಖಷಿ ವಚನವಿತ್ತನು. 

ಇಲ್ಲ, ಹುಜೂರ್‌. ಇಷ್ಟು ಅಪಮಾನವಾದ ಮೇಲೆ ನಾನ. ಈ ರಾಜ್ಯ 
ದಲ್ಲಿ ಮುಖ ತೋರಿಸುವುದಿಲ್ಲ. ಮಕ್ಕಾಕ್ಕೆ ಹೋಗುತ್ತೇನೆ. ನನಗೆ ಅಪ್ಪಣೆ 
ಕೊಡಿರಿ. ಆದರೆ ಈ ಶಿನಾಜಿಯಿಂದ ಈ ರಾಜ್ಯಕ್ಕೆ ಕ್ಲೇಮನಿಲ್ಲ. ಗಡಿನಾಡಿನ 
ಒಂಬತ್ತು ಕೋಟಿಗಳೂ ಅವನ ನಶವಾಗಿವೆ. ಆದಿಲ್‌ಸಾಹಿಗೆ ಆ ಪರ್ವತ 

್ರಾಂತದಲ್ಲಿ ಇನ್ನಾವ ಅಧಿಕಾರವು ಇಲ್ಲ” ಎಂದು ಹೇಳಿದನು. 
ಸುಲ್ತಾನನು ಅರಮನೆಯೊಳಗೆ ಹೊರಟು ಹೋದನು. 


೫ ಛತ್ರಪತಿ ಶಿವಾಜಿ 


ಸುಲ್ತಾನನು ತನ್ನ ಮಂತ್ರಿ ಗಳನ್ನೂ ಸೇನಾಧಿಸತಿಗಳ ನ್ನೂ ಕರೆಕಳುಹಿಸಿ 


ಮಂತಾ ಲೋಚನೆ rE ಆ ಮಂತ್ರಾ ೨ಲೋಜಚನೆಗೆ ಜಃ ಯ ತಂದೆ 
ಷಾಜೀಯನ್ನೂ ಕರೆಸಿದ್ದನು. 


“ಶಿವಾಜಿಯು ಕೋಟಿಯ ಮೇಲೆ ಕೋಟಿಗಳಂತೆ ವಶನಡಿಸಿಕೊಂಡಿ 
ದ್ದಾನೆ. ಸರಕಾರಕ್ಕೆ ಬರುವ ಪೊಗದೀ ಹಣಗಳನು ಸ ಲೂಟಿ ಮಾಡಿದ್ದಾ ನೆ. 
ಸಹಸ್ರ ಸಹಸ್ರ ಸಂಖ್ಯೆಯ ಗುಡ್ಡ ಗಾಡು ಜನರನ್ನು “ಸಿ ಕೊಂಡು ಲೂಟ 
ದರೋಜಿಗಳನ್ನು ಮಾಡುತ್ತಿದ್ದಾ ನ. ನಮ್ಮ uN ಪ ಪ ಪ್ರತ್ಯಕ್ಷ ಅಪಚಾರ 
ಮಾಡಿದ್ದಾ ನೆ. ಎದುರು “ಬಿದಿ ದಾ ನೆ, ಇದಕ್ಕೆ ತಕ್ಕ ಶಿಕ್ಷೆ ಮಾಡದಿದ್ದರೆ 
ನಮ್ಮ ದರಬಾರಿನ ಗ ಗರವಕ್ಳಿ ಬ ಕುಂದಈವಗುತ್ತದೆ ನೀವೇನು 
ಹೇಳುತ್ತಿ ೇೀರಿ?” ಎಂದು ಸುಲ್ತಾನನು ನುಡಿದನು. 


ಮಂತ್ರಿಗಳೂ ಸೇನಾಧಿಪತಿಗಳೂ ಷಾಜಿಯ ಕಡೆಗೆ ತೋಡು 

ಷಾಜಿಯು ತಾನೇ ' ಮೊದಲು ಮಾತನಾಡಬೇಕೆಂದು ಇವರೆಲ್ಲರೂ 
ಅಭಿಪ್ರಾಯ ಸಡುತ್ತಾರೆಂದು ಅರ್ಥಮಾಡಿ ಕೊಂಡನು. “ಸರ್ಹಾಷಹಾಾ, 
ನಾನು ತಮ್ಮ ದರ್ಬಾರಿನಲ್ಲಿ ಉನ್ನತ ಸ್ಥಾನದಲ್ಲಿದ್ದೇನೆ. ಅದು ತಮ್ಮ 
ಅನುಗ್ರಹ. pi ನನ್ನ್ನ ಮರರಿದಿಕೇ ಈ ದರ್ಬಾರಿಗೆ ಅಸಚಾರ 
ವಾಗುಶ್ತಿರುವುದು ನನಗೆ ಖೇದವಾಗುತ್ತದೆ. ಮತ್ತು ಕಲಂಕಪ್ರಾಯ 
ವಾಗಿದೆ ನನ್ನ್ನ ಸಂಗಡಿಗರಾದ ಈ ಮಂತ್ರಿ ಸೇನಾಧಿಸತಿಗಳು ನನ್ನ ನೀರೆ 
ಸಂದೇಹಸಡುತ್ತಾರೆ. ಅದೂ ಸಹ ಆಗಿವೆ. ವಸ! ನನ್ನ್ನ 
ಮೇಲೆ ಅಗ್ರಹ ಬರದಿರುವುದು ನನ್ನ ಭಾಗ್ಯ. ಎಷ್ಟು ದಿನಗಳು ಹೀಗಿದ್ದಿ ತು? 
ನಾನು ತಮ್ಮ ಅಪ್ಪಣೆಯನ್ನು ನಜಿದು ನನ್ನ ಬಕಾ? ಐಶ ರ್ಯಗಳನ್ನು 
ತೊರೆದು ಬೈ ಾಗಿಯಾಗಿ ಹೋಗಬೇಕೆನ್ನು ವಷ್ಟು ನನಗೆ ಬೇಸರಿಕೆಯಾಗಿದೆ. 


೩ 


ಛತ್ರನತಿಛ ಶಿವಾಜ 10 0|ಉ ೫೩, 


ಆದರೆ ನಾನು ಹೊರಟುಹೋಗುವ ಮುನ್ನ ಅತೆರೆಂಗೆ ಶುದ್ಧಿ ಯಿಂದ ತಮ್ಮಲ್ಲಿ 
ಮನ ಬಿಚ್ಚಿ ಹೇಳಿ ಅಸ್ಪಣೆಯನ್ನು 'ಬೇಡುತ್ತೆ ನೆ. ಹುಜೂರ್‌. ನನಗೆ ಚಿಕ್ಕ ದಿ 
ನಲ್ಲ A aE ನಮ್ಮ ಮಾವನವರು ಮೋರೆ ವರೀ 
ಬಲುದೊಡ್ಡ ಸರದಾರರು. ನಮ್ಮ ತಂದೆ ಸಾಮಾನ್ಯ ಸರದಾರ. ಬಾಲ್ಯ 
' ದಲ್ಲಿಯೇ ನನಗೆ ಮದ ಜಾಜಿ ಬುದ್ಧಿ ಜಾಈ ನನ್ಮು ಸನ 
ಗಳಲ್ಲಿ ನೆ ಪ್ರೇಮವನಿರಲಿಲ್ಲ. ಆ ಸಮಯದಲ್ಲಿ ನಾನು ನಮ್ಮ ಜಹಗೀರಿನಲ್ಲಿ ಇ 

| ಅಗಲೇ ಸ್ಟ ಶಿವಾಜಿಯು ಹುಟ್ಟಿದ್ದು. ಮೊಗಲರು ಲಮ ಲ ರ 
'ಲೂಟ ಮಾಡಿದರು. ನಾನು ತಲೆ ತಪ್ಪಿ ಸಿಕೊಂಡು ಬಂದು ತಮ್ಮ ದರಬಾಠಿ 
ನಲ್ಲಿ ಸೇರಿದೆ. ಶಿವಾಜಿ ಅವನ ತಾಯಿ ಗ್ದ ಅನಾಥರಾಗಿ ಗುಡ್ಡು ಗಾಡು 
'ಜನರಲ್ಲಿ ಸೇರಿಹೋದರು, ಮೊಗಲರು ಆತಾಯಿ ಮಕ್ಕ ಳನ್ನು ಹಿಡಿಯಬೇಕೆಂದು 
ಗುಡ್ಡ ಗಾಡುಗಳಲ್ಲಿಲ್ಲಾ ಹುಡುಕಿದರು. ಅ ತಾಯಿಮಕೃಳು. ವನದಿಂದ ವನಕ್ಕೆ 
ಬೆಟ್ಟ ದ ಬೆಟ್ಟಿ ಕ್ಕ Rl ನಾನು ಬೇರೊಂದು ವಿವಾಹ ನ 
ಕೊಡು ಈ pT ಇದ್ದೆ. ಅವರು ಹೇಗೆಯೋ ಬಂದು ಇಲ್ಲಿಗೆ 
ಸೇರಿದರು. ಇಲ್ಲಿ ಆ ಹುಡುಗನಿಗೆ ವಿದ್ಯೆ ಕಲಿಸಲು ಏರ್ಪಾಟು ಮಾಡತ್ತೆ 
ಗೆ ದರ್ಬಾರಿನ ಮಾನ ಮರ್ಯಾದೆಗಳನ್ನು, ಕಲಿಸಲು ಪ್ರಯತ್ನ ಮಾಡಿದೆ. ನನ್ನೆ 

ಯತ್ನವೆಲ್ಲಾ ಇ ಸಿಕಾತಿಗೊಂಡು ಆವರನ್ನು ಪುನಃ ಆ 
ಗುಡ ಸ ಸಾಗಿಸಿಬಿಟ್ಟೆ. ಅಲ್ಲಿ ಸ ಬ್ರಾಹ್ಮಣ ಉಪಾಧ್ಯಾಯನು 
ಶಿಕ್ಷಣ ಕೊಡುಕ್ತಿ ದ್ದ. ಅನನೂ ಕೂಡ ಸತ್ತು ಹೋಗಿದ್ದಾನೆ. ಅವನು ಈ 
ಹುಡುಗನ ಸ ಹ ನೊಂದುಕೊಂಡು ಬರೆದಿರುವ ಪತ್ರ. 
ಗಳು: ನನ್ನ ಛಿ ಬೇಕಾದಸ್ಟಿವೆ ವೆ. ಅದೇ ಕೊರಗಿನಲ್ಲಿ ಆ ಬ್ರಾಹ್ಮ] ಣನೂ 
ಸತ್ತು ey ಈ ರ್‌ ಹುಟ್ಟುತ್ತಲೇ ನನ್ನನ್ನು ಆಗಲಿದ್ದಾನೆ. 
ಆವನ ಮೇಲಿನ ಅಭಿಮಾನವು ನನೆಗೆ ಬಕ ಇಲ್ಲ. ಸುಲ್ತಾ ನರವರು 
ಅವನನ್ನು ಹಿಡಿತರಿಸಿ ಬಂಧನದಲ್ಲಿಡಿಸೆಬಹುದು. ಶೂಲಕ್ಟೇರಿಸಬಹುದು. 
ಅನನು ರಾಜ್ಯಾಂಗವನ್ನೇ ಆ ಅರಿಯದ ಮೂಢ. ಹಳ್ಳಿಯ ಗಮಾರ್‌ 
ಬಿಜಾಪುರದ ದರ್ಬಾರಿನೊಡನೆ ಸೆಣಸಾಡಲು ಅವನಿಗೆ ಶಕ್ತಿಯೆಲ್ಲಿ ಜೆ 
ಎಂದು ಹೇಳಿದನು. 
ಸುಲ್ತಾನನು ತಲೆದೂಗಿದನು. 


೫೪ ಛತ್ರಸತಿ ಶಿವಾಜಿ 


ಇನ್ನುಳಿದ ಸ:ದಾರರು “ಶಿವಾಜಿಯು ಇನ್ನೂ ಇಸ್ಟತ್ತು ಇಪ್ಪ ತ್ರೆ ರಡು 
ವಯಸ್ಸಿನ ಹುಡುಗ. ವಿದ್ಯಾಬುದ್ಧಿ ಗಳಿಲ್ಲ. ಅವನು ನೊಡ ಕಳ್ಳ ರ `ಗುಂಪಿ 
ನಲ್ಲಿ ಸೇರಿಕೊಂಡಿರುವಂತೆ ಕಾಣುತ್ತ ಜಿ. ಅವನನ್ನು ದರ್ಬಾರಿಗೆ. ಕರೆತರಿಸ 
ಬೇಕು. ವಿಚಾರಣೆ ನಡೆಸಬೇಕು. . ಥಿರಪರಾಧಿಯೆಂದು ಕಂಡರೆ ನನ್ಮು ಒಸ್ಫನ್ಯ 


ದಲ್ಲಿ ಹುಜ್ಜಿ ಯನ್ನು ಕೊಡಬಹುದು, ಅನರಾಧವು ಸಾಬೀತಾದರೆ ಕಾರಾಗೃಹ 
ದಲ್ಲಿಡಬಹುದು. ಶೂಲಕ್ಕೌರಿಸುವಂಥಾ ಅಸರಾಧವೇನೂ ಕಾಣುವುದಿಲ್ಲ. 

ಪುರಂಧರ,್ಲ ಕಲ್ಯಾಣ ಕೋಟಿಗಳಿಂದ ಓಡಿಬಂದಿರುವ ನಮ್ಮ ಸೈನಿಕರು 
ಶಿವಾಜಿಯ ಗುಂಪಿನವರ ಕ್ಸ ಗೆ ಸಿಕ್ಕಿದಾಗಲೂ ಶಿವಾಜಿಯು ಎನೊ ಶೀ ಮರ್ಯಾ ಜೆ 
ಯಿಂದ ನಜಿದು ಕೊಂಡಿದ್ದ ನೆಂದು ಹೊಗಳುತ್ತಾ ಥೆ, ಕಲ್ಯಾಣದ ನವಾಬ 
ಮೌಲಾನಾ ಅಹಮರ್ಜರು "ಗೋಳಿಟ್ಟು ದ್ದು ನಿಷ, ಆದರೆ" ಅವರ ಸೊಸ 
ಮೆಹರುನ್ಸಿ (ಸಾಬೇಗಂರವರನ್ನು ಅತ್ಯಂತ” ಗೌರವದಿಂದ ಗೋಲ ಸಿಂಡಕ್ಕೆ 
ಕಳುಹಿಸಿ ಕೊಟಿ ನೆಂದು ಗುಪ್ತಚಾರರು ಹೇಳುತ್ತಾ ಕಿ ಸಿ ಸೀಯರನ್ನೆಲ್ಲಾ 
ಮುಚ ಅವರವರ / ತನರುಮನೆಗಳಿಗೆ ಕಳುಹಿ ಸಿದ್ದಾ ನೆಂದು ಗುಪ್ತ 
ಚಾರರು ವರದಿಮಾಡುತ್ತಾ ರಿ ಹುಜೂರ್‌. ಮನಸ್ಸಿ ಗೆ ಕೋಪತಂದುಕೊಳ್ಳಿ 


ಬಾರದು. ಆ ಗಡಿನಾಡನ್ನು ನಮ್ಮ ದರ್ಬಾರಿನವರು ಅಲಕ್ಷ ಕ್ಷ್ಯಮಾಡಿದ್ದಾ ರೆ. 
ಫೌಜುದಾರರೂ ನವಾಬರೂಖಿಲ್ಲೇದಾಕರೂ ಎಂದು ದೊಡ್ಡ ಹೆಸರಿಟ್ಟು ಕೊಂಡು 
ಗಡಿಯನ್ನು ರೆಕ್ಷಣೆಮಾಡಲಾರದ ಹೇಡಿಗಳು ಅಲ್ಲಿದ್ದ ವರು. ಅವರಿಗೆ ತಕ 
ಪಾ ್ರಾಯತ್ಚಿತ್ತ ನಾಯಿತು, ಶಿವಾಜಿಯು ಎರಡು ಮೂರು ವರ್ಷಗಳಿಂದಲೂ, 
ಆಯಾ ಕೋಟಿಗಳಿಂದೆ ಸರಿಯಾಗಿ ಪೊಗದಿ ಕಳುಹಿಸುತ್ತಿ ದಾ ನೆ, ಮೊಗಲ್‌ 

ಸೈನಿಕರು ಬಂದು ಹಾವಳಿ ಮಾಡಿದಾಗ ಅವರನ್ನು ಎದುರಿಸಿ ಓಡಿಸಿದ. ವೀರ. 
ನೊಬ್ಬನೂ ಇಲ್ಲ, ದೆ ಗುಡ್ಡಗಾಡಿನ ಜನ ಒರಟು. ಜನ. ಅವರಿಗೆ ಹೊಟ್ಟಿಗೆ 
ಇಲ್ಲ. "ಮತ್ತೇನು ಮಾಡುತ್ತಾರೆ. ಅಭದ್ರವಾದ. ನಮ್ಮ ಕೋಟಿಯನ್ನು 
ಲೂಟ ನಹಡದ್ದಾ ರೆ, ಶಿವಾಜಿಯನ್ನು ಕರೆತರಿಸಿ, a ಪಸೆಡಿನ 
ಬೇಕು. ಸಮರ್ಥರಾದ ಫೌಜುದಾರರನ್ನು ಅ ಕೋಟಿಗಳಲ್ಲಿ ನೇಮಿಸಬೇಕು. 

ಈ ವಂಶಸಾರಂಪರ್ಯವಾದ ಹೆ ಕೃ ನ್ನು ವಜಾಮಾಡಬೇಕು” ಎಂದು 
ಹೇಳಿದರು. 


ಭತ್ರಸಕಿ ಶಿವಾಜಿ ಇ ೫೫ 


ಸುಲ್ತಾನನು “ನಿಮ್ಮ ಸಲಹೆಯು ಬಹಳ ಸರಿಯಾಗಿದೆ. ಶಿವಾಜಿಗೆ 
| ಪತ್ರ ಬರೆದು. ಬುದ್ದಿ ವಂತನಾದ ಫೌಜುದಾರವೊಬ್ಬನನ್ನು ಕಳುಸಿಕೊಡಿ. 
ಶಿವಾಜಿ ಯನ್ನು ಮರ್ಯಾಜಿಯಿಂದ ಕರೆತರುವಂತೆ. ಹೇಳಿಕಳುಹಿಸಿರಿ. ಅವನು 
ದರ್ಬಾರಿಗೆ ವಿರುದ್ಧ ವಾಗಿ ಫಡೆದುಕೊಂಡಿದ್ದರೂ ಕಾಗಿ ವಿನಯ 
ಪೂರ್ವಕ ಬರೆಯುತ್ತಾನೆ ನೆ. ಸೊಗದೀ ಹಣ "ಕಳುಹಿಸುತ್ತಾನೆ ನೆ. ಕರಾರುವಾಸ್ಟಾ 
ಮನುಷ್ಯನಂತೆ ನಡೆಡುಕೊಳ್ಳುತ್ತಾನೆ. ಅವನೇ ಎದುರಿಗೆ ಬಂದು ವಿವರಿಸಿ 


ದಲ್ಲದೆ. ಈ ಅಭೇದ್ಯ ಸಮಸ್ಯೆಯು ಬರೆಹರಿಯುನಂತಿಲ್ಲ” ಎಂದು ಹೇಳಿದನು. 


ಶಿವಾಜಿಗೆ ದರ್ಬಾರಿನಿಂದ ಸತ್ರಿಕೆಯನ್ನು ತೆಗೆದುಕೊಂಡು ಅಬ್ದುಲ್‌ 
ಕಲಾವಿಿಯ ಪುರಂಧರಗಡಕೆ ಸ್ಪ ಪ್ರಯಾಣಮಾಡಿದನು. 

ಪುರಂಧರಗಢದಲ್ಲಿ ಬಿಜಾಪುರದಿಂದ 'ರಾಯಭಾರಿಯು ಬಂದಿದ್ದಾ ನೆಂದು 
` ಶಿವಾಜಿಗೆ ತಿಳಿಯಿತು. ಶಿವಾಜಿಯು ಪೌಜುದಾರ್‌ ಅಬ್ದುಲ್‌" ಕಲಾಮಿಯನ್ನು 
ಮರ್ಯಾ ದೆಯಿಂದ ಅರಮನೆಗೆ ಕಕೆಸಿಕೊಂಡನು. ಅಬ್ದು ಲ್‌ ಕಲಾವೀಯಾ 
ಹ ಸುಲ್ತಾ ನರ ಪತ್ರ ವನ್ನು' ಕೊಟ್ಟನು. 


PR 
ಮಾತುಕತೆಗಳು ಬಹಳಗಾಂಭಿರ್ಯ ದಿಂದ ನಡೆದೆವು. 


ಕಲಾಮಿಯು “ಶಿವಾಜಯರೇ. ಸುಲ್ತಾನರು ನಿಮ್ಮು, ನಿಚಾರವಾಗಿ 
ನಾನಾವಿಧವಾದ ವಾರ್ತೆಗಳನ್ನು ಕೇಳಿದ್ದಾ ರೆ. ಈ ದುರ್ಗಗಳನ್ನೆಲ್ಲಾ ನೀವು 
ಹಿಡಿದುಕೊಂಡುದು ಅವರ ಮನಸ್ಸು ಗೆ ಖೇದಕರವಾಗಿತ್ತು. ಆದರೆ ದರಬಾರಿನ 
ದೊಡ್ಡ ದೊಡ್ಡ ಸರದಾರರೆಲ್ಲರೂ ನಿಮ್ಮ ಕಡೆಗೇ ಶಿಫಾ ಫಾರ್ಸುಮಾಡುತ್ತಾಕೆ. 
ಫೊಗದಿಯ ಹಣ ಕರಾರುವಾಕಾಗಿ ಬರುತ್ತ, ರುವುದು ಸುಲ್ತಾನರಿಗೆ ಸಮಾಧಾನ 
ಕರವಾಗಿದೆ. ನಿಮ್ಮ] ನ್ನು ತರಿತರಬೇಕೆಂದು. ಅಸ್ಪ ಸೂ ನನ್ನನ್ನು ಕಳುಹಿ 
ಸಿದ್ದಾ ಕೆ ನೀವು ನನ್ನ ಜೊತೆಯಲ್ಲಿಯೇ eR ಬೂದ 
ದರಬಾರಿನಲ್ಲಿ ನಿಮ್ಮ EF ನಿಮಗೂ ಉನ್ನತಾಧಿಕಾರವೂ 
ಮಾನ ಮನ್ಸ Mi ದೊರೆಯುತ್ತವೆ. ನಿಮ್ಮ ಅದೃಷ್ಟ ಖುಲಾಯಿಸಿದೆ? 
ಎಂದು ಜಂಟಿ. 

ಶಿವಾಜಿಯು ಸುಲ್ತಾನರ ಸತ್ರವನ್ನು ಅತ್ಯಂತ ಗೌರವದಿಂದ ಸಿ ಕರಿಸಿ 
ದನು. ಯಾವ ಉತ್ತರವನ್ನೂ ಕೊಡಲಿಲ್ಲ. 


೫೬ ಛತ್ರಪತಿ ಶಿನಾಜಿ 


ಅಬ್ದುಲ್‌ ಕಲಾಂಸಾಹೇಬರಿಗೆ ಅನರ್ಫ್ಯವಸ್ತ್ರಾ ಭರಣಗಳನ್ನು ಉಡು 
ಗೊರಿಯಾಗಿ ಕೊಟ್ಟು ಗೌರವಿಸಿದನು. ಕಲಾಮಿಯ ಜೊತೆಯಲ್ಲಿ ಬಿಂದಿದ 
ವರಿಗೆಲ್ಲಾ ವಸ್ತ್ರಗಳನ್ನೂ ಹೊನ್ನು ಗಳನ್ನೂ ಬಹುಮಾನವಾಗಿ ಕೊಟ್ಟಿ ನು. 

“ನೋಡಿ, ಘೌಜ್ಜ್‌ದಾರ್‌ ಕರ ತಾಃ ನಮ್ಮ ತಾಯಿ 
ಯನರು ಪುಣೆಯಲ್ಲಿ ಬಹಳ ಅಸ್ವಸ್ಥರಾಗಿದ್ದಾರೆ. ಅವರಿಂದ ನನಗೆ ಕರೆ 
ಬಂದಿದೆ. ಚಿಕ್ಕಂದಿನಿಂದಲೂ ಕಷ್ಟ ಪಟ್ಟ ನನ್ನ ತಾಯಿಗೆ ಕಡೆಗಾಲಪು ಬಂದಿರು 
ವಂತೆ ಕಾಣುತ್ತದೆ. ನನ್ನ ತಂಜಿ ಸವಿ ಅವರನ್ನು ಪರಿತ್ಯಜಿಸಿ ಅಂದಿ 
ನಿಂದಲೂ ಕೊರಗುವಂತೆ" ಮಾಡಿದ್ದಾ ರೆ. ಈ ಕಡೆಗಾಲದಲ್ಲಿ ನಾನೂ ಅವರನ್ನು 
ಅಸಡ್ಡೆ ಮಾಡಿ ಬಿಚಾಪುರದ ದರ್ಬಾರಿನ ಅಧಿಕಾರದ ಆಸೆಯಿಂದ ಹೊರಟು 
ಹೋದಕೆ ಅವರು : ದುಃಖಿಸುತ್ತಾ ಸಾಯುತ್ತಾರೆ. ಒಂದು ಬಾರಿ ಆವರ 


ದರ್ಶನಮಾಡಿ ಬಂದು ಬಿಡುತೆ ತ್ತೇನೆ. ನೀವು ಮುಂಜಿ ಹೊರಡಿರಿ, ನಾನು 
ಹಿಂದೆಯೇ ಬಂಜೆನೆಂದು ಭಾಖಿಸಿರಿ” ಎಂದು ಹೇಳಿದನು. 


ಕಲಾಮಿಯು ನಿರಾಶನಾದನು, 

“ಶಿವನಾಜಿಯನಕರೇ, ನೀವು ಹೇಳಿದ್ದು ಯುಕ್ತನಾಗಿಯೇ ಇದೆ. ಬಿಜಾ 
ಪುರದ ದರ್ಬಾರಿನ ಸಿ ತಿ ನಿಮಗೆ ಗೊತ್ತೆ (ಇರಬಹುದು. ನಾನೂ ನೀವೂ ಒಟ್ಟೆ ಗೆ 
ಹೋದರೆ ಇಬ್ಬರಿಗೂ ಒಳಿತಾದೀತುು. ನಾನೊಬ್ಬ ನೇ ಹೋದರೆ ಲೊ 
ಆನಮಾನೆ. ನಿಮಗೂ ಕೆಡಕಾಗಬಹುದು. ಆದರೆ ತಾಯಿಯವರ ಹಂತ 
ಕಾಲವೆಂದರೆ ನೀವು ಹೊರಟು ಹೋಗಬಹುದು. ನೀವು ಪುಣೆಗೆ ಹೋಗಿ 
ತಾಯಿಯವರಿಗೆ ಬಿಜಾಪುರದಿಂದ ಬಂದಿರುವ ಆಹಾ ನವನ್ನು ತಿಳಿಸಿರಿ ಅಲ್ಲಿ 
ನಿಮಗೆ ಬಹಳ ಗೌರನ ದೊರೆಯುವುದೆಂದು ಹೇಳಿ ಕ ಮನಸ್ಸಿನ ಕಷ್ಟ 
ನೆಲ್ಲವೂ ನರಿಹಾರವಾದಂತಾಗುತ್ತ ಜಿ, ನೀನು ಇಲ್ಲಿಗೆ ಹಿಂತಿರುಗಿ ಬರುತ ತ್ತಲೇ 
ಇಬ್ಬರೂ ಬಿಜಾಪುರಕ್ಕೆ ಹೋಗೋಣ” ಎಂದು ಹೇಳಿದನು. 

ಶಿವಾಜಿಯು ಬ ಉತ್ತರವನ್ನು ಕೊಡಲಿಲ್ಲ. ಫೌಜುದಾರ 
ಕಲಾಮಿಯು ಬಿಡಾರಕ್ಕೆ ತೆರಳಿದರು. 

ಶಿವಾಜಿಗೆ ಸಂಶಯವು ಹುಟ್ಟಿತು. ಕಲಾಮಿಯ ಮನಸಿ ನೆಲ್ಲಿ ಸಂಶಯ 
ವದ್ದೆ € ಇದ್ದಿತು. ಶಿವಾಜಿಯು ಲಕ ಜೊತೆಯಲ್ಲಿ ಬಂದಿದ್ದೆ ಮುತ್ಸ ದ್ದ 
ರಾಮಚಂದ್ರ ಭಿಡೆಯನ್ನು ಅಂತರಂಗವಾಗಿ ಕಕಿಸಿಕೊಂಡನು. 


ಛತ್ರಪತಿ ಶಿವಾಜಿ ೫೬ 


ಶಿವಾಜಿಯು ಭಿಡೆಯನ್ನು ಕುರಿತು "ನೀನು ಬಾ ಬ್ರಾಹ್ಮಣ, ಏನೋ 
'ಮುಸಲಾ ನರ ಸೇವೆಯಲ್ಲಿದ್ದ . ಅದು ನಿಮಗೆ ಸ ಬಂದೆ 
ಶಾಪ. ಹ ಧರ್ಮವನ್ನು ಬಿಡಬಾರದು. ನೀನು ನಿಜವನ್ನು ಹೇಳು. 
ಬಿಜಾಪುರದಲ್ಲಿ ಏನು ನಡೆದಿದೆ "ಜೀಳು” ಎಂದು ಕೇಳಿದನು. 

ಭಿಡೆಯು ಭಯಸಡುತ್ತಾ“ ಸ್ವಾಮೊ ಮಹರಾಜರೇ.ನನ್ನಸಂಸಾ ರವೆಲ್ಲಾ 
ಬಿಜಾಪುರದಲ್ಲದೆ. ನನ್ನ ಮೇಲೆ ಸಂದೇಹ ಬಂದಕೆ ತಲೆ ಲ 1 
ಕೆಡಿಸಿ, ಮುಸಲಾ ನ್‌ ಮತಕ್ಕೆ ಸೇರಿಸಿಬಿಡುತ್ತಾರೆ. ಕುಲಗೋತ್ರವೆಲ್ಲಾ | 
ಹೋಗಿಬಿಡುತ್ತದೆ. ಆದರೂ ಯೆ ಮಾತು ಹೇಳುತ್ತೇನೆ. ನೀವು ಈಗ 
ಬಿಜಾಪುರಕೆ ಹೋದರೆ ಒಳಿತಾಗುವುದಿಲ್ಲ. ಮಹಾರಾಜರೇ, ನಿಮಗಲ್ಲಿ 
ಭರಪ.ತ್ರಿಲ್ಲ” ಎಂದು ಹೇಳಿದನು. | 

ಮಾರನೆಯ ದಿನ ಶಿವಾಜಿಯು ಫೌಜುದಾರನನ್ನು ಕರೆಸಿದನು. 
ಮರ್ಯಾ ದೆಯಿಂದ ಅವನಿಗೆ ತಿಳಿಸಿದನು: “ಫೌಜುದಾರ್‌ ಸಾಡೇಬರೇ, ನೀವು 
ತೇಳೆ ಎಲ್ಲಾ ಒಳತಾಗಿಯೇ ಇದ, ಸುಲ್ತಾನರ ಪತ್ರವು ಬಚ್ಚು ಆಶಾ 
ದಾಯಕವಾಗಿದೆ. ಆದಕೆ ಬ್ಯ ಸದ್ಯ ಸೇರಿ ಗಂಡಾಂತರಕ್ಕೆ ಸಿಕ್ಕ ಬಾರದು, 
ಈ ಕೋಟಿ ನನ್ನದಲ್ಲ. ಬಿಜಾಪುರದ ದರ್ಬಾರಿಗೆ ಸೇರಿದ್ದು. ನಾನು ಈ ' 
ಕೋಟಿಯನ್ನು ಬಟ್ಟು ಹೋದರೆ ಸಮಾಪದನ್ಲಿರುವ: ಮೊಗಲ್‌ಸೇನಾಧಿಸತಿಯು 
ಈ ಕೋಟಿಯನ್ನು ಹಿಡಿದುಬಿಡುತ್ತಾನೆ. ನಾವಿಬ್ಬರೂ ಬಜಾಪುರವನ್ನು 
ಸೇರುವುದಕೊಳಗೆ ಈ ಸಮಾಚಾರ ದರಬಾರಿಗೆ ವರದಿಯಾಗುತ್ತದೆ. ನಮ್ಮಿ 
ಬ್ಬರ ಮೇಲೆಯೂ ತುಫಾನ್‌ ಬರುತ್ತದೆ. ನೀವು ಬಿಜಾಪುರಕ್ಕೆ `ಹೋಗಿರಿ. 

ಜಾಪುರದಿಂದ ಯಾರಾದರೂ ದೊಡ್ಡ ಸೇನಾಧಿಪತಿಗಳು ಬಂದು ಈ ಕೋಟಿ 
ಗಳನ್ನು ವಹಿಸಿಕೊಳ್ಳಲಿ. ಆ ಮೇಲೆ ನಾನು ಸುಲ್ತಾನರ ಸೇವೆಗೆ ಸಿದ್ಧ ನಾಗಿ 
ಬರುತ್ತೆ ನೆ. ಹೆಚ್ಚು ಕಡಿಮೆ ಈ ಗಡಿನಾಡೆಲ್ಲವೂ ನನ್ನ ರಕ್ಷಣೆಯಲ್ಲಿದ್ದಂತಿದೆ. 

ಇದನ್ನು ಅನಾಯಕವಾಗಿ ಬಿಟ್ಟು ಬರುವಂತಿಲ್ಲ” ಟ್‌ ಹೇಳಿದನು. 

pe *ಶಿವಾಚಯನಕ್ಕೇ ಸುಲ್ತಾನರ ದರ್ಬಾರಿಗೆ ಹೋಗುವ 
ಮಾತು ಖಚಿತವಾಗಿರಬೇಕು. ಅಡ್ಡಗೋಡೆಯ ಮೇಲಿನ ದೀಪದಂತಿರ 
ಬಾರದು. ಬರುವಿರಾದರೆ ಸುಲ್ತಾನರ ಆಜ್ಞೆ ಯಂತೆ ನನ್ನೊಡನೆ ಬನ್ನಿ. ಬರು 
ವುದಿಲ್ಲವೆಂದಕೆ ಅದನ್ನೇ ಖಡಾಖಂಡಿತವಾಗಿ ಹೇಳಿರಿ. ತಮ್ಮನ್ನು ಬಲಾತ್ಕಾರ 


೫೮ ಭತ್ರಸತಿ ಶಿನಾಜಿ 


ಮಾಡುವ ಅಧಿಕಾರವಾಗಲೀ ' ಸಾಮರ್ಥ್ಯವಾಗಲೀ ನನಗಿಲ್ಲ. ನಾನು 
ರಾಯಭಾರಿಯಾಗಿ ಬಂದಿದ್ದೇನೆ. ಅಷ್ಟೇ? ಎಂದೆ: 

ಈಗ ಸುಲ್ತಾನರ ಸಂಮುಖಕ್ಕೆ ಬರುವುದಕ್ಕಾಗುವುದಿಲ್ಲ.? 

ಹೀಗೆ ಶಿವಾಜಿಯ ಉತ್ತರವು ಬಂದಿತು. 

ಫೌಜುದಾರನು ಗಂಭೀರವಾಗಿ ಬಿಜಾಪುರಕ್ಕೆ ಹಿಂತಿರುಗಿ ಹೋದನು. 

ಬಿಜಾಪುರದೆ ಸುಲ್ತಾನರಲ್ಲಿ ನಡೆದ ಮಾತು ಕಥೆಗಳನ್ನೆಲ್ಲಾ ಅಕ್ಷರಶಃ 
ನಿನೇದಿಸಿದನು. 

ಸುಲ್ಲಾನನು *ಕಲಾಮಿ.ನಿನ್ನ ಅಭಿಪ್ರಾಯವೇನು?” ಎಂಡು ಕೇಳಿದನು. 

ಕಲಾಮಿಯು “ಖಾವಂದರವರೇ, ಆ ಮನುಷ್ಯನ ಮನುಸ್ಸನ್ನು ಕಂಡು 
ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಮಾತಿನ ನಯ, ನಡತೆಯಲ್ಲಿ 
ಮರ್ಯಾದೆ. ಕೈಯಲ್ಲಿ ಓದಾರ್ಯ. ಮನಸ್ಸಿನಲ್ಲಿ ಮತ್ಸರ. ಇದು ನನಗೆ ಕಂಡು 
ಬಂದ ಕ್‌ ನಾನು ಪುರಂಧರೆದಲ್ಲಿ ಮೂರು ರಾತ್ರಿಗಳನ್ನು ಕಳೆದೆ. 
ಆ ಕೋಟೆಯಲ್ಲಿ ಒಬ್ಬ ಮುಸ ಸಲ್ಮಾನನೂ : ಇಲ್ಲ. ಇದ್ದ ಅರಮನೆಯ 
ಮಸೀದಿಯನ್ನು ಮುಚ್ಛಬಿಟ್ಟ ದ್ದಾ ರೆ. ಅವನನ್ನು ಆ ಪ್ರಾ ಂತದಿಲ್ಲಿಲ್ಲಾ ರಾಜ- 
ರಾಜ ಎಂದು "ರೆಯುತ್ತಾರೆ. ಫನ್ನಿ ರಡು ಹ ರದುರೆಯ 'ಬಲನಿದೆ, 
ಇಪ್ಪತ್ತು ಸಹಸ್ರ ಬಂಡಾಶುಗಳಿದ್ದಾ ರಿ, ಕಾರ ಶಸ್ಟ್ರಾಸ್ಥ ಸ್ತ್ರ್ಯಗಳಿವೆ. 
ಭಂಡಾರವು ಹೊನ್ನಿ ನಿಂದ ಶುಂಬಿಜಿ" ಅನನು ದಡ ನಲ್ಲ, ಅನಿನಡೆಯಲ್ಲ, 
ಅವನಿಗೆ ಗಡಿನಾಡಿನ ಪ್ರಭುನಾಗುವ ಮಹಾತ್ರಾಕಾಂಕ್ಷೆಯಿದೆ. ಅಸೆ ಸ್ಟೇ ಅಲ್ಲ. 
ನಮಗೂ ಅವನಿಗೂ ಬಹುದೂರವಿದೆ. ಮೊಗಲ್‌ ಸಾಬ 2 
ಸಮಾನದಲ್ಲಿಯೇ ಇದ್ದಾನೆ. ಅನನು ಈ ಹಿಂದೂ ದಳಸತಿಯ: ನ್ನ್ನ ಸಹಿ 
ಸಿರುವುದು ಹೇಗೆ? ಆದೆರಲ್ಲಿ ಆಶ್ಚರ್ಯವೇನೊ ಇಲ್ಲ. ಶಿವಾಜಿಗೂ ಮೊಗಲ್‌ 
ಸರ್ವಾಧಿಕಾರಿಗೂ ಒಪ್ಪು ಏದವಾಗಿರುನಂತಿನೆ. ಏನು... ಮಾಡಿದರೂ ಆ 
ಶಿವಾಜಿಯು ಬಿಜಾಪುರಕ್ಕೆ. ಬರುವುದಿಲ್ಲ. ಅನನ ತಂಡೆ ಷಾಜಿಯವರಿಗೆ 
ಸವಯನವಾದ ಅಧಿಕಾರ 'ಗಾರವಗಳನ್ನು, ಅವನಿಗೆ ಕೊಟ್ಟರೂ ಅವನಿಲ್ಲಿಗೆ 
ಬರುವುದಿಲ್ಲ. ಇಲ್ಲಿ ಅನನು ಅಸ್ಪ ತಂತ್ರ. ಅಲ್ಲಿ ಅವನು ಸ್ತ ತಂತ್ರ. ನನಗೆ 
ಕಿಳಿದಿದ್ದ ನ್ನ ಲ್ಲಾ ಅರಿಕೆ ಮಾಡಿದೆ ನೆ. ಮಹಾ ಪ್ರ ಪ್ರಭುಗಳು ಚಿತ 3ಕ್ಕೆ ಬಂದಂತೆ 
Sr ಎಂದಿ ಹೇಳಿದನು. 


ಛತ್ರಪತಿ ಕಿನಾಣಿ: ೫4 


' ಸುಲ್ತಾನನು ಕೊಚ್ಚಿಗೆದ್ದನು. ಕರ್ತವ್ಯ ಮೂಢನಾದನು. ಸೇನಾಧಿ 
ಸತಿಗಳನ್ನು ಒಬ್ಬೊಬ್ಬ ಬ್ಲರನ್ನಾ ಗಿ:ಕರೆಸಿ ಅಲೋಚನೆಮಾಡಿದನು. 

"ಈಗ ಗಡಿನಾಡಿನಲ್ಲಿ ಸೈನ ನ್ಯವನ್ನು ತಿಗೆದುಕೊಂಡು ಹೋಗುವುದು 
ಸುಭದ್ರನಲ್ಲ.ಕ್ಷೇಮನಲ್ಲ. ಮೊಗಲ್‌ ಸರ್ವಾಧಿಕಾರಿಯಾದ ಮಖರಾದ್‌ಭಕ್ಷನು 
ನಮ್ಮ ಮೇಲೆ ದಂಡೆತ್ತಿ ಬರಲು ಸಿದ ನಾಗಿದ್ದಾನೆ. ನಾವು ಮೊಗಲರೊಡನೆ 
ಯುದ್ಧಮಾಡಲು 'ಹಂಜರಿಯುವುದಿಲ್ಲ. ಗೆಡಿನಾಡಿನ ಯುದ್ಧ ವೆಂದರೆ 
ಸಾಮಾನ್ಯನಲ್ಲ. ಆದರೆ ಬ ಬ್ರಹ್ಮ್ಮಾಃ ೦೫ ಸೈನ್ಯ ಗಳು ಹೊರಡಬೇಕು. ಹುಜೂರಿನ 
ಅಸ್ಪಣೆಯಂತೆ ನಡೆಯುತ್ತೇ ly ಎಂದು ಹೇಳಿದರು. 

ಸುಲ್ತಾನನು. ಖಿನ್ನನಾಗಿ ಚಿಂತಾಮಗೃ್ಗನಾಜನು, ಪುನಃ ಅವನಿಗೆ 
ಸದೇಸದೇ ಮುರ್ಚ್ಕ್ಯಾನಸ್ಥೆ ಯು ಬರಲಾರಂಭವಾಯಿತು. 

ಮಂತ್ರನಾದಿ ಹಸೀಂ ಉಲೂವಿಯು ಬಂದು ಸುಲ್ತಾನರಿಗೆ ಉಪದೇಶ 


ಮಾಡಿದನು” | 
 “ಸುಲ್ಪಾನರೇ.. ಈಗ ಮೊಗಲರೊಡನೆ ವಿರೋಧವು ಒಳ್ಳೆಯದಲ್ಲ. 


ನೀವು ಅವನೊಡನೆ ಯುದ್ಧ ಕ್ಕೆ ಹೋದರೆ ನಿಮಗೆ ಗಡಿನಾಡಿನಲ್ಲಿ ಜಯ 
ವಾದರೂ ಡೆಲ್ಲಿಯವರೆಗೆ ಜಯದ ಮೇಲೆ. ಜಯವನ್ನು ಹೊಂದುವುದು 
ದುರ್ಲಭ.  ಗಡಿನಾಡಿಗೂ ಡೆಲ್ಲಿಗೂ ಬಲುದೂರ, ' ನೀನು ಸೋತು 
ಹೋದಕೆ ಆದಿಲ್‌ಸಾಹಿಯೇ ಮುಳುಗಿ ಹೋಗುತ್ತದೆ, ನಿಮಗೆ. ಇದು 
ಒಳ್ಳೆಯ ಕಾಲನಲ್ಲ.  ಯುದ್ದನೇಬೇಡ. ಏನೇ ಆಗಲಿ, ಡೆಬ್ಲಿಯ ಬಾದಸಸ 
ಕೊಂದಿಗೆ ವಿರೋಧವು ಸರ್ವಥಾಬೇಡ? 

ಸುಲ್ತಾನನು ಯುದ್ಧದ ಆಸೆಯನ್ನು ಪೂರ್ಣವಾಗಿ ಪರಿತ್ಯಜಿಸಿದನು. 
ಈ ಸಂದರ್ಭದಲ್ಲಿ ದರೆಬಾರಿನಲ್ಲಿ ಮತ್ತೊ ಸ ಅವಾಂತರವೆದ್ದಿತು. “ ಟರ್ಕಿ 
- ಯವರು, ಅಬಿಸೀನಿಯನ್ನರು, ಆರಬ್ಬ ರು ದೂಡ್ಡ ಸೇನಾಧಿಪತಿಗಳಿದ್ದಾರೆ. 
ಇಸ್ಟೆ ಲ್ಲಾ ಇದ್ದು ಶಿವಾಜಿಯನ್ನು ಕರೆಸಲಾಗದಿದ್ದ ರಿ ದರ್ಬಾರಿಗೆ ಆಗೌರವ” 
ನೆಂದು ಆ ದೊಡ್ಡೆ ಸೇನಾಧಿಫತಿಗಳೆಲ್ಲಾ ಸುಲ್ತಾ ನರಿಗೆ ಹೇಳಿದರು. “ಏನಾದ 
ಕೊಂದು ಉಪಾಯವನ್ನು ಮಾಡಟಿಕಿ” ಎಂಬ ನಿರ್ಧಾರಕ್ಕೆ ಬಂದರು. :: ಆಗೆ 
“ಹಾಜಿಯವರನ್ನು ಕರೆಸಿ ಗರಂ ಹೇಳಬೇಕು. ಸಥ ನಿರುದ್ದಾ 
ಚಾರಣೆ ಮಾಡಿರುವ ಮಗನನ್ನು ಅವರು ಕರೆಸಿಕೊಡಬೇಕು, ಆಲ್ಲಿ ಮಗನು 


೬ರ ಛತ್ರಪತಿ ಶಿವಾಜಿ 


ಸರ್ಕಾರಕ್ಕೆ ದ್ರೋಹ ಮಾಡುತ್ತಿರುವು ದು, ಇಲ್ಲಿ ತಂದೆಯು ಮಹೋನ್ನ ತ 
ಪದವಿಯಲ್ಲಿರುವುದು ಇದನ್ನು ನೋಡಿ ಇಡೀ ಪ್ರಸಂಚೆದಲ್ಲಿರುವ ಮುಸಲ್ಮಾನೆ 
ಜನಾಂಗವೆಲ್ಲವೂ ನಗುತ್ತ ಜಿ ಅನಹಾಸ್ಯ ಮಾಡುತ್ತ ದೆ. ಹಿಂದುಗಳಿಂದೆ 
ಇಂಥಾ ಅಪಮಾನವನ್ನು ಅನುಭವಿಸುತ್ತಾ ನಾವು ಈ ಡರಬಾರಿನಲ್ಲರುವುಲ್ಲ' 
ಮೆಂದು ಹೇಳಿದರು. 


ಸುಲ್ಲಾನನಿಗೆ ಆ ಮಾತುಗಳು ರುಚಿಕರವಾಗಿದ್ದವು. ಬಿಸಿ ಹತ್ತಿತು : 
ಸುಲ್ತಾನನು ಷಾಜಿಯನ್ನುು ದರಬಾರಿಗೆ ಬರುವಂತೆ ಹೇಳಿ ಕಳಿಸಿದನು. 

ಷಾಜಿಯು ಸಂದರ್ಭಗಳನ್ನೆಲ್ಲಾ ಜಿನ್ಸಾಗಿ ಅರಿತುಕೊಂಡಿದ ನು 
ಅವನನು ಧೃ ರ್ಯದಿಂದ ಬಂದು ದರಬಾರಿನೆಲ್ಲಿ ಪದ್ದತಿಯ ಪ್ರ ಪ್ರ ಕಾರೆ ಮುಜುಕೆ 
ಮಾಡಿ ಮ ೨ಸ್ಪಣೆಯಂತೆ ಆಸನದಲ್ಲಿ ಹಾ: | 


ಸುಲ್ತಾನನು ಫೌಜುದಾರ್‌ ಅಬ್ದುಲ್‌ ಕಲಾಮಿಯನ್ನು ಕರೆದು 
“ಫ್ರರಂಧರದ ಕೋಟಿಯಲ್ಲಿ ನಡೆದ ವಿದ್ಯಮಾನಗಳನ್ನೈಲ್ಲಾ ಷಾಜಿಯನರಿಗೆ 
ಹೇಳು” ಎಂದು ಅಪ್ಪಣೆ ಮಾಡಿದನು. 

ಕಲಾಮಿಯು “ಷಾಜಿಯವರೇ, ಶಿವಾಜಿಯನ್ನು ದೆರಬಾರಿಗೆ ಮರ್ಯಾದೆ 
ಯಿಂದ ಕರೆತರಬೇಕೆಂದು ಸುಲ್ತಾನರ ಅಸ್ಪಣೆಯಾನಿತ್ತು. ದರಬಾರಿನಿಂದ 
ಶಿವಾಜಿಗೆ ಪತ್ರವನ್ನು ಬರೆಸಿ ಕೊಡಲಾಗಿತ್ತು. ನಾನು ಆ ಪತ್ರವನ್ನು ತೆಗೆದು | 
ಕೊಂಡು ಹೋಗಿ ಶಿವಾಜಿಯನ್ನು ಕಂಡು ಮಾತನಾಡಿದೆ. ಮಾತುಕಥೆ 
ಗಳೆಲ್ಲಾ ಬಲು ಗಂಭೀರವಾಗಿ ನಡೆದವು. ಶಿವಾಜಿಯು ಅತ್ಯಂತ ಬುದಿ ಶಾಲಿ, 
ನನಗೆ ಅ ಅಮೂಲ್ಯ ವಸ್ತ್ರಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟ ನು. ಮತ್ತು 
ಒಂದು ಸಾವಿರ ಹೊನ್ನನ್ನು ಪುರಸ್ಥಾ ರವಾಗಿ ಕೊಟ್ಟಿ ನ ಅವೆಲ್ಲವನ್ನೂ 
ದರಬಾರಿಗೆ ತಂದು ಒಫಿ ೃಸಿಪ್ಲೇನೆ'ಎಂದು ಸಿಂಹಾಸನದ ಥೀ ತಟ್ಟಿಗಳ 
ಕಡಿ ಕೈತೋರಿಸಿ “ ನಾನು ಒಂದು ಕಾಸನ್ನು ಮುಟ್ಟಿಲಿಲ್ಲ. ಎಲ್ಲವನ್ನು 
ತಂದು ಸುಲ್ಲಾನರ ಪಾದಕ್ಕೆ ಒಪ್ಪಿಸಿದ್ದೇನೆ. ಆದರೆ ದರಬಾರಿಗೆ ಬರುವುದ 
ಕ್ಯ್ಯಾಗುವುದಿಲ್ಲವೆಂದು ಹೇಳಿದ” ಎಂದನು. 

ಷಾಬೆಯು “ಸುಲ್ತಾನರ ಅಪ್ಪಣೆಯನ್ನು ನಿರಾಕರಿಸಿದೆನೆ?” ಎಂದು ' 
ಗಾಬರಿಯಿಂದ ಕೇಳಿದನು. 


ಛತ್ರಪತಿ ಶಿವಾಜಿ ೬೧ 


“ಇಲ್ಲ ನೆಯೆವಾದ ಮಾತುಗಳಿಂದ ನುಣುಚಿಕೊಂಡ. ಅಪ್ಪಣೆಯಂತೆ 
ಅವನನ್ನು ಕರೆತರಲು ಸಾ ಸಾಧ್ಯವಾಗಲಿಲ್ಲ.” 

ಸುಲ್ತಾನನು ಷಾಜಿಯ ಕಡೆಗೆ ತಿರುಗಿ “ಸಾಜಿಯನರೇ ಈಗೇನು 
ಮಾಡಬೇಕು. ` ನೀವೇ ಹೇಳಿರಿ” ಎಂದನು. | 

ಸಾಜಿಯು ಎದ್ದುನಿಂತು ತಲೆಬಾಗಿಸಿ ಮೌನವಾಗಿದ್ದನು. 

ಸುಲ್ತಾನನಿಗೆ ಕೋಪ ಬಂದಿತು. “ಷಾಜಿಯವರೇ, ನೀವು ನಮ್ಮ 
ದರ್ಬಾರಿನ : ಉನ್ನತಾಧಿಕಾರಿಗಳು ಈಗೆ ನಮ್ಮ ದರ್ಬಾರಿಗೆ ವಿಶೇಷ 
ಅಗೌರವವಾಗಿದೆ. ನಿಮ್ಮ ಮಗ ಒಬ್ಬ ಪ್ರತ್ಯಕ್ಷ ನಿದ್ರೋಹಿಯಾಗಿದ್ದಾನೆ. 
ದರಬಾರಿಗೆ ಬರಬೇಕೆಂದು ಪತ್ರ ಕಳುಹಿಸಿದರೆ ನಿರಾಕರಿಸಿದ್ದಾನೆ, ಇದಕ್ಕೆ 
ನಿವೇ ಹೊಣೆ. ಇವನನ್ನು pir ಹಿಡಿತರಿಸಿಕೊಡಬೇಕು” ನದಿ ಹೇಳಿದನು. 

ಷಾಜಿಯು “ಶಿವಾಜಿಯು ಅವಿನೀತ ನಿದ್ರೋಹಿ. ಅವನಿಗೆ ಶಿಕ್ಷೆ 
ಯಾಗಲೇಬೇಕು ಹುಜೂರಿನಿಂದಲೇ ಅವನನ್ನು ಒಡಿತರಿಸಲಾಗದ ಮೀಲೆ 
ನನ್ನಿಂದ ಹೇಗಾದೀತು ? ನಾನು ಬಹುಕಾಲದ ರ ಅವನು ದುರ್ನಿ 
ಎ ಅವನನ್ನು ತ್ಯಾ ಗಮಾಡಿದ್ದೇನೆ. ಅನನ ಹೊಣೆಗಾರಿಕೆಯು 
ನನಗೆಲ್ಲಿ ಬಂದಿತು ?” ನ್ಯ ಹೇಳಿ ಕೈಮುಗಿದನು. 

ತುರುಷ್ಪ ಮಂಪ್ರಿಗಳೂ, ಸೇನಾಧಿಪಕಿಗಳೂ “ಮಗನು ವಿದ್ರೋಹಿ, 
ತಂದೆಯು ವಂಚಕ. ದರಬಾರಿನಲ್ಲಿ ಬಹುಕಾಲದಿಂದ. ಉನ್ಪತ ಪದವಿಯಲ್ಲಿ 
ರುವ ಈ ಷಾಜಿಯು ಹೊಣೆಗಾರಿಕೆ ಇಲ್ಲವೆನ್ನುತ್ತಾನೆ. ಇವನು. ವಂಚಕ. 
ಇವನಿಗೆ ಶಿಕ್ಷೆಯಾಗಬೇಕು. ಷಾಜಗೆ ಶಿಕ್ಷೆ ವಿಧಿಸಿದನೆ ಶಿವಾಜಿಯು ತಾನಾಗಿ 
ಬಂದು ಸುಲ್ಮಾನರ ಪಾದದಲ್ಲಿ ಬೀಳುತ್ತಾನೆ” ಎಂದು ಹೇಳಿದನು. 

ಬ ತೆ ಖಾಜಿಯವರು 'ಸಾಜಿಯನಂಫೇ ಹೊಣೆಗಾರಿಕೆ. ಅವರು 
ಇಷ್ಟು ದಿನಗಳು ಸುಮ್ಮನಿದ್ದು ದೇ ತಪ್ಪು, ಮಗನು ದೆರ್ಬಾರಿಗೆ ವಿರೋಧಿ 
ಯಾಗಿದ್ದ ಕೆ ತಂಡೆಯು ದರ್ಬಾರಿನ ಉನ್ನತಾಧಿಕಾರದೆಲ್ಲಿ ಇದ್ದು ಕೊಂಡು ತನ್ನ 
ಜೊನೆ ಗಾರಿಕೆ ಇಲ್ಲವೆಂದರೆ ಲೋಕವು ನಗುತ್ತದೆ. ಜಟ. ಶಿಕ್ಷೆಯಾಗಲೇ 
ಬೇಕು” ಎಂದು ಹೇಳಿದರು. 

ಸುಲ್ತಾನನು. ಷಾಜಿಯ ಕಡೆ ತಿರುಗಿ “ಸಾಜ, ತಿಕ್ಷೆಯೆಂದರೆ 


ಸಾಮಾನ್ಯ ಶಿ ಹ ಎಂದುಕೊಳ್ಳ ಬೇಡ. : ದೊಡ ನರ ತಪಿಗೆ ದೊಡ ಶಿಳೆ 
ವ a ೪) @ ೪೨) 


೬ ಛತ್ರಪತಿ ಶಿವಾಜಿ 
ಯಾಗಬೇಕು” ಎಂದು ಹೇಳಿ ವಜೀರನ ಕಡೆ: ತಿರುಗಿ, “ಹಾಜಿಯನ್ಸು 
"ಕೋಟೆಯ ಗೋಡೆಗೆ ಸೇರಿಸಿ. ಮತ್ತೊಂದು ಗೋಡೆಯನ್ನು ಹಾಕಿರಿ, 
ಒಂದು ಶಿಂಗಳ ಅವಧಿಯಲ್ಲಿ ಶಿವಾಜಿಯನ್ನು ಕರೆಸಿಕೊಟ್ಟರೆ ಸರಿ. ಇಲ್ಲದಿದ್ದರೆ 
ಮೇಲೆ ಇಟ್ಟಿಗೆ ಗಾರೆಗಳಿಂದ ಮುಚ್ಚೆ ಸಜೀವ ಸಮಾಧಿ ಮಾಡಿಸಿರಿ” ಎಂದು 
ಅಪ್ಪಣೆ ಮಾಡಿದನು. 

ಷಾಜಿಯ ಮೇಲಿನ ದ್ರೇಷಾಸೂಯೆಗಳಿಂದ ಕುದಿಯುತ್ತಿ ದ್ದ ತುರುಷ್ಕ 
ಶೇನಾಧಿಪಕಿಗಳು ಅವನನ್ನು ದರ್ಬಾರಿನಲ್ಲಿ ನೆಲದ ಮೇಲೆ "ಚರದರನೆ ಎಳಿ 
ಯುತ್ತಾ ಹಿಡಿದುಕೊಂಡು ಹೋಮ 

'ಭಜಾಪುರದಲ್ಲೆ ಲ್ಲಾ ಮೆರವಣಿಗೆ ಮಾಡಿಸಿ, ಕೋಟಿಯ ಗೋಡೆಗೆ 
ಆನಿಸಿ ನಿಲ್ಲಿಸಿ, ಇಟ್ಟಿ ಗೆ ಗಾಕೆಗಳಿಂದ ಗೋಡೆ ಹಾಕಿದರು. ಉಸಿರಾಡುವುದಕ್ಕೂ | 
ಆಹಾರವನ್ನು ಕೊಡುವುದಕ್ಕೂ ಕಂಡಿಗಳನ್ನು ಮಾಡಿ. ಬಾನ | 
; ಕಾವಲಿಟ್ಟ ನ 

ಸಾಜಿಯು ಒಂದು ಮಾತನ್ನು ಆಡಲಿಲ್ಲ. ಕಲ್ಲಿನ ಪ್ರಕಿಮೆಯಂತೆ 
ಇದ್ದನು. - 

ಈ ಸಮಾಚಾರವು ವಿದ್ಯುದ್ವೆ ಗದಿಂದ ಪುರಂಧರದ ಕೋಟಿಗೆ ಮುಟ್ಟಿ ತು. 
ಶಿನಾಜಿಯು ತನ್ನ ಸರಪಾಠತೊಂದಿಗೆ ಈ ಸಮಾಚಾರವನ್ನು ತೇನ 
ಅವನು ಖಿನ್ನ ಸಾಗಲಿಲ್ಲ. ವ್ಯಸನಸಡಲಿಲ್ಲ. “ಮುಸಲ್ಮಾನ್‌ ದರ್ಬಾರಿನಲ್ಲಿ 
ರ್‌ ಆಸೆಪಡುವ ಹಿಂದೂಜನ ನಕ್ಕೆ ಶಕ್ತ ಪಾಠ ಕಲಿಸಿದಂತಾಯಿತು. 
ನನ್ನ ತಂದೆ ಷಾಜಿಯವರು ಸತ್ತುಹೋಗುತ್ತಾ ಕೆ. ಅವರ ಸಜೀವ ಗೋರಿಯು 
ಶಾಶ್ವತವಾಗಿರುತ್ತದೆ. ಅದು "ಹಿಂದುಗಳಿಗೆ ಜ್ವಲಂತ ದೃಷ್ಮಾಂತವಾಗಿ 
ನಿಂತಿರುತ್ತದೆ” ಎಂದು ಹೇಳಿದನು. 

ಸ್ನೇಹಿತರೆಲ್ಲರೂ ಬೆರಗಾದರು. 

“ಇದಕ್ಕೆ ನಾವು ಮೌನವಾಗಿರಕೂಡದು: ಒಂದು ಪ್ರಕಿಕ್ರಿಯೆಯನ್ನು 
ಮಾಡಲೇಬೇಕೆಂದು” ಸಂಗಡಿಗರು ಶಿವಾಜಿಗೆ ಒತ್ತಾಯತಿಸಡಿಸಿದರು. 

ಶಿವಾಜಿಯು ಚಿಂತೆಯಲ್ಲಿ ಮುಳುಗಿದನು. ತಂಡೆಗೆ ಬಂದಿರುವ 
ಆಸತ್ತನ್ನು ಚಿಂತಿಸಿದರು. ತನಿ ಿಂದಲೇ ತನ್ನ ತಂದೆಗೆ ಈ ಅನಮಾನವಾಯಿ 
ಕೆದು ಮು ಮನಚುಚ್ಚಿ ಚು 


ಛತ್ರಪಕಿ ಶಿವಾಜಿ 


ಸಂಗಡಿಗರು ಎಡೆಬಿಡದೇ ಒತ್ತಾಯಪಡಿಸಿದಗು. 
ಶಿವಾಜಿಯು . ಮೊಗಲ್‌ ಸಾಮ್ರಾಟ್‌ ಷ 
ಬ್‌ ಒಂದು ಪತ್ರ ಬರೆದು ಕಳುಹಿಸಿದನಸಿ 
ಪತ್ರವು ಈಸರಿಯಾಗಿದ್ದಿ ತು. 
bp ಡೆಲ್ಲಿಯ ಬಾದಷಹರವರ ಸನಿ ಧಾನಕ್ಕೆ ಮರಾಠಾ 
ಸರದಾರ್‌ ಶಿವಾಜಿಯು ಬಿನ್ನಹ ಮಾಡಿಕೊಳು ತ್ತಾನೆ, ಜಹೆಸನಾ, ನಾನು 
ಅತಿ ಪ್ರಯಾಸದಿಂದ Mb ಮಾಡಿ ಮ ಮತ್ತು ಬಿಜಾಪುರದ ಗಡಿ 
ಯಲ್ಲಿರುವ ಮುಖ್ಯವಾದ ಕೋಟೆಗಳನ್ನೆಲ್ಲಾ 'ವಶಸಡಿಸಿಕೊಂಡಿದ್ದೇನೆ. 
ತೋರಣ, ಪ್ರತಾಪಗಢ, ವಜ ಪ್ರಗಢ, ಪುರಂಧರಗಢ, ಕಲ್ಯಾಣದುರ್ಗ ಈ 
ಕೋಟಿಗಳು” ನನ್ನ ನಶದಲ್ಲಿವೆ. ಸವೆಲ್ಲೂ ಬಿಜಾಪುರ ರಾಜಕ್ರೆ ಸೇರಿದವುಗಳು. 
ಇವುಗಳನ್ನೆಲ್ಲಾ ರ ಸಾಮ್ರಾಜ ಕ್ಕ ಒಫಿಸುತ್ತೆ ನ್‌ ನನ್ನ ಅಧೀನ 
ದಲ್ಲಿ ತಕಕ ಬಲಿಷ್ಠ ಮಹಾರಾಷ್ಟ್ರ ಸಕ್ಯವಿಜ. ಕಕ ಯ ಸೈನ್ಯ 
ಸಮೇತ ನಾನು ತ್‌ ಸಾಮ್ರಾ re ಅಧೀನನಾಗುತ್ತೆ ನೆ. ಇದಕ್ಕ 
' 'ಪ್ರಶಿಯಾಗಿ 'ಬಾದಸಹರವರಲ್ಲಿ : RR ಪುರಸ್ಕಾರವನ್ನು ಯಾಚಿಸು 
ತ್ತ "ನೆ. ನನ್ನ ತಂದೆ ಷಾಜಿಯನ್ನು ಗೋಡೆಹಾಕಿ ಬಿಜಾಪುರದಲ್ಲಿ ಸಜೀವ 
“ಸಮಾಧಿ ಮಾಡಿಸಲು ಸುಲ್ಮಾನರು "ಹುಕುಂ ಮಾಡಿರುತ್ತಾರೆ.- ಆ ಹಾಜಿ 
ಯವರನ್ನು ಮರ್ಯಾದೆಯಿಂದ ಬಿಡುಗಡೆ ಮಾಡಿಸಿ ಕೊಡಬೇಕು. ಈ 
ಉಪಕಾರಕ್ಕಾಗಿ ಆಮರಣಾಂತ ಮೊಗಲ್‌ ದರ್ಬಾರಿನ ಸೇವಕನಾಗಿ ನಿಷ್ಠೆ 


ಯಿಂದ ದುಡಿಯುತ್ತೇನೆ. 
ಇತಿ-ತಮ್ಮ ಸೇವಕ, 


“ಶಿವಾಜಿ” 

ಶ್ರ ಪತ್ರವನ್ನು ರಘುನಾಥ ಬಲ್ಲಾ ಳ ಕೊರ್ವೆಯೆಂಬ ಮರಾಠಿ ಸರ 
ದಾರನು ಅಹಮದ್‌ ನಗರಕ್ಕೆ ತೆಗೆದುಕೊಂಡು ಹೋದನು. 

ಆ ಕಾಲದಲ್ಲಿ ಅಹವ ಎ ನಗರವು ದೆಲ್ಲಿ ಬಾದಷಹರ ದರ್ಕ್ವ ರಾಜದಾನಿ, 
ಡೆಲ್ಲಿಯು ಎಷ್ಟು ವೈ ಭವದಿಂದ ಇದ್ದಿ ತೋ ಅಹಮದ್‌ನಗರನವು ಅಷ್ಟೇ 
ವೈಭವದಿಂದ ಕಳಕಳಿಸುತ್ತಿದ್ದಿತು. ಸಾಮ್ರಾ ರ್ಟ ಸಹಜರ್ಹಾನ ಮಗ 
ಸಾಬ ಭಕ್ಷನು ಡಕ್ಕನ್ನಿನ ಸರ್ವಾಧಿಕಾರಿಯಾಗಿದ್ದ ನು. ಶಿವಾಜಿಯ 


೬೪ ಛತ್ರ ಪತಿ ಶಿನಾಜಿ 


ಸಂಗಡಿಗ ರಾಮಚಂದ್ರ ಕರ್ವೆಯ ಪ್ರತಾಸಗಢದಿಂದ ಬಂದು ಭೇಟಿಗೆ 
ಕಾದಿದ್ದಾ ನೆಂದು ದರ್ಬಾರಿನ ಅಧಿಕಾರಿಗಳು ಮುರಾದಭಕ್ತನಿಗೆ ತಿಳಿಸಿದರು: 
ಮುರಾಜನಿಗೆ ಆಕ್ಟ ರ್ಯವಾಯಿತು. ಶಿವಾಜಿಯ ಹೆಸರು ಡೆಲ್ಲಿಯವರಿಗೆ ಕೇಳಿ! 
ಬರುತ್ತಿದ್ದಿ ತು. ಇ. ಹಿಂದೂಸ್ಥಾನದಲ್ಲಿ ಮೊಗಲ್‌ ದರ್ಬಾರಿನ ಶಂಕೆಗೆ! 
ನಾಗವರ ಮತ್ತಾ ವನೂ ಕಾರಣನಾಗಿರಲಿಲ್ಲ.. ಆ ಶಿವಾಜಿಯು. 
ತಾನಾಗಿ ರಾಯಭಾರಿಯನ್ನು ಕಳಿಸಿದ _ನೆ-ಎಂದು ಅಶ್ವರ್ಯನಿತಿದ ರಾಯ: 
ಭಾರಿಯನ್ನು ಸಂದರ್ಶನಕ್ಕೆ ಆಸ್ಸ ನೆಳೊಟ್ಟಿ ನು. ರಾಯಭಾರಿಯು ಸರ್ವಾಧಿ 
ಕಾರಿಯ ಸುಡ ಮರಾಠಾ ಪದ್ಧ ತಿಯಂತೆ ಸ ಸಲಾಂ ಮಾಡಿ ನಿಂತುಕೊಂಡನು. 

“ನೀನು ಮರಾಠಾ ಸರದಾರನೋ?” 

"ಹೌದು, ಸರ್ವಾಧಿಕಾರಿಗಳೇ. . ನಾನು ಮರಾಠಾ ಸರದಾರ. ಶಿವಾಜಿ 
ರಾಜರ ಕಡೆಯಿಂದ ಬಂದಿರುವ ಮುತ್ಸ ದ್ಹಿ. 4 

ಮುರಾದ ಭಕ್ಷನು ನಕ್ಕು NSS 'ಈ ಬಿರುದು 
ಕೊಟ್ಟ ನರು ಯಾರು? ಎಂದ. 

"ನ್ನು ಜನರು, ನಮ್ಮ ನಾಡು, ನಮ್ಮ ಅಸೆ ಆ ಹೆಸರಿಗೆ ಪ್ರಕಿ 
| ae ಗಡಿನಾಡಿನಲ್ಲಿ ಯು ಇಲ್ಲ.? | 

ಮುರಾದಭಕ್ಷನು ನಕ್ಕನು. 

“ಒಳ್ಳೆ ಯದು, ಈಗ” ಏನು ರಾಯಭಾರವನ್ನು ತಂದಿದ್ದೀ?” ಎಂದು 
ಕೇಳಿದನು 

ಮರಾಠಾ ಸರದನರನೆ ಶಿವಾಜಿಯ ಪತ್ರವನ್ನು ತೆಗೆದು ಎರಡು ಕ್ಸ 
ಗಳಿಂದಲೂ ಸರ್ವಾಧಿಕಾರಿಗೆ ಒಪ್ಪಿಸಿದನು. ಮುರಾದ ಭಕ್ಷನು ಮುತ್ಸದ್ದಿ 
ಯನ್ನು ಕರೆಸಿ, ಓದಿಸಿ, ಕೇಳಿದನು. | 

“ಒಳ್ಳೆಯದು ನೀನು ಇಲ್ಲಿ ಒಂಜಿರಡು ವಾರಗಳಿರು. ಸರಿಯಾದ 
ಉತ್ತರ ಕೊಡಿಸುತ್ತೇವೆ” ಎಂದು ಹೇಳಿ ಕಳುಹಿಸಿದನು. 

ದರಬಾರಿನ ಅಧಿಕಾರಿಯನ್ನು ಕರೆದು “ಆ ಮರಾಠಾ ರಾಯಭಾರಿಗೆ 
ಗೌರವದಿಂದ ಬಿಡಾರಮಾಡಿ ಊಟಿ ಉಪಚಾರಗಳಿಗೆ ವ್ಯ ಸೆಮಾಡಬೇಕು” 
ಎಂದು ಆಸ್ಪಣೆಮಾಡಿ ಕಳುಹಿಸಿದನು. | 


ಭತ್ರನತಿ ಶಿವಾಜಿ ೩೬೫. 


`' ಮುರಾದನು ಅಂತರಂಗದಲ್ಲಿ ಮತ್ತೊಮ್ಮೆ ಶಿವಾಜಿಯ ಪತ್ರವನ್ನು 
ಓದಿಸಿ ಕೇಳಿದನು. ತಕ್ಷಣ ಪತ್ರ ಬರೆದು ಡೆಲ್ಲಿಗೆ ಕಳುಹಿಸಿಕೊಟ್ಟನು. 
“ಶಿಜಾಜಿಯು ಸುಲಭವಾಗಿ ನಮ್ಮ ಕ್ಸಿಗೆ ಸಿಕ್ಕಿದ್ದಾನೆ. ಅವನು ರಾಜ 
ಪುತ್ರರಿಗಿಂತಲೂ ಸಾಹಸವಂತ. ಅವನಲ್ಲಿ ಬಲವಾದ ಸೈನ್ಯವಿದೆ ಗಡಿ 
ನಾಡಿನ ಕೋಟಿಗಳೆಲ್ಲವೂ ಇವನ ವಶದಲ್ಲಿವೆ. ಇವನು ನಮ್ಮ ದರ್ಬಾರಿನ 
ಆಧಿಕಾರಿಯಾದಕೆ 'ಬಿಜಾಪುರವು ಸುಲಭವಾಗಿ ನಮ್ಮ ಅಧೀನವಾದಂತೆ 
ಆಗುತ್ತದೆ. ಈ ಸಮಯವನ್ನು ಬಿಡಬಾರದು” ಎಂಡು ಜೆಲ್ತಿಗೆ ಪತ್ರ ಬರೆದು 
ಈಳುಹಿಸಿದೆವು. 
ಜೆಲ್ಲಿಯ ದರ್ಬಾರಿನಿಂದ ಒಂಟಿಯ ರಾಹುತರು ಮಂಜೂರು ಆಜ್ಞೆ 
ಯನ್ನು ತಂದರು, 
ಬಿಜಾಪುರದ ಸುಲ್ತಾನನಿಗೆ ಡೆಲ್ಲಿಯಿಂದ ಸತ್ರ ಬಂದಿ ದಿ ಶು. 
“ಸರ್ಹಾಷಾಹಾ ಡೆಲ್ಲಿಯ ಬಾದೆಸಷಹರವರಿಂದ ಬಿಜಾಪುರಡ ಸುಲ್ಲಾನರಿಗೆ 
ತಿಳಿಯಸಪಡಿಸುವುದೇನೆಂದರೆ ಬಾದನಷಹರು ಸುಲ್ತಾನರ ಕ್ಷೇಮ ಸಮಾ 
ಚಾರಗಳನ್ನು ಆದೆರದಿಂದೆ ವಿಚಾರಿಸಿದ್ದಾರೆ. ಪ್ರಕೃತ ಸಹ್ಯಾದ್ರಿಯ ಗುಡ್ಡ 
ಗಾಡುಗಳಲ್ಲಿರುವ ಮರಾಠಾ ಜನರ ದಳಪಶಿಶಿವಾಜಿಯವಿಸಯ ಸುಲ್ಲಾನರಿಗೂ 
ತಿಳಿದಿರಬಹುದು. ಅವನ ತಂದೆ ಷಾಜಿಯವರು ಬಿಜಾಪುರದಲ್ಲಿ ಬಂಧನ 
ದಲ್ಲಿಡಲ್ಪಟ್ಟದ್ದಾರೆಂದು ಬಾದಸಹರವರಿಗೆ ಬಿನ್ನಹ ಮಾಡಲ್ಪಟ್ಟ ಜಿ. ಆ ಹಾಜಿ 
ಯವರನ್ನು ತಕ್ಷಣ ಮರ್ಯಾದೆಯಿಂದ ಬಿಡುಗಡೆ ಮಾಡಬೇಕೆಂದು ಖುದ್ದು 
 ಬಾದಸಹೆರವರು ಅಪೇಕ್ಷಿಸುತ್ತಾರೆ. ಡೆಲ್ಲಿಯ ದರಬಾರಿನಿಂದ ಷಾಜಿಯವರಿಗೆ 
ಮರ್ಯಾದಾರ್ಥ ಸಟ್ಟಾಂಕನಗಳನ್ನು ಕಳುಹಿಸಿ ಕೊಡಲಾಗಿದೆ. ಅವುಗಳನ್ನು 
ಸುಲ್ತಾನರ ದರ್ಬಾರಿನಲ್ಲಿ ಷಾಜಿಯವರಿಗೆ ಬಾದಷಹರನರ ಹೆಸರಿನಲ್ಲಿ ದಯ 
ಪಾಲಿಸತಕ್ಕದ್ದು. ಸುಲ್ತಾನರ ವಿಷಯದಲ್ಲಿ ಯಾವಾಗಲೂ ಬಾದಷಹರವಠ 
ಪ್ರೀತಿ ನಿಶ್ವಾಸಗಳು ಬೆಳೆಯುಕ್ತಿರುತ್ತವೆ. 
“ಇತಿ-ದರ್ಬಾರ್‌ ಭಕ್ಷಿ 
ಅಬ್ದುಲ್ಲಾರ್ಲಾ ಬಹದೂರ್‌.” 


ಹಹ ಛತ್ರಪತಿ ಶಿವಾಜಿ 


ಪಶ್ರನನ್ನು ಮುರಾದ್‌ ಭೆಕ್ಷನು ಓದಿ ನೋಡಿಕೊಂಡನು. ಬೊಡ್ಡ 
ಲಕ್ಕೋಟಿಯಲ್ಲಿ ಆ ಪತ್ರವನ್ನಿಟ್ಟು ಮೊಹರುಮಾಡಿ ಕಿಂಕಾಪಿನ ಚೀಲದಲ್ಲಿಟ್ಟು 
ಅಹಮದಾಬಾದಿನ ಫಘೌಜುದಾರ್‌ ಖಾಸಿಂ ಆಲಿಯವರನ್ನು ಕರೆಸಿ, “ಕು 
ಡೆಲ್ಲಿಯ ಬಾದಷಹರವರ ಹುಕ್ಕುಂನಾಮೆಯನ್ನು ಆ ಬಯ ಸುಲ್ಲಾ ನರಿಗೆ 
ಮರಾ ; ದೆಯಿಂದ ಜಾರಿಮಾಡಿ ಬಾ” ಎಂದು ಆಜ್ಞೆಯಿತ್ತಮ. 

ಯ ಕಡೆಯಿಂದ ಬಂದಿದ್ದ ರಘುನಾಥ ಬಲ್ಲಾಳ ಕರ್ನೆಯನ್ನು 
ಕರೆಸಿ, “ಶಿವಾಜಿಯ ಸರದಾರನೇ, ನಿನ್ನ ದಳಪತಿಯ ಪಾ ್ರಾರ್ಥನೆಯನ್ನು 
ಬಾದಷಹರವರು ಮಂಜೂರ್‌ ಮಾಡಿದ್ದಾರೆ. ನಮ್ಮ ಸ ke 
ಷಹರವರ ಪತ್ರಿಕೆಯನ್ನು ಬಿಜಾಪುರಕ್ಕೆ ತೆಗೆದುಕೊಂಡು ಹೋಗುತಿ ಕ್ರಿದ್ದಾರೆ. 
ನೀನೂ ಅನರ ಸಂಗಡ ಡೋಗಬಹುಮ* ಎಂದು ಹೇಳಿ “ಬಿಜಾಪುರಕ್ಕೆ 
ಹೋಗಲು ನಿನಗೆ ಭಯವಿಲ್ಲವಸ್ಟೆ? ಎಂದು ಹಾಸ್ಯದಿಂದ ಹೇಳಿದನು. 

ಕೊರ್ವೆಯು ಸರ್ಪದಂತೆ ತಲೆ ಎತ್ತಿ “ಸರ್ವಾಧಿಕಾರಿಗಳೊ ಭಯನೆಂದ 
ರೇನು? ನಮ್ಮಲ್ಲಿ ಅಂಥಾ ಅಂಜಪುರಕನು ಒಬ್ಬನೂ ಇಲ್ಲ. ಈ ಘೌಜು 
ಬಾರರೇಕೆ?ಸತ್ರ ವನ್ನು ನನ್ನ ಕೈಯಲ್ಲಿ ದಯಪಾಲಿಸಿರಿ. ಸುಲ್ತಾನರಿಗೆ ನಾನೇ 
ಖುದು ಹುಕುಂ ಹ ಅವರಿಗೆ ಬುದ್ಧಿ ಕಲಿಸಿ ಬರುತೆ ತ್ರೀಫೆ” ಎಂದು 
ಹೇಳಿದನು, 

ಮುರಾದನು ನಸುನಕ್ಕು “ಈ ಮರಾಠರೆಲ್ಲ ಹೀಗೆಯೇ ಬಿಚ್ಚುಮಾತಿನ 
ತರುಣರು. ಇವರ ಸು] ಶ್ರವೃ ಕತ್ತಿಯನ್ನು ನೋಡಿದರೆ ಎಷ್ಟೊ ಶ್ರ ಹರ್ಷ 
ವಾಗುತ್ತದೆ. ದರ್ಬಾರಿನ ಪದ್ಧ ಜಸ್ಸಿ 'ಮರ್ಯಾಜಿಗಳು ಈ ಜನರಿಗೆ ಗೊತ್ತಿ ಲ್ಲ 
ಆದರಿ ಸಮಯ ಬಂದಾಗ ಪ್ರಾಣದಮೇಲೆ ಹಂಗು ತೊರೆದು ಕಾರ್ಯಸಾಧಿಸುವ 
ಸಾಹಸಿಗಳಿವರು? RE 

ಫಘೌಜುದಾರ್‌ ಖಾಸಿಂ ಆಲಿಯು ರಘುನಾಥ ಬಲ್ಲಾಳ ಕೋರ್ಪೆಯನ್ನು 
ಜೊತೆಯಲ್ಲಿ ಕರೆದುಕೊಂಡು ಬಿಜಾಪುರಕ್ಕೆ ಪ್ರಯಾಣ ಮಾಡಿದನು. 

ಬಿಜಾಪುರದ ಸುಲ್ತಾನರಿಗೆ ಡೆಲ್ಲಿಯ ಬಾದಷಹರ ಕಡೆಯಿಂದ ಫೌಜು 
ದಾರನು ಪತ್ರತಂದಿದಾ ನಂದು ದರ್ಬಾರಿನ ಭಕ್ತಿಗಳು ವರದಿಮಾಡಿದರು. 

ಜಾ ಸ ನನು ದರ್ಬಾರಿಗೆ ಬಂದು ಡೆಲ್ಲಿಯ ರಾಯಭಾರಿಯನ್ನು ಮರ್ಯಾದೆ 
ಯಿಂದ ಇನಸಿಳಿನಂಡನು. 


ಭತ್ರಪತಿ ಶಿವಾಜಿ ೬3 


ಫೌಜುದಾರ್‌ ಖಾಸಿಂ ಆಲಿಯು ಜೆರ್ಬಾರಿಗೆ ಬಂದು ಮರ್ಯಾಜಿಯಿಂದೆ 
ಮದುರೆ ಬಾದಷಹರೆ ಸನ್ಸಿಧಾನದಿಂದ ಸುಲ್ತಾನರವರಿಗೆ ರಾಯಸ 
ನ್ನ ನಹಿ ದ್ದ ಕೆ? ಎಂದು ಹೇಳಿ ಸುಲಾ ಾನರವರಿಗೆ ಮರ್ಯಾದೆಯಿಂದ 

ಸ ಸುಲ್ತಾನನು ಎದ್ದು ನಿಂತು ಗೌರನದಿಂದ ಪರಿಗೃಹಿಸಿದನು. ಲಳ್ಕೋಟಿ 

ಯನ್ನು ಬಿಟಿ ಪತ್ರವನ್ನು ತೆಗೆದು ಸುಲಾವಣೆ ಮಾಡುವಂತೆ ಮುಶ್ಸ ದ್ದ ಗಳ 
ಕ್ಸ್‌ಗೆ ಕೊಟ್ಟ ಮ. 

ಮುತ್ಸ ದ್ದಿಯು ಓದಿ ಹೇಳುತ್ತಿ ರುವಾಗ ಜರ್ಬಾರಿಗೆಳೆಲ್ಲರೂ ಬೆಚ್ಚಿ 
ಬಿದ್ದು ಟಾ ಹಾ” ಎಂದು ಆಕ್ಟ ರ್ಯ ಢ ಡ್ವನಿಮಾಡಿದರು. 

ಫೌಜುದಾರನ ಆ ಬ್ಯಾ ವಿಶಾಲವಾದ ತ ತಟ್ಟಿಗಳಲ್ಲಿ ಡೆಲ್ಲಿಯ 
ದರ್ಬಾರಿನಿಂದ ಕಳುಹಿಸಲ್ಪ ಟ್ಟ ರುವ ಖಿಲ್ಲತ್ತುಗಳನ್ನ್ಟೂ ಪಟ್ಟಾಂಕಿತಗಳನ್ನು 
ಸುಲ್ತಾನರಿಗೆ ಒಪ್ಪಿ ಟ್‌ 

ಸುಲ್ತಾ ಹ ಎರಡು ಕೈಗಳಿಂದಲೂ ಮುಟ್ಟಿ ಗೌರವಿಸಿದನು. 

ಜಿಲ್ಲಿಯ ಫೌೌಜುದಾರನು “ಸುಲ್ಲಾನರನರ ಇದು ಷಾಜಿಯನರಿಗಾಗಿ 
ಬಾದನಹರಿಂದ ದೆಯಪಾಲಿಸಲ್ಪಟ್ಟಿರುವ ಖಿಲ್ಲತ್ತು, ಸಟ್ಟ್ರಾಂಕಿತಗಳು?” ಎಂದು 
ಹೇಳಿ ಸುಲ್ಲಾನರವರಿಗೆ ಒಪ್ಪಿಸಿದನು. 

ದರಬಾರೆಲ್ಲವೂ ನೋಡ .ಕವಿದಂತಾಯಿತು. ಎಲ್ಲರಿಗೂ ಅಸಮಾನ 
ವಾಯಿತು. ಯಾರೂ ಮಾತನಾಡಲಿಲ್ಲ. ಡೆಲ್ಲಿಯಿಂದ ಬಂದಿದ್ದ ಫೌಜು 
ದಾರನಿಗೆ ಮರ್ಯಾದೆಯಿಂದಟಿತಣ ಉಪಚಾರ ಗಳನ್ನುನಡೆಸುವಂತೆ ಸುಲ್ತಾನನು 
ಅಧಿಕಾರಿಗಳಿಗೆ ಅಪ್ಪಣೆ ಮಾಡಿದನು. 

ಅಂತರಂಗದಲ್ಲಿ ಮಂತ್ರಿಗಳೂ ಸೇನಾಧಿಸಕಿಗಳೂ ಸಭೆ ಸೇರಿದರು. 
“ಏನಾದರೂ ಮಾಡಿ ಈ ಫೌಜುದಾರನಿಗೆ ವಿಶೇಷ ಲಂಚಕೊಟ್ಟು ನಮ್ಮ 
ಕಡೆಗೆ ಕಿರುಗಿಸಿಕೊಳ್ಳಬೇಕು. ಡೆಲ್ಲಿಯ ಬಾದಸಹನ ಅಪ್ಪ [ಯನ್ನು 1 
ಮಾಡದೇ ಉಪಾಯಾಂತರಗಳಿಂದ ಕಾಲ ತಳ್ಳಬೇಕು. 'ಅನ್ನರಲ್ಲ ಶಿವಾಜಿ 
ಯನ್ನು ಹಡಿತರಿಸಬೇಕು” ಎಂದು ಸಲಹೆಮಾಡಿದರು. 

ಅವರುಗಳಿಲ್ಲಾ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದ ಮೇಲೆ 
ಮಂತ್ರವಾದಿ ಹಹೀಂ ಉಲೂಮಿಯು ಸುಲ್ತಾ ನನ ಭೇಟಿಮಾಡಿದನು. 


ಬ್ರ ಛತ್ರಪತಿ ಶಿವಾಜಿ 


“ಸುಲ್ತಾನನೇ, ನನ್ನದೇನೂ ಏನೂ ಇಲ್ಲ. ದೇವರ ಆಜ್ಞೆ ಆಗಿದೆ. 
ನೀನು ಬಾದಷಹರ ಅಪ್ಪಣೆಯಂತೆ 'ನಡೆದುಕೋ,ಈ ನಿನ್ನೆ ಮಂತ್ರಿಗಳಸೇನಾಧಿ 
ಪತಿಗಳ ಮಾತು ಕೇಳಬೇಡ. ಅವರೆಲ್ಲರೂ ನಿನ್ನ ನ್ನುಹಳ್ಳ ಕೈ ಡೆ ತ್ತಾರೆ. 
ದೇವರೊಬ್ಬ ನೇ ಮೇಲಕ್ಕೆ ಎತ್ತು ವವನು” ಎಂದು ಬುದ್ಧಿ ವಾದ ಹೇಳಿದನು. 

ಸುಲ್ಲಾ ನನು ಮುಸ್ತಫಾರ್ಲಾ ಎಂಬ ಖಿಲ್ಲೇದಾರನನ್ನು ಕರೆಸಿ “ತಕ್ಷಣ 
ಗೋಡೆಗಳನ್ನು ಒಡೆಸಿ, ಷಾಜಿಯವರನ್ನು ಬಿಡುಗರೆಮಾಡಬೇಕು. ಅವರ 
ಮನೆಗೆ ಕರೆದುಕೊಂಡು ಹೋಗಿ ಸ್ನಾನಾದಿಗಳನ್ನು ಮಾಡಿ ವಸ್ತ್ರ ಭೂಷಣ 
ಗಳಿಂದ ಆಲಂಕರಿಸಿಕೊಳ್ಳು ವಂತೆ ಹೇಳಿ ಮರ್ಯಾದೆಗಳೊಂದಿಗೆ ದರಬಾರಿಗೆ 
ಕರತರಬೇಕು” ಎಂದು ಅಪ್ಪಣೆ ಮಾಡಿದನು. 

ವಿಲ್ಲೀಬಾರ್‌ ಮುಸ್ತ ಫಾಖ್ಲಾನನು ಹಷಾಜಿಯನ್ನು ಬಂಧನದಿಂದ ಬಿಡಿಸಿ 
ಮರ್ಯಾ ಜಿಯಿಂದ ದರಬಾರಿಗೆ ಕರೆದುಕೊಂಡು ಬಂದನು. 

"ಟ್ರಾ ನನ ಅಸ ಸ್ಪಣೆಯಂತೆ ಡೆಲ್ಲಿಯ ಫಘೌಜುದಾರ್‌ ಖಾಸಿಂ ಆಲಿಯೂ 
ದರಬಾರಿಗೆ ಬಂದಿದ್ದ ನು. 

ಸುಲ್ತಾನನ "ನರಬಾರಿನಲ್ಲಿ “ಷಾಜಿಯವರೇ, ಡಿಲ್ಲಿಯ ಬಾದಸಹರು 
ತಮ್ಮನ್ನು ಬಿಡುಗಡೆ ಮಾಡುವಂತೆ ಪಾ ್ರಾರ್ಥನೆ ಮಾಡಿದ್ದಾರೆ. ಎಲ್ಲದ 


ಕ್ಕಿಂತಲೂ ಬಾದಷಹರವರ ಸ್ನೇಹವಿಶ್ವಾಸಗಳು ನಮಗೆ ಅಮೂಲ್ಯವಾದವು 


ಗಳು. ನಿಮ್ಮದೇನೂ ದೋಷವಿಲ್ಲ. ನಿಮ್ಮ ಮಗನ ಅಪರಾಧಕ್ಕಾಗಿ ಇದು 
ವರಿಗೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ನಿಮಗೆ ನನ್ನು ದರ 
ಬಾರಿನಲ್ಲಿದ್ದ ಎಲ್ಲ ಸ್ಥಾ ಕ್ಸ ಮಾನ, ಗೌರವಗಳೂ ನಡೆಸಿಕೊಂಡು ಬರಲಾಗು 
ತಜಿ. ಬಾದಸಹರನರು ಫಿಮ್ಮ ಮೇಲೆ ಅನುಗ್ರಹ ಮಾಡಿ ಈ ಖಿಲ್ಲತ್ತು 
ಗಳನ್ನೂ ನಟ್ಟಾಂಕನಗಳನ್ನು ಕಳುಹಿಸಿಕೊಟ್ಟ ದ್ಜಾ ರೆ. ಅದನ್ನು ಸಿ ಕರಿಸಿ” 
ಎಂದು "ಜೀಳಿದರು. 

ದರ್ಬಾರು ಭಕ್ತಿಯು ಆ ಖಿಲ್ಲತ್ತು ಗಳನ್ನು ಪಟ್ಟಾಂಕನಗಳನ್ನು ಹಾಜಿಗೆ 
ಒಪ್ಪಿ. ಸಿದನು. 

ಷಾಜಿಯ ಗೆಂಭೀರ ಭಾವದಿಂದ ಅವುಗಳನ್ನು ಸ್ವೀಕರಿಸಿ, ಸುಲ್ತಾನರಿಗೆ 
ಮುಜುರೆ ಮಾಡಿ ತನ್ನ ಮನೆಗೆ ತೆರಳಿದನು. 

ಷಾಜಿಯು ಮನೆಗೆ ಹೋಗುವಾಗ ಡೆಲ್ಲಿಯಿಂದ ಬಂದಿದ್ದ ಫೌಜು 
ದಾರರನ್ನು ತನ್ನ ಮನೆಗೆ ಕರೆದುಕೊಂಡುಹೋದನು. 


ತ್ರಪತಿ ಶಿವಾಜಿ ೬೯ 


ಡೆಲ್ಲಿಯ ಫೌಜುದಾರನಿಗೆ ರಾಜಯೋಗ್ಯವಾದ ಸತ್ಪಾರಗಳನ್ನುು ನಡೆಸಿ 
ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು. 

ಷಾಜಿಗೆ ತನ್ನ ಬಿಡುಗಡೆಯ ಬಗ್ಗೆ ಏನೊಂದೂ ಸೂಕ್ಷ್ಮಗಳೂ ತಿಳಿಯ 
ಲಿಲ್ಲ. ಅವನು ಆಶ್ಚರ್ಯ ಸಂತೋಷಗಳಲ್ಲಿ ಮಗ್ಗನಾಗಿದ್ದನು. ಫ*ಜುದಾರ 
ನನ್ನು ತನ್ನ ಬಿಡುಗಡೆಯ ಕಾರಣವೇನೆಂಬುದನ್ನು ಹೇಳಬೇಕೆಂದು ಅಂತರಂಗೆ 
ದಲ್ಲಿ ಬೇಡಿಕೊಂಡನು, 

ಖಾಸಿಂ ಆಲಿಯು “ಷಾಜಿಯವರೇ, ತಾವು ವಿದ್ವೇಷಿಗಳ ನಿತೂರಿ 
ಯಿಂದ ಬಂಧನಕ್ಕೆ ಒಳಗಾಗಿದ್ದಿರಿ. ಈ ದರಬಾರಿನಲ್ಲಿಯೂ ತಮ್ಮ ಸ್ಥಾನವು 
ಬಲು ದೊಡ್ಡದು. ಅಸ್ಟೇ ಅಲ್ಲ, ತಮ್ಮ ಅದೃಷ್ಟವು ಖುಲಾಯಿಸಿದಂತಿದೆ- 
ಡೆಲ್ಲಿಯ ದರಬಾರಿಗೆ ತಮ್ಮನ್ನು ಬರಮಾಡಿಕೊಳ್ಳುವ ಸಂಭವವಿದೆ. ಬಿಜಾ 
ಪುರದಲ್ಲಿ ತಮ್ಮ ಬಿಡುಗಡೆಯ ಅಂತರಂಗ ಕಾರಣವನ್ನು ಯಾರಿಗೂ ತಿಳಿಸ 
ಬಾರದೆಂದು ಮೊಗಲ್‌ ಬಾದಷಹರ ಮಕ್ಕಳು ದಕ್ಕನ್‌ ಸರ್ವಾಧಿಕಾರಿ 
ಮುರಾದ ಭಕ್ಷರವರು ನನಗೆ ಕಟ್ಟಪ್ಪಣೆ ಮಾಡಿದ್ದಾರೆ. ಈ ವಿಷಯ ಕೊಂಚ 
ಹೊರಬಿದ್ದರೂ ನನಗೆ ಕ್ರೂರ ದಂಡನೆಯಾಗುತ್ತದೆ. ಆದರೂ ನಿಮಗೆ ಈಗ 
ಅತ್ಯಂತ ಸಂತೋಷದ ಕಾಲ. ನಾನು ಕಿಳಿಸಲೇಬೇಕು. ನಿಮ್ಮು ಮಗ 
ಶಿವಾಜಿಯೂ ಸರ್ವಾಧಿಕಾರಿ ಮುರಾದ್‌ ಭಕ್ತರೂ ಸ್ನೇಹಿತರಾಗಿದ್ದಾ ರೆ 
ಆದುದರಿಂದ ನಿಮ್ಮ ಬಿಡುಗಡೆಯಾಗಿದೆ” ಎಂದು ತಿಳಿಸಿದನು. 

ಷಾಜಯು ಫೌಜಂದಾರನಿಗೆ ಅತ್ಯಂತ ಕೃತಜ್ಞತಾಪೂರ್ವಕ ವಂದನೆ 
ಗಳನ್ನು ಅರ್ಪಿಸಿ ಕಳುಹಿಸಿಕೊಟ್ಟನು. 

ಫೌಜುದಾರನ ಜೊತೆಯಲ್ಲಿ ಬಂದಿದ್ದ ಮರಾಠಾ ಸರದಾರ ರಘುನಾಥ 
ಬಲ್ಲಾಳ ಕೋರ್ವೆಯು ಷಾಜಿಯವರ ದರ್ಶನ ತೆಗೆದುಕೊಂಡನು. ತಾನು 
ಶಿವಾಜಿಯ ಸಂಗಡಿಗನೆಂದು ಹೆಮ್ಮೆಯಿಂದ ಹೇಳಿಕೊಂಡನು. 

“ಮಹಾರಾಜರೇ, ಗಡಿನಾಡಿನ ಕೋಟಿಗಳೆಲ್ಲವೂ ನಮ್ಮ ವಶವಾಗಿವೆ. 
ನಮ್ಮ ಸೈನ್ಯಗಳನ್ನು ಯುದ್ದ ದಲ್ಲಿ ಜಯಿಸುವಂಥ ಶಕ್ತಿಯು ಈ ಬಿಜಾಪುರದ 
ಸೈವೈಗಳಗಿಲ್ಲ. ಅದನ್ನು ತಿಳಿದುಕೊಂಡು ಹೋಗವುದಕ್ಕೆ ಈ ಡೆಲ್ಲಿಯ 
ರಾಯಭಾರಿಯೊಡನೆ ಇಲ್ಲಿಗೆ ಬಂದಿದ್ದೇನೆ. ಮೊಗಲ್‌ ಸೈನ್ಯಕ್ಕೂ ನಮ್ಮೊಡನೆ 


ಛತ್ರಸಕಿ ಶಿವಾಜಿ ೩೭೦ 


ಯುದ್ಧಕ್ಕೆ ನಿಲ್ಲುವ ಧೈರ್ಯವಿಜೆಯೋ ಇಲ್ಲವೋ ಸಂದೇಹೆನಾಗಿಜಿ. ಏನೇ 
ಆಗಲಿ? ಇ ನಮ್ಮೆ ಬಲದಿಂದ ಹಿಂದೂ ರಾಜ್ಯವನ್ನು ಸುಸ್ಥಿ ರವಾಗಿ 
ಕಟು ಸ್ಯತ್ತೇವೆ” ಎಂದು ಹೇಳಿದನು. 

ಷಾಜಿಗೆ ಆ ತರುಣನ ಮಾತುಗಳನ್ನು ಕೇಳಿ ಆಶ ಶೃರೃವಾಯಿತು. 

“ಇದು ನಿಜವೇ? ಇದು ಸಾಧ ವೇ?” ಸ್‌ ತನ್ನ ಮನದಲ್ಲಿಯೇ 
ಯೋಚಿಸಿಕೊಂಡನು, 

“ರಘುನಾಥ ಬಲ್ಲಾಳ ಕೊರ್ವಿ ನೀನು ಹೇಳುವುದೆಲ್ಲವೂ ನಮಗೆ 
ಸಂತೋಷಸ್ರ ದವಾಗಿದೆ. "೨ನಾಜಗೆ ನಮ್ಮ ಆಶೀರ್ವಾದಗಳನ್ನು ತಿಳಿಸು” 
ಎಂದು ಹೇಳಿಕಳುಹಿಸಿದನು. | 


ಫೌಜುದಾರನು ಬಿಜಾಪುರದಿಂದೆ ಹೊರಟು ಹೋದೆ ಮೇಲೆ ಸಾಜಿಯ 
ವಿರೋಧಿಗಳಾದ ಮಂತ್ರಿ ಸೇನಾಪತಿಗಳೆಲ್ಲರಿಗೂ ಮನಸಿ ಸನ ಗಲಿಬಿಲಿಗೆ 
ಆರಂಭವಾಯಿತು. ಅವರುಗಳು ವಿಮುಖರಾಗಿ ಅನಯ ಕಡೆಗೆ 
ಬರುವುದನ್ನೇ ಬಿಟ್ಟು ಬಿಟ್ಟ ರು. ಸುಲ್ತಾಫಥಿಗೂ ರಾಜ್ಯಾಧಿಕಾರದಲ್ಲಿ ಏನೇನೂ 
ಆಸಕ್ತಿ ಯಿರಲಿಲ್ಲ. RA ಯಾನಾಗಲೂ ರೋಗಹೀಡಿತನಾಗಿಯೇ ಇರು: 
ಕ್ರಿ ದನ ನನು ಆದರೇನು, ಬಿಜಾಪುರದ ವೈ ಭವಕ್ಕೆ ಎಣೆಯಿಲ್ಲ. ಹೊರಗಿನ 
ಯಾತ್ರಿ ಕರು ಬಂದಃ ನೋಡಿ ಆಶ್ಚರ್ಯಪ ರಡುತ್ತಿ ದ್ದ ರು. ಸುಲ್ತಾನರ ಮಹಿಮೆ 
ಯನ್ನು ಕೊಂಡಾಡುತ್ತಿ ದ್ದ ರು. ಹದಿನ ಸುಲ್ತಾನರುಗಳ ಪ ಪ್ರಭಾವವೇ 
ಈಗಲೂ ಬೆಳಗುತಿ ತಿದ್ದಿತು” ಷಾಜಿಯು ಪ ಶ್ರಿಯತ್ಸ್ಯ ಪುರಸ್ಸರವಾಗಿ ಸುಲಾ ಇರ 
ಭೇಓಟಮಾಡಿದನು. ಸುಲಾ ನನು 3 ಕಂಡು ಮಾತಾಡಿಸಿದನು. 
ಷಾಜಿಯು ಸುಲ್ತಾನರಿಗೆ ನ ನಮ್ರತೆಯಿಂದ ತಿಳಿಸಿದನು. 

“ಸುಲ್ತಾ ತರಪಕೇ. ತಾವು ನನ್ನ ಶತ್ರುಗಳ ಮಾತುಗಳಿಗೆ ಕಿವಿಗೊಟ್ಟು 


| ಭತ್ರಸತಿಶಿವಾಜಿ ೬೧ 


ನನ್ನನ್ನು ಅತ್ಯಂತ ಕ್ರೂರವಾಗಿ ಶಿಕ್ಷಿಸಿದಿರಿ. ಅದನ್ನು ನಾನು ಮನಸ್ಸಿಗೆ ಹಚ್ಚಿ 
ಕೊಂಡಿಲ್ಲ. ಹಾಗೆಯೇ ನನ್ನ ಮೇಲೆ ಕೃಪೆಮಾಡಿ ಬಿಡುಗಡೆ ಮಾಡಿದಿರಿ. 
ಅದು ನಿಮ್ಮ ಓದಾರ್ಯ. ಆದರೆ ನನಗೆ ಈ ರಾಜಧಾನಿಯಲ್ಲಿರಲು ಸುತರಾಂ 
ಇಷ್ಟವಿಲ್ಲ. ಒಂದು ದಿನವಲ್ಲ, ಒಂದು ದಿನ ನನ್ನ್ನ ಸರಿಸಮಾನಸ್ಮರಾದ ಮಂತ್ರಿ) 
ಸೇನಾಧಿಸತಿಗಳಿಗೂ ನನಗೂ ಇರುವ ವೈಮನಸ್ಯವು ಪ್ರಕೋಪ ಸ್ಥಿತಿಗೆ 
ಬರುತ್ತದೆ. ಅದರಿಂದ ತಮ್ಮ ಕೀರ್ತಿಗೆ ಕಲಂಕ ತಟ್ಟುತ್ತದೆ. ನನಗೆ ತಾವು 
ಅಪ್ಪಣೆ ಕೊಡಿರಿ. ನಾನು ಈ ರಾಜಧಾನಿಯನ್ನು ಬಿಟ್ಟು ಎಲ್ಲಿಗಾದರೂ 
ಹೋಗುತ್ತೇನೆ.” ಎಂದು ಹೇಳಿದನು. 

ಸುಲ್ತಾನನು ಸಾಜಿಯವರೇ. ಮೊದಲು ನೀವು ನನನ್ನು ಕ್ಷಮಿಸಿರಿ. 
ನಾನು ರೋಗಗ್ರಸ್ತನಾಗಿದ್ದೇನೆ. ಎಂದೋ ಈ ಪ್ರಸಂಚನನ್ನು ಬಿಟ್ಟು ಹೋಗ 
ಬೇಕಾಗಿದ್ದಿ ತು. ಈ ರಾಜ್ಯವನ್ನು ಸ್ಲಾಪಿಸಿದ ಆದಿಲ್‌ ಸಾರವರ ಪುಣ್ಯದಿಂದ 
ನಡೆಯುತ್ತಿದೆ. ನಾನು ಬದುಕಿರುವವರೆಗೂ ಹೀಗೆಯೇ ನಡೆಯುವುದು 
ದೇವರ ಇಚ್ಛೆಯೆಂದು ನಂಬಿಣ್ನೀನೆ. ನಿಮ್ಮಿಂದ ಫ್ರೊ ರಾಜ್ಯಕ್ಕೆ ಕ್ಷೇಮ 
ವಾಗುವುದೆಂಬ ಭರವಸೆಯಿದೆ. ನಾನು ಬದುಕಿರುವವರೆಗೆ ನನನ್ನು ಆಗಲಿ 
ಹೋಗುವುದಿಲ್ಲವೆಂದು ನನಗೆ ವಚನಕೊಡಿರಿ” ಎಂದು ದೈನ್ಯದಿಂದ ಬೇಡಿದನು. 


ಮಾಡಿದನು. ಅಷ್ಟರಲ್ಲಿ ಶಿವಾಜಿಯ ಕಡೆಯಿಂದ ಸರ್ವಾಧಿಕಾರಿ ಮುರಾದ 
ಭಕ್ಷನಿಗೆ ಸತ್ರ ಬರೆದು ಬಂದಿತ್ತು. 

“ಡಿಲ್ಲಿಯ ಬಾದಷಹರ ಮಕ್ಕಳಾದ ಸರ್ವಾಧಿಕಾರಿ ಮುರಾದ್‌ ಭಕ್ಷ 
ರವರಿಗೆ ನನ್ನ ಮೇಲೆ ಬಾದಸಹರ ಅನುಗ್ರಹವಾಗುವಂತೆ ತಾವು ಮಾಡಿಸಿದ್ದ 
ಕ್ಕಾಗಿ ಅನಂತ ಧನ್ಯವಾದಗಳು. ತಮ್ಮ ಅನುಗ್ರಹೆದಿಂದ ನಮ್ಮ ತಂದೆ ಷಾಜಿ 
ಯವರ ಬಿಡುಗಡೆಯಾಗಿದೆ. ನಾನು ಮೊದಲಿನಿಂದಲೂ ಬಾದಷರ ಸೇವೆಗೆ 
ಬರಬೇಕೆಂದು ಅತ್ಯುತ್ಸಾಹಿತನಾಗಿದ್ದೇನೆ. ಆದರೆ ನನ್ನ. ಸಾಮರ್ಥ್ಯವನ್ನು 
ಅವರಿಗೆ ತೋರದೇ ಯಾವ ಭ್ಸ್ರರ್ಯದಿಂದ ಡೆಲ್ಲಿಯ ದರ್ಬಾರಿನಲ್ಲಿ ಅಧಿಕಾರ 


ವನ್ನು ಬೇಡಲಿ ? ತಮ್ಮ ವಿಶ್ವಾಸದಿಂದ ನನ್ನ ವಿಷಯವು ಬಾದಷಹರವರೆಗೆ 


2೨ ಛತ್ರಪಶಿ ಶಿವಾಜಿ 


ಮುಟ್ಟಿದೆ. ಈ ಗಡಿನಾಡಿನ ಕೋಟಿಗಳು ಒಂದು ವಿಧವಾಗಿ ಆಯಕಟ್ಟಿನ 
ಕೋಟೆಗಳು. ಅದು ನನ್ನ ವಶದಲ್ಲಿದ್ದ ರೂ ತವ ಸ್ರ ಅಧೀನದಲ್ಲಿದ್ದ ಂತೆಯೇ. ನರಗೆ 
ದರ್ಬಾರಿನಿಂದ ಯಸವುಡುಹಕೊಂಡು ಜವಗ, ಅಧಿಕಾರ ನ ಪತ, ಶ್ರವನ್ನು ಕೊಡಿಸಿ 
ಬಿಟ್ಟಿ ರೆ ನಾನು ಈ ಕೋಟೆಗಳನ್ನೆ ಲ್ಲಾ ಡೆಲ್ಲಿಯ ಕನ ಒಪ್ಪಿಸಿ 
ಬಿದುತೆ ತ್ಮೇನೆ. ಇದರಿಂದ ಚೂ ರಾಜ್ಯ ದ ಗಡಿ ಪ್ರದೇಶವು ಸುಭದ್ರ 
ವಾಗುತ್ತ ದೆ. ದಕ್ಸನ್‌ನ್ಲಿನ Ud ತಾವು: ಒಂದು ಬಾರಿ 
ಪುರಂಧರಗಢಕ್ಕೆ ಬಂದು ದರ್ಶನವಿತ್ತು ನಮ್ಮ ಆತಿಥ್ಯವನ್ನು ಸ್ಪೀಕರಿಸ 
ಬೇಕೆಂದು ನ ಿರ್ಥಿಸುತ್ತೇನೆ” ಎಂದು ಪತ್ರಬರೆದು ಮರಾಠಾ ಸಿರ 
ಕೈಲಿಕೊಟ್ಟು ಅಹಮದ್‌ ನಗರಕ್ಕೆ ಕಳುಹಿಸಿದನು. 

ಸರ್ವಾಧಿಕಾರಿ ಭಾ ಕ್ಷನು ಶಿವಾಜಿಗೆ ಸಮಯೋಚಿತವಾದ 
ಪತ ತ್ರನನ್ನು ಬತೆದು. ಶಿವಾಜಿಯ ಪತ್ರವನ್ನು ಡೆಫ್ಲಿಯ ಬಾದಸಹರವರಿಗೆ 
ಕಥುಹಿಸಿದನು. 

ಶಿವಾಜಿಯ ಸೇನಾಧಿಸತಿಗಳಾದ: ನೇತಾಜಿ ಮತ್ತು ರಘೋಜಿಯೆಂಬು 
ನರು ಕೊಂಕಣ ದೇಶದಲ್ಲಿ ಸಂಚಾರ ಮಾಡಿರೊೊಂಡು ಬಂದಿದ್ದ ರು. ಶಿವಾಜಿಗೆ 
ಕೊಂಕಣದ ಕಡೆ ಹೋಗಬೇಕೆಂದೂ 'ಗೋವಾದವಕೆಗೆ ಆಕ ಸ)ನುಣ ಮಾಡ 
ಬೇಕೆಂದೂ ಅಭಿಲಾಸೆಯಿದ್ದಿ ತು. ಆ ಪ್ರಾಂತವನ್ನು Rs ಬರಲು 
ನ ಮತ್ತು ರಘೋಜಿ ಇಬ ರನ್ನೂ ಕಳುಹಿಸಿಕೊಟ್ಟಿದ್ದನ ನು. ` ಅವರು 

ಪ್ರದೇಶಗಳನ್ನೂ ಚೆನ್ನಾ ಗಿ ನೋಡಿಕೊಂಡು ಬದು ಶಿವಾಜಿಗೆ ತಿಳಿಸಿದರು. 

"ಮಧ್ಯದಲ್ಲಿ ಧು ಎಂಬ ಕೋಟಿಯಿದೆ. ' ಅಲ್ಲಿ ಮೋರಿ ಮನೆತನದ 
ರಾಜರು ಆಳುತ್ತಿ ದ್ದಾ ರೆ. ಅವರನ್ನು ಗೆದ್ದು ಆ ರಾಜ್ಯವನ್ನು ವಶಸಡಿಸಿಕೊಂಡ 
ಲ್ಲದೇ ನಾವು ತೊಕಣಕ್ಕಿ SAL ha ಅಪಾಯಕರ” ಎಂದು ಹೇಳಿದರು. 

KL "ಅವರ ಸ ಸೈನ್ಯ ವೆಸ್ಟ ದೆ, ಬಲನೆ ಷ್ಟ ದೆ?” ಎಂದು ಕೇಳಿದನು. 

“ಸೈನ್ಯವು ತುಂಬಾ ಇದೆ. AN ಮಾಡಿದಡೆ ಮಾಡಬಹುದು. ಏನಾ 
ದರೂ ಉಪಾಯವನ್ನೂ ಮಾಡಿದರೂ ಮಾಡಬಹುದು” ಎಂದು ತಿಳಿಸಿದನು. 

ಶಿವಾಜಿಯ ಯಾತ್ರಿ ಯ ನೆಸದಿಂದ ಮಹಾಬಲೇಶ್ವ ರಕ್ಕೆ ಹೋದನು. 
ನಾಲ್ಕು ಸಾವಿರ ಕುಮಕಿಯ ಸೆ ಸಿನಿಕರು, ಆರುಸಾನಿರ ಹ ಸೈನ್ಯ ಗಳೂ 
ಮಹಾಬಲೇಶ್ರ ರದ ಸುತ್ತಲೂ ಎ ತಿ ಮಾಡಿದವು. ಶಿನಾಜಿಯು ಮಹಾಬಲೇ 


ಛತ್ರಪತಿ ಶಿವಾಜಿ ೭೩. 


ಶ್ವರದಲ್ಲಿ ಬ್ರಾಹ್ಮಣರನ್ನು ಕರಿಸಿ, ಹೋಮಹನನಗಳನ್ನು ಮಾಡಿಸುಕ್ತಿ ದ್ದನು. 
ಬ್ರಾಹ್ಮಣರಿಗೆ ಮೃಷ್ಠ್ಮಾನ್ಸ ಸಮಾರಾಧನೆ ದೊರೆಯುತ್ತಿದ್ದಿತು.  ದಕ್ಷಿಣೆಗಳು 
ಧಾರಾಳವಾಗಿ ದೊರೆಯುತ್ತಿದ್ದುವು. ಆ ಪ್ರಾಂತದಲ್ಲಿಲ್ಲಾ ಶಿವಾಜಿಯ ಕೀರ್ತಿ 
ಯನ್ನು ಹೊಗಳುತ್ತಿದ್ದರು. 

ಒಂದು ದಿನ ಅತ್ಯಂತ ಸಮಾರಂಭದೊಡನೆ ಒಂದು ಮ್ಯಾನಾದಲ್ಲಿ 
ರಾಜಸ್ತ್ರೀಯೊಬ್ಬಳು ಪರಿವಾರ ಸಮೇತ ದೇವಾಲಯಕ್ಕೆ ಬಂಡು ದೇವರ. 
ದರ್ಶನ ಮಾಡುತ್ತಿ ದ್ದ ಳು. ಅವಳು ಚಾವಳಿಯ ರಾಜ ಚಂದ್ರರಾಯನ ಮಗಳು. 
ಹೆಸರು ಚಾರುಶೀಲಾ, ಮಹಾಬಲೇಶ್ವ ರದಲ್ಲಿ ನಡೆಯುತ್ತಿರುವ ಚಂಡೀಯಾಗ 
ವನ್ನು ನೋಡಿ, ಈ ಯಾಗಯಜ್ಞ ಗಳನ್ನು ಯಾರು ನಡೆಸುತ್ತಿ ದ್ದಾ ರೆ? 
ಇಷ್ಟೊಂದು « ಅನ ಧಾನ, ದಕ್ಷಿಣೆಗಳು ನಡೆಯುತ್ತಿವೆ. ಯಾವ ಪುಸ್ಯಾತ್ಮ ನು 
ಪ್ರ ಧರ್ಮಗಳನ್ನು ನಡೆಸುತ್ತಾನೆ ?? ಎಂದು ೇವಾಲಯದ ಅರ್ಚಕರನ್ನು 
ವಿಚಾರಿಸಿದಳು. 

ಅರ್ಚಕರು “ಪುರಂಧರಗಢದ ರಾಜ ಶಿವಾಜಿಯು ಇಲ್ಲಿಗೆ ಬಂದಿದ್ದಾ ನೆ. 

ಆ ರಾಜನು ನಾನಾ ದೇಶಗಳಿಂದ ಬ್ರುಹ ರನ್ನು ಕರೆಸಿ ಈ ಹೋಮಕನನ 
ಗಳನೂ ಣಿ, ದಾನಧರ್ಮುಗಳನ್ನೂ ನಡೆಸುತ್ತಿದ್ದಾನೆ? ಎಂದು ಹೇಳಿದರು. 

ಚಾರುಶೀಲಾಜೀವಿಯು ಕುತೂಹಲದಿಂದ ಯಾಗಶಾಲೆಗೆ ಹೋಗಿ 
ಯಜ್ಞೇಶ್ವರನನ್ನೂ ಬ್ರಾಹ್ಮ! ರನ್ನೂ ದರ್ಶನ ಮಾಡಿದಳು. ಎಲ್ಲರಿಗೂ ದಕ್ಷಿಣೆ 
ಗಳನ್ನು ಕೊಟ್ಟಿ ಳು. 

ಸೈಟ್‌ ಯಜ್ಞ ಶಾಲೆಯಿಂದ ಹೊರಡುವ ಸನುಯಕ್ಕೆ ಸರಿಯಾಗಿ 
ಶಿವಾಜಿಯು ಮಡಿ ಮಾಡಿ ಕೊಂಡು 8 ಪಟ್ಟೆ ಯ ಮೊಗಟಿಗಳನ್ನು ಉಟ್ಟು ತನ್ನ 
ಸಂಗಡಿಗರೊಂದಿಗೆ ಯಾಗಶಾಲೆಗೆ ಬರುತ್ತಿದೆ ದ್ರ ನು. ಅವತು ಯಾಗಶಾಲೆಯಿಂದ 
ಹೊರಡುತ್ತಿರುವ ಯುನಶಿಯು ಸತ್ತ ವಿಚಾರಿಸಿದನು. “ಅವಳ ಹೆಸರು 
ಚಾರುಶೀಲಾದೇವಿ. ಚಾವಳಿಯ ಮೋಕೆ ರಾಜರ ಮಗಳು” ಎಂದು ತಿಳಿಸಿದರು. 

ಶಿವಾಜಿಯೂ ಚಾರುಶೀಲದೇವಿಯೂ ಪರಸ್ಪರ ನೋಡಿದರು. 

ಶಿನಾಜಿಯು “ಹುಡುಗಿಯು ಗೌರ ವಸ ರ ಮನೆಯವಳು. 
ಲಾವಣ್ಯನಿದೆ. ಗಾಂಭೀರ್ಯವಿದೆ” ಎಂದು ತನ್ನ ಸಂಗಡಿಗರರೊಂದಿಗೆ ಮೆಲ್ಲನೆಯ 


ಥಿ 
ಧ್ವನಿಯಿಂದ ನುಡಿದನು. 


೭೪ ಛತ್ರಪತಿ ಶಿವಾಜಿ 


ಶಿವಾಜಿಯ ಸಂಗಡಿಗರು ಯಾಗಶಾಲೆಯಲ್ಲಿ ಚಾರುಶೀಲಾದೇವಿ ಇದ್ದೆ 
ಡೆಗೆ ಹೋಗಿ ಮರ್ಯಾ ದೆಯಿಂದ ಅವಳ ಯೋಗಕ್ಷೇಮಗಳನ್ನು ವಿಚಾರಿಸಿದರು. 

ಜೊತೆಯಲ್ಲಿದ್ದ ಪರಿಚಾರಿಕೆಯು “ಇವರು. ಮೋರೆ ಚಂದ್ರರಾಯರ 
ಮಗಳು. ದೇವರ ದರ್ಶನಕ್ಕೆ ಬಂದಿದ್ದರು. ಹಾಗೆಯೇ ಇಲ್ಲಿ ಸರನೆ 
ನಡೆಯುತ್ತಿ ದೆಯೆಂದೂ ಶಿವಾಜಿ ಮಹಾರಾಜರೂ ನಡೆಸುಕ್ತಿ ದ್ಹಾರೆಂದೂ 
ತಿಳಿಯಿತು. ನಮ್ಮ ರಾಜಕುಮಾರಿಯವರು ಯಾಗವನ್ನು ನೋಡಲು ಕುತೂ 
ಹೆಲದಿಂದೆ ಈ ಯಾಗಶಾಲೆಗೆ ಬಂದರು. ಯಾಗವನ್ನೂ ನೋಡಿದಹಾಗಾ 
ಯಿತು. ಶಿವಾಜಿ. ಮಹಾರಾಜರನ್ನೂ ನೋಡಿದಹಾಗಾಯಿತು” ಎಂದು 
ಹೇಳಿದರು. 

ಅವಳ ವ್ಯಂಗೋಕ್ತಿ ಯನ್ನು ಕೇಳಿ ರಾಜಕುಮಾರಿಯು ನಾಚಿಕೆಯಿಂದ 
ತಲೆ ತಗ್ಗಿಸಿದಳು. 


ಶಿವಾಜಿಯ ಸಂಗಡಿಗರು ಕುತೂಹಲದಿಂದ “ಒಳ್ಳೆಯದಾಯಿತು. 
ನಮಗೂ ರಾಜಕುಮಾರಿಯವರ ದರ್ಶನವಾದಂತಾಯಿತು. ಇವರ ಪತಿ 
ಯವರು ಯಾವ ರಾಜಕುಲಕ್ಕೆ ಸೇರಿದವರೋಗ ಎಂದು ಅರ್ಥೋಕ್ತಿ 
ಯಿಂದ ಪ್ರಶ್ನೆ ಮಾಡಿದರು. 


ಆ ರಾಜಕುವರಿಯ ಸಖಿಯು “ನಮ್ಮ ಚಾರುಶೀಲಾಡೇವಿ ಇನ್ನೊ 
ಅವಿವಾಹಿತೆ” ಎಂದು ಹೇಳಿದಳು. 

ಶಿವಾಜಿಯ ಸಂಗಡಿಗರು ಅವರುಗಳಿಗೆ ಉಪಚಾರೋಕ್ತಿಗಳನ್ನು ಹೇಳಿ 
ಯಾಗಶಾಲೆಯ ನೈವೇದ್ಯ ಪ್ರ ಹ ಸಾದಗಳನ್ನು ಕೊಡಿಸಿ ಕಳುಹಿಸಿದರು. 

ದೇವಾಲಯದ ಸಮೀಪದಲ್ಲಿ ಮ್ಯಾನಾ ಮತ್ತು ಪರಿಜನರು ಕಾದಿದ್ದರು. 
ಚಾರುಶೀಲೆಯು ತನ್ನ ಸಖಿಯರೊಂದಿಗೆ ಪ್ರಯಾಣೋನ್ಮುಖಳಾಗಿ 
ದೇವಾಲಯದ ದಾ ರಿ ಹೋದಳು. 

ಸಖಿಯು ಭಗ. ಕಿವಿಯಲ್ಲಿ “ದೇವರು ವರಪ ಪ್ರದಾನವನ್ನೂ 
ಮಾಡಬಾರದೇ ? ಎಂದು ಹಾಸ್ಯಮಾಡಿದಳು. 


ಚಾರುಶೀಲೆಯ ಹುಬ್ಬು ಗಂಟಿಕ್ಸಿ “ನಾಚಿಕೆಯಿಲ್ಲ ನಿನಗೆ ಚಂದ್ರಾ” 
ಎಂದು £ ಅವಳನ್ನು ಗದ್ದ ರಿಸಿದಳು, 


ಛತ್ರಸತಿ ಶಿನಾಜಿ ೭೫೪% 


ಸಖೀ ಚಂದ್ರಾವಕಿಯು ಶಿವಾಜಿಯು ಮಹಾ ಪರಾಕ್ರಮಶಾಲಿಯೆಂದು 
ನಾವು ಕೇಳಿಲ್ಲವೇ? ಅಂಥವನನ್ನು ಮದುವೆಯಾಗಲು ಪುಣ್ಯ ಪಡೆದಿರಬೇಕು, 
ದೇವರ ದಯವಿದ್ದ ರೆ ಕ್ಲಿಪ್ರದಲ್ಲಿಯೇ ವರಪ್ಪ ಶ್ರಸಾದವು ನೊರೆಯುತ್ತ ಜಿ” ಎಂದು 
ಹೇಳಿದಳು. 

ಚಾರುಶೀಲೆಯು ನಾಚಿಕೆಯಿಂದ ತಲೆ ಬಾಗಿಸಿ ಮ್ಯಾನಾದಲ್ಲಿ ಹೋಗಿ 
ಕುಳಿತುಕೊಂಡಳು. ಸಖಿ ಚಂದ್ರಾವತಿಯೂ ಕುಳಿತಳು. ಬೋಯಿಗಳು 
ಮಾ ;ನಾವನ್ನು ಹೊತ್ತು ಕೊಂಡು ಹೊರಟಳು. ಪರಿಜನರು ಹಿಂದೆ ಹೊರಟರು 


ಮ್ಯಾನಾದಲ್ಲಿ ಚಂದ್ರಾನಕಿಯು ರಾಜಕುವರಿಯನ್ನು ಹಾಸ ಮಾಡಿದಳು 
ಆ ಹಾಸ್ಯವು ಮುಗಿದು ನಾಚಿಕೆಯು ಅಳಿದು ಅವರಿಬ್ಬ ಸ ಶಿವಾಜಿಯ 
ಮಾತನೆಕ್ತಿ ಎಷ್ಟೋ ಸ್ತುತಿಗೆ ದರು. 

ಶಿವಾಜಿಯನ್ನು ಮದುವೆಯಾಗುವ ಆಸೆಯಲ್ಲಿ ಜಾರುಶೀಲೆಯು 
ನಿಸ್ಸಂಕೋಚವಾಗಿ ಟಂ ಛು, 

ಚಂದ್ರಾವತಿಯು “ನಾನು ಮದುವೆಗೆ ತಕ್ಕ ಸಂಧಾನವನ್ನು ಕಲ್ಪಿಸು 
ತ್ತೇನೆ? ಎಂದಳು. 

“ಹೇಗೆ ಕಲ್ಪಿಸುತ್ತಿ?” ಎಂದು ರಾಜಕುವರಿಯು ಸ್ರಕಿ ಮಾಡಿದೆಳು. 


“ನಾನು ಮಹಾರಾಜರಲ್ಲಿ ಹೇಳುತ್ತೇನೆ. ಎ ಮಹಾಬಲೇಶ್ವರ 
ದರ್ಶನಕ್ಕೆ ಹೋಗಿದ್ದೆ ವೆಂದು ಹೇಳುತ್ತೇನೆ. ಯಾಗಶಾಲೆಯ ಮಾತೆತ್ಯಿ 
ಮಹಾಬರೇಕ್ವ ರದಲ್ಲಿ “ಚಂಡೀ ಯಾಗವು ನಡೆಯುತ್ತಿದೆ. ಅನೇಕ ದೇಶದ 
ಬ್ರಾಹ್ಮ! ಬರು ರ ಶ್ರಿಜರಾಗಿ ಸೇರಿದ್ದಾರೆ. ಶಿವಾಜೀ ಮಹಾರಾಜನು ತಂದೆ 

ಷಾಜಿಯವ ರ ಕ್ಷೇಮಾರ್ಥವಾಗಿ ಯಾಗ ಮಾಡಿಸುಕ್ತಿ ದ್ದಾನೆ, ಬ್ರಾಹ್ಮಣ 
ಭೋಜನ. ಭಾರಿ ದಕ್ಷಿಣೆಗಳು ಕೊಡಲ್ಪ್ಬ ಡುಕ್ತಿವೆ | ಸರಾಗ 
ಹೋಗಿ ಆ ಯಾಗವನ್ನು Ed ge ಕೆ _ಎಂದು ಹೇಳು 
ತ್ತೇನೆ... ಆ US ನಮ್ಮ ದೇವಿಯವರಿಗೆ: ವರನಾಗಬಾರದೇಕೆ- 


ಭಂಡ ಹೇಳುತ್ತೆ ಫೆ.” 


ಚಾರುಶೀಲಳು “ಹಾಗೆಲ್ಲಾ ಹೇಳಬೇಡ. ನನ್ನ ಮಾನ ಹೋದಂತೆ 
ಆಗುತ್ತದೆ. ನಾವೇ ವರನನ್ನು "ಹುಡುಕಿಕೊಂಡು ಬನು ಎಷ್ಟು 


೭೬ ಛತ್ರಪತಿ ಶಿವಾಜಿ 


ಅಪಮಾನಕರ. ಅಂಥಾ ಹುಚ್ಚು ಮಾತುಗಳನ್ನು ಯಾರೊಡನೆಯೂ ಆಡ 
ಬೇಡ. ಚಂದ್ರಾವತಿ” ಎಂದು ಹೇಳಿದಳು. 

ರಾಜಾಕುವರಿಯ ತಾಯಿ ಸುಮಿತ್ರಾದೇವಿಯವರಿಗೆ ಈ ಸಮಾಚಾರವೆ 
ತಿಳಿಯಿತು. ಅವರು ಮಹಾರಾಜರೊಡನೆ ಪ್ರಸ್ತಾಪ ಮಾಡಿದರು. 

ರಾಜಾ ಚಂದ್ರರಾಯನು ತನ್ನ ತಮ್ಮನಾದ ಸೂರ್ಯರಾಯನರನೊಡನೆ 
ಪ್ರಸ್ತಾಪ ಮಾಡಿದನು 

ಸೂರ್ಯರಾಯನು “ಶಿವಾಜಿಯು ಪ್ರತಾಪಶಾಲಿ ಎಂದು 
ಕೇಳಿದ್ದೇನೆ. ಅವನು ಗಡಿನಾಡಿನ ಕೋಟಿಗಳನ್ನು ಹಡಿದು ಬಿಜಾಪುರದವ 
ರಲ್ಲಿಯೂ ಮೊಗಲರಲ್ಲಿಯೂ ವಿರೋಧ ಕಟ್ಟಿಕೊಂಡಿದ್ದಾನೆ. ಶಿವಾಜಿಯ 
ಮೇಲಿನ ಆಗ್ರಹಕ್ಕಾಗಿ ಅವನ ತಂದೆ ಷಾಜಿಯೆನ್ಸು ಬಿಜಾಪುರದ ಸುಲ್ಮಾನನತಿ 
ಬಂಧನದಲ್ಲಿಟ್ಟಿದ್ದೆ ನು. ಶಿವಾಜಿಯು ಏನೋ ತಂತ್ರಮಾಡಿ ಬಿಡಿಸಿದ್ದಾನೆ. 
ಅದಕ್ಕಾಗಿಯೇ ಈ ಹೋಮ ಹವನಗಳನ್ನು ಈ ಮಹಾಬಲೇಶ್ವರದಲ್ಲಿ ನಡೆಸು 
ಕ್ರಿದ್ಧಾನೆಂದು ಗುಪ್ತಚಾರರು ಹೇಳುತ್ತಾರೆ. ಮುಸಲ್ಮಾನರೊಡನೆ ಬಲವ 
ದ್ವಿರೋಧ ಕಟ್ಟಿಕೊಂಡಿರುವವನಿಗೆ ಹೆಣ್ಣು ಕೊಟ್ಟರೆ ಹೇಗೆ ! ಅವನು ಪರಾ 
ಕ್ರಮ ಶಾಲಿಯೇನೋ ಹೌದು. ಪರಾಕ್ರಮದಿಂದ ಗಡಿನಾಡಿನ ಕೋಟಿ 
ಗಳನ್ನು ವಶಸಡಿಸಿಕೊಂಡಿದ್ದಾನೆ. ಸಾಮಾನ್ಯ ಜರ್ಮಾದಾರರ ಮಗ. ರಾಜ 
ನೆಂದು ಕರೆಯುತ್ತಾರೆ. ನೊಗಲರೋ ಬಿಜಾಪುರದವರೋ ಆ ಕೋಟಿಗಳನ್ನು 
ಕಿತ್ತುಕೊಂಡು ಓಡಿಸುತ್ತಾರೆ. ಆಗ ಶಿವಾಜಿಯು ಭಿಕಾರಿಯಾಗುತ್ತಾನೆ. 
ಆಂತಹ ಅಳಿಯನನ್ನು ಮನೆಯಲ್ಲಿ ತಂದಿಟ್ಟು ಕೊಳ್ಳ ಬೇಕಾಗುತ್ತದೆ. ಇದೆಲ್ಲಾ 
ಎಲ್ಲಿಯ ಹವ್ಯಾಸ. ನಮ್ಮಲ್ಲಿಯೇ ಬುದ್ಧಿವಂತನಾದ ರೂಪಲಕ್ಷಣ ಸಂಪನ್ಭ 
ನಾದ ಜಹಗೀರ್‌ದಾರರ ಮಗನೊಬ್ಬನನ್ನು ನೋಡಿ... ಮದುವೆಮಾಡಿ 
ಕೊಟ್ಟರೆ ನಮಗೂ ಸುಖ. ಆ ದಂಸತಿಗಳೂ ಸುಖವಾಗಿರುತ್ತಾರೆ” ಎಂದು 
ಹೇಳಿದನು. | 

ಚಂದ್ರರಾಯನಿಗೆ ಧರ್ಮಸಂಕಟಕ್ಕೆ ಬಂದಿತು. 

“ಹೆಂಡತಿ ಮಗಳು ಶಿವಾಜಿಯನ್ನು ಒಪ್ಪಿ ಬಿಟ್ಟಿ ರುವಂತಿದೆ. ಈ 
ಸಹೋದರನು ಸ್ರತಿಕೂಲನಾಗಿದ್ದಾನೆ. ಏನು ಮಾಡುವುದು” ಎಂದು 
ಯೋಚನೆಗಿಟ್ಟು ಕೊಂಡಿತು. 


Ae 


ಛತ್ರಪಕಿ ಶಿವಾಜಿ | 3. 


ಶಿವಾಜಿಯ ಜೆಇಕೆಗಾ ರಕೆಲ್ಲಾ ಸೇರಿ ಆಲೋಡೆನೆ ಮಾಡಿದರು. “ನಾವು 
ಈ ಜಾವಳಿಯ ಮೇಲೆ ಯುದ್ಧ ಮಾಡಬೇಕೆಂದಿದ್ದ ಹೀವೆ. ಅವರಿಗೂ ಬಲವತ್ತರ 
ವಾದ ಸೈನ್ಯವಿದೆ. ಸಹಸ್ರಾರು ಪ್ರಾಣಗಳು ನಾತವಾಗುತ್ತ ಜಿ. ಏನಾದರೂ 
ಉಪಾಯಮಾಡಿ ಬಾಜಾ ಸಾ ಅರಸರಾದ ಚಂದ್ರರಾಯ್ಕ ಸೂರ್ಯರಾಯ 
ಇವರಿಬ್ಬರನ್ನೂ ಜೊಂದುಹಾಕಿಬಿಟ್ಟಿರೆ en ಈ ರಾಜ್ಯವು ಕೈಸೆ ಸೇರು 
ತ್ತದೆ” ಎಂದು ಕೂ 
ಶಿವಾಜಿಯು “ಆಲೋಚನೆಯೇನೋ ಸರಿಯಾಗಿದೆ. ಆದಕೆ ಯಾವ 
ಉಪಾಯದಿಂದೆ ಆ ರಾಜನನ್ನು ಕೊಲೆಮಾಡಬೇಕು?” ಎಂದು ಕೇಳಿದನು. 
ತರುಣ ಸೇನಾಧಿಪತಿಗಳು "ಅದಕ್ಕೊಂದು ಉಪಾಯವಿದೆ, ಮಹಾ 
ರಾಜ್‌, ಅಂದು ಆ ರಾಜಕುಮಾರಿಯು ಯಾಗಶಾಲೆಗೆ ಬಂದಳಲ್ಲ, ಅವಳನ್ನು 
ನಮ್ಮ ಶಿವಾಜೀ ಮಹಾರಾಜರಿಗೆ ಮದುವೆಮಾಡಿಕೊಡಿಯೆಂದು ಸಂಧಾನ 
ನಡೆಸುವುದಕ್ಕೆ ಹೋಗುವುದು ಉಪಾಯವಾಗಿ ಏಕಾಂತದಲ್ಲಿ ರಾಜನೊಡನೆ 
a ಮೇಲೆ ಬಿದ್ದು ಕೊಂದುಬಿಡುವುದು. ಆಮೇಲೆ ನಮಗೂ 
ಅವರಿಗೂ ಯುದ್ಧ ವಾದರೂ ಚಿಂತೆಯಿಲ್ಲ” ಎಂದು ಸಲಹೆಕೊಟ್ಟಿರು. 
ಬು “ಹಾ ಹ್ಯಾ ಎಂತಹ ವಂಚನೆ. ನಾವು ಹಗ ಮಾಡಿದರೆ 
ಎಂದೂ ಅಳಿಸಲಾಗದ ಕಳಂಕವು ನಮ್ಮ ಮೇಲೆ ಬೀಳುವುದು. ಒಂದು ಸಕ್ಷ 
ನಮ್ಮ ಕಲ ೃನೆಗಳೆಲ್ಲಾ ಭಂಗವಾದರಿ ಅನಕ್ಷಾಕಿಯು ಒಂದು ಕಡೆ. ಆಗಲೂ 
ಯರವ ವು ಅನಿವಾರ್ಯ » ಅದಕ್ಕಿಂತಲೂ ರಾಜಾರೋಷಾಗಿ ಯುದ್ಧ ಮಾಡುವುದೇ 
ವೀರರ ಲಕ್ಷಣ? ಸ ಹೇಳಿದನು. 
ಯೋಚನೆಯು ಬಗೆಹರಿಯಲಿಲ್ಲ. 
ಸಂಗಡಿಗರು ಹಿಡಿದ ಹಠವನ್ನು ಬಡಲಿಲ್ಲ. 
ಶಿವಾಜಿಯು ಮಕ್ತೆ ಅವರನ್ನು ಸೇರಿಸಿ ಆಲೋಚನೆ ಮಾಡಿದನು, 
ನಾವು ಕೇಳಿದಂತೆ ಅವರು ಮದುನೆಗೊಪ್ಪಿದರೆ ಏನುಮಾಡುಕಶೀರಿ, 
ಆಗೆ ಇನ್ನೂ ಸಂಕಟಿಕ್ಸೆ ಇಟ್ಟು ಕೊಳುತ್ತ ದ. ಯುದ್ದ ದಲ್ಲಿ ಗೆದ್ದ 
ಸ ಆ Be, ಹಡನ ಮಾಡಿಕೊಳ್ಳ ಬೇಕೆಂದು 
ನ್ಲ್ಲಿ ಹಠಹಿಡಿದರೆ ಆಗೇನು ಮಾಡುವುದು?” ಎ ಎಂದು ಕೇಳಕನ್ನು 


೭೮ ಛತ್ರಪತಿ ಶಿವಾಜಿ 


ಸಂಗಡಿಗರು “ಮಹಾರಾಜರಿ ಅದಕ್ಕೆ (ನು ಅಡ್ಡಿ, ಹಿಂದೊರಾಜರು 
ಎನ್ಟೋ ಮದುವೆಗಳನ್ನ ಬ ತೋ ನಿರರ್ಶನಗಳಲ್ಲಿ್ದವೆ? ನಮ್ಮ ಪುರಾಣ 
ಪದ್ದಕಿಯೇ ಹಾಗೆ. ಗೆದ್ದ ರಾಜ್ಯದ ರಾಜಕುವರಿಯರನ್ನು ಮದುವೆಯಾಗು 
ವುದು ಹಿಂದೂರಾಜರ ಅನೂಚಾನ ಪದ್ದತಿ” ಎಂದು ಹೇಳಿದರು. 

ಶಿವಾಜಿಯು ತಿರಸ್ಕಾರದ ನಗುವನ್ನು ನೆಕ್ಕ ನಕ್ಕನು“ನಾನು ಮಹಾರಾಜನೂ 
ಅಲ್ಲ; ಸಾರ್ವಭೌಮನೂ ಅಲ್ಲ. ಹುಚ್ಚು ಕಲ )ನೆಗಳನ್ನು ಮಾಡಿಕೊಳ್ಳ 
ಬೇಡಿರಿ. ನಾವು ಎಲ್ಲಿಯೋ ಒಂದು ಕಡೆ ರಾಜ್ಯವನ್ನು ಕಟ್ಟ: ಕೊಂಡು ಐಹಿಕ 
ಭೋಗಗಳನ್ನು ಅನುಭವಿಸುತ್ತಾ ಇರಲು ಹುಟ್ಟ ಲ್ಲ. ನಮ್ಮ ಸುಕಲ್ಪ 
ಗಳು ಮಹೆತ್ತರಗಳಾಗಿವೆ. ಬಿಜಾಪುಕದ ಸುಲ್ಲಾ ಸತ್ತೆ ಜಿಲ್ಲಯ ಜೂ 
ಸಹನೂ ನ್‌ ನ್ನು ಸುಮ್ಮ ನೆ ಬಿಡುವುದಿಲ್ಲ. ಹೆಜ್ಜೆ ಹೆಜ್ಜೆ ಗೆ ಕ್ಷಣ ಕ್ಷಣಕ್ಕೆ 
ಯುದ ಗಳು ಕಾದಿವೆ. ನಮ್ಮ ಕೋಟಿಕೊತ್ತ ಲಗಳು ಶಾಸ್ತ ತವಲ್ಲ. ಇಬ್ಬ ರು 
ಬೇಟೆಗಾರರ ನಡುವೆ ಸಿಕ್ಕಿರುವ. ಹಕ್ಕಿಯಂತಿತ್ದ ಮೆ ನಾವು, ಭನ ನ 
ಗಳೂ ಒಮ್ಮೆ ಬಿದ್ದು ವೆಂದಕೆ ನಾವು ಛಿನ ಭಿನ್ನವಾಗಿ ಬೀಳುತ್ತೇವೆ. ಆ 
ನ್ಲಾಧರ ಬಾಣಗಳೇ ಒಬ್ಬರ ಬಾಣಗಳು ಮತ್ತೊ ಬ್ಬ ರಿಗೆ ತಗುಲಿ ಇಬ್ಬರೂ 
ಸತ್ತು ಬಿದ್ದ ರೆ ಮಾತ್ರ ಹಕ್ಕಿಯು ಆಕಾಶದಲ್ಲಿ ಸ ಸ್ಪ ತಂತ್ರ ವಾಗಿ ಹಾರಾಡಬಹುದು. 
ನಮ್ಮ ಸಹಾ ಎಷ್ಟಿದೆ ಎಂದುಕೊಂಡಿದ್ದ. ನಮ್ಮ ಸ್ಥೆ ನ್ಯ ಕೈ ಲ್ಲಾ 
ಹೊಟ್ಟೆ ತುಂಬಾ ಒಂದು ಸಟ ಊಟಿಕೊಡುವುದಕ್ಕೂ ಸಾತೆಷಿ ಮ್ರ ದ 
Wea ಈ ಮಾವನ ಮನೆಯ ಅಳಿಯನಾಗಲು ಸಿ ಸಾಗ ನನ್ನ 
ಕೊರಳು ರಾಜಕನ್ಯೈ ಯರ ಪುಷ್ಪ ಮಾಲಿಕೆಯನ್ನು ಎದುರು ನೋಡುತಿ ಲ್ಲ 
ರಣಶ್ಸೇತ್ರದೆಲ್ಲಿ ತುರುಸ್ಥ ಸೆ ಸೇನಾಪತಿಗಳ ಅಸಿಧಾರೆಯನ್ನು ಎದುರಿಸಲು ಸಿದ್ಧ 
ವಾಗಿದೆ” ಎಂದು ಹೇಳಿದನು. 

ಪುನಃ ಮಾತು ಮುರಿಯಿತು. 


ಯಾಗವು ನಡೆಯುತ್ತಲೇ ಇದ್ದಿತು. ಪೂರ್ಣಾಹುತಿಯಾಗಿ ಯಾಗವು 
ಮುಕ್ತಾಯವಾಗುವವರೆಗೆ ಸ 'ಆರೋಚಿನೆಗೆ ಎಡೆಯಿರಲಿಲ್ಲ. 


ಅಸ್ಟ ರಲ್ಲಿ ಜಾವಳಿಯ ಚಂದ ದ್ರರಾಯನು ತನ್ನ ಮುತ್ತ ದಿ ಗಳನ್ನು ಮಹಾ 
ಬಲ್ಲೇಶ್ವ ರಳ ಿ ಕಳುಹಿಸಿಕೊಟ್ಟನು. 


ಛತ್ರಪತಿ ಶಿವಾಜಿ ೩೯ 


ವಿಕೆಲರಾವ್‌ ಶಾವಜೆಯವರು ನಂಶಪಾರೆಂನರ್ಯೆದಿಂದ ಅಧಿಕಾರ 
ದಲ್ಲಿರುವ ಅರಮನೆಯ ಖಾಸ್‌ ಮುತ್ಸದ್ದಿ ಗಳು. ಅವರು ಮಹಾಬಲೇಶ್ವರಕ್ಕೆ 
ಬಂದು ಶಿವಾಜಿಯ ಬಿಡಾರದಲ್ಲಿ ಶಿವಾಜಿಯ ಸಂಗಡಿಗರನ್ನು ಬೇಟ 
ಮಾಡಿದರು. 

ಪರಸ್ಪರ ಪ್ರಶ್ನೋತ್ತರಗಳಿಂದ ಸರಿಚಯವಾದಮೇಲೆ ಮತ್ಸದ್ದಿ ವಿಠಲ 
ರಾವ್‌ ಶಾವಡೆಯವರು “ನಾವು ಜಾವಳಿಯ ರಮನ ನನ್ನ 
A ರು ವಿಕಲರಾನ್‌ ಶಾವಡೆ. ನಮ್ಮ ರಾಜಕುಮಾರಿಯವರ ವಿವಾಹ 

ಪವನ್ನು ಮಾಡಲು ಬಂಡೆ ವೆ” ಎಂದು ಹೇಳಿದನು. 

ಜೂ ಅತ್ಯಂತ ಸಂತೋಷಪಟ್ಟರು. “ನಾವಾಗಿ .: ಬಯಸಿದ 
ನೇಟಿಯು ತಾನಾಗಿ ಸಿಕ್ಕಿದೆ” ಎಂದು ಆ ಮುತ್ತದ್ದಿಗಳಿಗೆ ಶಿವಾಜಿಯ 
ಭೇಟಮಾಡಿಸಿದರು. 

ಶಿವಾಜಿಯ ಯಥೋಚಿತ ಕುಶಲಪ್ರಕ್ಕೆ ಗಳನ್ನು ಮಾಡಿದೆನು. 

ಶಿವಾಜಿಯ ಕಡೆಯಿಂದ ರಘುನಾಥಬಲ್ಲಾ ೪ ಕೋರ್ನಿ ಎಂಬ 
ಸರಬಾರನು ಜಾವಳಿಗೆ ಹೋಗಿ ರಾಜನನ್ನು ಕಂಡು ಮಾತನಾಡಿ ಬರುವುದೆಂದು 
ನಿಷ್ಟ ರ್ಸೆಯಾಯಿತು. 

ಬಳಾ ೮ ಕೋರ್ವಿಯು ಒಂದೆರಡು ಬಾರಿ ಜಾವಳಿಯ ಅರಮನೆಗೆ 
ಹೋಗಿಬಂದನು. ಅವನಸ ಸೌಮ್ಯವೇಷ, ಮೃದುಭಾಷೆ ನುಡಿಗಳನ್ನು ನೋಡಿ 
ಚಂದ್ರರಾಯನು ಮೆಚ್ಚಿ ಕೊಂಡನು. 

ಚಂದ್ರರಾಯನು “ಶಿವಾಜಿಯವರನ್ನೇ ಮಿತಸರಿವಾರದೊಂದಿಗೆ ಸಮ್ಮ 
ಅರಮನೆಗೆ ಒಂದು ಬಾರಿ ಕರೆತನ್ನಿರಿ. ನಮಗೆ ಅತ್ಯಂತ ಗೌರವ ಮಾಡಿ 
ದಂಶಾಗುತ್ತ ದೆ” ಎಂದು ಹೇಳಿದನು. 


ಬಳ್ಳಾಲ ಕೋರ್ವೀಯು “ಮಹಾರಾಜರೇ, ಶಿವಾಜಿ ನುಹಾರಾಜರು 
ಯಾಗಶಾಲೆಯಲ್ಲಿ ರಾಜಕುವರಿಯನ್ನು ದರ್ಶನ ಮಾಡಿದ್ದಾರೆ. ಅವರವರೆ 
ಪರಸ್ಪರ ದರ್ಶನಗಳಾಗಿನೆ. ಸಾಹಸ ಪ್ರಸ್ತಾಪವು ನಿಮ್ಮ ಇ ಕಡಿಯಿಂದಲೇ 
ಚಿದನೆ. ಶಿವಾಜಿಯವರಿಗೆ ಬಾಲ್ಯದಲ್ಲಿಯೇ ಒಂದು ತವರ 1 
ವಾಗಿದೆ. ಇದನ್ನೆಲ್ಲಾ ನಿಮ್ಮ ಅರಮನೆಯವರು ಯೋಚನೆ ಮಾಡಿ ನಿಸ | 


1! ಆ ಛತ್ರಪಶಿ ಶಿವಾಜಿ 


7% ಮಾಡಬೇಕು. ನಮ್ಮ ಸೆಂಗೆಡಿಗರು ನಾಲ್ಕಾರು ಮಂದಿ ಇದ್ದಾರೆ. ಮತ್ತೊ ಮ್ಮ್ಮೆ 
(ಸಃ ಅವರನ್ನು ಕರಿತರುತ್ತೇನೆ. ತಮ್ಮ ರಾಜ ಕುಟುಂಬದವರೂ ಸೇರಿ, ಮಾತ 
¥ ನಾಡೋಣ.. ಮಾತು ನಿಸ್ಫರ್ಷೆಯಾದನಂತರ ಶಿವಾಜಿಯವರನ್ನು ಇಲ್ಲಿಗೆ 
ಕರೆತರುತ್ತೇನೆ: :ಇದು ಒಳ್ಳೆ ಯದು. ಮೊದಲೇ ಶಿವಾಜಿಯವರು ಬಂದು 
ಮಾತು ಮರಿದುಹೋದರೆ ಸ ಕಥಾ ವಿ ರೋಧ ಕೈ ಕಾರಣವಾಗುತ್ತದೆ” 
ಎಂದು ಹೇಳಿದನು. 
ಚಂದ್ರರಾಯನು “ಅದೂ ನ್ಯಾಯವಾಗಿದೆ. ನೀವು ಮುಂದಿನ್ಸ 
ಶುಕ್ರವಾರ ಬನ್ನಿರಿ. ಪುರೋಹಿತರನ್ನು ಕರೆಸಿ ಮಾತನಾಡಿ ನಿಶ್ಚಯ ಮಾಡಿ 
ಬಿಡೋಣ. ಆಮೇಲೆ ಶಿವಾಜಿ ಮಹಾರಾಜರ ಸ್ವಾಗತಕ್ಕೆ ತಕ್ಕ ಸಿದ್ಧತೆ 
ಮಾಡುತ್ತೇವೆ” ಎಂದು ಹೇಳಿದನು. 
ಬಳ್ಳಾಲ ಕೋರ್ವೀಯು ಮಹಾಬಲೇಶ್ವರಕ್ಕೆ ಹಂಕಿರುಗಿ ಬಂದನು. ತೆನ 
ಸಂಗಡಿಗರೊಂದಿಗೆ ಮಾತನಾಡಿದನು. 
ನೂರೈ ವತ್ತು ಜನ ಕಟ್ಟಾ ಳುಗಳು ತನ್ನೊಡನೆ ಸ ಸೌಮ ್ಯವೇಶದಿಂದ ಒರ 
ಬೇಕೆಂದೂ, A ಸೈನ್ಯವೆಲ್ಲ ವೂ ಹತಾರಿಗಳೊಡನೆ ಸೂ ಸಮೀಪ ಪಕ್ಕೆ 
ಬಂದು ಜಮಾಯಿಸಿರಬೇಕೆಂದು ಮಾತನಾಡಿಕೊಂಡರು. 


ಶುಕ್ರವಾರದ ದಿನ ಬಳ್ಳಾಲ ಕೋರ್ವೀಯು ವೇಶಭೂಷಣಗಳನ್ನು ಧರಿಸಿ 
ಕೊಂಡು, ನಾಲ್ವಾರೆ ಸಂಗಡಿಗರೊಡನೆ ಜಾವಳಿಗೆ ಹೊರಟನು. ನೂರೈವತ್ತು 
ಜನ ಭಟರು ವೇಷಮಾರ್ಪಡಿಸಿಕೊಂಡು ಹಿಂಬಾಲಿಸಿದರು. 

ವಾಜಿಯ ಸಂಗಡಿಗರು ಸೊಂಟದಲ್ಲಿ ಕತ್ತಿಯನ್ನೂ ಕಠಾರಿಯನ್ನೂ 

ಗುಪ್ತಾಸ್ತ್ರಗಳನ್ನೂ ಅಂಗರೇಖುಗಳಲ್ಲಿಯೇ ಬ ಚ್ಚ ಟ್ಟು ನೊಂಡಿ ದ್ದ ರು. 
ಅರಮನೆಯ ಬಾಗಿಲಿನಲ್ಲಿ ಮುತ್ತ ದ್ಧಿ ಯು ಈ ತರುಣ ಸರದಾರರುಗಳನ್ನು 
ಎದುರುಗೊಂಡು ಮಹಾರಾಜರ ಅಂತರಂಗ ವಿಲಾಸ ಸಕ್ಕ ಕರೆದೊಯ ನು, 

ಮಹಾರಾಜನು ಜೋತಿಷ್ಯ ವಿಕೋಹಿತರೊಡ ಕುಳಿತಿದ ನ ನು. 

ತರುಣಸರದಾರರು ಆ ಹಜಾರಕ್ಕ ಬಂದು ರಾಜರನ್ನೂ ರಾಜಪುರೋಹಿತ 


ರನ್ನೂ ಅಭಿವಂಧಿಸಿ, ಕುಳಿತುಕೊಂಡರು. ಮಾತು ಕಥೆಗಳಿಗೆ ಆರಂಭ 
ವಾಯಿತು. 


ಭತ್ರ ಪತಿ ಶಿವಾಜಿ 


ಚಂದ್ರರಾಯನ ತಮ್ಮ; ಸಾರ್ಯರಾಯಿನಿಗೆ: 4 
ಪ್ರಿಯನಾಗಿರಲಿಲ್ಲ. ಅವನ ಹೆಂಡತಿ ಕಸ ಸಲ್ಯದೇನ ಯು ಜ್ಜ 
ಯಾಗಿದ್ದ ಳು. ಅವಳು ರಾಜಕುಮಾರಿ ಚಾರುಶೀಲಾ & 
ಫಿಂದಲೂ ಗಾವ €ಮದಿಂಜ ಸಾಕಿದ್ದಳು. ತಾಯಿಗಿಂತಬ್ಲೂ_ ಜೆ 
ತಾಯಿಯ ಪ್ರೇಮ ವಾತ್ತ ಶ್ಸಲ್ಯಗಳೇ ರಾಜಕುವರಿಗೆ ಅತಿಶಯವಾಗಿದ ವು 
ame ಪ್ರಾಪ್ತ ವಯಸ್ಕುಳಾಗಿದ್ದಾ ಳೆ ಶನ: ತಮ್ಮ ನ ಜಗನ್ನಾ ಥರಾನ್‌ 
'ಜಡೆಯೆಂಬುವನೆನಿಗೆ ಠಾಜಕುವರಿಯನ್ನು ಕೂಟ್ಬು ಮದುವೆ pi. 
ಜೇಕೆಂದು ಆ ಕೌಸಲ್ಯಾದೇನಿಯು . hi ಸಕ್ರೆ ಬಯಕೆಯನ್ನು ಇಟ್ಟು 
ಕೊಂಡಿದ್ದ ಳು ಅನಳ ಗಂಡ ಸೂರ್ಯಠಾಯವಿಗೂ ಇದು. "`ಭಿಮತ 
ವಾಗಿದ್ದಿ ತ್ತು. | 
a ಮಾತುಕಥೆಗಳು. ಅರಮನೆ ಅಂತಃಪುರಗಳಲ್ಲಿ ಬೇಕಾದನ್ನು ನಡೆಯು 
ತ್ತಲೇ ಇದ್ದು ವು. ಶಿವಾಜಿಯ ಕಡೆ ಸರದಾರ ಬಳ್ಳಾ ಆ ಬಂದು 
ಹೋಗುತ್ತಿ ರುವುದು ಮದುವೆಯ ಮಾತು. ಕಥೆಗಳು ಮುಂದುವರಿಯುತ್ತಿರು 
ಪುಮ ಸಗಭಸಾವ ತಿಳಿದಿತ್ತು, 
ಗೌಸಲ್ಯಾಜೀವಿಯು ನಕಿಯೊಡನೆ “ಈ ದಿನ ಅರಮನೆಯಲ್ಲಿ ಚಂದ್ರೆ 
i ಮದುವೆಯ ಮಾತು ನಿಷ್ಟೆ ರ್ಷಯಾಗುವಂತಿದೆ. ಚೆ ನೀಭಾಸಣು 
ಪುರೋಹಿತರು ಹೋಗಿದ್ದಾ ಥೆ ಸೋರ್‌ ತ ಕಡೆಯ ಐದಾರು ವಂದಿ ತರುಣ 
ಸರದಾರೂ ಬಂದಿದ್ದಾ ರೆ, ಮಾತು ಮಿಂಚಿ ಹೋದಕೆ ಆಮೇಲೆ ಕನ್ನ ವಾಗು 
ತ್ತದೆ, ಅನ್ಯಾಯವಾಗಿ ವಿರೋಧ ಬರುತ್ತದೆ, ಆಗ ಶಿನಾಜಿಯೊಡನೆ ಸ ್ರತ್ಯಕ್ಷ 
ವಿಕೋಧ ಕಟ್ಟಕೊಂಡಂತಾಗುತ್ತಜಿ? ಎಂದು ಗಂಡನನ್ನು ಉಬ್ಬಿ ) ಸಿದಳು. 
A ವೀರಪುರುಷ ಬೋಳಾ ಮನುಸ್ಯ. ಅವನು ಹಠೆ 
ತೊಟ್ಟು ಚಂದ್ರವಿಲಾಸಕ್ಕೆ ಬಂದನು. sR 
ಅಣ್ಣನ ನಮಾನದಲ್ಲಿ ಬಂದು. ಕುಳಿತು “ಆಣ್ಣಾಜಿಯವರ್ಲ ಈ 
ವಿವಾಹವು ನನಗೆ ಸಮ್ಮತನವಿಲ್ಲ ನಾನು ಇದಕ್ಕೆ ಒಪ್ಪುವುದಿಲ್ಲ” ಎಂದು 
ಹೇಳಿದನು. 
೪ 


ಲೆ೨ ಛತ್ರಪತಿ ಶಿವಾಜಿ 


ಚಂದ್ರರಾಯನು “ಶಮ್ಮಾಜೀ, ಹುಡುಗಿ ಶಿವಾಜಿಯನ್ನು ಮೆಚ್ಚಿ 
ಕಿ. ಮನಸಾ ಒಪ್ಪಿ ಾಳೆ. ನಮ್ಮ ಅಂತಃಪುರದವರೆಲ್ಲರಿಗೂ 
ಅದೀ ಅಭಿಮತ. ನಾವೇಕೆ ಅಡ್ಡಿ ಮಾಡಬೇಕು? ಶುಭಕಾರ್ಯವು 
pg ಮುಂಡೆ ಹುಡುಗಿಯ ಅದೃಷ್ಟ್ರದಂತೆ ಬದುಕಿಕೊಳ್ಳ ಲಿ” ಎಂದು 
ಹೇಳಿದನು, 

ಸೂರ್ಯರಾಯನು “ಅಣ್ಣಾ ಜೀ, ಇಲ್ಲಿ ಶಾಟ ಮಹಾರಾಜನ ಕಡೆ 
'ಯವರಿದ್ದಾರೆ, ನಾವು ಅಣ್ಣ ತಮ್ಮ ಂದಿರು ಈ ಮಾತನ್ನು ಬೆಳೆಸುವುದು 
ಕೊಲ್‌ ಅಲ್ಲ. ನೀವು ಹರ್ಯಾಸವನ್ನು ಬಿಟ್ಟು ಬಿಡಿರಿ. ನಾನು ನೋಡಿ 
ಕೊಳ್ಳು ಶ್ರನೆ” ಎಂದು ಹೇಳಿದನು. 

'ಬಷಮ ಸಮಯ. ಚಂದ್ರರಾಯನು ಜಗ್ಗಲಿಲ್ಲ. ತಮ್ಮನ ಮಾತನ್ನು 
ಲಕ್ಷ್ಯ ಮಾಡಲಿಲ್ಲ. 

ಸೂರ್ಯರಾಯನು ವಿಮುಖನಾಗಿ “ಆಣ್ಣಾ ಪ ಜಿಯವರೇ, ನಿಮಗೂ 
ನನಗೂ ಈ ವಿಷಯದಲ್ಲಿ ಹರಿದುಹೋಯಿತು. ನಿಮ್ಮ ಇಷ್ಟ ದಂತೆ ಮಾಡೆ 
ಬಹುದು. ಆದರೆ ನನ್ನನ್ನು ಪರಿತ್ಯಜಿಸಿ ನೀವು ಬೇಕಾದ್ದು ಮಂತ 
ಎಂದು ಹೇಳಿ ಎದ್ದು ಸತಃ 

ಬಳ್ಳಾಲ ಕೊರ್ವೀಯ ಹಸನ್ಕು: ಖದಿಂದ್ಯ ವಿನಯದಿಂದ “ರಾಯರೇ, 
ಕುಳಿತುಕೊಳ್ಳಿರಿ. ನಾವು ಒಪ್ಪದೇ ಸುದುವೆಯಾಗಲಾರದು. ನಿಮ್ಮ ಅಣ್ಣ 
ತವ ಒಂದರಲ್ಲಿ" ನಿರೋಧನ ನ್ನು ಹುಟ್ಟಿಸುವ ಮದುವೆಯ ಪ್ರಸ್ತಾ ಭನನ 
ನಾವೇಕೆ ಒಪ್ಪುತ್ತೆ ವೆ? ಕುಳಿತುಕೊಳ್ಳಿ ರಿ” ಎಂದು ಸೂರ್ಯರಾಯನನ್ನು 
ಆಸನದ ಮೇಲೆ ಕುಳ್ಳಿ ರಿಸಿದನು, 

ಬಹ ಸ್ವಲ್ಪ ಸಮಾಧಾನವಾಯಿತು. ಅವನು 
ಕುಳಿತುಕೊಂಡನು. 

ಚಂದ್ರರಾಯನು ರೋಸಜದಿಂದೆ ಹೇಳಿದನು. 

“ಮದುವೆಯ ಮಾತು ಪೂರೈಸಿಹೋಯಿತು, ನನ್ನ್ನ ವಾಗಳು 
ಟಾರುಶೀಲಾದೇವಿಯು ಈ ಕ್ಷಣದಿಂದ ಶಿವಾಜಿಯ ಪತ್ನಿ. ವಾಚಾದತ್ತ 
ಭಾದವಳು. ನಾನು ಮಾತು ಕೊಟ್ಟಿ ದ್ದೇನೆ. ವಿನಾಹನಾಗಲೀ ಬಿಡಲಿ 


ಭತ್ರಸಶಿ ಶಿವಾಜಿ | ಸ 


ಅವಳು ಅಮರಣಾಂತ ಅವಿವಾಹಿತ ಕನ್ಯೆಯಾಗಿಯೇ ಇರಲಿ, ನನ್ನ ಮಾತು 
ಇಸ್ಟ. 

ಸೂಯ_೯ರಾಯನಥಿಗೂ ಕೋಪವು ಭಡಾಯಿಸಿ 

"ಆಣ ನವರೇ, ಸನ್ನ Fi ಹೇಳಿಬಿಡುತ್ತೇನೆ. ನೀನೆ ಕೇಳಿರಿ. 
ಈ i ಕೇಳಲಿ. ಶಿವಾಜಿಗೆ ಒಂದು 'ನನಾಹವಾಗಿದೆ. ಇದು 
ಎರಡನೆಯ. ವಿವಾಹ. ಶಿನಾಜಿಯು: ರಾಜನಾದರೂ. ಆ ಮೊದಲನೆಯ 
ಹೆಂಡಕಿಯೇ ಮಹಾರಾಣಿಯಾಗುವವಳು.”. | 

ಬಳ್ಳಾಲ ಕೊರ್ವೀಯು “ಸತ್ಯ ಸತ್ಯ! ಆ ಮಾತನ್ನು ಗೇ 
ಹೇಳಿದ್ದೇನೆ 3 ಎಂಡನು. 

'ಚಂದ್ರರಾಯನು ತಲೆದೂಗಿದನು. 

ಸೂರ್ಯರಾಯನು. “ಅಷ್ಟೇ. ಅಲ್ಲ. . ನಾನು ಚನ್ನಾಗಿ ವಿಚಾರಿ 
ಸಿದೆ ನೆ, ಈ ಶಿವಾಜಿಯ ಅಮಾ ಚೆನ್ನಾ ಗಿಲ್ಲ. ಅವರು ಮಾವಳರ್ಕು 
ಬಿಲ್ಲರು ಎಲ್ಲರೂ ಒಂದೇ ಜಾತಿಯಾಗಿ ಸೇರಿ ಹೋಗಿದ್ದಾರೆ. ಅಲ್ಲದೇ ನಮ್ಮ 

ಕುಲಕ್ಕೂ, ಅವೆರ ಕುಲಕ್ಕೂ ಬಹಳ ವತ್ಯಾಸವಿದೆ. ನಾವು ವಂಶಪಾರಂಪರ್ಯ 

ವಾಗಿ ಉಚ್ಛೆ ರಾಜ ಕುಲದವರು. ಶಿವಾಜಿಯ ತಂದೆ ಹಾಜಿಯವರು 

ಸ್ಪತೆ ತ್ಲೈದು ವರ್ಷಗಳಿಂದ ಬಿಜಾಪುರದ ಸುಲ್ತಾನರ ದರ್ಬಾರಿನಲ್ಲಿದ್ದಾ ರೆ. 
ಹ ಆಚಾರ ವ್ಯವಹಾರಗಳೆಲ್ಲ ತುರುಸ್ಪು ರಂತೆಯೇ ಇದೆ. ಅವರು ಅರ್ಧ 
ತುರುಷ್ಟರೇ ಆಗಿದ್ದಾರೆ. ನೋಡಿ ತೋ ತುರುಷ್ಟರ ಮನೆಗೆ ನಾವು 
ಹೆಣ್ಣು ಕೊಟ್ಟಿಂತಾಗುತ್ತ ದ. ಈ ತುರುನ್ಯ ಬಾಂಧವ್ಯವನ್ನು ನಾವು 
ಒಪ್ಪಲಾಗುವುದೇ ? ಎಂದನು. | 

ಶಿವಾಜಿಯ ಕಡೆ ತರುಣ ಸರದಾರರೆಲ್ಲರೂ ಹಾಹಾಕಾರ ಮಾಡಿದರು. 

“ಸ್ಫೂರ್ಯರಾಯ್ಯ, ಬಾಯಿ ಮುಚ್ಚು. ನಾಲಿಗೆಯು ಸೀಳಿ 
ಹೋದೀತು. ನಿಮ್ಮ ಹೆಣ್ಣು ಹೊಲೆಯರ ಮನೆಯ ಬಾಂದಿಯಾಗಲಿ, 
ತುರುಕರ ಮನೆಯ ಅತಾ ಗಲಿ, ನಮ್ಮ ಮಹಾರಾಜರ ಹೆಸೆಕಿತ್ತು ವೆ 
ಯೋಗ್ಯತೆ ನಿನಗೆಲ್ಲಿ ಬರಬೇಕು” ಎಂದು ಗರ್ಜಿಸಿದರು. 


ತಕ್ಷಣ ಹುಲಿಗಳಂತೆ ಹಾರಿ ಮೇಲೆ ಬಿದ್ದರು. 


೮೪ ಛತ್ರಪತಿ ಶಿವಾಜಿ 


ಕ್ಷಣದಲ್ಲಿ ಸೂರ್ಯರಾಯನು ಆರ್ತನಾದಮಾಡಿ ಜೊಬ್ಬ ಸಿದನು. 
ಚಂದ್ರರಾಯನ ಎದೆಯಲ್ಲಿ ಕಠಾರಿಯು ಆಳವಾಗಿ ಹೊಕ್ಕಿತ್ತು. 

ಗದ್ದಲನು ಹೊರಗೆ *ೇಳುವುದರೊಳಗೆ ತರುಣ ಸರದಾರರ ಹಿಂಜಿ 
ಬಂದಿದ್ದ ಮರಾಠಾ ಸೈನಿಕರು ಅರಮನೆಯೊಳಗೆ ಹೊಕ್ಕು ದ್ವಾರಸಾಲಕರನ್ನೆಲ್ಲೂ 
ಕಡಿದು, ಅರಮನೆಯನ್ನು ಮುತ್ತಿ ದರು. -ಜಾವಳಿಯ ಕೋಟೆಯಲ್ಲಿದ್ದ 
ಸೈನಿಕರು ಅರಮನೆಯ ಕಡೆಗೆ ಧಾವಿಸಿ ಬಂದರು. ಕೋಟಿಯ ಹೊರಗೆ 
ಸಿದ್ಧ ರಾಗಿದ್ದ ಮುರಾಠಾ ಸೆ ಸೈನಿಕರು ನುಗ್ಗಿ ಬಂದರು. ಅರಮನೆಯು ಮುಂಜಿ 
ರಣಾರಣಿ ಕೋರಾಟವಾಗುತ್ತಿ ತ್ತು. ಕತ್ತ ಲೆಯು ಕವಿದಿತ್ತು. . ಶಿವಾಜಿಯ 
ಸೈನಿಕರು ಅರನುನೆಯ ಮಹಡಿಯ ಮೇಳೆ ಹೊರಗಿನ ಬಿಸಿಲು ಮಹಡಿಯಲ್ಲಿ 
ಪಂಜುಗಳನ್ನು ಹಿಡಿದು ಬಂದು ನಿಂತರು 

ಬಳ್ಳಾಲ ಕೋರ್ಪಿಯು ಚಂದ್ರರಾಯ, ಸೂರ್ಯರಾಯರ ತಲೆಗಳನ್ನು 
ಕಡಿದು ಬಳ್ಳಿಗೆ ಸಿಕ್ಕಿಸಿ ಮುಂದೆ ತಂದು ಮೆರೆಸಿದನು. ಆ ಪಂಜುಗಳ ಬೆಳಕಿ 
ನಲ್ಲಿ ಆಣ್ಣ ತಮ್ಮ ಕೆ ತಲೆಗಳನ ನ್ನು ನೋಡಿ ಜಾವಳಿಯ ಸ್ಫೈಫಿಕರು ಹಾಹಾ 
Ry 

ಶಿವಾಜಿಯ ಸೈನಿಕರು ಹರ್ನೂೋದ್ದಾ ರಗಳನ್ನು ಮಾ ನಿಡಿದರು. 

ರಾತ್ರಿಯೆಲ್ಲಾ ರಾಜಬೀದಿಗಳಲ್ಲಿ ರಕ್ತವು ಚೆಲ್ಲಾಡಿತು, ಹೆಣಗಳು 
ಉರುಳಾ ಸ್‌ "ತಿಳು ಹರಿಯುವ ಹೊತ್ತಿಗೆ ಎಲ್ಲವೂ ಶಾಂತವಾಯಿತು. 


: ಜಾವಳಿಯ ಕೋಟಿ, ಅರಮನೆ, ಖಜಾನೆ ಎಲ್ಲವೂ ಮರಾಠಾ ಸೈನಿಕರ 
ನಶವಾದವು, 


ಶಿವಾಜಿಯು ಮಹಾಬಲೇಶ್ನರದಿಂದ ಪಲ್ಲಕ್ಕಿಯಲ್ಲಿ ಕುಳಿತು ಜಾವಳಿಗೆ 
ಬಂದು ಸೇರಿದನು. | ಸ್ಟ | 

ಅರಮನೆಯಲ್ಲಿ ಅಂತಃಪುರಸಿ ಸೀಯರೆಲ್ಲರೂ ಕೋನ ಮಾಡುತ್ತಿ ದ್ದ ರು. 
ಊರುಜನರೆಲ್ಲರೂ ದುಃಖದಲ್ಲಿ ಮುಳುಗಿದ್ದ ರು. 

ಶಿವಾಜಿಯನ್ನೂ ಅವನ ದಳಪತಿಗಳನ್ನೂ ಜನರು ವಾಚಾಮಗೋಚರ 
ವಾಗಿ ದೂಸಿಸುತ್ತಿ ದ್ದರು. ಶಿವಾಜಿಯು ತನ್ನ ಸೈನಿಕರನ್ನು ಅರಮನೆಗೂ 
ಕೋಟಿಗೂ ಬಲವಾದ ಕಾವಲಿಟ್ಟು ಜಾವಳಿ ಊರು ಮುಂದಿನ ಬೆ ೈಲಿನಲ್ಲಿ 
ಶಿಬಿರವನ್ನು ಹಾಕಿಕೊಂಡು ನಿಂತನು. 


ಛತ್ರಪಕಿ ಶಿವಾಜಿ ಆಜಿ 


ಜಾವಳಿಯಲ್ಲಿ ಅರಮನೆಯಲ್ಲಿ ಕರ್ಮಾಂತರಗಳೆಲ್ಲಾ ನಡೆಸಬಹುದೆಂದು 
ಆ ರಾಜರ ಕ್ಸ ಕೆಳಗಿದ್ದ ಅಧಿಕಾರಿಗಳಿಗೆ ಶಿವಾಜಿಯು. ಅಸ್ಪಣೆಯಿತ್ತನು. 
ಎಲ್ಲವೂ ಪೂಕ್ಳಿಸಿದನಂತರ ರಾಜರ ಅಂತಃಪುರದವರೆಲ್ಲರೂ ಅರಮನೆಯಲ್ಲಿಯೇ 
ಇರಬಹುದೆಂದೂ ಅರಮನೆಯನ್ನು ವಶಸಡಿಸಿಕೊಳ್ಳುವುದಿಲ್ಲವೆಂದೂ ಶಿವಾ 
ಜಿಯು ಹೇಳಿಕಳುಹಿಸಿದನು. ಜಟಾ ಊದ್ಯಕರ್ಮಗಳೆಲ್ಲವೂ ಪೂರೈಸಿದ 
ಮೇಲೆ ಚಾರುಶೀಲಾದೇವಿಯು ಕಾಲುನಡಿಗೆಯಿಂದಲೇ ಬಂದು ಶಿನಾಜಿಯ 
ಭೇಟ ಮಾಡಿದಳು. 
ಶಿವಾಜಿಯು ರಾಜಕುಮಾರಿಗೆ ಸಾಂತ್ರ ವಚನಗಳನ್ನು ಹೇಳಿದನು. 

ಚಾರುಶೀಲೆಯು ದುಃಖಿಸುತ್ತಿರಲಿಲ್ಲ. ಧೈರ್ಯ ಕೆಟ್ಟಿರಲಿಲ್ಲ. 

ಅವಳು “ಮಹಾರಾಜನೇ.ರಾಜ್ಯದ ಯುದ್ಧ ನಿಗ್ರಹಗಳು ಹೇಗಾದರೂ 
ಇರಬಹುದು. ನಾನು ನಿಮ್ಮನ್ನು ವರಿಸಿದ್ದೇನೆ. ನಿಮ್ಮ ಸಂಗಡಿಗರ ಮೂಲಕ 
ನೀವು ವಿವಾಹಕ್ಕೆ ಒಪ್ಪಿದ್ದೀರಿ, pe ನನ್ನ ನ್ನು ಮದುವೆಯಾಗಬೇಕು” 
ಎಂದು Fs 

ಶಿವಾಜಿಯು "ಈ ಮದುನೆಯ ಮಾತು ಆಶ್ವ ರ್ಯಕರವಾಗಿದೆ. ಈ 
ಜಾವಳಿಯ ರಾಯರು ನಮ್ಮ ಸರದಾರರೊಂದಿಗೆ ತೇ ಸಂಧಾನ 
ಮಾಡುತ್ತಿದ್ದಾರೆಂದು ನಾನು ಭಾವಿಸಿದ್ದೆ. ' ಈ ಮದುವೆಯ ಸ್ರಸ್ತಾಸವನ್ನೇ 
ನಾನರಿಯೆ. ಈ ಅನಾಹುತಗಳೆಲ್ಲ ಆಗಿಹೋದ ಮೇಲೆ ಇಲ್ಲಿ ಅನೇಕ ಮಾತು 
ಗಳನ್ನು ಹೇಳಿದೆ, ನಿಮ್ಮ ಅಧಿಕಾರಿಗಳು ನನ್ನಲ್ಲಿಗೆ ಬಂದು ಈ ಮದುವೆಯ 
ಪ ್ರಸ್ತಪದಿಂಡಲೇ ನಗರ ಕೋಪ ಸ್ಕಿ ಕಿಗೆ ಬಂದು ಈ ಅನಾಹುತಗಳು 
ನಜಿದುಹೋದುನು ಎಂದು ಕೇಳುತ್ತಾ ರೆ ನಮ್ಮ ಸರದಾರರನ್ನು ವಿಚಾರಿಸು 
ನಲ್ಲಿ ನಾವು ಕೊಂಕಣಕ್ಕೆ ಸೈನ್ಯ ತೆಗೆದುಕೊಂಡು ಹೋಗುತ್ತೆ "ವೆಂದೂ 
ಕೊಂಕಣಕ್ಕ pp "ಮ್ಮ ರಾಜ್ಯದ ಮೇಲೆಯೇ ಹೋಗ 
ಬೇಕೆಂದೂ ಅದಕ್ಕಾ ಗಿ ಅಪ್ಪ ಣೆ ಕೊಡಬೇಕೆಂದು ಚಂದ್ರರಾಯರಲ್ಲಿ ಪಾ ್ರಾರ್ಥನೆ 
ಮಾಡಲು ನಮ್ಮ. "ಸರದಾರರು ಬಂದಿದ್ದರೆಂದು ನಮ್ಮವರು ಹೇಳುತ್ತಾ ಿ. 
ನನಗೆ ಮದುನೆಯಾಗಿದೆ, ಒಬ ಹೆಂಡಕಿ ಇದ್ದಾ ಛೆ, ಸ ಏಕಪಶ್ಸೀವ ್ರತಸ್ಥ 
ಉಳಿದ ಹೆಗಸರನ್ಸೈೆ ಲ್ಲಾ ತಾಯಿಗೆ. ಸಮಾನವಾಗಿ ಕೋಡುತ್ತ (ನ, ಇದು 


೮೬ ಛತ್ರಸತಿ ಶಿವಾಜಿ 


ಈ ಇಡೀ ಮಹಾರಾಷ್ಟ್ರ ದಲ್ಲಿ ಎಲ್ಲಕಡೆಯೂ ಪ್ರಸಿದ್ಧ ವಾಗಿಜಿ. ಇಲ್ಲದಿದ್ದ ರೆ 
ನನಗೆ ಇಷ್ಟ ಕೊಳಗೆ ಅನೇಕ ಪತಿ ್ಲಿಯರಿರುತ್ತಿ ದ್ದ ಣೆ ಸಜ ಹೇಳಿದನು. 


ಮ ಎಷ್ಟೊ € ಹೇಳಿದಳು. 'ಅಣೆಗಳ್ನಿ ಟ್ಟು ಹೇಳಿದಳು. 


“ಮಹಾಬಲೇಶ ರಕ್ಕೆ ಪ ಬಂದಂದಿನಿಂದ ಈ kT ನಡೆ 
ಯುಕ್ತಿ ವೆ. ನಿಮ್ಮ ಸರದಾರರು ಆಸ್ಥಾನಕ್ಕೆ ಬಂದಾಗಲೆಲ್ಲಾ ಈ ಮಾತುಕತೆ 

ಗಳು "ನಡೆದಿವೆ. ನಮ್ಮ ಚಿಕ್ಕ ತಂದೆಯು ಕಟ್ಟ ಕಡೆಯಲ್ಲಿ ಈ ನಿವಾಹಕ್ಕೆ ಒಪ್ಪ 
ಲಿಲ್ಲ. ನಾವು ಅಂತ ಆರದ ಸಿ ಸ್ರೀಯರೆಲ್ಲರೂ. ಈ ವಿವಾಹದ SE 
ನಡೆಯುತ್ತಿರುವುದನ್ನು ಅಂತಃಪುರದಲ್ಲಿ ಕಿಟಕಿಗಳಿಂದ ಕೇಳುತ್ತಿದೆ ವು. ನೋಡು 
ಕ್ರಿದ್ದೆ ವು. ನಮ್ಮ ಕಣ್ಣು ಮುಂದೆಯೇ ಅಣ್ಣ ತಮ್ಮ; ೦ದಿರ ಜಗಳವ ಆರಂಭ 
ನಾಯಿತು. ವಿಕೋಪ ಸತ್ಯೆಣ್ದ ತು. ಸನಿನ್ಮು ಸಂಗಡಿಗರು ಆ ಮಾತುಗಳಲ್ಲಿ 
ಭಾಗಿಗಳಾಗಿ ರಾಯರಿಬ್ಬ ರನ್ನೂ ಕೊಲೆ ಮಾಡಿದರು. ಯಾರೂ ಪರಾಕ್ರಮದಿಂದ 
ತ ಮಾಡಲಿಲ್ಲ ಕೋಕ; ಟನೆ: ಘಾತುಕತನಗಳಿಂದ ಜಯಿಸಿದರು 
ಆ ಜಯಾಸಜಯಗಳ ಮಾತು ಕಳೆದುಹೋದ ಮಾತು. ಮದುನೆಯ 
ಮಾತು ಮೊದಲಿಂದಲೂ ಆರಂಭವಾಗಿ: ಬೆಳೆದು ಒಪ್ಪಿಗೆಯಾದ ಮಾತು. 
ನಿಮಗೆ ಒಂದು ವಿವಾಹವಾಗಿದೆಯೆಂದೂ ನನಗೆ ನಮ್ಮ ತಂದೆಯವರು ತಿಳಿಸಿ 
ದರು, ನಾನು ಒಪ್ಪಿಕೊಂಡಿದ್ದೆ. ನೀವು ನಮ್ಮ ರಾಯರಿಗೆ ಮೋಸಮಾಡಿದರೂ 
ನನ್ನಲ್ಲಿ ಮಾತಿಗೆ ತಪ್ಪುವಂತಿಲ್ಲ. ಇದು ಶಾಸ್ತ್ರ ನಿಸಿದ್ದವೂ ಅಲ್ಲ” 


“ತಾಯೇ |! ಈ ಮಾತುಗಳು ವಿಚಿತ್ರವಾಗಿಡೆ. ನಮ್ಮ ತಾಯಿ 
ಜೀಜಾಬಾಯಿಯನರು ಈ ದ್ವಿತೀಯ ಜಾಸ್‌ ಸ್ಟೂನಿಟೆಕು. ಇನ್ನೂ 
ನೋಯುತ್ತಿದ್ದಾರೆ. ನಮ್ಮ ತಂದೆಯವರು ' ದ್ವಿತೀಯ ವಿವಾಹ ಮಾಡಿ 
ಕೊಂಡು ಅನರನ್ನು ಕಾಡುಪಾಲು ಮಾಡಿದರು. ಅಂದಿನಿಂದ ನಾವು ಕಡು 
ಕಸ ಗಳನ್ನು ಸಟ್ಟಿದ್ದೇವೆ. ನಮ್ಮ ವಂಶದಲ್ಲಿ ಲಿಯೇ ' ಇನ್ನಾರೂ ಎರಡನೆಯ 
ಮಡುವೆ ಮಾಡಿಕೊಳ್ಳ ಕೂಡದೆ ಸ ನಾನೂ ನಮ್ಮು ತಾಯಿಯೂ ಭವಾನಿಯ 
ಎದುರಿನಲ್ಲಿ ಪ್ರಮಾಣ. ಮಾಡಿದ್ದೇವೆ. ನೀನು ನಿನಗೆ' ಇಷ್ಟ ಬಂದ ವರನನ್ನು 
ಮರುನೆಯಾಗು ನಾನು ನನ್ನ. ಪಿಗೆ ಜಹಗೀರನ್ನು ಕೊತುತೆ ತ್ತೇನೆ. ನಿಮ್ಮ 

ರಮನೆಯ ಐಶ್ತ _ರ್ಯವನ್ನ್ನ ಲ್ಲಾ ಕೊಡುತ್ತೇನೆ.” 


ಭತ್ರಪಶಿ ಶಿವಾಜಿ | ೮೭ 


ಚಾರುಶೀಲೆಯು “ಸಾಯುವವರೆವಿಗೂ ನಾನೂ ಸಣತೊಟ್ಬಿದ್ದೇನೆ. 
ಮದುವೆಯಾದರೆ ನಿನ್ನೊಬ್ಬನನ್ನು ಮದುವೆಯಾಗಬೇಕು. ಇಲ್ಲದಿದ್ದರೆ 
ಆಮರಣಾಂತ ಬ್ರಹ್ಮಚಾರಿಣಿಯಾಗಿ ಕಳೆಯಬೇಕು. ಇದನ್ನು ನಾನು ಶಸಥ 
ಮಾಡಿದ್ದೇನೆ.” ಎಂದು ಹೇಳಿದಳು. | 

ಶಿವಾಜಿಯು ಶಲೆಯಲ್ಲಾ ಡಿಸಿದನು. ಮಾತನಾಡಲಿಲ್ಲ. 

ರಾಜಕುವರಿಯು ಕೋಪಗೊಂಡು “ಶಿವಾಜಿ, ನಿನ್ನಿಂದ ನನ್ನ್ನ ಬಾಳು 
ಹಾಳಾಯಿತು. ನಿನ್ನ ಜೀವನದಲ್ಲಿ ಪ್ರತಿಯೊಂದು ಘಟ್ಟಿ ದಲ್ಲಿಯೂ ಈ ಪಾಪವು 
ನಿನ್ನನ್ನು ಮೆಟ್ಟುತ್ತ ಡೆ; -ನಾನು "`ನಿನಗೆ ಶಾಸಕೊಟ್ಟದ್ದೇನೆ. ತಂದೆಯನ್ನು 
ಕಳೆದುಕೊಂಡು, ರಾಜ್ಯ ಐಶ್ವರ್ಯಗಳನ್ನೆಲ್ಲಾ ಕಳೆದುಕೊಂಡು, ಧಗಧಗಿ 
ಸುಕ್ತಿರುವ ಹೈದಯದಿಂದೆ ಎದ್ದು ಬಂದಿರುವ ಈಮಾತುಗಳು ವ್ಯರ್ಥವಾಗವು” 
ಎಂದು ಹೇಳಿ ಹೊರಟು ಹೋದಳು. | 

ಶಿವಾಜಿಯು ಅರಮನೆಯವರಿಗೆಲ್ಲಾ ಬೆಳ್ಳಿ ಬಂಗಾರಗಳನ್ನೂ ಐಶ್ವರ್ಯ 
ವನ್ನೂ ಕೊಟ್ಟನು. ರಾಜಮಹಿಸಿಯರಿಗೆ ಜಹಗೀರುಗಳನ್ನು ಕೊಟ್ಟನು. 
ರಾಜ್ಯವು ಶಿವಾಜಿಯ ಸ್ವಾಧೀನವಾಯಿತು. ಎಂಟು ತಲೆಮಾರುಗಳಿಂದ 
ಶೇಖರಿಸಿ ಬಂದಿದ್ದ ಅತುಲೈಶ ರೈ ಪೂರ್ಣವಾದ ರಾಜಭಂಡಾರವು ಶಿವಾಜಿಯ 
ವಶವಾಯಿತು. 

ಜಾವಳಿಯ ಸೈನ್ಯಗಳನ್ನೈಲ್ಲಾ ಒಟ್ಟು ಗೂಡಿಸಿ, ಮರಾಠ: ಸೈನ್ಯಜೊಳಗೆ 
ಸೇರಿಸಿದನು. ಹನ್ನೆರಡು ಸಹಸ್ರ ಕುದುರೆಯ ಸೈನ್ಯವು ಶಿವಾಜಿಯ ಸೈನ್ಯ 
ಜೊಂದಿಗೆ ಸೇರಿತು. ಶಿವಾಜಿಯು ತನ್ನ ಸರದಾರರುಗಳನ್ನು ಸೇನಾಧಿಪತಿ 
ಗಳಾಗಿ ನೇಮಿಸಿದನು. ಜಾನಳಿಯ ಅಧಿಕಾರ ವ್ಯವಸ್ಥೆಯನ್ನೆಲ್ಲಾ ಏರ್ಪಡಿಸಿ 
ತನ್ನ ಸೇನಾಧಿಸತಿ ನೇತಾಜಿಯನ್ನುು ಜಾವಳಿಯ ಸರ್ವಾಧಿಕಾರಿಯಾ' 
ನೇಮಿಸಿದನು. 

ಅಲ್ಲಿಂದ ಸೈನ್ಯ ಸಮೇತ ಪುರಂಧರಗಡಕ್ಕೆ ಜಂಕಿಗುಗಿ ಗನ್ನು 


ಪ 


ಡೆಲ್ಲಿಯ ಅಧಿಕಾರಿಗಳಲಿ ವ್ಯತ್ಯಾಸವಾಯಿತು.. ಮುರಾದ್‌ ಭಕ್ತನು 
ಬಂಗಾಳದ ಸರ್ನಾದಿಕಾರಿಯಾಗಿ ಹೊರಟುಹೋಗಿದ್ದನ ನು. : ಔರಂಗಸೇಬನು 
ದಕ್ಕ ನಿನ ಸರ್ವಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡನು. 

ನಟಿಯು ತನ್ನ ಸೇನಾಧಿಪತಿಯಾದ ಬಾಜೀಪ್ರಭು ಎಂಬುವನೊಡನೆ 
ಔರಂಗಸೇಬನಿಗೆ ಪತ್ರವನ್ನು ಕಳುಹಿಸಿಕೊಟ್ಟ ನು. ಶಿವಾಜಿಯ ಪತ್ರವು ಬಹಳ 
ಗೌರವವನ್ನು ಪ್ರದರ್ಶನ ಮಾಡಿದ್ದಿ ಶು. ೫ ಮೊಗಲ್‌ ಸಾಮ್ರಾಜ ದ 
ಭಕ್ತ ಉಂ ಇಟ ತನ್ನ ತಂದೆಯನ್ನು ಬಂಧನದಿಂದ ಬಿಡಿಸಿ ಭಾರವ 
ದಿಂದ ರಕ್ಷಿಸಿದ ಶ್ಶ್ರಾಗಿ ಆಮನಣಾಂತಕೃ ತಜ ಸ ನಾಗಿರುವುದಾಗಿಯಣ ಶಿವಾಜಿಯು 
ಬರೆದಿದ್ದ ನು... ಔರಂಗಸೇಬನು ದಕ್ಕ ಕನ್ನಿ ಟೀ ಬಂದಾಗಿನಿಂದಲೂ ಶಿನಾಜಿಯ 
| ಜಲನನಲನಗಳನ್ನು ನಿಟಾರಿಸಿ ಕಿಳಿದುಕೊಂಡಿದ್ದನು. ಶಿವಾಜಿಯ ಕ್ಲ ಕೆಳಗೆ 
ಇಪ್ಪತ್ತ ದು ಸಹಸ್ರ `ಕುದುರೆಯ: `ಸ ಸೈನ್ಯವನ್ನು ಕಟ್ಟ ಕೊಂಡಿದ್ದಾ ನಂದೂ 
ಎನತು "ಸಹಸ್ರ ಕಾಲಾಳು ಜಲನಿಜೆಂ 1600, ಈ ಸೆ ಸೇನಾಧಿಸತಿಗಳೆಲ್ಲಕೂ 
ಪ್ರಾಣದ ಈಜ್‌ ತೊರೆದು ಹೋರಾಡು ತ್ತಾರೆಂದೂ ಕಿಳಿದುಕೊಂಡಿದ್ದ ನು. 

ಶಿವಾಜಿಯ ಈ ಅತಿ ವಿನಯದ ಸತ್ರ; ವನ್ನು ನಿರಾಕರಿಸಿದನು, 
| “ನೀನು ನಮ್ಮ ರಾಜ್ಯದ ಒಬ್ಬ ), ಹಮಾನ್ಮಾ ಕನ ಮಗ, ಡೆಲ್ಲಿ ಬಾದ 

ಸಹರ ದಕ್ಕನ್‌ ಸರ್ನಾಧಿಕಾರಿಗೆ ಸಮೌನಸ ಂಧತೆಯಿಂದ ಪತ್ರ ಬರೆಯಲು 

ನಿನಗೆ ಅಧಿಕಾರವಿಲ್ಲ. ಸರಿಯಾದ ಸಂದರ್ಭದಲ್ಲ ನಿನ್ನ್ನ ವಚಾರಣೆಯಾಗು 
ತ್ರೆ” ಎಂದು ಉತ್ತರ ಬರೆದು ಕಳುಹಿಸಿದನು. 

ಟಿ ನತ್ರವನ್ನು ನೋಡಿ. ಶಿನಾಜಿಯು ಸಂತೋಷಸಟ್ಟ ನು. ತಂದೆಯ 
ಬಿಡುಗಡೆಯನ್ನು ಹೊಂದಲು ತಾನು ತನ್ನ ಕೋಟಿಗಳನ್ನೆ ಆ ಲ್ಲಾ ಮೊಗಲರಿಗೆ 
ಒಪ್ಪಿ ಸುವುದಾಗಿ' ಬರೆದಿದ ನನು. ತಾನು ಮೊಗಲ್‌ ಸಾಮ್ರಾ ಜರ ಅಧಿಕಾರಿ 
ಯಾಗುವುದಾಗಿ ಬರೆದಿದ್ದೆ ನು. ಔರಂಗಸೇಬನ ಈ ಪತ್ರದಿಂದ ಶಂಟಿ ಹರಿದು 
ಹೋಯಿತು. ಧರ್ಮಸೆಂಕಟವು ತಪ್ಪಿಹೋಯಿತು, ಇನ್ನು ಮೊಗಲರ 


ಛತ್ರಸತಿ ಶಿವಾಜಿ ಲಳ 


ಕಡೆಯವರು ಬಂದು ಕೇಳಿದಕೆ ಔರಂಗಸೇಬನ ಕಡೆ ಕ್ಸೈ 'ತೋರಿಸಿದರಾಯಿತಶು. 
ಈ ಸಶ್ರವನ್ನೇ ಅವರ ಮುಖಕ್ಕೆ ಹಡಿದರಾಯಿಸು ಎಂದು ನಿರ್ಧಾರ 
ಕ 

ಬು ತನ್ನ ಸಂಗಡಿಗರೊಂದಿಗೆ “ಈ ಔರಂಗಸೇಬನು, ತಾಜಾ 
ಮುಸಲ್ಮಾನ ' ಅವನ 'ಬುಡಾಖಂಡಿತವಾದ ಮಾತು-ನನಗೆ ಒಪ್ಪಿದೆ. ಇನ್ನು 
೬. ಇಕಿ, ಸಾಮರ್ಥ್ಯಗಳ ಮಾತು. ನಮಗೂ ಅವರಿಗೂ ಯುದ್ಧ ಜಾಡರ 
' ನಿಂತು ಹೋರಾಡುವ ಸಾಮಥ್ಲ ಬು ಇಂದು ನಮಗಿದೆ. ಮೊಗಲರ ದಂಡು 
ಅತ್ಯಂತ ದೊಡ್ಡ ದು. ನಾವು 'ಅದನ್ನು ಮರೆಯಬಾರದು ಆದರೆ ಆ ದಂಡು 
ಅತ್ರ ಕಡೆ ಬಂಗಾಳಕ್ಕೆ ಹರಿಯುತ್ತಿದೆ. ಬಂಗಾಳದಲ್ಲಿ ವಿದ್ವೇಷವು ಪ್ರಬಲ 
ವಾಗಿ ಎದ್ದಿಡೆ, ಮತ್ತೊಂದು `ಹೊಗಲ್‌ ಸೈನ್ಯವು ಗುಜರಾಶಿಗೆ ಪ್ರವೇಶ 
ಮಾಡಿದೆ. ರಾಜಪುಠಾಣವು ಶಾಂಶವಾಗಿದೆ ಎಂದು ಹೇಳುವಂತಿಲ್ಲ. ಅದು 
ಮೊಗಲ್‌ ಸಾಮ್ರಾಟಿದ ಕುತ್ತಿಗೆಯಲ್ಲಿಯೇ ನೇತುಬಿದ್ದಿರುವ ಉರುಳಿನಂಶಿದೆ, 
ಈ ದಖನ್ನಿನಲ್ಲಿರುವ ಸೈನ್ಯವು | ಇಂದು ನಮಗೆ ಸರಸಾಟಯಲ್ಲ” ಎಂದು ಧೈರ್ಯ 
ಮಾಡಿಕ ನಂಡನು. | 

ನಾವಾಗಿ ಔರಂಗಸೇಬನ: ಮೇಲೆ ಬೀಳುವ ಕಾಲವಿನ್ನೂ ಬಂದಿಲ್ಲ. 
ನೋಡೋಣ ಎಂದು ಸಮಾಧಾನ ಮಾಡಿಕೊಂಡನು. 

ಔರಂಗಸೇಬನು ಶಿನಾಜಿಯ ಮೇಲೆ ಯುದ್ಧ ಮಾಡಬೇಕೆ, ಬಿಜಾ 
ಪುರದ ಮೇಲೆ ಯುದ್ಧ ಮಾಡಬೇಕೆ? ಎಂಬ ದ್ದ ದ್ದ ದಲ್ಲಿ ಬಿದ್ದನು. ಔರಂಗ 
ಸೇಬನು ಅಕಿ ಬುದ್ದಿ ನಂತ. ಈ ಪ್ರಸಂಚದಲ್ಲಿ ಮತ ಬ್ಬರೊಡಕೆ ಆಲೋಚನ 
ಮಾಡುನಂಥಾ ನಿಷಯನೇ ಇಲ್ಲವೆಂದು ನಂಬಿದಂಥಾ ಮನುಷ್ಯ, ದೊಡ್ಡ 
ದೊಡ್ಡ ರಾಜರು ಚಕ್ರವರ್ತಿಗಳು ಆಲೋಚನೆ ಮಾಡುತ್ತಾರಲ್ಲ, ಅದೇಕೆ? 
"' ಅದು ಅವರ ನಿಶ್ಶ ಕ್ರಿ, ಇದೇ ಔರಂಗಸೇಬನ ಕೀರ್ಮಾನ, 
| 'ಶಿಪಾಜಿಗೆ pr ರಾಜ್ಯನಾದರೂ ಎಷ್ಟು ? ಸಹ್ಯಾದ್ರಿಯ ಕೋಗಿನಲ್ಲಿ 
"ಒಂದು ಪಟ್ಟಿ. 

ad ರಾಜ್ಯವು ಅಂಥದಲ್ಲ. ದಖನ್‌ ಎಲ್ಲವನ್ನೂ ಆವರಿಸಿ 
ಕೊಂಡಿರುವ ರಜ್ಜ, ಸಂಪದ್ಭರಿತವಾದ. ರಾಜ್ಯ. ಮೂರು ನಾಲ್ಕು ಶಶ 
ಮಾನಗಳಿಂದ ಬೇರೂರಿರುವ ರಾಜ್ಯ. ಅವರು ಫಿಜನಾಗಿಯೂ ನಮಗೆ 


೯೦ ಛತ್ರಸತಿ ಶಿವಾಜಿ 


ಅಧೀನರಲ್ಲ.  ಉಪಚಾರಕ್ಕಾಗಿ ಡೆಜ್ಞಯ ಬಾದಷಹನನ್ನು ಗೌರವಿಸುತ್ತಾರೆ. 
ಬಿಜಾಪುರವನ್ನು ಹೊಡೆದುಹಾಕಿದರೆ ದಕ್ಷಿಣದಲ್ಲಿ ರಾಮೇಶ್ವ ರದವರೆಗೆ ಡೆನ್ನಿಯ 
ಚಕಾ ಧಿಸತ್ತವು ಬೆಳೆದಂತಾಗುತ್ತದೆ. ಆಗಲೀಗ ಹ ಮೊಗಲ್‌ 
ಚಕ್ರಾಧಿಸತ್ಯವು ಜಗತ್ತಿನಲ್ಲಿಯೇ ದೊಡ್ಡದು ಎಂದು ಹೇಳಿಕೊಳ್ಳುವುದು 
ಒಪ್ಪತ್ತದೆ. . ಇಲ್ಲದಿದ್ದರೆ ಬರೀ ಬಡಾಯಿ. ಎಷ್ಟು ದಿನ ಬಯಲಾಗದೇ 
ಇದ್ದೀತು? ? ಬಿಜಾಪುರವನ್ನು ನಾವು ಗೆದ್ದು ಬಿಟ್ಟಿ ರೆ ಬಿಜಾಪುರ ಮತ್ತು 
` ಮೊಗಲ್‌ ರಾಜ್ಯದಲ್ಲಿ ಮಧ್ಯದಲ್ಲಿ ಸಮಜ ಸ್ಸ ಕೊಂಡು ಬೋನಿನ 
ಸಿಕ್ಕಿಕೊಂಡ ಇಲ್ಲಿಯಂತಾಗುತ್ತಾನೆ ಎಂದು ಆಲೋಚನೆ ಮಾಡಿಕೊಂಡನು. 
ಸೈನ್ಯಗಳನ್ನೆಲ್ಲಾ ಬಿಜಾಪುರದ ಕಡೆ ಹೊರಡುವಂತೆ ಆಜ್ಞೆ ಮಾಡಿದನು. 
ಆನೆಗಳು, ಕುದುರೆಯ ಸೈನ್ಯಗಳು, ಒಂಬೆಯ ಸೈನ್ಯಗಳು, ಕಾಲಾಳು ಭಟರು 
ಆಯುಧಗಳ ಸಮೇತವಾಗಿ ದಕ್ಷಿಣಕ್ಕೆ ಹೊರಟರು. ಅವರವರ ಹೆಂಡಿರನ್ನು 
ಕಟ್ಟಿಕೊಂಡು ಸಾಮಾನುಗಳನ್ನು ತಲೆಯಮೇಲೆ ಹೊತ್ತುಕೊಂಡು ಸೈನಿಕರು 
ಹೊರಟರು. `ಆ ಕಾಲದ ಪದ್ಧ ಕಿಯು ಹಾಗೆಯೇ ಇದ್ದಿ ತು ಫಿರಂಗಿ ಗಾಡಿ 
ಗಳು ಹೊರಟರು. ಅವುಗಳನ್ನು ಹಾರಿಸುವ ಯೋದರು ಬರ್ಕಿಯವರು, 
ಯೂರೋಪಿಯನ್ನರು. ಅವರೆಲ್ಲರೂ ಮುಂದೆ ಮುಂಜಿ ಹೊರಟರು. 
ಅಂಗಡಿಗಳವರಾ.. ಅಟಿಪಾಟಿಗಳವರೂ ಹೊರಟರು ಆ ಸೈನ್ಯವು ಹೊರಡುವ 


ದೃಶ್ಯವನ್ನು ನೋಡಿದರೆ ನಗರಕ್ಕೆ ನಗರವೇ ಎದು ನಡೆಯುವಂತೆ ಭಾಸ 
ಎ 
ವೌಗುತ್ತಿ ದ್ದಿ ತು. 


ಔರಂಗಸೆ (ಬನ ಸೈನ್ಯಗಳು ಬಿಜಾಪುರದ ಕಡೆಗೆ ಹೊರಟನೆಯೆಂದು 
ಸುಲ್ತಾನನಿಗೆ ವರದಿಯಾಯಿತು, ಸುಲ್ತಾನನು ದಕ್ಕನ್‌ ಸರ್ವಾಧಿಕಾರಿ 
ಔರಂಗಸೇಬನಿಗೆ ವಿನಯದಿಂದ ಪತ್ರ ಬರೆದನು. | 

“ಡೆಲ್ಲಯ ಬಾದಷಕ್‌ರ ಅನುಗ್ರಹವು ಬಿಜಾಪುರದ ಮೇಲಿದೆ. ನಮಗೂ 
ಬಾದನಷಹರನರಿಗೂ ಸ್ನೇಹ ಸೌಜನ್ಯಗಳಿವೆ. ಬಾದಷಹರ ಪುತ್ರರಾದ ನೀವು 
ನಮ್ಮ ಮೇಲೆ ಯುದ್ದಕ್ಕೆ ಬಂದು ತರವಲ್ಲ. ನಾವು ನಿಮ್ಮೊಡನೆ 
ಎಂದೆಂದಿಗೂ ಯುದ್ಧ ಮಾಡುವವರಲ್ಲ.. ಅಖೈರಾಗಿ ನಾವೂ ನ: 
ಮುಸಲ್ಮಾನ್‌ ಸೋದರರೆಂಬುದನ್ನು ಮರೆಯಬಾರದು” ಎಂದು ಸುಲ್ತಾನನು 
ಸತ್ರ ಬರೆದಿದ್ದನು. 


ಛತ್ರಪತಿ ಶಿವಾಜಿ ೯೧ 


ಆ ಪತ್ರವು ಅಹವ ನದ್‌ನಗರದಲ್ಲ ಔರಂಗಸೇಬನ ಕೈ ಸೇರಿತು. ಔರಂಗ 
ಸೇಬನು ಸತ್ರವನ್ನು ಪರಿಶೀಲಿಸಿದನು. ಆ ಪತ್ರದಲ್ಲಿ "ವ ಕೋಚಸ ಸುವಂಥಾ 
ಸಟ! ಇಟ ಎಂದು ಹೇಳಿ ರಾಯಭಾರಿಗಳನ್ನು ಹಿಂದಕ್ಕೆ 
ಕಳುಹಿಸಿದನು. 

'ಡೆಲ್ಲಿಯ ದರ್ಬಾರಿನ ಖಾಜೀ ಸಾಹೇಬರು ಬಂದು ಔರಂಗಸೇಬನಿಗೆ 
ಭೇಟಿಯಿತ್ತರು. ಔರಂಗಸೇಬನು ಅತ್ಯಂತ ಗೌರವದಿಂದ ಖಾಜೀಸಾಹೇಬ. 
ರನ್ನು ಭೇಟಮಾಡಿದನು. | 
' ಖಾಜೀ ಸಾಹೇಬರು “ಔರಂಗಸೇಬ್‌ 1 ಬಿಜಾಪುರದ ಮೇಲೆ ನೀನೇಕೆ 

ಯುದ್ಧಕ್ಕೆ ಹೊರಟದ್ದೀ?ಿ « ಅವರಿ-ದ ನಮ್ಮ ದರ್ಬಾರಿಗೆ ಏನು ಅಪಚಾರ 
ನಡೆದ? ಅಥವಾ ರಾಜ್ಯವನ್ನು ಆಕ್ರಮಿಸುವ ಅಭಿಲಾಷೆಯಿಂದ ಹೊರಟ 
ದ್ಹೀಯಾ? ಅದು ಹಿಂದುಗಳ ರಾಜ ವಾಗಿದ್ದರೆ ನಿನ್ನ ಅಭಿಲಾಷ ನ್ಯಾಯ 
ವಾಗುಕ್ತಿತ್ತು. ಅದೂ ಮುಸಲ್ಮಾನ್‌ ಜಾ ಆ ಸುಲ್ತಾನನು. ಮೊದಲಿ 
ನಿಂದಲೂ ನಮಗೆ ಅಧೀನನಾಗಿಯೇ ಇದ್ದಾನೆ 'ಅವನ "ಮೀರೆ ಯುದ್ಧ 
ಮಾಡುವುದು 'ಧರ್ಮವಾದೀತೆ ?” ಎಂದು ಹೇಳಿದರು. 

ಔರಂಗಸೇಬನು “ಖಾಜೀ ಸಾಹೇಬರೆ ! ನೀವು ಹೀಗೆ ಹೇಳಿದ ಮೇಲೆ 

ನಾನೇನು ಹೇಳುವುದು ಬಹುಸಃ ಬಾದಸಷಹರನರು ತಮ್ಮನ್ನು ಕಳುಹಿಸಿ 
ಕೊಟ್ಟಿರಬಹುದು ' ಬಾದಸಹರವರಿಗೂ ತಮಗೂ ಯಾವಾಗಲೂ ನನ್ನ 
'ಗೌರಣ್ಷೆವು ಸಲ್ಲುತ್ತಡೆ. ಬಾದನಹರು ಶಾಂಕಿಪ್ರಿಯರು. ಶಾಂತಿಯು ನಿಜ 

ವಾದ ಶಾಂತಿಯಾಗಿರಬೇಕು. ಮುಸಲ್ಮ್ಮಾನರೆಂದರಿ ಎಲ್ಲರೂ ಮುಸಲಾ ಒನರೇ 
ಆಗುತ್ತಾರೆಯೇ? ಅದರಲ್ಲಿ ಪ್ರಣ್ಯಪಾಃ ಗಳನ್ನು ಪರಿಶೀಲಿಸುವ ಅಗತ್ಯ ವೇ 
ಇಲ್ಲವೆ % ಪ್ಪುನಪ್ಪು ಗಳನ ನ್ಭ್ಬು ನೋಡಬೇಡವೆ 1p ಅಕ್ಕ ರ್‌ ಚಕ್ರ ನರ್ಕಿಗಳ 
'ಕಾಲದಲ್ಲಿ' ಕೂಡಾ, ಎಷ್ಟೋ ಮಂದಿ ಮ ನಿಸಲ್ಮಾನರನ್ನು  ಶೂಲಕ್ಟೇರಿಸಿಲ್ಲವೆ'? 
ನೀವು ಹೇಳುವುದರಲ್ಲಿ ನ್ಯಾಯವಿರಬೇಡವೆ, ಖಾಜೀ ಸಾಹೇಬರೇ?” 
ಎಂದನು. Be 
'ಕೌರಂಗಸೇಬ್‌ | ನಿನ್ನೆ ಅಂತರಂಗವನ್ನು ನಾನು ಬಲ್ಲೆ. ಬಿಜಾಪುರದ 
ಸುಲ್ತಾನನು ಸಿಯಾ ಗುಂಪಿಗೆ ಸೇರಿದವನೆಂದು ನಿನಗೆ ತಿರಸ್ಕಾರ. ಈ ರಾಜ್ಯ 
ದಲ್ಲಿ ೩ಷಯಾ-ಸುನ್ನಿ ನಿರೋಧವು ಶ್ಲೇಮಕಾರಿಯಲ್ಲ, ಮುಸಲ್ಮಾನರನ್ಲಿಯೇ 


೯೨ ಛತ್ರಪತಿ ಶಿವಾಜಿ 


ಒಡಕು ಬಂದು ಚಕ್ರಾಧಿಸತ್ಯವು ಚೂರುಚೂರಾಗಿಹೋಗುತ್ತ ಜೆ. ಅಲ್ಲಾನ 
ದೃಷ್ಟಿಯಿಂದ ಗ ಭಕತ ಒಂದೇ, ನಮ್ಮ ಸೇನಾಧಿಪತಿಗಳಲ್ಲಿಯೂ 
ಹಯಾಗಳಿದ್ದಾ ರೆ. ಆ ಭೇದವನ್ನು ಅಷ್ಟಾಗಿ ಎಳು 

“ಖಾಜೀ ಸಾಹೇಬರೇ! ಹೆಸರಿಗೆ ಮುಸಲ್ಮಾನರೆಂದುಕೊಂಡರೆ 
ಆಯಿತೇ! ನನಗೆ ಸಿಯಾರ ಮೇಲೆ ವಿರೋಧವಿಲ್ಲ, ವಿದ್ವೇಷವಿಲ್ಲ. ನಿಮಗೇನೂ 
ಭಯವಿಲ್ಲ. ನೀವು ಬಿಜಾಪುರಕ್ಕೆ ಹೋಗಿಬನ್ನಿರಿ. ಆ ಜನರನ್ನು ನೋಡಿ 
ಬನ್ನಿರಿ. ಅವರಲ್ಲಿ ಮುಸಲ್ಮಾನ ನ ರ್ಮದ ಲವಲೇಕವೂ ಇಲ್ಲ. ಆಕಾರ, 
ವೇಷಗಳು ಮುಸಲ್ಮಾನರದಾಗಿದ್ದರಿ ಆಯಿತೆ? ಸುಲ್ತಾನನಾಗಲಿ ಮತ್ತಾವ 
ಸರದಾರನಾಗಲೀ ಮಸೀದಿಗೆ ಹೋಗುವುದೇ ಇಲ್ಲ. ಪ್ರಾರ್ಥನೆ ಮಾಡು 
ವುದಿಲ್ಲ. ಹೆಂಗಸರಿಗೆ ಮುಖ ಸರಣಜೆಗಳಿಲ್ಲ ಮದುವೆಯ ವ್ಯವಸ್ಥೆ ಯಿಲ್ಲ. 
ರಾಜಕುಲದ ಹೆಂಗಸರು ನಿರ್ಲಜ್ಜ ಸ್ತ್ರೀಯರು. ಅವರು ಸ್ನಾನ ಮಾಡುವುದ 
ಕ್ಯಾಗಿ ಸುಂದರವಾದ ಕೊಳಗಳನ್ನು ಕಟ್ಟಿದ್ದಾರೆ, ಆ ಕೊಳಗಳಲ್ಲಿ ಬೆತ್ತಲೆ 
ಜಲಕ್ರ್ರೀಡೆಯಾಡುತ್ತಾರೆ. ಬಿಜಾಪುರದ ದರ್ಬಾರು ಐಶ್ವರ್ಯ, ಭೋಗ, 
ಅಲಂಕಾರ, ವ್ಯ ಸ ಭಿಚಾರಗಳಿಂದ ತುಂಬಿಹೋಗಿಣೆ. ಅವರನ್ನು ಮುಸಲ್ಮಾನ 
ರೆನ್ನಲಾದೀತೆ ? ? ಗೋಲ್ಕ ಂಡದನರೂ ಅವರೂ ಘು ಆ ಜನರಲ್ಲಿ 
ದೇವರಲ್ಲಿ ಭಯನಿದೆಯೋ? ಖುರಾಥಿನಲ್ಲಿ ನಂಬಿಕೆಯಿಡೆಯೇ? ನೀನೇ 
ಹೋಗಿ ನೋಡಿಬನ್ನಿರಿ. ಮುಸಲ್ಮಾನರ ನೇಷಭೂಷಣಗಳನ್ನು ನೋಡಿ 
ಭ್ರಮಿಸಬಾರದು. ಹೆಂಗಸರಲ್ಲಿ ಅದೂ ಇಲ್ಲ. ರಾಜಸ್ತಿ ಯರು. ಹಿಂದೂ 
ಹೆಂಗಸರಂತೆ ಅಲಂಕರಿಸಿಕೊಳ್ಳುತ್ತಾ ಶ್ನಾರಿ, ಅಬ್ಬಬ್ಬಾ! ಬಿಜಾಪುರ, ಗೋಲ್ಕಂಡ 
ಗಳು ಮುಸರ್ಲ್ಮಾ ಧರ್ಮಕ್ಕೆ ಅಣಕಿಸುವ ಸೆ ಸೈತಾನಿಗಳಂತಿವೆ. ಅದಕ್ಕಾಗಿಯೇ 
ಮೊದಲು ಆ ರಾಜ್ಯಗಳ ಮೇಲೆ ಯುದ್ದ ಮಾಡಬೇಕೆಂದು ನಿಶ್ಚ ಯಿಸಿಜೆ ನೆ, 
ಈ ಸೈನ್ಯವನ್ನು ತೆಗೆದುಕೊಂಡು ನಾನೇ ಹೊರಟಿ ನೆ, ಈವ ನನೊ. ಡನೆ 
ಬನ್ನಿರಿ. ಆ ರಾಜ್ಯದಲ್ಲಿ ತಾಜಾ ಮುಸಲಾ ನಕೊಬ್ಬ ನಿದ್ದ ರೆ ನಾನು ಬಿಟ್ಟು 
ಹಿಂದಕ್ಕೆ ಬರುತ್ತೇನೆ, “ನೀವೇ ಸಾಕ್ಷಿ 

ಖಾಜಿಯನರು ಮುಂಜಿ ಮಾತನಾಡಲಾಗಲಿಲ್ಲ. 

ಇಷಟ ನಾನು ನಿನ್ನೊಡನೆ ರಳೊಪ್ಪುವುದಿಬ್ಬ. ಹೇಗಾದರೂ 

ಮುಸಲಾ ನರ ನಡುವೆ ಯುದ್ಧ ವನ್ನು ನೋಡಿ ನಾನು ಸಹಿಸಲಾರೆ. ಈ 


ಛತ್ರನಕಿ ಶಿವಾಜಿ ೯ಕ್ಷಿ 


ಯುದ್ಧ ದಲ್ಲಿ ಸಾವಿರಗಟ್ಲಿ ಮುಸಲ್ಮಾನರ ವಭೆಯಾಗುತ್ತದೆ. ಜಿಲ್ಲಿಯಲ್ಲಿಯೂ 
ಸುಖಭೋಗಗಳಲ್ಲಿ ಮುಳುಗಿರುವವರಿವ್ದಾರೆ. ಬಿಜಾಪುರದಲ್ಲಿಯೂ 
ಸುಲ್ತಾನರೂ ಅವರು ಸಂಗಡಿಗರೂ ಹಾಗಿರಬಹುದು. ಐಶ್ವರ್ಯದಲ್ಲಿ ಆ 
ಜೋಷಗಳು ಅರಿಯಡೆಯೇ: ಹುಟ್ಟಿಕೊಳ್ಳುತ್ತವೆ. ಅಷ್ಟು ಮಾತ್ರದಿಂದ 
ಮುಸಲ್ಮಾನ್‌ ರಾಜ್ಯವೇ ಅಲ್ಲವೆಂದು ನಾನೊಪ್ಪಲಾಗುವುದಿಲ್ಲ. ಸೀನು 
ಯುದ್ಧ ಮಾಡಿ ಗೆದ್ದು ಸುಲ್ತಾನನನ್ನು ಹೊಡೆದುಹಾಕುತ್ತಿ ' ಎಂದು 
ಎಂದುಕೊಳ್ಳೋಣ. ಅಲ್ಲಿ ಒಬ್ಬ ಫೌಜುದಾರನನ್ನೋ ಮತ್ತು ಒಬ್ಬ 
ಮಹೋನ್ನತ ಆಧಿಕಾರಿಯನ್ನೋ ನೇಮಿಸುತ್ತೀರಿ. ಅನನಿಂದ ಮುಸಲ್ಮಾನ್‌ 
ಧರ್ಮದ ಉದಾ ರವಾಗುವುದೆಂದು ನೀನೂ ನಂಬಲಾರ್ಕೆ ನಾನೊ ನಂಬುವು 
ದಿಲ್ಲ ಸಿನ್ನ ಮನಸ್ಸಿನಲ್ಲಿ ಒಂದು ಬಾರಿ ದ್ವೇಷವು ಹುಟ್ಟದ ಮೇಲೆ: ಆದು 
ಪೂರೈ ಸಲೇಬೇಕು. ಅದು ನಿನ್ನೆ ಸ್ವಭಾವ. ಬಾದಸಹರು ನನ್ನನ್ನು ಪ್ರೇರಿಸಿ, 
ಕಳುಹಿಸಿಕೊಟ್ಟರು. ನಾನು ಬಂದೆ. ನನಗೆ ನಿಫಲನಾದೆನೆಂದು ವಿಷಾದವಿಲ್ಲ, 
ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನಿನಗೆ ಅತ್ಯಂತ ಕೋಪ 
ಬಂದಾಗ, ನಿನ್ನ ಹೃದಯದಲ್ಲಿ ರೋಷಾಗ್ನಿಯು ಜ್ವಲಿಸುತ್ತಿರುವಾಗ ನನ್ನ 
ಮಾತುಗಳನ್ನು ಸ್ಮರಣೆಮಾಡಿಕೋ. ಅಸ್ಟ್ರೇ ನಾನು ನಿನ್ನಲ್ಲಿ ಬೇಡುವ 
ಯಾಚನೆ,” ಎಂದು ಹೇಳಿ ಡೆಲ್ಲಿಗೆ ಪ್ರಯಾಣ ಮಾಡಿದರು. 

ಓಔರಂಗಸೇಬನು ಮುಂದೆ ಮುಂದಿ ಪ್ರಯಾಣ ಬಿಳೆಸಿದನು. 

ಸುಲ್ತಾನನು ಮಧ್ಯೆ ಮಧ್ಯೆ ನಾಲ್ವಾರು ಪ್ರಾರ್ಥನಾ ಪತ್ರಗಳನ್ನು 
ಕಳುಹಿಸಿದರು. ಎಲ್ಲವೂ ವ್ಯರ್ಥ, ಬಿಜಾಪುರದ ಸೈನ್ಯಗಳು ಎಲ್ಲಿಯೂ 
 ಔರಂಗಸೇಬನನ್ನು. ಎದುರಿಸಲಿಲ್ಲ. ಆದರೆ ಬಿಜಾಪುರದ ಸೇನಾಧಿನಕಿಗಳು 
ನಿರಾಶೆಯಿಂದ ಇರಲಿಲ್ಲ. 

ಸೇನಾಧಿಪತಿಗಳೆಬ್ಲರೂ ಸುಲ್ತಾನನ ದರಬಾರಿನಲ್ಲಿ ಸೇರಿದರು. 
“ಜಹಪನ್ಮ್ಯಾ ತಮಗೆ ಭಯವು ಅಂಕುರಿಸಿರುವಂತಿದೆ. ನಾವುಗಳು 
ನಿರ್ವೀರ್ಯರಲ್ಲ. ನಮ್ಮ ಸೈನ್ಯಬಲವು ಪ್ರಚಂಡವಾಗಿದೆ. ನಿಜವಾಗಿಯೂ 
ನಮ್ಮ ತೋಪುಗಳಿಗೆ ಸಮಾನವಾದ ತೋಪುಗಳು ಮೊಗಲ್‌ ಸೈನ್ಯದಲ್ಲಿಲ್ಲ. 
ನಾವು ಟರ್ಕಿ, ಅಬಿಸೀನಿಯಾ, ಅರಬ್‌, ಆಫ್‌ ಗನ” ರಾಷ್ಟ್ರಗಳಿಂದ ತಮ್ಮ 
ಸೇವೆಗೆ ಬಂದಿದ್ದೇವೆ. ಆದಿಲ್‌ಷಾಹಿಯ ಖ್ಯಾತಿಯು ಆ ರಾಜ್ಯಗಳಲೆಲ್ಲಾ 


೪೪ ಭತ್ರಸಕಿ ಶಿವಾಜಿ 


ಹರಡಿ ನಮ್ಮನ್ನು ಇಲ್ಲಿ ಗ್ಗೆ ಆಕರ್ಷಿಸಿದೆ. ನಮ್ಮ ಸೈನ್ಯಗಳು ಮೊಗಲ್‌ ಸೈನ್ಯ 
ಗಳಿಗಿಂತ ಯಾವ ಭಾಗದಲ್ಲಿಯೂ ಕಡಿಮೆಯಾಗಿಲ್ಲ. ನಮಗೆ ಅಪ್ಪಣೆಕೊಡಿ. 
ನಾವು ಕಟ್ಟ ಕಡೆಯವರಿಗೆ ಯುದ ಮಾಡುತ್ತೆ (ವೆ. ಔರಂಗನೇಬನು ಓಡಿ 
ಹೋಗದಿದ್ದ ಬ ನಮ ಕೈಲಿ ಸೆರಿ ಸಿರಿ ಬೀಳುತ್ತಾನೆ ನ. ಅಕನ ನ್ಕಾತ್‌ ರಣಕ್ಷೇತ್ರ 
ದಲ್ಲಿ ಮಡಿದರೆ ದಕ ಕೃರ್ಥರಾಜ್ಯವು ನಿಷ್ಕ ಆಟಿಕನಾಯಿತು” ಎಂದು ಹೇಳಿದರು. 
ಸುಲ್ತಾನನು ಇಷ್ಟವಿರಲಿ ಇಲ್ಲದಿರಲ್ಲಿ ಒಪ್ಪಿಕೊಳ್ಳ ನ ಲೇಚೇಕಾಯಿತು. 


ಬಿಜಾಪುರದ ಸೇನಾಧಿನತಿಗಳು ಯುದ್ಧಕ್ಕೆ ಸಿದ್ಧರಾದರು." ತೋಪು 
ಗಳನ್ನು ಸಿದ್ಧ ಪಡಿಸಿದರು. ಕೋಟಿಯನ್ನು ಭದ್ರೆ ತಳ ಸ ಕಂದಕಗಳನ್ನು 
ಸರಿಪಡಿಸಿ ಜಡಭರ್ತ್ಕಿ ಮಾಡಿದರು. ಐವತ್ತು: ಆಡಿ ಆಗಬದ ಎರಡು 
ಕಂದಕಗಳು ಕೋಟಿಯ ಸುತ್ತಲೂ ಹಟ್ಟಾವು ಬುಸುಗುಟ್ಟುವಂತೆ ಮೊರೆಯ 
ಲಾರೆಂಭಿಸಿತು. ಸೈನಿಕರನ್ನು ಹುರಿದುಂಬಿಸಿದರು. ಬಿಜಾಪುರದ ಸ್ಫನ್ಯವು 
ಪ್ರಚಂಡ ಸೈನ್ಯ. ಬಿಜಾಪುರದ ಸೈನಿಕರು ಯುದ್ಧದಲ್ಲಿ ಹೆಸರುವಾಸಿಯಾದ 
ವರು. ಸೇನಾಧಿಪತಿಗಳು ಅವರುಗಳಿಗೆ ಕೈ ತಂಬಾ ಸ ಕೊಟ್ಟು 
ಉತ್ತೆ (ಜನಗೊಳಿಸಿದ್ದ ರು, 

ಔರಂಗಸೇಬನ ಸೈನ್ಯವು ಬಿಜಾಪುರದ ಕೋಟಿಯನ್ನು ಸುತ್ತು ಗಟ್ಟ ತು. 
ಅಲ್ಲಲ್ಲಿ ಕಲುಮದ್ದು ಗಳನ್ನು, ತುಂಬಿ ಕೆಂದಕಗೆಳನ ನ್ನು ಮುಚ್ಚೆ ಧಾ 
ಸಾವಿರಾರು ಮೊಗಲ್‌ ಸೈನಿಕರು ಹೊರಟರು... ಕೋಟಿಯ ಎದುರಿನಲ್ಲಿ 
ಮಣ್ಣು ಕಲ್ಲುಗಳ ರಾಶಿಹಾಕಿ ಅದರ ಮೇಲೆ ಅಟ್ಟಣಿಕೆಗಳನ್ನು ಕಟ್ಟಿ ಪಿರಂಗಿ 
ಗಳನ್ನು ಏರಿಸಲು ಸಾಹಸಮಾಡುತ್ತಿ ದ್ದ ರು. ಬಿಜಾಪುರದ ಅಶ್ವಸ್ಥೈನ್ಯಗಳು 
ಪ್ರಸಿದ್ಧ ವಾದವ್ರೆಗಳು. ' ಅರಬ್‌, ಅಬಿಸೀನಿಯನ್‌ ಸೈನಿಕರು ಕುದುರೆ 
ಗಳನ್ನ ಸ ಧ್ವರ್ಯದಿಂದ ಮೊಗಲ್‌ ಸೈನ್ಯದ . ಮೇಲೆ ಬೀಳುತ್ತಿ ದ್ದರು. 
ವೀ ಸ್ಪೆನ್ಯಕ್ಕೆ ಒಂಟಿಗಳ ಮೇಲೆ ಒದಗುತ್ತಿದ್ದ ಆಹಾರ ಸಾಮಗ್ರಿ 
ಗಳನ್ನು ಲೂಹಿಮಾಡುತ್ತಿ ದ್ದ ರು. 

ವಾರಗಳು ಕಳೆದವು... ತಿಂಗಳುಗಳು ಹೊರಕಿದವು. ಔರಂಗಸೇಬನಿಗೆ 
ಜಯದ ಚಿಹೆ ಗಳೇ ಕಂಡುಬಾರದಾದವು. ಅವನು ಹಿಂಜರಿಯಲಿಲ್ಲ. 
ಮತ್ತೂ ಉದ್ದಿ ಗದಿಂದ ಮೊಗಲ್‌ ಸೆ ಸೈನಿಕರನ್ನು ಹುರಿದುಂಬಿಸುತ್ತಿದ್ದನು. 


ಛತ್ರಪಕಿ ಶಿವಾಜಿ ೯೫ 


ಶುಕ್ರವಾರ ಸಂಧ್ಯಾಕಾಲದಲ್ಲಿ ಬಿರ:ಗಸೇಬನು ತನ್ನೆ ಗುಡಾರದಲ್ಲಿ 
ಪ್ರಾರ್ಥನೆ ಮಾಡುತ್ತಿದ್ದನು. ; 

ಅವನ ಪ್ರಾರ್ಥನೆಯು ಪೂರೈಸುವ ಸಮಯಕ್ಕೆ ಸರಿಯಾಗಿ ಮಂತ್ರ 
ವಾದಿ ಹಹೀಂ ಉಲೂನಿಯು ತನ್ನ ಶಿಷ್ಯರಾದ ನಾಲ್ಕು ಮಂದಿ ಫಕೀರರೊಡನೆ 
ಔರಂಗಸೇಬನ ಸಟಿಭವನದ ಮುಂದೆ ಕಾಲುನಡಗೆಯಲ್ಲೇ ಬರುಕ್ತಿ ದ್ದನು. 

ಔರಂಗಸೇಬನು ದೂರದಿಂದಲೇ ಅವರನ್ನು ಕಂಡನು ವೇಷಗಳಿಂದ 
ಫಕೀರರೇದು ಆರಿತುಕೊಂಡನು. | 

ಅವನು ತನ್ನೆ ಅಂಗರಕ್ಷಕರನ್ನು ಕರೆದು “ಅಲ್ಲಿ ನೋಡಿರಿ, ಫಕೀರರು 
ಬರುತ್ತಿದ್ದಾರೆ... ಈ ಕಾಲದಲ್ಲಿ ಫಕೀರರನ್ನು ಸಂಬುವುದಕ್ಕಿಲ್ಲ. ಕೀರ 
ವೇಷದಲ್ಲಿ ದಗಾಕೋರರಿದ್ದಾರೆ. ರಾಜಕಾರಣಿಗಳದ್ದಾರೆ. ಘಾತುಕರಿದ್ದಾರೆ, 
ಈ ಯುದ್ದ ಕಾಲದಲ್ಲ ರಣಶ್ಸೇತ್ರದಲ್ಲಿ ನಿಜವಾದ ಫಕೀರರಿಗೆ ಏನು ಕೆಲಸವಿದೆ? 
ಅವರು ಏನೋ ಮೋಸದ ಸಂಚಿನಿಂದ ನನ್ನಲ್ಲಿ ಬರುತ್ತಿದ್ದಾರೆ. ನೀವು 
ಹೋಗಿ ಅವರನ್ನು ಚನಾಗಿ ಶೋಧಿಸಿರಿ. ಹೆಡರಬೇಡಿರಿ. ಅವರು ನಿಜವಾದ 
ಫಕೀರರಾಗಿದ್ದರ ನನ್ನಲ್ಲಿಗೆ ಬರಲು ಆಕ್ಲೆಸಣೆಯಿಲ್ಲ. . ಅವರು ಅಂತರಂಗ 
ಆಯುಧಗಳನ್ನು ಬಚ್ಚ ಟ್ಟು ಕೊಂಡು ಬಂದಿಲ್ಲವೆಂದು. ಖಾತ್ರಿಮಾಡಿಕೊಳ್ಳ 
ಬೇಕು. ಸಾಚಾ ಫಕೀಂರೆಂದು ಖಾಶ್ರಿಯಾದರೆ ನನ್ನಗೆ ಕರತನ್ನಿರಿ” 
ಎಂದು ಹೇಳಿ ಕಳುಹಿಸಿದನು. 

ಅಂಗರಕ್ಷಕರು ಓಡಿಬಂದು ಆ ಫಕೀರರ ಗುಂಪನ್ನು ತಡೆದು ನಿಲ್ಲಿಸಿದರು. 

ಹಷೀಂ ಉಲೂಮಿಯು ನಗುತ್ತಾ “ನಾವು ಯುವರಾಜರ ಭೇಟಿಗೆ 
ಹೋಗುತ್ತಿ ದ್ವೇವೆ. ನಮ್ಮಸ್ನೇಕೆ ತಡೆಯುತ್ತೀರಿ?” ಎಂದು. ಪ್ರಶ್ನೆ 
ಮಾಡಿದನು. 
| ಆ ಅಂಗರಕ್ಷಕರು “ನೀವು 'ಫಕೀರರಂತೆ ಕಾಣುತ್ತೀರಿ. ಈ ಯುದ್ಧ 

ಭೂಮಿಯಲ್ಲಿ ನಿಮಗೇನು ಕೆಲಸ?” ಎಂದರು. ' 

"ಕೆಲಸವಿಲ್ಲದೆ. ಬರುತ್ತಾರೆಯೇ? ನೀವು. ಯುನರಾಜರಿಗೆ ತಿಳಸಿರಿ. 
ನಾವು ಐವರೂ ಅವರ ದರ್ಶನಾರ್ಥವಾಗಿ ಬಂದಿದ್ದೇವೆಂದು. ಅವರು 
ನಮ್ಮನ್ನು ಸಂತೋಷದಿಂದ ನೋಡಬಯಸುತ್ತಾರೆ.? 

ಅಂಗರಕ್ಷಕರಲ್ಲೊಬ್ಬನು «ಫಶೀರರೇ. ನೀವುಗಳು ಯುವರಾಜರ ಭೇಟಿ 
ಮಾಡುವುದಕ್ಕೆ ಯಾವಾಗಲೂ ಅಡ್ಡಿಯಿಲ್ಲ. ಇದು ಯುದ್ಧದ ಸಮಯ. 


೯೩  ಭೆತ್ರಪತಿ ಶಿವಾಜಿ 


ಈ ಬಿಜಾಪುರದಲ್ಲಿ ಬಹಳ ಮುಂದಿ ಮಾಯಾನಿಗಳುು. ಮಂತ್ರಗಾರರು ಇದ್ದಾ 
ರೆಂದು ಕೇಳಿದ್ದೇವೆ, ಅದು ಹೇಗೆ ಇಲಿ. ಯುದ್ಧದ 3 ನಂತೆ ನಿಮ್ಮ 
ಗಳನ್ನು ಹೋದನೆ ಮಾಡದೇ ಯುವರಾಜರ ಭೇಟಿಗೆ "'ವಿಡುವಾತಿಲ್ಲ. ಬ 
ನಮ್ಮ ಕರ್ತವ್ಯ? ಎಂದು ಹೇಳಿದನು. ತ 
ils ನಗುತ್ತಾ, “ಹೌದು ಹೌದು. ಅನರನರ ಕರ್ತವ್ಯ 
ನನ್ನು ಆನರವರು ಪಾಲಿಸಬೇಕು. ಅದಳ್ಳೆ ಆಡಿ ್ಲಯೇನಿದೈೆ ಕೋವನ 


ಮಾಡಿ” ಎಂದು ಹೇಳಿ ತಮ ವಸ್ತು ಗಳನ್ನೆಲ್ಲಾ ತೆಗೆದು ಬಿಸುಟು ದಿಗಂಬರ 
ರಾಗಿ ನಿಂತುಕೊಂಡರು. 


“ಸರಿಯಾಗಿ ನೋಡಿರಿ, ನಮ್ಮಲ್ಲಿ ಗುಪ್ತ ಆಯುಿಧಗಳೇನೂ ಇಲ್ಲ. 
ನಾವು ಯುನರಾಜರ ವಿರೋಧಿಗಳಲ್ಲ. ಆವರ "`ತಾಕಾಂಕ್ಷಿಗಳು. ಆವರ 
ಪರಾಕ್ರಮದಿಂದಲೇ ನಾವಿಟ್ಟ ನಿರ್ಭಯರಾಗಿದ್ದೇವೆ. ಇಲ್ಲದಿದ್ದರೆ ನವಿ 
ರಾಜ್ಯದಲ್ಲಿರುಶ್ತಿ ರಲಿಲ್ಲ” ಎಂದು ಹೇಳಿದನು, 

ಅಂಗರಕ್ಷಕರು ಆ ವಸ್ತ್ರ ಗಳನ್ನ ಲ್ಲಾ ಪರೀಕ್ಷಿ] ಸಿದರು. ಚ ಲ್ಲಾ ಧರಿಸಿ 
ಕೊಳ್ಳು ವಂತೆ "ಫಕೀರರನ್ನು ಫ್ರಾ ರ್ಥಿಸಿದರು. “ನಮ್ಮ ನ್ನು ಮಿಸಬೇಕು. 
ನಮ್ಮ "ಶಿಸ್ತು ಕಾಪಾಡಲು ಕನ: ನ್ನು ಶೋಧಿಸಿದೆವು' » ತ ನೆಲ ಮುಟ್ಟ 
ಕ: ಮಾಡಿದರು. 

ಫಕೀರರು ವಸ್ತ್ರಗಳನ್ನು ಧರಿಸಿಕೊಂಡ ಮೇಲೆ “ನನ್ಮು ಜೊತೆಯಲ್ಲಿ 
ಬನ್ನಿರಿ” ಎಂದು ಹೇಳಿ ಯುನರಾಜರ ಗುಡಾರದೊಳಗೆ ಕರೆಜೊಯ್ಬು ರು. 

ಯುವರಾಜನು ಶೀಕ್ಷ ಇಷ್ಟಿ ಸ್ಟಿಯಿಂದ ಅವರುಗಳನ್ನು ನೋಡಿ “ಬನ್ನಿ ಠಿ 
ನೀವು ಊನ ರಾಜ್ಯದವರು? ಬ ಅಸೇಕ್ಲೆಯಿಂದ ನಮ್ಮ, ಲ್ಲಿಗೆ ಬಂಡಿ 
ದಿ ಸೀರಿ: ? ಎಂದು ಪ ಪ್ರಶ್ನ ಮಾಡಿದನು. 

ಹ ನಗುತ್ತಾ ಯುವರಾಜನನ್ನು ಹರಸಿದನು. “ಯುವ 
ರಾಜ! ನಾವು ಅಲ್ಲಾನ ರಾಜ್ಯದವರು. ಧರ್ಮಃ ಮೇಲೆ ಆಣಿಯಿಟ್ಟು 
ಎರಡು ಹಿತನಚನಗಳನ್ನು ಹೇಳಿ ಯ ಬಂದಿದ್ದೇವೆ” ಎಂದು ಹೇಳಿದನು. 

“ಹೇಳಿರಿ, ' ಏನು ಹೇಳಬೇಕೆಂದಿರುವಕೋ. ಅದನ್ನು ಸ್ಪಷ್ಟ್ಯವಾಗ 
ಹೇಳಿರಿ... ಭಯಪಡಬೇಡಿರಿ. ದೇವರನ್ನು ನಂಬಿದವರಿಗೆ ನಮ್ಮಲ್ಲಿ ) ಯಾವ 
ಭಯವೂ ಇಲ್ಲ,” 


X 


ಫತ್ರಸತಿಛ ಶಿವಾಜಿ ಇಂ 


ಅವರುಗಳನ್ನು ಆಸನಗಳ ಮೇಕೆ ಕುಳಿತುಕೊಳ್ಳುವಂತೆ ಸನ್ನೆ 
ಮಾಡಿದನು. 
“ಯುವರಾಜ ಈ ಚಿಜಾಸ್ಟುರವ್ರೆ ನುಸಲಾ ನ ರಾಜ್ಯ. ಉತ್ತರದಲ್ಲಿ 
ಡೆಲ್ಲಿಯು ಎಷ್ಟು ಮಟ್ಟಗೆ ಮುಸಲಾ ನ್‌ ಢರ್ಮಕ್ಸೆ ಆಧಾರವಾಗಿದೆಯೋ 
ಬಜಾಪುರವೂ ಅಷ್ಟೆ ಟ್ಟ ಗೆ ಧರ್ಮಕ್ಕೆ ಆಕರವಾಗಿದೆ. ಸುಲ್ಲಾನನು ಬಹಳ 
ದಿನಗಳಿಂದ ತ ನಾಗಿದ್ದಾನೆ ನೆ: ಅವನ ದೋಷವು ಲವಲೇಶವೂ 
ಕಂಡು ಬರುವುದಿಲ್ಲ. ನೀವು ಮಾಡುತ್ತಿ ರುಷ: ಯುದ ವು ಧರ್ಮಯುದ ವಲ್ಲ 


“ಯುದ್ಧವನ್ನು ನಿಲ್ಲಿಸಿ ಸುಲಾ ಸಾ ನನನ್ನು. ಹರಸ್ಕಿ ನವು ಡೆಲ್ಲಿಗೆ ಹಿಂತಿರುಗಿ 


ಹೋಗುವುದು ಕ್ರೀಯಸ್ಕರೆಷೆಂದು ಜಾ ಖಚಿತವಾಗಿ ಹೇಳುತ್ತೇನೆ. 
ಜೀವರ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ಇಷ್ಟು ಮಾತುಗಳನ್ನು 
ಮುಸಲಾ ಒನ್‌ ಧರ್ಮದ ಆಧಾರಸ್ತ ಉಭದಾತಿರುವ ಉುಷರಾಜನಲ್ಲಿ ಹೇಳಲು 
ಬಂದಿದೆ ಲ 


ಔರಂಗಸೇಬನು ಗಂಭೀರಭಾನನನ್ನು ತಾಳಿ “ಧರ್ಮೆಶ್ರವಣದೆ ಕಾಲವು 
ಖೂರಿಹೋಗಿದೆ. ಈಗ ಯುದ್ಧವು ನಡೆಯುತ್ತಿ ರುವ ಸಮಯ. ಧರ್ವಾದ ' 
ವಿಚಾರಕಣ್ಟ ಯುದ್ಧದ ವ್ಯವಹಾರಗಳಿಗೂ ಬಹಳ ದೂರವಿದೆ.ನಾನು ಸುಲ್ತ್ವಾ 


ನನ ಪ್ರಾಣವನ್ನು ಹರಣ ಮಾಡಲು ಬಂದಿಲ್ಲ. ' ರಾಜ್ಯವನ್ನು ಕಿತ್ತು ಕೊಂಡೆ 


ಹ ಚು ಬ ದಿಲ್ಲ. ಮೊಗಲ್‌ ಬಾದಸಷಹಠ ಸೈನ್ಯಕ್ಕೆ ಎಂದೂ 
ಅಸಜಯದ : ಶಂಕೆಯೇ ಇಲ್ಲ. ಯುದ್ಧ ವೆಂದರೆ ಬೆಣ್ಣೆ ಮುದ್ದೆಯನ್ನು 
ನುಂಗುವುಬಲ್ಲ. ಕಠಿಣವಾಗುತ್ತ ಜೆ, ಕಠೋರ ಪರಿಸ್ಥಿತಿಗಳು ಬರುತ್ತ ವೆ; 
ಏನೇ ಆಗಲಿ ಜಯವು ನಮ್ಮ ದು. ಯುಧ್ಧ ವು ಪೂರೈ ಸಿದ ನಂತಠ ನಾನೇ 
ಖುದ್ದಾಗಿ ಬಂದು ಸುಲಾ ೨ ನನನ್ನು ನೋಡಿ "ಹತ್ರ ಆಶೀರ್ವಾದಗಳಿಂದ ಹರಿಸಿ 
ಹೋಗುತ್ತೇನೆ... ಈ ರಾಜ್ಯವನ್ನು ಅವನಿಗೇ ಕೊಟ್ಟು ಹೋಗುತ್ತೇನೆ. 
ಧರ್ಮಸಾಕ್ಷ ನನ್ನು ಆಗ ಪಠೀಕ್ಷಿಸಿರಿ.. ಈಗ. ನಿಮಗೆ ವಂದನೆಗಳು. 
ಹಿಂತಿರುಗಿ ಹೋಗಿರಿ” ಎಂದು ಹೇಳಿದನು. | 
“ಯುವರಾಜ್ಯ ನಿನ್ನ ಮಾತುಗಳೆಲ್ಲವೂ ಸಶಿಯಾಗಿದೆ, : ಆದರೆ ಈ 
ಯುದ್ಧ ದಲ್ಲಿ ನಿನಗೆ ಜಯನಾಗುವುದ್ದಿ* . [೫ 


೪೮ ಕ್ರಪತಿ ಶಿವಾಜಿ 


ಔರಂಗಸೇಟನು ಕೈದ್ಧ ನಾಗಿ “ನೀವು ಸೋತಿನ್ಠರೋ ?” ಎಂದು 
ವ್ಯಗ್ರೈವಾಗಿ ಪ್ರಕ್ಸಿ ಮಾಡಿದೆನು. 

“ನಾನು ಜೋತಿಸ್ಯನಬ್ಲ. ಇದು ದೇವರ ಆಜ್ಞೆ, ಅದನ್ನು ನಾನೂ 
ಕಿವಿಗಳಿಂದ ಕೇಳುತ್ತಿ ದೆ ನೆ. ಕಣ್ಣುಗಳಿಂದ ಪ್ರ ತ್ರ ತ್ಯಕ್ಷನಾಗಿ ನೋಡುತ್ತಿದ್ದ 
ಯುನರಾಜ್ಯ ನನು. ಜೀವರ ರಾಜ್ಯದಿಂದ ಕೊಪ ಜಾ ಆ ದೈ ವವಾಣಿಯು | 
ನಿನಗೆ ಕೇಳುವುದಿಲ್ಲ. ಅದನ್ನು ನೋಡಲಾರೆ” | 

ಔರಂಗಸೇಬನು ಕೋಪೋದ್ರೇಕದಿಂದ ಬೆಂಕಿಯನ್ನು ಕಾರುತ್ತಾ 
“ಹೀನರು ಸುಲ್ತಾನನ : ಕಡೆಗಿದ್ದಾನೆಂದು ನನಗೆ ಹೇಳಲು ಈ ವೇಷವನ್ನು 
ಧರಿಸಿ ಫೀವು ಬಂದಿದ್ದೀರೋ? ನಿಮ್ಮು ಮಾತಿನಲ್ಲಿ ನಿಜನಿದ್ದರೆ ಆ ಜೇವರೇ 
ಸುಳ್ಳು” ಎಂದನು, 

ಉಲೂಮಿಯು ನಗುತ್ತಾ ಜು ನೀನು ಕೋನಿದಿಂದೆ ನೋಹ 
ಓಂದ ಅಧಿಕಾರ ಮುದದಿಂದೆ ನಾಸ್ತಿ ಕನಾಗುತ್ತಿರುವೆ. ದೇವರಿದ್ದಾನೆ. ದೇವರ 
ಮಾತುಗಳು ನನ್ನ್ನ ಕಿವಿಯಲ್ಲಿ ಬಿದ್ದು ಬಾಯಿಯಲ್ಲಿ ಆಡಿಸುತ್ತಿವೆ. ಪರೀಕ್ಷೆ 
ಮಾಡೋಣ? ಎಂದು ಶಾಶ್ಯದಿಂದ ನುಡಿದನು. yk 

“ಪರೀಶ್ಸೆ! ನರೀಕ್ಲೆಯಾಗುವುದಾದಕಿ ನನಗೂ ಸಂತೋಷ, ದೇನ್ಮ್ನ 
ರನ್ಸು ಪರೀತ ಮಾಡುವ ಅಗತ್ಯವಿಲ್ಲ.  ನಿನ್ಮುಂಥಾ ಪ್ರವಾದಿಗಳನು 
ನರೀಕ್ಷಿಸಲೇಬೇಕು. ನಾತು ಪರೀಕ್ಷೆಗೆ ಸಿದ್ಧ”. 

“ಹೆರವಿಲ್ವ ನನ್ನೀ ಮಾತು ಸಿದ್ದ. ಒಂದೇ ಒಂದು ದಿನ. ನಾಳೆ 
ಸೂರ್ಯನು ಮುಳುಗುವುದಕೊಳಗೆ ನನ್ನ್ನ ಪರೀಕ್ಷೆಯು ಪ್ರತ್ಯಕ್ಷವಾಗುತ್ತದೆ” 

“ಫಕೀರನೇ ಈ ಯುದ್ಧ ಕ್ಕಿಂತಲೂ ನನ್ನ ಮಾತು ನನಗೆ ಕಠೋರ 
ಸಾಗಿದೆ. ನಾನು ಬುದ್ಧಿ ಅರಿತೆಂದಿನಿಂದಲೂ ದೇವರನ್ನು ನಂಬಿದ ಮನುಷ್ಯ. 
ದೇವರ ಪ್ರೇರಣೆಯಾಗದೆ. ಹೆಜ್ಜಿಯಿಡುವನನಲ್ಲ. ಇಂದು ಪ್ರಾರ್ಥನೆ 
ಯಲ್ಲಿಯೂ ಜೀವರ ಪ್ರಸಾದವು ಲಭಿಸಿದೆ. ಫೆಕೀರನಾದ ನಿನೊ ಡನೆ 
ಬಡಾಯಿ ಕೊಚ್ಚು, ವುದಿಲ್ಲ. ನೀನು ಮೋಸಗಾರ. ಇಲ್ಲವೇ, ನಾನು ಭಾ ್ರಾಂತ, ಬ 

ಹೌದು ಹೌದು ! ನೀನು ಭ್ರಾಂತ, ಅದನ್ನು ನೂರು ಬಾರಿ ಳು, 
ದೇವರು ಬಾದಸಹರ ಮನೆಯ ಪುರೋಹಿತನಲ್ಲ. ನಿನ್ನ ಪ್ರಾರ್ಥನೆಯಲ್ಲಿ 


ಭತ್ರಪಕಿ ಶಿವಾಜಿ ೯೯ 


ಫಿನಗೆ ದೊರೆತ ದೇವರ ಪ್ರಸಾದವು ಭ್ರಾಂತಿ. ಆ ಭ್ರಾಂತಿಯೆನ್ನು ಬಿಡಿಸುವು 


ದಕ್ಕ ಜೀವರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ” 
“ವೃಥಾ ಮಾತುಗಳಿಂದ ಫಲವು. ನಿನ್ನೊಡನೆ ಪ್ರ ಸೆರೆಕ್ಕಿಗೆ ಈಗ 


ಸಿನ್ಧನಾಗಿಲ್ಲ.. ಮತ್ತೊಂದು ಅತ್ಪಣೆಯಾಗೊವವರೆಗೆ ನೀವುಗಳು ನಮ್ಮತಿಬಿರ 


ದಲ್ಲಿ ಬಂಧಿಗಳಾಗಿರಬೇಕು. ನಿಮ್ಮ ಬಿಡುಗಡೆಯು ಆ ಡೇವರ ಆಜ್ಞೆ 
ಬಂದಾಗ ಆಗುತ್ತದೆ.” ; 

“ಅಲ್‌ಬತ್‌ ! ನಾನೊ ನಿನ್ನನ್ನು ಪಠೀಕ್ರಿಸುತ್ತಿಲ್ಲ. "ಆ ಡೇನೆರು ಸರೀ 
ಸ್ಲೆಸುತ್ತಿಡ್ಲಾನೆ” ಎಂದು ಹೇಳಿ ಗುಡಾರದಿಂದ ಹೊರಟಿತು. 

ರಾಜಭಟರು ಅವರುಗಳಿಗೆ ಬಂದೀಖಾನೆಯ ದಾರಿಯನ್ನು ತೋ:ಿದೆರು. 

ಮಾರನೆಯ ದಿನ ಮಧ್ಯಾಹ್ನದ ಸಮಯಕ್ಕೆ ಡೆಲ್ಲಿಯಿಂದೆ 'ಸರಿದಾಠೆ 
ನೊಬ್ಬನು ನಾಲ್ಕು ಮಂದಿ ಬೆಂಗಾವಲಿನೊಡನೆ ಶಿಬಿರಕ್ಕೆ ಬಂದು ಸೇರಿದನು. 
ಶುರ್ತು ಯುವರಾಜರ ಭೇಟ ಮಾಡಬೇಕೆಂದು “ಗಾಬರಿಯಿಂದ ಹೇಳಿದನು. 
ಪ್ಲಾರಪಾಲಕರು ಯುವರಾಜರ ಅಪ್ಪಣೆ ಸಡೆದು ಆ ಸರತದಾರನನ್ನು ಡೇರೆ 
ಯೊಳಕ್ಕೆ ಕರೆದೊಯ್ದನು. ಅವನನ್ನು ನೋಡಿ ಯುವರಾಜನಿಗೆ ಆಸ್ಸಿರ್ಯ 
ವಾಯಿತು. | 

“ರೆಸೂಲ್‌, ಏನು ಬಂದಿದ್ದೀ ?” ಎಂದು ಪ್ರಶ್ಲಿಮಾಡಿಡನು. 

ರಸೂಲನು ಒಂದು ಲಕೋಟೆಯನ್ನು ಕೊಟ್ಟು ಸಲಾಂಮಾಡಿದೆನು. 
“ಇದನ್ನು ತಮ್ಮ ಕೈಗೇ ಒನ್ಸಿಸಬೇಕೆಂದು ಭಕ್ಷಿಯವರ ಹುಕ್ಕು ಆಗಿದೆ? fy 
ಇಂದು ಹೇಳಿದನು. 

ರಸೂಲನು ಬಾದಸಹರವೆರ ಖಾಸಾ ಬಳಗಕ್ಕೆ ಸೇನಿದಿನರು. 

ಔರಂಗಸೇಬನು ಲಕ್ಕೋಟೆಯನ್ನು ಬಿಚ್ಚಿ ಪತ್ರವನ್ನು ಓದಿಕೊಂಡನು. 
ಮತ್ತೊ ಮ್ಮ ಓದಿಕೊಂಡನು. ಮುಖವು ವಿವರ್ಣವಾಯಿತು. 

“ಮುರಾದ್‌, ಸಷಾಜ್‌ನಿಗೂ ಹೀಗೆಸತ್ರಗಳು ಹೋಗಿವೆಯೋ ?”ಎಂದಂ 
ಪ್ರಶ್ನೆಮಾಡಿದನು. ; 

ರಸೂಲನು “ಹೌದು. ಖಾವಂಜಿರ' ಅಲ್ಲಿಗೂ ತುರ್ತುಪತ್ರಗಳು 
ಹೋಗಿವೆ” ಎಂದು ಹೇಳ ಸಲಾಂ ಮಾಡಿದನು. 


ಸೆ 4 
೦4 NW [2 ಛಶ್ರಪತಿ ತಿನಾಜಿ 


ಆ ಪತ್ರ ದೆ ಪರಿಯು ಈ ರೀಕಿಯಾಗಿದ್ದಿ ಶು. 

“ಬಾದಸಹರ ಪ್ರಿಯಪುತ್ರರಾದ ಷಾ ಔರಂಗಸೇಟ್‌ ಬಹದ್ದೂ ರ್‌ರವರ 
ಖುಜೂರ್‌ ಸನ್ನಿಧಾನಕ್ಕೆ ಸರ್ಹಾಸಹಾ ಬಾದಷಹ ಸಹಜರ್ಹಾರವರಿಗೆದೇಹಾ 
ಲಸ್ಯವಾಗಿದೆ. ವಾಧಿಯು ಅತಿವೇಗದಿಂದ ನಿಷಮಾವಸ್ಥೆಗಿ ಬರುಕ್ತಿರುವಂತಿದೆ. 
ಹಕೀಂ ಹಜಾರ್‌ ಖ್ಯಾರವರು ಕೂಡಾ ಕ್ಸ ಬಿಟ್ಟ ರುವಂತೆ. ತೋರುತ್ತದೆ. 
ಇಲ್ಲಿಯ ವ್ಯವಸ್ಥೆ ಗಳಲ್ತ್ವಾ ಸರಿಯಾಗಿದೆ. ಹ್ಞುಂ ತಮ್ಮ ಸವಾರಿಯು 
ಇಲ್ಲಿದ್ದ ರೆ. ಒಳಿತಾಗುತ್ತಿತ್ತು. ನಮ್ಮೆಲ್ಲರಿಗೂ ಫೈರ್ಯವಾಗಿರುತ್ತಿ ತ್ತು. 
ಬಾದಸಹರವರಿಗೆ ಜಾ "ವ. tb | ಇದೆ. ದೊಡ್ಡ ಖಾಜೀ ಬಾರ್‌ 
ಹಸನ್‌ರವರು ಬಾದಷಹರ ಸನ್ನ್ಟಿಧಾನದಲ್ಲಿಯೇ ಇದ್ದಾ ಕ ದೇವರ ಆಜ್ಞೆ 
ಹೇಗಿರುತ್ತದೆಂದು ಹೇಳಲಾಗುವುದಿಲ್ಲ.” ey 

ನಿಮ್ಮ ವಿಶ್ವಾಸೀ, 
ಭಕ್ಷೀಗುಲಾಂ ಮಹಮದ್‌” 

ಈ ಪತ್ರವನ್ನು ಮತ್ತೊ ಮ್ಮ್ಮೆ ಚಾನು” 

ಸ್ನ 


ಪ 
ಓಲ್ಬಹೊತ್ತು ಯೋಚನೆ "ಮಾಡುತ್ತಿ ದ್ದು “ಮತ್ತೇನಾದರೂ ಹೇಳಿಕೆ 
ಕ ಎಂದು ಕೇಳಿದನು. 

ರಸೂಲನು ಕಿಸೆಯಿಂದ ಮತ್ತೊ ಂದುಲಕ್ಟೊ (ಟೆಯನ್ನು ತೆಗೆದು ಆದಬ್ಬಿ 
ಫಂದ ಯುವರಾಜನಿಗೆ ಒಸಿ ಸಿದನು. ; 

ಆ ಲಕ್ಟೋಟೆಯನ್ನು ಔರಂಗಸೇಬನು ಕ್ಸ ಗೆ wines 
ನೋಡಿದನು. ಮುಖದಲ್ಲಿ ಮಂದಹಾಸ 4% ಮಿಂಚಿತು, ಆತುರದಿಂದ 
ಏಕ್ಳ್ಯೋಟಿಯನ್ನು ಬಿಚಿ ಓದಿಕೊಂಡನು. ; 

ಅದು ಅನನ ಪ್ರಿಯ ಸೋದರಿ ರೋಷನಾರ ಬರೆದಿದ್ದ ಪತ್ರ. 

“ಪ್ರಾಣಪ್ರಿಯ “ಸರ್ಹಾಸಹಾ ಅಣ್ಣ ೪ ನವರಿಗೆ. ಇಲ್ಲಿ ಮಶ ರುಗ್ಗ್ಯ 
ಕಯ್ಯಾ ನ ನಾನು ಎಡೆಬಿಡದೇ ಅವನೆ ಸನ್ನಿಧಾನದಲ್ಲಿಯೇ ಇದ್ದೆ ನೆ. 
ಬಾರಿ ದೇವರು ಕಣ್ಣು ಬಿಟ್ಟು ನೋಡುವಂತೆ ತೋರುತ್ತಿ ಲ್ಲ. ಬಾದಸಸನು 
ಕಣ್ಣು ಮುಚ್ಚು ತಾ ನೆಂದು ಗಿ ಅನ್ನಿಸುತ್ತಿ ದೆ ಇಲ್ಲಿ ದರಬಾರಿನಲ್ಲಿ 
ಯಾವುದೂ ಸರಿಯಾಗಿಲ್ಲ. ಹಿರಿಯಣ ನ ನ ಕಡೆಯವರು ಅತ್ಯಂತ ಸಾಹಸ 
ಮಾಡುತ್ತಿ ದ್ದಾ ರೆ. ಬಾದಷಹರ ಬಾಯಿಂದ ಹಿರಿಯಣ್ಣ ದಾರಾನಿಗೆ ಪಟ್ಟ 


ಕಟ್ಟ ಬೇಕೆಂದು ಹೇಳಿಸಲು ಅಂತಃಪುರದಲ್ಲಿ ಅನೀಕರನ್ನು ಹಿನ 


ಯುಂಟಿ 


| ಛತ್ರಪತಿ ಶಿವಾಜಿ ೧೦೧ 


ಕ್ರಿ ದ್ದ್ದಾ ರೆ... ಅವರ ಕಡೆಯವರು ಸಮಸ್ತ ಸನ್ನಾ ್ಲಿಹೆಗಳನ್ನೂ ಸಿದ್ದೆ ಮಾಡಿ 
ತೊಂಡಿದ್ದಾ ರೆ. ನಾನು ಸರ್ವಪ್ರಯತ್ನ ಗಳನ್ನು nt ನಮ್ಮ ಇಡಿಯನರನ್ನು 
ಜಮಾಯಿಸಿದ ನೆ. ಪ್ರ ಸಮಯಕ್ಕೆ ನೀನು ಡಲ್ಲಯಲ್ಲಿ EY ನಮ್ಮೆ 
ದುರಾದ್ಯ ಸ್ಟ ಷೇರು ಭಾವಿಸುತ್ತೆ ಈ. ನೀನು ಶಕ್ಷಣ ಇಲ್ಲಿಗೆ ಹೊರಟು ೫ 
ಢ್‌ ಇಸು ಬರುವುದಕೊಳಗೆ ಇಲ್ಲಿ ಏನಾದರೂ "ವಿರೋಧವು ಎದ್ದರೆ 
ನಾನು ಪ್ರಶೃಕ್ಷನಾಗಿ ತಿರುಗಿಬಿದ್ದು ನನ್ನ ಸಾಹಸನೆ ನನ್ನೂ ಮಾಡುತ್ತೇನೆ. 
ದುರದ್ಭ 3 ತೈವಶಾತ್‌ ಎಲ್ಲವೂ ಜಫಲಾದಕಿ ಆತ್ಮಃ ಹತ್ಯೆ | ಮಾಡಿಕೊಳ್ಳುತ್ತೇನೆ. 
ತ ಯಾನಾಗಲಾದರೂ ನಿನ್ನ್ನ ತಂಗಿಯನ್ನು. ನೆನೆದು. ಒಂದು ತೊಟ್ಟು 
ಕಣ್ಣಿ ರಿಟ್ಸರೆ ಅದೇ ನನ್ನ ಭಾಗ ಟವೆಂದುಕೊಳ್ಳು: ತೆ ತ್ತೇನೆ. 
ಇತೀ ನಿನ್ನ ಪ್ರಿಯತಂಗಿ 
ek 
ಈ ಪತ್ರ ವನ್ನು ಓದಿಕೊಂಡು ಔರಂಗಜೇಬನು ತಲೆಎತ್ತಿ ನೋಡಿದನು. 
“ರಸೂಲ್‌, ಈ ಪತ್ರವನ್ನು ನಿನ್ನ ಕೈಗೆ ಯಾರು ಮುಟ್ಟಸಿದರು”ಎಂದು 
ಕೇಳಿದನು. 
ರಸೂಲನು ತಲೆ ಬಾಗಿಸಿ “ಖುದ್‌ ಷಹಜಾದಾ ಸಾಹಿಬಾರವರೂ 
ಕೊಟ್ಟರು? ಎಂದು ಹೇಳಿದನು. | 
ಟರಂಗಸೇಬನು “ನನಗೆ ನಿನ್ನಲ್ಲಿ ಪೂರ್ಣ ನಂಬಿಕೆಯಿದೆ. ಈ ಪತ್ರದ 
ವಿಷಯ ಮತ್ತಾರಿಗೂ ತಿಳಿದಿಲ್ಲವೆಂದು ನಂಬುತ್ತೇನೆ” ಎಂದು ಹೇಳಿ, 
ರಸೂಲನು ಮುಖವನ್ನು ನೋಡಿದನು. 
“ಹುಜೂರ್‌, ಮತ್ತಾರಿಗಾದರೂ ತಿಳಿದಿದ್ದರೆ ನಾನು ಇಲ್ಲಿಯವರಿಗೆ 
ಜೇವಂತನಾಗಿ ಬಂದು ಆ ನತ ತ್ರವನ್ನು ಒಪ್ಪಿಸಿ ಖಾವಂದರ ಸೇವೆ ಮಾಡುವುದ 
ಕ್ಯಾಗುತ್ತಿದ್ದಿತೇ ? ಸಹಜಾದಕೆನರ॥ ಆ 'ಖಂಸರದಲ್ಲಿ ಎಲ್ಲ ಎಚ್ಚರಿಕೆಯನ್ನೂ 
ತೆಗೆದುಕೊಂಡಿದ್ದಾ ರಿ” ಎಂದು ಹೇಳಿ ಕೈಮುಗಿದನು. 
ಔರಂಗಸೇಬನು ಅವನನ್ನು ಹೋಗಿ ಬಿಡಾರದಲ್ಲಿ ವಿಶ್ರಮಿಸಿಕೊಳ್ಳು ವಂತೆ 
ಅಪ್ಪಣೆ ಮಾಡಿದನು. 
ಸೇನಾಧಿಪತಿಗಳನ್ನು ಕರೆಸಿ, “'ಲ್ಲಿಯಿಂದ ಪತ್ರ ಬಂದಿದೆ. ಬಾದಹಹ 
ರವರು ರೋಗಪೀಡಿತರಾಗಿದ್ದಾರೆ. ನನ್ನನ್ನು ತಕ್ಷಣ ಸನ್ಸಿಧಾ ಧಾನಕ್ಕೆ ಬರ 


೧೦೨೪ | ಭತ್ರಸತಿ ಶಿವಾಜಿ 


ಬೇಕೆಂದು ಬರೆಸಿ: ಕಳುಹಿಸಿದ್ದಾರೆ. ನಾನು ಇಂದೇ ಪ್ರಯಾಣ ಮಾಡುತ್ತೇನೆ. 
ನೀವು ಇನ್ನುಮುಂದೆ ಈ ಕೋಟಿಯ ಮೇಲೆ ಯುತ್ಯಮಾಡುನ ಅಗತ್ಯವಿಲ್ಲ. 
ಇನ್ನು ಹತ್ತು ದಿನಗಳುನಮ್ಮ ಸೈನ್ಯದಲ್ಲಾಗಲೀಬಿಜಾಪುರದ ಸೈನ್ಯದಲ್ಲಾಗಲಿ 
ಯುದ್ಧವ ಠಿಂಕಿದೆ.ಎಂಬ ಸಲ ಪ್ರಕಾಶವಾಗದಂತೆ ಇಡಬೇಕು. 
ಆಮೇಲೆ ಹಿಂದಕ್ಕೆ ಸೈನ್ಯಗಳನ್ನು ಸಡಿಲಿಸಿ ಮೊಕ್ಳಾ ೦ಗಳನ್ನುಮಾಡಿ ಅಹ್ಮ] ದ್‌ 
ನಗರಕ್ಕೆ ತ ತಲುಪತಕ್ಕ ದ್ದು. ಅಷ್ಟ ರಲ್ಲಿ ಎಲ್ಲ *ಿಷಯಗಳೂರೋಕಕ್ಕೆ ಲ್ಲ 
ಪ್ರ ಕಾಶವಾಗುತ್ತ ಷೆ” ಎಂದು ಹೆಳಿತಳುಹಿಹಿದನು. 

ದಾ ಿರೆಪಾಲಕರನ್ನು ಕರೆದು ಬಂಧನದಲ್ಲಿರುವ ಫಕೀರ-ಹಹೀಂಉಲೂವಿ 
ಯನ್ನು ಕರೆತರಬೇಕೆಂದು ಅಪ್ಪಣೆಮಾಡಿದನು. 

ಹಷೀಂ ಉಲೂಮಿಯು ಯುವರಾಜನ ಪಟಿಭವನಕ್ಕೆ ಬರುತ್ತಲೇ 
ಔರಂಗಸೇಬನು ಆಸನದಿಂದ ಎದ್ದು, ಅವನ ಕೈ ಕುಲುಕಿ ಆಿಂಗನವಿತ್ತು “ತನ್ನ 
ಸಮೂಪದಲ್ಲಿ ಕುಳ್ಳಿರಿಸಿಕೊಂಡನು. 

“ಫಕೀರಸಾಹೇಬಕ್ಕೊ ನನ್ನ ಅಪರಾಧವನ್ನು ಮನ್ಸಿಸುವಿರಾ?” ಎಂದು 
ಕೇಳಿದನು. 

ಫಕೀರನು ನಗ:ತ್ತಾ “ಯುವರಾಜ, ಅಪರಾಧನೆಂದಕೇನು? ತಪ್ಪು 
ನನ್ನದೇ ಇಡೆ. ನಾನು ಅ ಹಂತಕ್ಕೆ ಇಳಿಯಬಾರದಾಗಿತ್ತು. ನಾನೇ 
ಅಸ್ಟು ಕೆಳಗಿನ ಹಂತಕ್ಕೆ ಇಳಿದ ಮೇರೆ ದೇವರು ತಕ್ಷಣ ನನಗೆ ಇ ಎಚ್ಚ ರಿಸಲು 
ಶಿಕ್ಷ ಶೊಟ್ಟ. ಅದರಿಂದ ನನಗೆ ಸರಮಾನಂದವಾಗಿದೆ” ಸ ಹೇಳಿದನು. 

ಔರಂಗಸೇಬನು “ಹಾ ಹಾ, ನಿನ್ನ ತಪ್ಪೇನಿದೆ?” ಎಂದು ಗಾಬರಿ 
ಯಿಂದ ಕೇಳಿದನು. 


“ಯುದ ಸ ವಾದರೇನು. ಯಾರು ಗೆದ್ದರೇನು, ಯಾರು ಸೋತರೇನು ? 
ಸಾನು ಆಗ್ರ ಹದಿಂದ ಬಂದು ಥಿನಗೇಕೆ ಹೇಳಬೇಕು. ನೀನು ಬಂದು ನನ್ನಲ್ಲಿ 
ದೇವರ ಆತ್ಚ ಯೇನೆಂದು ಪ್ರಾರ್ಥಿಸಿಕೊಂಡೆಯಾ ? ನಾನಾಗಿ ಬಂದು ನಿನಗೆ 
ಹೇಳಿದ್ದು ತಪ್ಪು. ಬಾದಷಹನು ಸ ಕೊಟ್ಟಿ ಮುಕಿ ಕ್ರಿ ಹಾರವನ್ನು ತೆಂದು 
ಕ್ಸು ಬೀದಿಯಲ್ಲಿ ಭಲ್ಲಾ: ಡಿ "ಅದು ನನ್ನ ದು ಇದು `ನನ್ನ ದು? ಮಜ ಜಗಳ 
ವಾಸಿದಂತೆ ಆಯಿತು ನನ್ನ್ನ ಹಣೆಯ ಬ. ದೇವರು ಕೂಟ ಬ ಜ್ಞಾನವನ್ನು 


ಭತ್ರಸಪಕಿ ಜು ೧೦೩ 


ನಾನು ತಂದು ನಿನ್ನ ಮುಂದೆ ಅಹಂಕಾರದಿಂದ ಬಿಕ್ಕಿಜೆ. ಅದು ನನ್ನ ತಪ್ಪಜ್ಞವೀ 
ಯುವರಾಜ ?” 
ಯುವರಾಜನು ಭಕ್ತಿ ಭಾವದಿಂದ “ಫಕೀರನೇ, ನಿನ್ನೆ ಸರಿತಪ್ಪು ಗಳನ್ನು 
ಅಳೆಯುವ ಶಕ್ತಿಯು ನನಗಿಲ್ಲ. ನಾನು ನಿನ್ನ ಸೇವಕನೆಂದು ಒನ್ಬಿ ಕೊಳ್ಳು. 
ತ್ತೇನೆ. ನಿನ್ನ ಭವಿಷ್ಯವು. ನಿಜವಾಯಿತು. ಹುಡುಗನಂತೆ Se 
ಕೇಳುತ್ತೇನೆ. ಕೋಪಿಸಿಕೊಳ್ಳ ಬೇಡ. ಒಂದೇ ಒಂದು ಮಾತು. ನೀನು - 
ಬಲ್ಸೆ, ಹೇಳಿಬಿಡು. ನಾನು ನನ್ನ. ಆಮರಣಾಂತ ಅದನ್ನು ನೆನಸಿನಲ್ಲಿಡುತ್ತೇನೆ” 
ಎಂದು ಬೇಡಿಕೊಂಡನು. 
“ಯುವರಾಜ ಒಂದೆರಡು ಮಾತುಗಳಿಂದ ಹೇಳುತ್ತೇನೆ. ಇನ್ನು 
ಮೇಲೆ ಮೇಲೆ ಪ್ರಸ್ನೆಗಳನ್ನು ಹಾಕಜೇಡ. ದೇವರ ಅಪ್ಪಣೆಯಿಲ್ಲ. ಕೇಳು, 
ಇದಷಹನು ಮರಣೋನುು. ಖನಾಗಿದ್ದಾ ನೆ. ಪಾಪದ ಹೊಗೆಯಿಂದ ಡೆಲ್ಲಿಯು 
ಕರಾಳ ರೂಪವನ್ನು ತಾಳುತ್ತ ದೆ. ಇನು ಬಾದಷಹನಾಗುವಿ? ಬ 
ಹೇಳಿ ಔರಂಗಸೇಬನ ತಲೆಯ ಸೋಲೆ ಎರಡು ಕೈಗನ್ನೂ ಇಟ್ಟು ಹೆರಿಸಿದನು. 


ಔರಂಗಸೇಬನ ಕಣ್ಣು ಗಳಿಂದ ಧಾರಾಕಾರವಾಗಿ ನೀರು ಸುರಿಯಿತ್ಮು 
ಆವನು ತನ್ನ ಶಿರಸನ್ನು ಉಲೂವಿಯ ಪಾದಗಳ ಮೇಲಿಟ್ಟು “ನೀನು 
ಜೋತಿಸ್ಯನಲ್ಲ, ಮಂತ್ರವಾದಿಯಲ್ಲ, ಫಕೀರನೂ ಅಲ್ಲ. ಸಾಕ್ಷಾತ್‌ ದೇವರು 
ನಿನ್ನ ರೂಪದಲ್ಲಿ ಘೂ ದರ್ಶನ ಕೊಟ್ಟಿದ್ದಾನೆ. ನಾನು ಪಾಹಿ. ನನ್ನನ್ನು 
ಉಗ್ರ (ಕಗೊಳ್ಳು ವಂತೆ ಮಾಡಿ ನನ್ನಿ fe ಅಸಚಾರ ಮಾಡಿದ್ದೇನೆ. ಸು 
'ಮಯನಾದೆ ಮತನು ನಿನ್ನ ಕೈಗಳಿಂದ ಆಶೀರ್ನಾದ ಕೊಡಿಸಿದ್ದಾನೆ 
ಎಂದು ಹೇಳಿ ಕೈಮುಗಿದನು. | | 

ಉಲೂವಿಯು ಎದ್ದು ತು “ಯುವರಾಜ್ಕ ನನಗೂ ನನ್ನ 
ಅನುಯಾಯಿಗಳಿಗೂ ಬಿಡುಗಡೆ ಕೊಟ್ಟ ದಿ (ಯೆಂದು a "ನೆ. ನಾನು 
ಹೋಗಲು ಅಸ್ವಣೆ ನೀಡುನೆಯಸ್ಟೆ” ತು 
“ಗುರುವೆ ತ ನಿನ್ನ ಎ ಜೂ ಈ ಸಟಭವನದ ಹೊರಗೆ 
ಗಾಗಿ ಕಾದಿದ್ದಾರೆ. ನೀನು ಇಷ್ಟ ಬಂದೆಡೆ ಹೋಗಬಹುದು. ನಿನ್ನ 
ರ್ವಾದವು. ನನ್ನ ತಲೆಯ ಮೇಲಿಕ ನನಗೆ ಅತ್ಯಂತ ಕಷ್ಟ ಬಂದಾಗ್ಕ 


ಅಧೆ 0 
ನಿನಗ 
ಆಶಿೀ 


೧೦೪ ಛತ್ರಪತಿ ಶಿವಾಜಿ 


ದುಖಃವು ಅವರಿಸಿಕೊಂಡಾಗ ನಿನ್ನ ಸ್ಮರಣೆ ಮಾಡುತ್ತೇನೆ. ದರ್ಶನ ಕೊಡು” 
ಎಂದು ಕ್ಸ ಮುಗಿದನು. 

ಉಲೂವಿಯು ನಗುತ್ತಾ “ಮುಂದೇನು ಯುವರಾಜನೇ ?” ಎಂದು 
ಕೇಳಿದನು. 

“ನೀನು ಮಹಾಪುರುಸನೇ ಹೌದು. ಆದರೆ ಇನ್ನು ನನನ್ನು ವಂಚಿಸ 
ಲಾರೈ, ಮುಂದೇನೆಂಬುದು ನಿನ್ನ್ನ ಕಣ್ಣಿಗೆ ಕಟ್ಟಿದಂತಿದೆ. . ನಾನು ಅದನು 
ಅರಿಯದೇ ತತ್ತ ರಿಸುತ್ತಾ ಹುಡುಕಿಕೊಂಡು ಹೋಗುತ್ತಿ ದ್ದೆ ನೆ.” 

ಉಲೂವಿಯು ಸಟಿಭನನದಿಂದ ಹೊರಗೆ ಬಂದು ಸಂಗಡಿಗರನ್ನು ಸೇರಿ 
ಕೊಂಡು ಬಿಜಾಪುರದ ಕೋಟೆಯೊಳಗೆ ಹೊರಟುಹೋದನು. 


ಲ 


ಔರಂಗೆಸೇಬನು ' ಡೆಲ್ಲಿಗೆ ' ಹೋಗೆ: ತಡೆಯ ದರ್ಶನ ಮಾಡಿದನು. 
ಷಹಜಹಾನನು ಅಂತ್ಯಾವಸ್ತೆ ಯಲ್ಲಿರುವಂತೆ ತೋರಿತು. ಆದರೆ ಜ್ಞಾ ನವು 
ಚೆನ್ನಾಗಿದ್ದ ತು. ಔರಂಗಸೇಬನು ತಂನಯ ಕಾಲುಬಳಿ ಕುಳಿತು ಕಣ್ಣೀರು 
ಸುರಿಸಿದನು. ಪ್ರಾತಃಕಾಲ ಸಂಧ್ಯಾಕಾಲಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡಿ 
ದೇವರನ್ನು ಬೇಡಿಕೊಳ್ಳುತ್ತಿದ್ದನು. ಷಹಜಹಾನನಿಗೆ ಸಲ್ಪ ಗುಣಮುಖ 
ತೋರಿದಂತಾಯಿತು. ಷಹಜಹಾನನು ಮಕ್ಕಳಲ್ಲರನ್ನೂ ಸಮೀಪಕ್ಕೆ ಬರ 
ಮಾಡಿಕೊಂಡನು. ದಾರಾ, ಮುರಾದ್‌, ಷೂಜ್ಮಾ : ಔರಂಗಸೇಬ್‌ 
ಎಲ್ಲರೂ ಬಂದು ಸೇರಿದರು. ಹೆಣ್ಣು ಮಕ್ಕಳಾದ ರೋಸನಾರಾ, ಚಹನಾರಾ 
ಗಳು ತಂದೆಯ ಸನ್ನಿಧಿಯಲಿದ ರು. ದೊಡ ಖಾಜಿಯವರು ಸಮೀಪ. 
ದಲ್ಲಿದ್ದರು. we sees, kk ಮಸ 
ಆ ಸಮಯದಲ್ಲಿ ಷಹಜಹಾನನು ಹಾಸಿಗೆಯ ಮೇಲೆಯೇ 'ಎದ್ದು 
ಕುಳಿತುದೇವರ ಪ್ರಾರ್ಥನೆ ಮಾಡಿದನು. ಅನಂಶಕ ' ಮಕ್ಕಳೆಲ್ಲರನ್ನೂ 
ಹತ್ತಿರಕ್ಕ ಕರೆದು ಅವರೆಲ್ಲರನ್ನೂ ಆಲಿಂಗಿಸಿ ತಲೆ ತಡವಿ ಆಶೀರ್ವದಿಸಿದನು- 


ಛತ್ರಸಶಿ ಶಿವಾಜಿ ೧೦೫ 


“ನಾನು ಈ ರೋಗದಿಂದ ಪಾರಾದಂತಿಡೆ. ಆದರೂ ಇನ್ನು ನನಗೆ 
ಉಳಿದಿರುವ ಆಯುಶೈೇಷವು ಸ್ವಲ್ಪವೇ ವೀದಿ" ನಾನು ನಂಬಿದ್ದೇನೆ 
ಈ ಡೆಲ್ಲಿಯ ದರಬಾರಿನ ರಾಜಕೀಯಗಳು ನನಗೆ ಜೇಸರಿಕೆಯನ್ನುಂಟು 
ಮಾಡಿವೆ ನನ್ನ ಮಕ್ಕಳಾದ ನೀವುಗಳು ಸಮರ್ಥರೂ ವಿದ್ಯಾವಂತರೂ 
ಆಗಿದ್ದೀರಿ. ಪರಾಕ್ರಮಶಾಲಿಗಳೂ ಹೌದು. ನಿಮ ಥಾ ಎ ಜು 
ಪಡೆದಿರುವುದು ನನ್ನ ಭಾಗ್ಯವೆಂದು ಸಂತೋಷವಾಗಿದೆ. ಎಲ್ಲವೂ ಬೆನ್ನಾ 
ಗಿದ್ದರೊ ನ ನನ್ನ ಮನಸ್ಸಿಗೆ ಇನ್ನೂ ಶಾಂತಿ ಬಂದಿಲ್ಲ. ನೀವೆಲ್ಲರೂ ಪರಸ್ಪರ 
A ಇಲ್ಲ ಇದಕ್ಕೆ. ಸ್ವಕಾರ್ಯ ಸಾಧಕರಾದ ನಿಮ್ಮ ನಿಮ್ಮ 
ಗೆಳೆಯರುಗಳೇ ಕಾರಣ, : ಮೊಗಲ್‌ ಸಾಮ್ರಾಜವು ಬಹು ವಿಸ್ತಾರವಾಗಿದೆ. 
ಈ ಪ್ರಪಂಚದಲ್ಲಿ ಯಾವ ರಾಜ್ಯದಲ್ಲಿಯೂ ಇಲ್ಲದಷ್ಟು ಐಶ್ವರ್ಯನು 
ನಮ್ಮಲ್ಲಿದೆ. ನಿಮ್ಮಲ್ಲಿ ಛಿ ಯಾವನೊಬ್ಬನೇ ಆದರೂ ಈ ಸಾಮ್ರಾಜ್ಯವನ್ನು 
ಆಳಲು ಸಾಧ ಧ್ಯವಾಗುವುದಿಲ್ಲ. ನೀನೆಲ್ಲರೂ ಒಗ್ಗಟ್ಟಿನಿಂದ ಸೇರಿಕೊಂಡರೆ 
ಸಾಮಾ ್ರಾಜ್ಯವು ಶಾಶ್ವ ತನಾಗಿ ಉಳಿಯುತ್ತದೆ. ಸ್ಥ ನಾಲ್ವರೂ ಅಭಯ 
ಕೊಟ್ಟಿ $ ಸ ಸುಖವಾಗಿ ಆಗ್ರದಲ್ಲಿದ್ದು ಕಡೆಗಾಲವನ್ನು ಆನಂದದಿಂದ 
ಕಳೆಯುತ್ತ (ನೆ. 

ನೊದಲು ಔರಂಗಸೆ ೇಬನೆದ್ದು ಶಂದೆಯ ಕಾಲಿಗೆ ಬಿದ್ದು “ಅಲ್ಲಾನ 
ಮೇಲೆ ಆಣೆಯಿಡೆ. ನಾನು ಈ ರಾಜಕೀಯದ ಗೊಡವೆಗೇ ಹೋಗುವುದಿಲ್ಲ. 
ತಂದೆಯವರು ಜೀವಂತವಾಗಿರುವನರೆಗೆ ಅವರ ಸೇವೆ ಮಾಡುತ್ತೇನೆ. 
ಆಮೇಲೆ ಮೆಕ್ಕಾ ಯಾತ್ರೆಗೆ ಹೊರಟುಹೋಗುತ್ತೇನೆ” ಎಂದು ಹೇಳಿದನು. 

ಖಾಜಿಯವರಿಗೆ ಬಹಳ ಸಮಾಧಾನವಾಹುತು. ಅವರು ಆಶೀರ್ವದಿ 
ಸಿದರು. 

ಸಹಜಹಾನನೂ ಕಣ್ಣು ಗಳಲ್ಲಿ ಆನಂದ್ಯಾಶುಗಳನ್ನು ಸುರಿಸುತ್ತಾ 
ಔರಂಗಸೆ "ಬನೆನ್ನು ಆಲಂಗಿಸಿ ಆೀರ್ನದಿಸಿದನು. 

ಉಳಿದ ಗಳ ಹರ್ಷಚಿತ್ತರಾದರು. ಅನರಿಗೆ ಇದ್ದುದು ಔರಂಗ 
ಸೇಬನ ಭಯ. ರಾಜಕಾರ್ಯಗಳನ್ನು ಮೂವರು ಸೋದರರೂ ನೋಡಿ 
ಕೊಳ್ಳು ವುದೆಂದು ಗೊತ್ತಾಯಿತು. 


೧೦೬ ಛತ್ರಪತಿ ಶಿವಾಜಿ 


ಸಹಜರ್ಹಾನು ಆಗ್ರಾ ಪ್ರಯಾಣ ಬೆಳೆಸಿದನು. ಆಗ್ರಾ ಅರ 
ಮನೆಯೂ ಅವನಿಗೆಷ್ಟೋ ಸನಿತೆನಪುಸಳನ್ನು ಕೊಡುಕ್ಕಿ ದ್ಹಿತು. ಮಮ್ತಾಜಳಿ 
ಗಾಗಿ ಅವನು ಆಗ್ರಾ "ಅರಮನೆಯನ್ನು ಸ್ಪರ್ಗಸದ್ದುಶೆವಾಗಿ ಮಾಡಿದ್ದನು. 
ಮಮಾ ಜಳು ನಗುನಗುತ್ತಲೇ ಸಹಜರ್ಹಾನ ಅಂಕದಲ್ಲಿ ತಲೆಯಿಟ್ಟು ಮಲಗಿ 

ಪರಲೋಕವನೆ ನಿದ ಗ ಳು. ಮಮ್ಮಾಜಳ ಮೇಲಿನ ಪ್ರೇಮದ ಗೋಪುರದಂತೆ 

ಅವಳ ಸಮಾಧಿಯ ಮೇಲೆ ತಾಜ್‌ಮಹಲನ್ನು ನಿರ್ಮಾಣ ಮಾಡಿಸಿದ್ದನು. 
ಅವನು ಯಾವಾಗಲೂ ತಾಜ್‌ಮಹಲನ್ನು ನೆನೇಡಿ ಸುಪ್ರೀತನಾಗುತ್ತಿ ದ್ಹನ ನು. 

ಆಗ್ರಾನಿವಾಸವು ಸಹಜರ್ಹಾನಿಗೆ "ಅತ್ಯಂತ ಸುಖಪ್ರದವಾಗಿಕ್ತಿದ್ದಿ ತು. 
ಮಗಳು ರೋಷನಾಳು ಅತ್ಯಂತ ಬುದ್ಧಿ ಮತಿ. ಅವಳು ತಂದೆಯ ಸಮೀಪ 
ದಲ್ಲಿಯೇ ಇದು rl: ಓದುತಾ ಸ್ತ ಕಥೆಗಳನ್ನು ಹೇಳುತ್ತಾ ತಂದೆಯನ್ನು 
ನೆರಳಿನಂತೆ ಆಸುವತ್ತಿಸುತ್ತಿ ದ್ದೆ ಳು. 

ಔರಂಗಸೇಬನು ತನ್ನ ವಿರಕ್ತ ಭಾವವನ್ನು ದಿನ ದಿನಕ್ಕೆ ಅಕಿಶಯವಾಗಿ 
ಪ್ರದರ್ಶನ ಮಾಡುತ್ತಾ ತಂದೆಯ ಪೂರ್ಣಾಭಿಮಾನಕ್ಕೆ ಕಾತುರನಾಗಿದ್ದನು. 

ಡೆಲ್ಲಿಯಲ್ಲಿ ದಾರನು ಮಂಶ್ರಿಗಳ ಸಹಾಯದಿಂದ ದರ್ಬಾರಿನ ಕಾರ್ಯ 
ಗಳನ್ನು ನಡೆಸುತ್ತಿದ್ದನು. ಆವನೇ ಬಾದಷಹನ ಡೊಡ್ಡಮಗ. ಮುಂಜಿ 
ಸಾಮ್ರಾಟ್‌ ನಿಂಹಾಸನವನ್ನೆ (ರುವ ಜ್ಯಗಾ ಸುತ “ಅವನು ಅತ್ಯಂ ತ 
ವಿದಾ ದ್ಯಾವಂತ, ಬುದ್ಧಿ ವಂತ. 

ಜಹನಾರಳು ಯಾನಾಗಲೂ ಅಣ ಇನ ಪ್ರೆ ಸ್ರೇಮನನ್ನು ಸೂರೆಗೊಳ್ಳು ಶ್ರಿ ದ್ದ 
ಸಹೋದರಿ. ಜಹನಾರಳು ರೂಸಲಾನಣ್ಯಗಳಲ್ಲಿ ಡೆಲ್ಲಿಯಲೆಲ್ಲಾ ಸರ 
ವಾಸಿಯಾಗಿದ್ದ ಹೆಣ್ಣು. ಕಾವ್ಯ ಕವನ ಸಂಗೀತಗಳಲ್ಲಿ ಹಾಗೆಯೇ ಎತ್ತಿದೆ. ಕೈ 
wha ತಂಗಿಯರ ಜಿ ಮವ ಪವಿತ್ರ ಪ್ರೇಮ. ಹಾಲು ಸಕ್ಕರೆಗಳಂತೆ 

ಆದರೆ ದಾಣೆನು. ಯಾವಾಗಲೂ ಸುಖಭಿಲಾಹಿ. ಪಾನಾಸ ಸಕ್ತ. 
ಅವನು ರಾಜಕಾರ್ಯಗಳ ಕಡೆಗೆ ಗಮನ ಕೊಡುತ್ತ ಲೇ ಇರಲಿಲ್ಲ. ಅಸಕ್ಟೆ 
ಮಾಡುತಿ ಕ್ಲಿದ್ದನು. ಅಸ್ಟೇ ಅಲ್ಲ. ಮುಸಲ್ಮಾನ್‌ ಧರ್ಮದ ಆಚಾರವ ವಹಾರ 
ಗಳಲ್ಲಿ ಆವನಿಗೆ ವಿಶೇಷ ಶ್ರದ್ದೆ ಯಿರಲಿಲ್ಲ. 

ಮುರಾದನೂ ಗಟ್ಟ ಗ. ಆದರೆ ಸ್ತ್ರಿ (ಲೋಲ. ರಾಜಕಾರ್ಯಗಳು 
ಸಡಿಲವಾಗುತ್ತಿ ವೆಯೆಂದು ಮಂತ್ರಿಗಳೂ ಮತ್ತಿತರ ದರ್ಬಾರಿಗಳೂ ಆಗಾಗ 


ಛತ್ರಪತಿ ಶಿವಾಜಿ ೧೦೭ 


ಆಗ್ರಕ್ಕೆ ಬಂದು ದೂರು ಹೇಳುತ್ತಿದ್ದರು ದೊಡ್ಡ ಖಾಜಿಯವರೂ 
ದರ್ಬಾರಿನ ವಿಷಯದಲ್ಲಿ ಅಪ್ರಸನ್ಸರಾದರು. ಅನರು ಆಗ್ರಾಕ್ಕೆ ಬಂದು 
ಬಾದಷಹನೊಂದಿಗೆ ಹೇಳಿದರು. 

“ಮಹಾನ ಸ್ರಭುವೇ ! ದರ್ಬಾರಿನ ವಿದಾ ;ಮಾನೆಗಳು ಅಸೆ ನೊ 
ಚೆನ್ನಾಗಿಲ್ಲ. ನನ್ನ ಮಕ್ಕಳ ದೋಷವೇನೂ "ಅಷ್ಟಾಗಿ ಭ್ಞನಪ್ಪೆನರಿ. 
ದರ್ಬಾರಿನ ಉನ್ನತಾಧಿಕಾರಿಗಳು ಸ್ವಾರ್ಥಸರರಾಗಿ ದರ್ಬಾರಿಗೆ ಕಳಂಕ 
ತರುತ್ತಿದ್ದಾರೆ. ಯುನರಾಜ ದಾರನು ಸು೩ಲೋಲುಪನಾಗಿ ರಾಜಕಾರ್ಯ 
ಗಳನ್ನು ಅಸಿಡ್ಲೆ ಮಾಡುತ್ತಾನೆ. ಅವನು ಗುಣಾಢ್ಯ. ಸರಳ ಸ ಸ ಭಾವದವನು. 
ದರ್ಬಾರಿನವರೆದ್ದಿರೂ ಅವನನ್ನು ಪ್ರೀತಿಸುತ್ತಾರೆ. ಎಲ್ಲಕ್ಕಿಂತಲೂ ಅತಿ 
ಶಯವಾಗಿ ಡೆಲ್ಲಿಯಲ್ಲಿ ಕತ್ತಲೆ ಸ್‌ ತಾಗಿದೆ. ಮುಸಲ್ಮಾನ್‌ ಧರ್ಮವು 
ಮೋಡಗಳಲ್ಲಿ 'ಮುಚ್ಚ ಕ್ರಿತುವಂತಿೆ. ಮೊಗಲ್‌ ಸಾಮ್ರಾಜ್ಯವು ಹ 
ವಾದದ್ದು ಮುಸಲ್ಮಾನ್‌ ಧರ್ಮಕ್ಕಾಗಿ. po ಬೆಳೆದರೆ ಸಾಮಾ ್ರ್ರಾಜ್ಯವು 
ಬೆಳೆಯುತ್ತದೆ. ಧರ್ಮವು ನಶಿಸಿಹೋದರೆ ಸಾ ಜ್ಯವು ನಕಿಸಿಹೋಗು ' 
ತ್ತದೆ. ಇದು ದೇವರ ಆಸ್ಲೆ. ಹ ಆ ತ್ಯ ಹೋಗಿದ್ದೇವೆಂದು 
ನನ್ನ ಭಾವನೆ. ಬಾನಿಸಹನಾದ ನಿನ್ನಲ್ಲಿ ಹೇಳಿ ಮ್‌ ಮಾಡಿ 
ಕೊಳ್ಳೊ, ೇಣವೆಂದು ನಾನು ಬಂದಿದೆ ನೆ” ಬಂದು ಹೇಳಿದನು. 

ಸಹಜಹಾನನು "ನೀವು ದೊಡ್ಡವರು, ದೇವರ ಕೃಪೆಗೆ ಪಾತ್ರರಾದ 
ವರು. ನಿಮ್ಮ ಮಾತು ಸತ್ಯ. ಇದಕ್ಕೇನು ಮಾಡಜೇಕೆನ್ನುಕ್ತೀರಿ? 
ಅದನ್ನು ಹೇಳಿರಿ” ಎಂದು ಕೇಳಿದನು. 

ಸ ಎರಡು “ನೀವು ರಾಜಧಾನಿಗೆ ಬಂದುಬಿಟ್ಟಿ ಕೆ ಎಲ್ಲವೂ ಸರಿ 
ಹೋಗುತ್ತದೆಂದು ನನ್ನ ಹ ಎಂದು ಹೇಳಿದನು. 

in ಜೀ ಸಾಹೇಬರೇ 1 ನಾನು ಇಲ್ಲಿ ಸುಖ 
ವಾಗಿದ್ದೇನೆ. ರಂಟೆ ಆ ಡೆಲ್ಲಿಯ ದರಬಾರಿನ ಗೊಂದಲದಲ್ಲಿ 
ನನ್ನನ್ನು ಸಿಕ್ಕಿಸಬೇಡಿರಿ. ಕೃಪೆ ಮಾಡಿರಿ” ಎಂದು ಪ್ರಾರ್ಥನೆ ಮಾಡಿದನು. 
ಸಹಜಹಾನನೂ ಖಾಜೀ ಸಾಹೇಬನೂ ಯೋಚನೆ ಮಾಡಿದರು. 
ಔರಂಗಸೇಬನ ವಿರಕ್ಷಭಾವವು ಅವರ ಮನಸ್ಸಿಗೆ ಬಹಳ ಮೆಚ್ಚಿಗೆ 
ಯಾಗಿದ್ದಿ ತು. 


೧೦೮ ಭತ್ರಪತಿ ಶಿವಾಜಿ 
ಸಹಜರಕಾನನು ಬಂಂಗಸೇಬನನ್ನು ಕುರಿತು “ಓರಂಗಸೇಬ್‌, ನೀನು 
ಸಮರ್ಥ. ಡೆಗೆ ಹೋಗಿ ಇದನ್ನೆಲ್ಲಾ ಸರಿಪಡಿಸಿ. ಬಾ” ಎಂದು 
ಹೇಳಿದನು. 
“ಜಹಸನಾ, ತಾವು ಬಾದನ ಹೆರಾಗಿದ್ದೀರಿ. ಡೆಲ್ಲಿಯಲ್ಲಿರಲಿ, ಆಗಾ 
ದಲ್ಲಿರಲಿ, ಬಾದಷಾಹಿಯು ತಮ್ಮದು. ಈಗ ಮೊಗಲ್‌ ಸಾಮ್ರಾಜ್ಯದಲ್ಲಿ 
ಎಲ್ಲಿಯೂ ಅಷ್ಟು ಶತ್ರುಗಳ ಕಾಟಿವಿಲ್ಲ. ಡೆಲ್ಲಿಯಲ್ಲಿ ನಮ್ಮ ಅಣ್ಣ ತಮಂದಿರು 
ನೋಡಿಕೊಳ್ಳುತ್ತ ದ್ಹಾರೆ. ದೊಡ್ಡ ದೆಬಾಕಿರು ಕಾಕ ತನ್ನಷ್ಟಕ್ಕೆ 
ತಾನೇ ನಡೆದುಕೊಂಡು ಹೋಗುತ್ತ ವೆ. ಇಂದು ಮಸಕಾಗಿದ್ದರೆ, ನಾಳೆ 
ಬೆಳಕಾಗುತ್ತದೆ. ತಾವೇಕೆ ತಲೆ ತೆಡಸಿಕೊಳ್ಳಬೇಕು | ಡೆಲ್ಲಿಯಿಂದ ಇಲ್ಲಿಗೆ 
ಬಂದು ಯಾರೂ ದೂರು ಹೇಳದಂತೆ ಕಟ್ಟಪ್ಪಣೆ ಮಾಡಿಬಿಡೋಣ. ಅವ 
ರೆಲ್ಲಾ ಏಕೆ ಇಲ್ಲಿಗೆ ಬರುತ್ತಾರೆ ? ಅವರವರ ಸ್ವಾರ್ಥಕ್ಕಾಗಿ ಬರುತ್ತಾರೆ. 
ಸಾಮ್ರಾಜ್ಯದ ಹಿತರಕ್ಷಣೆಗಾಗಿ ಯಾರೂ ತಮ್ಮ ಸನ್ನಿಧಾನಕ್ಕೆ ಬರುತ್ತಿಲ್ಲ. 
ನಾನು ಡೆಲ್ಲಿಗೆ ಹೋದರೆ ಪರಿಸ್ಲಿತಿಯು ವಿಸಮಿಸುತ್ತದೆ. ತಪ್ಪಿತಸ್ಥ ರನ್ನು 
ಹೊಡೆನೋಡಿಸಬೇಕಾಗುತ್ತ ದೆ. ಪುನಃ ನಮ್ಮ ಅಣ್ಣ ತಮ ಒಂದಿರಲಿ 
ಬಿಲಿ ಹುಟ್ಟುತ್ತದೆ. ಎಲ್ಲ ದೋಷಗಳೂ ನನ್ನೆ ತಳೆಯ ಮೇಲೆ ಬಂದು 
ಬೀಳುತ್ತವೆ. ಇಜಿಲ್ನಾ ನನಗೇಕೆ ಹವ್ಯಾಸ ? ತಮ್ಮ ಪಾದಸೇವೆಯೇ ಸಾಕು 
ಎಂದು ಹೇಳಿದನು. 
ಬಾದಸಹನು ಬಲಾತ್ಸರಿಸಿ ಟಿರಂಗಸೇಬನನ್ನು ಡೆಲ್ಲಿಗೆ ಕಳುಹಿಸಿದನು. 
ರೋಷನಾರಳೇ ಬಾದಷಹನನ್ನು ನೋಡಿಕೊಳ್ಳುವ ಯಜಮಾನಿ 
ಯಾದಳು. | 
ಔರಂಗಸೇಬನು ವಿರಕ್ತನ ಸೋಗಿನಿಂದ ಡೆಲ್ಲಿಗೆ ಹೋದನು. ಮುರಾದ 
ನೊಡನೆ ಅಂತರಂಗವಾಗಿ ಮಾತನಾಡಿದನು. ದಾರನ ಮೇಲೆ : ಅವನಿಗೂ 
ಜಿ ್ರೀಷವಿತ್ತು. ಅವನೂ, ಔರಂಗಸೇಬನ ಗೂಢತಂತ್ರ ಕೈ ಒಳಗಾದನು. 
ಟಿರಂಗಸೇಬನ ಈ ತಂತ್ರವು ವಿಶಾಲವಾದ ಕಥೆ. Eb AY ನರ 
ಕದ ಕಥೆ. ಮುರಾಡನನ್ನು ತಂತ್ರದಿಂದ ಬಂಧಿಸಿದನು. ದಾರನನ್ನು ಕೊಳೆ 
ಮಾಡಿಸಿದನು. ಸೂಜನು ಓಡಿಹೋದನು. ದರಬಾರಿನಲ್ಲಿ ಬಹುಮಂದಿ 
ಬಚೀಂಗಸೇಬನ ಕಡೆಯಾಗಿದ್ದರು. ಕೆಲವರು ಮೋಸ ಹೋದವರು. ಮತೆ 
ಇತಿ 


ಛತ್ರಪತಿ ಶಿವಾಜಿ ೧೦೯ 


ಕೆಲವರು ಔರಂಗಸೇಬನ ಕ್ರೂರಕರ್ಮಗಳಲ್ಲಿ ಸಂಶೋಸದಿಂದೆ ಭಾಗಿಗಳಾದ 
ವರು. ಔರಂಗಸೇಬನು ನಿನ್ನ ಂಟಿಕನಾಗಿ ಸಿಂ. ಸನವನ್ನ್ನ Re ಶತಂಜೆ ಸಹ 
ಜರ್ಹಾನನ್ನು ಬಂಧನದಲ್ಲಿ bac 

ಬಿಜಾಪುರಕ್ಕೆ ಔರಂಗಸೇಬನು ಬಾದಷಹನಾದನೆಂಬ ಸುದ್ದಿಯು 
ಬಂದಿತು. ಸುಲ್ತಾನನು ಅತ್ಯಂತ ಭಯಗ್ರಸ್ಥ ನಾದನು. 

ಹಹೀಂ ಉಲೂವಿಯು “ಹೆದರಬೇಡ. ನೀನು ಜೀವಂತನಾಗಿರುವ 
ವರೆಗೆ, ನಾನು ಇಲ್ಲಿರುವನರೆಗೆ ಬಾಡನಹನು ಇತ್ತ ಬರಲು ಥೈರ್ಯ ಮಾಡು 
ವುದಿಲ್ಲ” ಎಂದು ಭರವಸೆಯಿತ್ತು. ಸುಲ್ತಾನನನ್ನು ಸಮಾಧಾನಗೊಳಿಸಿದನು. 

ಶಿವಾಜಿಯು ಔರಂಗಸೇಬನ ಅಧಿಕಾರವನ್ನೂ ಕೇಳಿ ಚಲಿಸಲಿಲ್ಲ. ಅವ 
ನಿಗೆ ಔರಂಗಸೇಬನಾದರೂ ಒಂದೇ. ಹಹಜರ್ಹಾನಾದರೂ ಒಂದೇ. ಒಂದು 
ಕಡೆ ಮೊಗಲರ ರಾಜ್ಯ ಮತ್ತೊಂದೆಡೆ ಬಿಜಾಪುರದ ರಾಜ್ಯ, ಈ ಮಧ್ಯ 
ದಲ್ಲಿ ಹಿಂದೂ ರಾಜ್ಯ ನಿರ್ಮಾಣ ಮಾಡಬೇಕು. ಶಿವಾಜಿಯು ಸ್ವಜನರ 
ಮೇಲೆಯೇ ಅವಲಂಬಿಸಿದ್ದ ನು. 

ಮಹಾರಾಷ್ಟ ವು ಎಚ್ಚಕ್ತಿತ್ತು. ಮಹಾರಾಷ್ಟ್ರ ದಲ್ಲಿ ಹಿಂದೂಧರ್ಮದ 
ಭಾವನೆಯು ಉಜ್ಜ ಸುತ್ತಿ ತ್ತು. ತ್ತು. ಆ ಸಮಯದಲ್ಲಿ ಮೆಹಾರಾಸ್ತ್ರದಲ್ಲಿ ಅನೇಕ 
ಭಕ್ತಾ ಗ್ರೇಸರರು. ಜನ್ಮ; ಇ ದ್ದರು. ತುಕಾರಾಂ ಮಹಾರಾಷ್ಟ್ರರ ಜನ 
ಜೀವನವನ್ನೆ € ಒಂದು ದಾರಿಯಲ್ಲಿ ಉದಾರಸಂಥದಲ್ಲಿ ಸೆಳೆದಿದ್ದ ಮ. 
ota) ಪಂಡರಾಪುರದಲ್ಲಿ ಇರುತ್ತಿ ದ್ದನು. ಆದರೆ ಮಹಾರಾಸ್ತ್ರದಲ್ಲಿ 
ಎಲ್ಲೆಲ್ಲಿಯೂ ಜನಗಳಿಗೆ ಅವನ ದರ್ಶನನಾಗುತ್ತಿ ದ್ರಿ ತು. ಜನಜಳಿಂಗುಳಿಯಲ್ಲಿ 
ಅವನ ಕವನಗಳನ್ನು ಎಲ್ಲರೂ ಹಾಡುತ್ತಿಡ್ಡರು.' ಆ ಕವಿತೆಯನ್ನು ಕೇಳಿ 
ಶಿವಾಜಿಯು ಅತ್ಯಂತ ಪ್ರಭಾವಿತನಾದನು. 


ತನ್ನ ಸಂಗಡಿಗರೊಡನೆ ಒಂದು ದಿನ ಮನಬಿಚ್ಚಿ ಹೇಳಿದನು. 

ಪಿಕ ನಮ್ಮ ಐಶ್ವ ರ್ಯಗಳಿಗಾಗಿ BRATS TR ಈ ರಾಜ್ಯ 
ವನ್ನು ಕಟ್ಟು ಶ್ರಿಲ್ಲ. ಬುಧೂಧರ್ಮದ ಉದ್ದಾರಕ್ಕಾಗಿ ನಾನು ಸಾಹಸ 
ಮಾಡುತ್ತಿ ಕ ಸಃ ಹಿಂಧೂ ಧರ್ಮವು ಜೆಳಗಬೇಕಾದರೆ ನಮಗೊಬ್ಬ ಗುರು 
ವಿರಬೇಕು. ” ಇಲ್ಲದಿದ್ದ ಕೆ ಅದು ಬೆಳೆಯುವುದಿಲ್ಲ.” 


ಗಿಗಿರಿ | ಭತ್ರನಶಿ ಶಿವಾಜಿ 


ಸಂಗಡಿಗರು “ಶಿವಪ್ರಭು, ನೀನೇ ನಮ್ಮ ಗುರು." ಗುರುವೆಂದರೆ 
ಕಾಷಾಯ ವಸನಗಳನ್ನು ಡಿ ಗುರುವೇ. ಇರಬೇಕೊ ? ನಾವು ಧರ್ಮಾ 
ರ್ಮಗಳಲ್ಲಿ ಚಾಚೂ ತಪ್ಪಿ ನಡೆಯುತ್ತಿ ಲ್ಲ. ಮರಾಠಾ ಸೈನಿಕರು ಒಬ್ಬ 
ಸತ್ಪುರುಷನ ಧನವನ್ನು ಅಸಹರಿಸಿದ ಬಡಾತಸಣಿನಂ ಒಂದಾದರೂ ಇಲ್ಲ. 
ಪರಸಿ ೇಯರೆ ಮೇಲೆ ಕಣ್ಣು ಹಾಕಿ ಕೆಡಿಸಿದ ನಿದರ್ಶನವು ಸ್ವಸ್ಥ ದಲ್ಲಿಯೂ 
ಇಲ್ಲ. ನಮಗೆ ಬೇರೊಬ್ಬ ಗುರುವೇಕೆ ? ಪ್ರಭು, ನಿನಗೇಕೆ ಸಂಶಯ 2 ನೀನೇ 
ಗುರು” ಎಂದು ಹೇಳಿದರು. 

ಶಿವಾಜಿಯು ಮೌ ನವನ್ನು ಧಾರಣೆ ಮಾಡಿದನು. ಅಲ್ಲಲ್ಲಿ ತುಕಾರಾಂನೆ 
ವಚನಗಳನ್ನು ಕೇಳುತ್ತಿದ್ದನು. ತುಕಾರಾಮನಿಗೆ ಶಿವಾಜಿಯು ಓಂದು ಪತ್ರ 
ವನ್ನು ಬರೆದು ಕಳುಹಿಸಿದನು. 

“ಸಂತ ಮಹಾರಾಜ ತಶುಕಾರಾಂಜೀ. 

ನಾನೊಬ್ಬ ಗುಡ್ಡ ಗಾಡಿನ ಮರಾಠಾ ಸ್ಫೈನಿಕ. ನನ್ನನ್ನು ಶಿವಾ ಎಂದು 
ಕರೆಯುತ್ತಾರೆ. ನಾವು ಸಾವಿರಾರು ಜನ ಮರಾಠಾ ತರುಣರು ಸೇರಿ ಒಂದು 
ರಾಜ್ಯವನ್ನು ಕಟ್ಟು ವ ಸಂಕಲ್ಪ ಮಾಡಿದ್ದೆ ವೆ. ಹಿಂಧೂ ಧರ್ಮದ ರಕ್ಷಣೆಗಾಗಿ, 
ಉದ್ದಾರಕ್ಕಾಗಿ Ras ಪ್ರಯತ್ನಿ ಸಿದೆ ಷೆ, ಗಡಿನಾಡಿನ ಕೋಟೆಗಳೆಲ್ಲವೂ ನಮ್ಮ 
ವಶವಾಗಿದೆ. ನಮ್ಮ ಸಂಕಲ ಕ್ಸ ತಕ್ಕಂತ ಇದುವರೆಗೆ ನಮಗೆ ಎಲ್ಲಿಯೂ 
ಸೋಲಾಗಿಲ್ಲ. ಇಪಿಲ್ಲಾ ನಮ್ಮ ಸರಾಕ್ರಮವೆಂದು ನಮ್ಮ ಲಯೇ 'ಕೆಲವಕೆ 
ಹೆಮ್ಮೆ ಇದೆ. ನಾನು ನಮ್ಮ ರಾಜ್ಯದಲ್ಲಿರುವ ಸತ್ಸು ಹೆಸರುಗಳ ತಪಃ 
ಪ್ರಭಾವದ ಮಹೆಮೆಯೆಂದು ನಂಬಿದ್ದೆ "ನೆ. ಮಾತಿಯಠ ಪಶಿವ್ರತಾ ಧರ್ಮದ 
ಮಹಿಮೆಯೆಂದು ನಂಬಿದ್ದೆ "ನೇ ಆ "ಮಾತೆಯ ಗರ್ಭದಲ್ಲಿ ಸೂ ಶುದ್ಧ 
ಸಂತಾನರು ಎಚ್ಚತ್ತು “ಧರ್ಮೋದಾ ರಕ್ಕಾಗಿ ಟೊಂಕಕಟ್ಟಿ ನಿಂತಿದ್ದಾರೆ 
ಇವರಿಗೆ ಮಾರ್ಗದರ್ಶಕನಾದ ಗುರು ಬೇಕು. ಮಹಾತಸಸಿ ಭಜಿ ಭಗವಂತನ 
ದಿವ್ಯ ರೂಪ ವನ್ನು ಸಂದರ್ಶನಮಾಡಿದ ಗುರುವು ಬೇಕು. ಅವನ ಆಶೀರ್ವಾದವು 
ಟೀ. ಭಗವಂತನ ಪ್ರೇರಣೆಯು ನನ್ನನ್ನು ತಮ್ಮ ಕಡೆಗೆ ಆಕರ್ಷಿಸಿದೆ. ' 
ತಮಸ್ರಿಥಾ ಸತ್ಪುರುಷರು ಭಗವದ್ಭ ಕರು ಇಂದು ಈ ತ ತ್ರಿನಲ್ಲಿ ಮತ್ತಾರೂ 
ಕಂಡುಬರುತ್ತಿ ಲ. ತಾವು ದಯಮಾಡಿ ನಮ್ಮ ರಾಜಧಾನಿಯಾದ ಪುರಂಧರ 
ಗಢಕ್ಕೆ ದರ್ಶನನೀಯಜೇಕು. ಇಲ್ಲ ನಮ್ಮ ಸ್ಯ ವನ್ನೂ ತಮ್ಮ ಪಾಡ 


ಛತ್ರಪತಿ ಶಿವಾಜಿ ಗಿಗಿಗಿ 


ಗಳಲ್ಲಿ ಸಮರ್ಪಿಸಿ ನಾವು ಸೇವೆ. ಸಿದ್ದರಾಗಿ ಸ್ನೇವೆ, ಅಲ್ಲಿರುವ ಐಶ್ವರ್ಯ 
ಅರಮನೆಗಳು ಎಲ್ಲವೂ ತಮಗೆ ಸಮರ್ನಿತನಾಗಿವೆ ” ಎಂದು ಪತ್ರ ಬರೆದು 
ಳಳುಹಿಸಿದನು. 

ತುಕಾರಾಂನು ಆ ಪತ್ರವನ್ನು ತ ತಂದುಕೊಟ್ಟಿ ತೆರುಣಿ ಸರದಾರರ ಮುಖ 
ಗಳನ್ನು ದಿಟ್ಟಿಸಿ ನೋಡಿದನು. 

ನಕ್ಕು “ನನಗೆ ಗೊತ್ತಾಗಿದೆ. ಈ ಪತ್ರದಿಂದ ನನ್ನನ್ನು ಸೆಳೆದೊಯ್ಯಲು 
ಬಂದಿರುವ ರಾಜದೂತರು ನೀವು” ಎಂದು ಹೇಳಿ ಸತ್ರ ಓದಿಕೊಂಡನು. 

ಅದಕ್ಕೆ ಉತ್ತರ ಬರೆದು ಕಳುಹಿಸಿದನು. 

“ಶಿವಾಜಿ, ನಿನ್ನ ಪತ್ರವು ಸೆ ಸಂತಸವನ್ನು ಂಟುಮಾಡಿತು. ಥಿನ್ಮ್ಮ ಧರ್ಮ್‌ : 
ಶ್ರದ್ದೆಯು ನನ್ನ ನುನ ಸ್ಸಿಗೆ ಹರ್ಷವನ್ನು; ಟುಮಾಡುತ್ತವೆ.. ಸಂಡರಿನಾಥನ 
ಜಪೆಗ್ರ ಹನು ನ! ಸಂಸಾರವನ್ನು ಸಂತೋಷದಿಂದ ತ್ಯಾ ಗಮಾಡಿ 
ಬಂದಿರುವ ನನ್ನನ್ನು ಪುನಃ ನೀನು ಸಂಸಾರಿಯಾಗಿ ಮಾಡೆಲು ಪ್ರಯತ್ನ. 
ಮಾಡಿದ್ದೀಯೆ. ರಾಜ್ಯ, ಐಶ್ವರ್ಯ, ಮೃಷ್ಟಾನ್ನ ಭೋಜನ, ಹಂಸ 
ತೂಲಿಕಾತಲ್ಪ, ದಾಸದಾಸಿಯರು, ಇವೆಲ್ಲವನ್ನೂ 4 "ಕೊಡಬಲ್ಲೆ. ಅದು 
ಒಂದು ನೊಡ ಸಂಸಾಠವೆಂಬುದನ್ನು ವಯು ಪ ಭೂಮಿಯು ನನ್ನ 
ತಲ್ಪ. ಆಕಾಶವೇ ನನ್ನ ಅರಮನೆ. ಫಂಡರಿನಾಥನ ಪ್ರಸಾದವೇ ಅಸೆ ಶ್ವ he: 
ಗಳ ಇಲ್ಲಿರುವ ತು ವೃ ಕ್ಷಗಳು ನನ್ನ ಸಂಗಡಿಗರು. ಬಾಜು ನನ್ನ 
ಗುರು. ಭಜನೆಯೇ ನ ಸ್ವ ಅಮೃತ. ಇಲ್ಲಿ ಬಿಟ್ಟು ನಾವೆಲ್ಲಿಗೆ ಬಂದರೂ 
ನನಗೆ EVN ಆನಂದನಿಲ್ಲ. ನಾನು ಗ ಆಶೀರ್ವದಿಸುತ್ತೇನೆ. 
ನಿನ್ಸಿಂದ ಧರ್ಮವು ಉದ್ದಾರವಾಗಲಿ, » ಎಂದು ಪ್ರತ್ಯುತ್ತರ ಬಿಕಿದು 
ಕಳುಹಿಸಿದನು. 

ಶಿವಾಜಿಯು ಶುಕಾರಾಂನ ಪತ್ರವನ್ನು ಓದಿಕೊಂಡನು. ಅವನಿಗೆ 
ದಿಗ್ಗ ಮೆ ಹಿಡಿದಂತಾಯಿತು. “ರಾಜ್ಯ, ಐಶ್ವರ್ಯಗಳಲ್ಲವೂ ಸಂಸಾರ. 
ಸಂಸಾರವು ದುಃಖಮಯ. ದುಃಖದಿಂದ ಧರ್ಮವು ಬೆಳಗದು. ಈ ರಾಜ್ಯ 
ಜೋಶ ಸೇನಾ ಬಲಗಳಿಂದಲೂ ಧರ್ಮವು ಬೆಳಗೆದು ಇದು ಸಂತರ 
ಆಶೀರ್ವಾದ. ಹಾಗಾದ ಮೇಲೆ ನಾವೇಕೆ ಇಲ್ಲಿರಬೇಕು?” ಎಂದು 
ಚಿಂತಿಸತೊಡಗಿದನು, 


ಪಿಗಿಗಿ | ಭಶ್ರಶತಿ ಶಿವಾಜಿ 


ಸಂಗಡಿಗರೊಬ್ಬರಿಗೂ ಹೇಳದಂತೆ ಮಾಯವಾದನು. 

ಭಂಡರಪುರದಲ್ಲಿ ರಾಜಯೋಗ್ಯವಾದ ವಸ್ತ್ರ ಗಳನ್ನೆಲ್ಲಾ ತೆಗೆದಿಟ್ಟು 
ಕೌನೀನ ವಸನಗಳನ್ನು ಧರಿಸಿಕೊಂಡು ತುಕಾರಾಂನ ರ್ದೇನ ಮಾಡಿ 
ಸಾಸ್ಟ್ರಾಂಗ ನಮಸ್ಕಾರ ಮಾಡಿದನು. | 

ತುಕಾರಾಂನು “ಶಿವಾಜೀ ಪ್ರಭು, ನೀನು ವೇಷ ಮರೆಸಿಕೊಂಡು 
ಬಂದರೆ ಸನ್ಯಾಸಿಯಾಗುವೆಯಾ ? ನನಗೆ ಅಂಗರೇಖು, ಕಿರೀಟ್ಕ ಮುಕ್ತಾ 
ಹಾರಗಳಿಂದ ಅಲಂಕರಿಸಿದರೆ ನಾನು ರಾಜನಾಗುವೆನೇ? ನೀನು ಪ್ರಭು 
ವಾಗಲು ಜನ್ಮವೆತ್ತಿದ್ದೀ, ಹೀಗೇಕೆ ಬಂದೆ? ನಿಜವಾಗಿಯೂ ಸಂಸಾರವನ್ನು 
ತೊರೆದು ಬಂದಿರುವೆಯಾ?” ಎಂದು ಕೇಳಿದನು. ' 

ಶಿನಾಜಿಯು ಅಪ್ರತಿಭನಾದನು. | 

“ನಾನು ಏಕಾಂಗಿಯಾಗಿ ಬಂದಿದ್ದೇನೆ. ಸಾಧಾರಣ ಮಾನ ಮುಚ್ಚು 
ವಸ್ಟು ಬಟ್ಟಿ ನನ್ನ ಮೈ ಮೇಲಿದೆ, ನನ್ನನ್ನು ಈ ಸಂತನು ಹೇಗೆ ಕಂಡುಹಿಡಿದ ?” 
ಬಂದು ಮನಸ್ಸಿನಲ್ಲಿಯೇ ಆಶ್ಚರ್ಯಪಟ್ಟು. 

“ಸಂತ್‌ ಮಹಾರಾಜ್‌, ತಮ್ಮ ಪ್ರತ್ಯುತ್ತರವು ಬಂದಿತು. ನನ 
ಮನಸ್ಸಿನಲ್ಲಿ ಜಿಜ್ಞಾಸೆಗೆ ಆರಂಭವಾಯಿತು. ರಾಜ್ಯಕೋಶಗಳೆಲ್ಲವೂ ಸಂಸಾರ. 
ಸಂಸಾರದಿಂದ ಧರ್ಮೊೋದಾ ರವಾಗುವುದಿಲ್ಲ. ಸರಿಯೋ ತಪ್ಪೋ ತಮ್ಮ 
ಪತ್ರದಿಂದ ನನಗರ್ಥವಾದುದು ಇಸ್ಟ ತಾವು ಈ ಮೀಮಾಂಸೆಯನ್ನು 
ಸರಿಹರಿಸಿಕೊಡಬೇಕು. ನನ್ನ ವೇಶಭೂಷಣಗಳನ್ನು ಕಿತ್ತೊಗೆದು ಬಂದುದೃ 
ವೈರಾಗ್ಯದಿಂದಲೂ ಅಲ್ಲ, 'ವೇಶಾಂತರವೂ ಅಲ್ಲ. ತಮ್ಮಥಾ ಮಹಾ 
ಪುರುಷರ. ಸನ್ನಿಧಾನಕ್ಕೆ ಬರುವಾಗ, ಇಂಥಾ ಸಂತಗೋಷ್ಟಿಗೆ ಬರುವಾಗ 
ರಾಜರ ವೇಷಭೂಷಣ ಅಲಂಕಾರಗಳಿಂದ ಬರುವುದು ಅವಿನಯವೆಂದು. 
ಕೊಂಡೆ. ಅಹಂಕಾರವೆಂದುಕೊಂಡೆ, ದರ್ಪವನ್ನು ಪ್ರದರ್ಶನ ಮಾಡ 
ದಂತೆ ಆಗುತ್ತ ದೆಂದುಕೊಂಡೆ. ಅದರಿಂದ ಈ ಸೌಮ್ಯ ವೇಷದಿಂದ 
ತಮ್ಮ ದರ್ಶನಕ್ಕೆ ಬಂದಿದ್ದೆ (ನೆ. ರಾಜಮಾರ್ಗ ಅಥವಾ ಸಂತಮಾರ್ಗ_ 
ಇದರಲ್ಲ ಯಾವುದು ಶ್ರೇಷ್ಠವೊ ಅದನ್ನು ನನಗೆ ಉಪದೇಶ ಕೊಡಿರಿ 
ರಾಜಮಾರ್ಗದಿಂದ ಧರ್ಮೋದ್ದಾ ರವಾಗುವುದೆಂದು ಮನಗಂಡರೆ ತಾವು 
ನನ್ನೊಡನೆ ಬರಬೇಕು. ಸಂತಮಾರ್ಗದಿಂದಲೇ ಧರ್ಮವು ಬೆಳೆಗುವು 


ಭತ್ರನತಿ ಶಿವಾಜಿ ಇ 


ದಾದರೆ ನನನ್ನು ಈ ಗೋಷ್ಠಿಯಲ್ಲಿ ಸೇರಿಸಿಕೊಳ್ಳಬೇಕು.” ಎಂದು ಹೇಳಿ 
ನಮಸ್ಯ AW 

Ed ನಕ್ಕನು. “ಜ್ರ ವಿಷಯ ಜಿಜ್ಞ್ಞಾ ಸಿಗೆ ಮಹಾ ಮಹಾಶಾಸ್ತ್ರ 
ಗಳು ಬೆಳೆದಿವೆ. ಆದರಲ್ಲಿ ಒಂದು ಪ:ಕ್ತಿಯೂ ನನಗೆ ಅರ್ಥವಾಗಿಲ್ಲ. ನೀನು 
ಆದೇ ಶಾಸ್ತ್ರದ ಜಜ್ಞಾ ನೆಯನ್ನು ತಂದು ಒಡ್ಡುಕ್ತಿರುವೆ. ಅದೂ ಸಾಧು 
ಪಾದುದೇ. ಆದರೆ ನೀನು ಭಜನೆ ಮಾಡು." ಈ ಹಂಡರಿನಾಥನು ನಿನ್ನ್ನ 
ಜಿಜ್ಞ್ಞಾ ಸೆಯನ್ನು ಬಗೆಹರಿಸಿ ದಾರಿ ತೋರುವನು” ಬಂದು ಹೇಳಿದನು. 

ಶಿವಾಜಿಯು ಎಲ್ಲವನ್ನೂ ಮರೆತು ಸಂತರ ಗೋಷ್ಠಿಯಲ್ಲಿ ಬೆರತು 
ಹೋದನು. ಭಕ್ತರಾರಿಗೂ ಇವನಾರೆಂದು ವ ವ್ಯಕ್ತನಾಗಲಿಲ್ಲ. ತುಕಾರಾಂನು 
ತಿವಾಜಿಯನ್ನು ಕಣ್ಣಿ! ಟ್ಟು ಗಮನಿಸ ಸುತ್ತಿದ್ದನು. ವನ ಆಚಾರ ವ್ಯವಹಾರ 
ಗಳ ದೈವನಿಸ್ಟೆ "ರಲ್ಲಿ ಭಕ್ತಿ ಅನೆ ಲ್ಲವೂ. ತುಕಾರಾಂನನ್ನು ವಿಸ್ಮಯ 
ಸೊಳಿಸುತ್ತಿದ್ದವು. ಪ್ರ ಪ್ರತಿದಿನವೂ ತುಕಾರಾಂನು ತನ್ನ ಗೀತೆಗಳ ಕೆಲವು ಭಾಗ 
ಗಳನ್ನು ತಿವಾಜಗೆ ಹೇಳುತ್ತ ದ್ದ -ನು. ಶಿವಾಜಿಯು ಮಾಡದ ಕೇಳುಕ್ತಿದ್ದನ ನನು. 
ಶ್ರನುಕ್ರ ಮನಾಗಿ ಶಿವಾಜಿಯು ಯಾರೊಂದಿಗೂ ಮಾಕನಾಡುತಿ. ತರಲಿಲ್ಲ. 


ಮೋದ ಶಿವಾಜಿಯನ್ನು ಮಾತನಾಡಿಸುಕಿ ಕ್ರಿರಲಿಲ್ಲ. ಗುರುಶಿಷ್ಯರಿಬ್ಬ ರೂ 
ಹಠೆ ತೊಟ್ಟಿ ರುವಂತೆ ಭಾಸಪಾಗುಕ್ತಿ ದಿ ತು. 


ತುಕಾರಾಂನು ಒಂದೆರೆಡು ಬಾರಿ ಏಕಾಂಠೆದೆಲ್ಲಿ “ಶಿವಾಜಿ ಪ್ರಭು, 
ಫೀನು ನಿನ್ನ ರಾಜ್ಯಕ್ಕೆ ಹೋಗು. ಅಲ್ಲಿಯೇ ಸಂಡರಿನಾಥನು ಅನುಗ್ರಹಿಸು 
ವನು. ನನ್ಸ್ಟಿಂದ ನೀನು ಕಿಳಿದುಕೊಳ್ಳ ಬೇಕಾದ ಭಕ್ತಿ ಜ್ಞಾನಗಳೇನೂ ಇಲ್ಲ. 
ಪಂಡರಿನಾಥನೇ ನಿನಗೆ ಎಲ್ಲವನ್ನೂ ಉಪದೇಶಿಸಿವನು? ಎಂದು ಹೇಳಿದನು. 

ಶಿವಾಜಿಯು ಪ್ರತ್ಯುತ್ತರ ಕೊಡಲಿಲ್ಲ. ಸ್ಕಳಬಟ್ಟು ಕದಲಲೂ ಇಲ್ಲ. 

ಶಿವಾಜಿಯು ಸಂಗಡಿಗರು ಶಿವಾಜಿಯನ್ನು ಎಲ್ಲೆಲ್ಲಿಯೂ ಹುಡುಕಿದರು. 
ಶಿವಾಜಿ ಮಹಾರಾಜನು ರಾಜಧಾನಿಯಲ್ಲಿ ಇಲ್ಲವೆಂಬ ಸುಳಿವು ಯಾರಿಗೂ 
ತಿಳಿಯದಂತೆ ಗೋಸ್ಯವಾಗಿಟ್ಟಿರು. ಶಿವಾಜಿಯನ್ನು ಎಲ್ಲೆಲ್ಲಿಯೂ ಹುಡುಕ 
'ಲಾರಂಭಿಸಿದರು. ಬಿಜಾಪುರದೆವರೋ, ಮೊಗಲ್‌ ಬಾದಷಹನ ಕಡೆಯ 
ವರೋ ಅಪಹರಿಸಿಕೊಂಡು ಹೋಗಿರಬೇಕೆಂದು ಸಂಶಯ ಪಟ್ಟಿರು. ಭಯ 


ಕ 


೧೧೪ ಛತ್ರಪತಿ ಶಿವಾಜಿ 


ಪಟ್ಟರು... ಇಲ್ಲ, ಇಲ್ಲ. ಶಿವಾಜಿ ಮಹಾರಾಜನು ಹಾಗೆಲ್ಲ ಶತ್ರುಗಳ ಕ್ಸೆಗೆ 
ಸಿಗುನವವಲ್ಲಿ ಏನಾದರೂ ಮೋಸದಿಂದ ಪರರ ಕೈಗೆ ಸಿಕ್ಕಿದ್ದರೂ ನಮಗೆ 
ಹೇಗಾದರೂ ಸುಳಿವು ಸೂಕ್ಷ್ಮಗಳನ್ನು ತಿಳಿಸುಕ್ತಿದ್ದ. ತಿಂಗಳುಗಳಾದರೂ 
ಸಮಾಚಾರವೇ ಇಲ್ಲ. ಶಿವಾಜಿ ಪ್ರಭು ಯಾವುದೋ ಮಹಾತ್ಕಾರ್ಯಕ್ಕೆ 
ಹೋಗಿದ್ದಾನೆ ನ ಎಂದು ನಿರ್ಧಾರ ಮಾಡಿಕೊಂಡರು. ಆದರೆ ಸುಮ ನೆ ಕೂಡುವು 
ದೆಂತು ಎಂದು ವನ-ದುರ್ಗಗಳಲ್ಲಿ -ಕಂದರಗಳಲ್ಲಿ ಜರಿ-ನಿರ್ಜರಿಗಳಲ್ಲ 
ಹುಡುಕಿದರು. ಅಕಸ್ಮಾತ್‌ ಪಂಡರಪುರದಲ್ಲಿ ಶಿವಾಜಿಯನ್ನು ದರ್ಶನ ಮಾಡಿ 
ದರು. ಆ ವೇಹವನ್ನು ನೋಡಿ ಅವರ ಕಣಿ ಕ್ಲೇರಿಟ್ಟಿರು, ಶಿವಾಜಿಯನ್ನು 
ತಬ್ಬಿಕೊಂಡು ಸಂತೋಷಪಟ್ಟಿರು. ಅವನ "ಲಿಗೆರಗಿ ಬರಬೇಕೆಂದ. 
ಬೇಡಿದರು. ಎಲ್ಲವೂ SRR 


ಶಿವಾಜಿಯು ಏನೊಂದು ಉತ ತ್ತರವನ್ನು ಕೊಡಲಿಲ್ಲ. 
` ಸಂಗಡಿಗರು. “ನಮ್ಮ ಮಜಾ ಸಹ ? ಇದಕ್ಕೆಲ್ಲಾ ನೀನೇ 
ಕಾರಣಕರ್ತನಲ್ಲವೆ? ಭಾ ಪ್ರೇರಕನಲ್ಲವೆ? ನಮ್ಮ ಬಂರ್ಗ "ಇಗರೆಗಳನ್ನು 
ರಾಜ್ಯಗಳನ್ನು ತುರುಕರಿಗೆ ಬಿಟ್ಟು ನಾವೂ ಇಲ್ಲಿಗೆ ಬಂದುಬಿಡುತ್ತೆ. (ಮೆ? ಸ 
ಹೇಳಿದರು. 
ಶಿವಾಜಿಯು “ ಸೋದರರುಗಳಿರಾ, ನಾನೇ ಕಾರಣನೆಂದುಕೊಂಡಿದ್ದೆ, 
ನಾನೇ ಪ್ರೇರಕನೆಂದುಕೊಂಡಿದ್ದೆ. ಅದೆಲ್ಲವೂ ಭ್ರಾಂತಿ. ಸಂಡರೀನಾಧ 
ನಮ್ಮೆ ಲ್ಲರಿಗೂ ಕಾರಣ ಕರ್ತರು. ಪ್ರೇರಕನು. ಅನನ ಇಜೆ.ಯಂತೆ 
ಆಗುತ್ತ ದೆ. ನಾವು ಸಂಗಾದಿಸಿದ ರಾಜ್ಯಗಳನ್ನೆ ಲ್ಲಾ ಸಂಡರೀನಾಥನ ಪಾದ 
ಗಳಲ್ಲಿ ಅರ್ಪಣ ಮಾಡಿ ಬಿಟ್ಟಿ ದೆ ನೆ. ಅದನ್ನು ತುರುಷ್ಯರಿಗೆ ಬಿಟ್ಟು ಕೊಡ 
ಬೇಕ ನೀವೇ ರಕ್ಷಣ ಮಾಡಬ ಎಂಬುದನ್ನು ಸಂತ್‌ ಸ 
ತುಕಾರಾಂರಲ್ಲಿ. 06. ಅವರು ಉತ್ತರ ತೊಡುತ್ತಾರೆ. ಅವರ ಅಸ್ಪ್ರಣೆಯು 
ನಿನಗೂ ನನಗೂ ಶಿರೋಧ್ಯಾರ” ಎಂದು. ಹೇಳಿದನು 
ಸಂಗಡಿಗರು ತಡಬಡಿಸಿದರು. ನಿರಾಶರಾದರು. 


ತುಕಾರಾಂ ಸಾಧುಗಳಲ್ಲಿ “ಶಿನಾಜೀ ಮಹಾಪ ರ್ರಭುವು ಸಂತೆ ಪಂಥದಲ್ಲಿ 
ಸೇರಿಹೋಗಿದ್ದಾನೆ ನೆ. ನಾನು ಕಟ್ಟಿ ರುವ ರಾಜ್ಯಗಳು ತುರುಸ್ಪ ರ ಅಧೀನ 


... ಹೇಳಿದನು. 


ತ್ರಸತಿ ಶಿವಾಜಿ ೧೧೫ 


ವಾಗುತ್ತವೆ. ಆವರಬತ್ನಿ ಆಸ್ಟಣೆ ಸ ಕಳುಹಿ ಹಿಸಿಕಿ ಡಿದ » “ಎಂದು 
ಸ 
ತುಕಾರಾಂ ನ ನಕ್ಕು ನಿಸಾ ಪ್ರಭ ಘನ ಏನ ಹೇಳುತ್ತಾನೆ ೫ ಎಂದೂ 


ಅವರು ಖುನ್ನರಾಗಿ “ನಮ ಟ್‌ ಸಂತಸಂಧ ಕ ಸೇರಿಹೋಗಿದ್ದಾನೆ ನೆ. 
'ಇದಕ್ಕೆ ಫೀವೆ ಸ ಕ್ಕಿ ಮಃ ಸಿ ನಿಮ್ಮ ತ ಲೆಗೇ ಹತ್ತುತ್ತದೆ.” 
ಎಂದ್‌ ಹೇಳಿದರು. 
ತುಕಾರಾಂನು“ಅಹುದ್ಕುನಿಜ್ನ ಲೋಕದೆ ಸ ನಮ್ಮ 3 ತಶೆಗ್ವೇ 
ಹೆತ್ತುತ್ತದೆ. ಅದರಿಂದಲೇ ಬ್ರಹ ನಿಷ್ಕ ಸನ್ಯಾಸಿಗಳ ತಲೆಯು ಜಟ 
ತಪಾಜಯಾ ಸಂಡರಿನಾಥನಿ ಅಜ್ಜಿ ಸ ಬರುತ್ತಾ ನೆ. ನಿಮಗೆ ಎ:ದಿಗೂ 
ಪರಾಜಯವಿಲ್ಲ. ಧರ್ಮಕ್ಕೆ ಚ್ಯತಿಯಿಲ್ಲ. ಶಿನಾಜಯು ಮಹಾಪುರುಷ. 
ನಾನು ಅವನನ್ನು ಸಂತಗೋಷ್ಠಿ ಗೆ ಸೇರಿಸಿಲ್ಲ. ಅನನು ಸಂಡರಿನಾಥನನ್ನು 
ಬಲವಾಗಿ ಹಿಡಿದಿದ್ದಾ ನೆ. ಅವನ ಯುದ ವು ಸಂಡರಿನಾಥನೊಡನೆ ನಡೆದಿದೆ. 
ಪಾನ ಸಾಕ್ಷೀಭೂತನಾಗಿ ನೋಡುಕ್ತಿ ದ್ದೇನೆ. ಅರ್ಜುನನು ನರಮೇಶ್ವ ರ 
ನೊಡನೆ ಹೋರಾಡಿ ಪೂಶುಸತವನ್ನು ಸಜಿರಂತೆ ಶಿವಾಜಿಯು ಸಂಡರನಾಥ್ಥ 
ನೊಡನೆ ಹೋರಾಟವನ್ನು ನಡೆಸುತ್ತ, ದ್ದಾನೆ. . ನೀವು. ನಿಮ್ಮ ಸ್ಥಳಗಳಿಗೆ 
ಮ ನಿಮ್ಮ ಕರ್ತವ್ಯವನ್ನು ಸಾಲಿಸಿರಿ. ಘ ನಡೆ ಹೇಳಿಕಳುಜಸಿದೆನು. 
ವಾಜಿಯ ಡರು ಪುಣೆಗೆ ಹೋಗಿ ಜೇಜಾಬಾಯಿಯ ದರ್ಶನ 
ಮಾಡಿ "`ೊರೆಯಿಟ್ಟ ರು. 
| ಮ್ಮಾ ಶಿವಾಜೀ ಸ್ರಭುವ್ರೆ ಸಂತ ಪಂಥವನ್ನು ಸೇರಿ 
ಹೋಗಿದ್ದಾನೆ. ನಮಗೆ ರಾಜನಿಲ್ಲದೀ ಸರಿತಸಿಸುತ್ತಿದ್ದೇವೆ. ಇಷ್ಟು ದಿನ 
ಗಳಿಂದ ಗೋಷ್ಯವಾಗಿಟ್ಟಿ ದ್ದವು ಮೊಗಲರು ಬಂದಾ ನಮ್ಮ ದುರ್ಗಸಳನ್ನು 
ಸುಲಭವಾಗಿ ವಶಪಡಿಸಿಕೊಳ್ಳುತ್ತಾರೆ. ನಾವೆಲ್ಲ ಕಾಡು ಪಾಲಾಗಿ. ಓಡಿ 
ಹೋಗಬೇಕಾಗಿದೆ” ಎಂದಾ ಒಬೊಬ್ಬನೂ ಹೇಳಿಕೊಂಡನು. 
ಜೀಜಾಬಾಯಿಯು ಧೈರ್ಯಗೆಡಲಿಲ್ಲ. 
ಹಾಗೆಂದರೇನು? ಶಿವನು ಎಲ್ಲಿಯೋ ಹೊಗಿದ್ದಾನೆ.. ಯಾವುದೋ 
ಮಹತ್ಕಾರ್ಯವನ್ನು ಸಾಧಿಸಿಕೊಂಡು ಬರುತ್ತಾ ನೆ... ನನಗೆ ನಿನ್ನೆ ತಾನೇ 


ಗಿ೧೬ | ಛತ್ರಸತಿ ಶಿವಾಜಿ 


ಒಳ್ಳೆಯ ಸ್ಪನ್ಸವಾಗಿದೆ. ಅವನು ಬೇಗ ಹಿಂತಿರುಗಿ ಬಾರದುದನ್ನು ಕಂಡು 
ನೀವು ಗಾಬರಿಗೊಂಡಿದ್ದೀರಿ. ಶಿವನು ಕೋಟಿಗಳ. ಕಡೆಗೆ ಗಮನವಿಟ್ಟೇ 
ಇದ್ದಾನೆ. ಅಪಾಯಸೇನಾದರೂ ಸಂಭವಿಸುವುದಾದರೆ ಫಿನುಗಿಂತಲೂ 
ಮುಂಚಿತವಾಗಿಯೇ ಅವನಿಗೆ ತಿಳಿಯುತ್ತದೆ.” 

“ಅಮ್ಮಾಜಿ, ಊಹಾಪೋಹದಿಂದು. ನವ್ರತಔವುಕ್ಷಿಳ ಹೇಳುತ್ತಿಲ್ಲ 
ಪ್ರತ್ಯಕ್ಷ ನೋಡಿ ಬಂದಿದ್ದೇವೆ, ಶಿವಪ್ರಭುವು ಫಿಂಡರಪುರದಲ್ಲಿ ಇದ್ದಾನೆ 
ಸಂತ ತುಕಾರಾಂನ ಶಿಷ್ಯನಾಗಿದ್ದಾ ನೆ. ಸಾಧುಗಳಂತೆ ಕೌನೀನ ವಸನೆ 
ಭಾರಣೆ ಮಾಡಿದ್ದಾನೆ, ಭಿಕ್ಷಾನ್ನ ತಿನ್ನುತ್ತಾನೆ. ಸಂತರಗುಂಪಿನಲ್ಲಿ ಸೇರಿ 
ಕೊಂಡು ಭಜನೆ ಮಾಡಿ ಕುಣಿದಾಡುತ್ತಾ ನೆ. ನಾವೆಲ್ಲಾ ಹೋಗಿ ಪ್ರಾರ್ಥನೆ. 
ಮಾಡಿದೆವು. ಶಿವಪ್ರಭುನು ನಾನು ನಿಮ್ಮೊಂದಿಗೆ ಬರಲೊಲ್ಗೆನೆಂದು ನಿರಾ 
ಕರಿಸಿದರು. ಸಂತ ತುಕಾರಾಂನಲ್ಲಿಯೂ ನಾವು ಹೋಗಿ “ಸಂತ ಮಹಾ 
ರಾಜರೇ, ಇವನು ಎಲ್ಲರಂತೆ ಗೋಸ್ಮಿಗೆ ಸೇರತಕ್ಕವನಲ್ಲ. ತಿವಾಜಿ ಮಹಾ 
ಪ್ರಭು ಇನನು. ನಾನೆಲ್ಲೂ ಇವನ ಸೇನಾಧಿಪತಿಗಳು. ಮೊಗಲರು ಇಂಡೋ 
ನಾಳೆಯೋ ನಮ್ಮ ಕೋಟಿಗಳನ್ನು ಮುತ್ತಿ ಧೂಳೀಸಟವೆಬ್ಬಿಸುತ್ತಾರೆ, 
ನಮ್ಮ ಹಿಂದೂಜನಕ್ಕೆ ಉಳಿಗಾವಿಲಲ್ಲ. ಈ ಪಾಪನೆಲ್ಲವೂ ನಿಮಗೆ ತಟ್ಟು 
ತ್ತದೆ, ಶಿನಪ್ರ ಭುವನ್ನು ಆಶೀರ್ವದಿಸಿ ಕಳುಹಿಸಿಕೊಡಿರಿ” ಎಂದು ಕೇಳಿ 
ಕೊಂಡೆವು. ಆ ಸಂತನು ನಮ್ಮ ಮಾತಿಗೆ ಕಿವಿಗೊಡಲಿಲ್ಲ, ಶಿವಾಜಿಯೃ 
ನಿಜವಾಗಿ ಸಂತನೇ ಆಗಿದ್ದಾನೆ. ದಿಕ್ಳು ತೋರದೆ ನಾನಿಲ್ಲಿಗೆ ಬಂದಿದ್ದೇವೆ.” 

ಬೀಜಾಬಾಯಿಯು “ಭಗವಂತನ ಇಚೆ.ಯು ಹಾಗೆಯೇ ಇದ್ದರೆ 
ಯಾರೇನು ಮಾಡಲಾದೀತು?” ಎಂದು ನಿಟ್ಟುಸಿರು ಬಿಟ್ಟಳು. 


“ಹಾಗಲ್ಲ, ತಾಯಿ, ನೀನೊಬ್ಬರೇ ನಮ್ಮನ್ನು ಉದ್ದಾ ರಮಾಡಬಲ್ಲಿರಿ. 
ಶಿವಾಜಿ ಪ್ರಭುವು: ಗುರುವಿಗಿಂತಲೂ,  ದೇವರಿಗಿಂತಲೂ ನಿಮ್ಮಲ್ಲಿ ಹೆಚ್ಚು 
ಭಕ್ತಿ ಯಿಟ್ಟದ್ದಾ ನೆ. ನೀವು ಪಂಡರಪುರಕ್ಕ ಬಂದು ನಮ್ಮ ಶಿವಾಜಿಯನ್ನು 
ನಿಮ್ಮೊಡನೆ ಕರೆತಂದುಕೊಡಬೇಕು. ಇಲ್ಲದಿದ್ದರೆ ನಿಮ್ಮ ಮನೆಯ ಹಜಾರದಲ್ಲಿ 
ನಾವು ಉಪವಾಸ ಮಾಡುತ್ತೇವೆ. ನಿಮ್ಮ ಆಶೀರ್ವಾದ, ದೇವರ ಅನುಗ್ರಹ 
ಶಿವಾಜಿಯ ಮುಂದಾಳುತನ, ಈ ಮೂರೂ ಇಲ್ಲದಿದ್ದರೆ ನಮ್ಮ ಆಟವೇನೂ 


ಛತ್ರಪತಿ ಶಿವಾಜಿ ೧೧೭ 


ಸಾಗುವುದಿಲ್ಲ ನೀವೆ ಹಿಂದೆ-ಮುಂದೆ ನೋಡುತ್ತಾ ಆಲಸ ಸ್ಫೃಮಾಡಿದರೆ 
ಕಾರ್ಯವು 'ಮಿಂಚಿಹೋಗುತ್ತ ದೆ. ಮರಾಠರ ಹೆಸರಿಲ್ಲದೆ "ಹೋಗುತ್ತ ಸ್ಟೆ? 
ಜೀಜಾಬಾಯಿಯು ಆ ತರುಣ ಸರದಾರರೊಂದಿಗೆ ಹೊರಟಳು. 
ಅವರೆಲ್ಲರೂ ಕಾಲು. ನಡಿಗೆಯಲ್ಲಿಯೇ ಸಂಡರಪುರವನ್ನು ಸೇರಿದರು. 
ನದಿಯಲ್ಲಿ ಸ್ನಾನ ಮಾಡಿ ಜೀಜಾಬಾಯಿಯು ಪಂಡರಿನಾಥನ ದೇವಾಲಯಕ್ಕೆ 
ಹೋಗುವ ಸಮಯದಲ್ಲಿ ಸಂಡರಿನಾಥಸಿಗೆ ಆರತಿಯಾಗುಕ್ತಿ ದ್ದಿ ತು. 4 


ಲರೂ ಭಜನೆ ಮಾಡುತ್ತಿ ದ್ದೆ ಧೂ ತುಕರಾಂನು ಭಕ್ತ ರ ವ್ಹಂದದಲ್ಲಿ ಸೇರಿ 
ಹೋಗಿದ್ದ ನು. 


ಮಂಗಳಾರತಿಯು ಪೂಕ್ಳಸುತ್ತ ಲೇ ಜೀಜಾಬಾಯಿಯು. ತೇಜಸಿ ನಿಂದ 
ಬ್ವಲಿಸುತ್ತಿರುವ ಸಂತ ತುಕರಾಂನನ್ನು ದರ್ಶನ ಮಾಡಿದಳು. ಹು 
ಸಾನ್ನಿಧ್ಯದಲ್ಲಿ ಆ ತುಕರಾಂನ ದರ್ಶನದಿಂದ ಧನ್ಯಳಾದೆನೆಂದು ಭಾವಿಸಿದಳು. 

ತುಕರಾಂ ನು ಅವಳೆದುರಿಗೆ ನಿಂತು “ವೀರಮಾತೆ, ನೀನು ಇಲ್ಲಿಗೇಳೆ 
ಬಂದೆ?” ಎಂದು ಸ ಪ್ರ ಶ್ನೆ ಮಾಡಿದನು. 

ಜೇಜಾಬಾಯಯು ಕಣ್ತೆರದು. ಎದುರುಗಿರುವ ಸಂಡರಿನಾಥನನ್ನು 
ನೋಡಿದಳು. ಆ ದೇವಮೂರ್ಶಿಯು ನಗುತ್ತಿರುವಂತೆ ಅವಳು ಕಂಡಳು. 
ಆ ದರ್ಶನದಿಂದ ಜೀಜಾಬಾಯಿಯು : ಮೈ ಮರೆತು ಸಾಷ್ಟಾ ೦ಗ ಪ್ರಣಾಮ 
ಮಾಡಿದಳು. ; 

ಭಕ್ತರೆಲ್ಲರೂ ಸ ಸ್ಮಂಬೀಭೂತರಾಗಿ ನೋಡುತ್ತಿ ದ್ದ ರು, 

ಸ್‌ ಹ ಭಾನ ಎದ್ದು ತನ್ನೆ, ದುರಿಗೆ ನಿಂತಿರುವ ತುಕರಾಂನನ್ನು 
ನೋಡಿ “ಗುರುದೇವಾ, ನಾನು ಫನ್ಯಳಾಗಿದ್ದೆ (ನೆ. . ನನ್ನ ಮಗ ಶಿವಪ್ರಭು 
ವನ್ನು ದಾನಬೇಡಲು ಬಂದಿದ್ದೆ ನೆ” ಎಂದು ಹೇಳಿದಳು. | 

ಶಿವಪ್ರ ಭುವು ತಾಯಿಯ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕಿಸಿದ್ದು. 

Rs ಮಗನನ್ನು ಎಕ್ತಿ “ಶಿವಪ್ರ ಭು pe ಸಂಶನಲ್ಲ. 
ನೀನು ನನ್ನ ಮಗ. ನನ್ನ ಬಣವು "ಇನ್ನೂ ತೀರಿಲ್ಲ. ಗುರುಗಳ ಅಪ್ಪಣೆ 
ಯಾಗಿದೆ. : ಫಂಡರಿನಾಥನ ಅಸ 5 ಣೆಯಾಗಿದೆ. ಧರ್ಮೊೋದ್ಧಾ ಕ್ಕಾಗಿ ನಿನ್ನ 
ಜೀವನವು ಮೀಸಲು. LEE: ತುಕರಾಂ re 
ನಿನಗೆ ಅನುಗ್ರಹಿಸಿದ್ದಾನೆ. ನನ್ನೊಡನೆ ಬಾ” ಎಂದು ಹೇಳಿದಳು, 


ಗುರುವಿನ ಕಡೆಗೆ ನೋಡಿದನು. 
3 ಆ ತಾಯಿ ಮಕ್ಕಳಿಬ್ಬರನ್ನು ನೋಡುತ್ತಾ ಇದ್ದನು. 
/ನೀನು ಪುಣ್ಯಪುರುಸ. : ನಿನ್ನ ಜಿಜ್ಞಾಸೆಯು ಪೂರ್ತಿ 
ಕರೀನಾಥನೇ ಆಜ್ಞೆ ಕೊಟ್ಟಿದ್ದಾನೆ. ನಿನ್ನ ಕರ್ಮುಕ್ಷೇತ್ರವು 
ಹ್‌ ಕಡೆ ಸಿದ್ದವಾಗಿದೆ. ಹೋಗು. ಶಾಯಿಯ ಆಜಿ ಸ್ವ ಯನ್ನ 
ಪಾಲಿಸು. ಪಂಡರಿನಾಥನ ಅನುಗ್ರಹವು ನಿನ್ನ ಮೇಲೆ ಪರಿಪೂರ್ಣ ವಾಗಿದೆ. 
ನೀನು ಧರ್ಮರಾಜ್ಯವನ್ನು ಸ್ಮ್ವಾನನೆ ಮಾಡುವೆ. ಅದಕ್ಕಾಗಿಯೇ ಕೀನು 
ಜನ್ಮವೆತ್ತಿದ್ದೀಯೆ” ಎಂದು ಹೇಳಿ ಆಶೀರ್ವದಿಸಿದನು. 

ಶಿವಾಜಿಯು “ಗುರುದೇವಾ, ಮಾತೆಯ ಆಲ್ಚೆ ಯಾಗಿದೆ. ಭಗವಂತನ 
ಅನುಗ್ರಹವೂ ದೊರಿತಿದೆ. ತಮ್ಮ ಆಶೀರ್ವಾದ ಬಲವೂ ಇದೆ. ಆದರೂ 
ನನಗೆ ಆ ಈ ರಾಜ್ಯಸೂತ್ರಗಳನ್ನು ದೃಢವಾಗಿ ಧರಿಸಬಲ್ಲ 
ಸ ನನಗೊಬ್ಬ 'ಮಹಾಪುರುಷನು "ಗಾರುವಾಗಿರಬೇಕು. ಆ 

ಸ್ಪವು ಇನ್ನೂ ಪೂರ್ತಿಯಾಗಿಲ್ಲ ” ಎಂದನು. 

Rs “ಆ ವಾಂಛಿಯು ಯುಕ್ತ ವಾದದ್ದು. ಸಹಜವಾದದ್ದು. 
ಧನಂಜಯನಿಗೆ ಗುರು ಶಿ ಶ್ರೀಕೃ ಸ ನನು ಜೊತೆಯಲಿ ಲ್ಲಿದ್ದಂತೆ ನಿನ್ನ ಜೊತೆಯಲ್ಲಿ 
ಗುರುವಿರಬೇಕು. ಅಂಥಾ ಬಬ್ಬ ಗುರುವು ನಿನ್ನಲ್ಲಿಗೆ ಬರುತ್ತಾನೆ? ಎಂದು 
ಆಶೀರ್ವದಿಸಿದನು. ವ ಇ ಜಟ್‌ 


ಶಿವಾಜಿಯು ಗುರುವನ್ನು ನಮಸ್ಕರಿಸಿ, ಪಂಡರಿನಾಥನನ್ನು ಸ್ತುತಿಸಿ" 


ತಾಯಿಯ ಹಿಂದೆ ಪುರಂಧರಗಢಕ್ಕೆ ಪ್ರಯಾಣ ಬೆಳೆಸಿದನು. 

ಮರಾಠರೆಲ್ಲರೂ ಸಂತೋಷದಿಂದ ನಲಿದಾಡಲಾರಂಭಿಸಿದೆರು. ಎಲ್ಲರೆ 
ಬಾಯಿಯಲ್ಲಿಯೂ “ಶಿವಾಜಿ ಪ್ರಭುವಿಗೆ ಸಂತ ತುಕರಾಂರ ಆಶೀರ್ನಾದ 
ವಾಗಿದೆ. ಸಂಡರೀನಾಥನ ಅನುಗ್ರಹನಾಗಿದೆ”'ಎಂಬ ಮಾತುಗಳು ನಲಿಯು. 
ಕ್ರಿದ್ದು ವು. 

“ಮನೆಮನೆಯಲ್ಲಿ ಯೂ ಈ ಮಾತುಗಳು ಪ ್ರತಿಥ್ವೆ ನಿಸುತ್ತಿದೂವ್ನ ವು, 

ಶಿವಾಜಿಯ: ಜೀವನದಲ್ಲಿ ' ಏಕೇಷ ಪೌಢರ್ಕಕಿನೂ ಬಾಣಾ . 
ಅವನು ರಾಜನಾಗಿದ್ದ ಧೂ ಯಾವಾಗಲೂ. ವಿರಕ ಕೃಭಾವದಿಂದ ಇರುತ್ತಿ ನು: 
ನಲದ ಮೇಲೆ ಮಲಗುತ್ತಿ ದನು. : ಪ್ರಾತಃಕಾ ಅದ್ನ: ಇತ್ಯ ವೂ ಶೀತೆಜಲಿದಲ್ಲ 


2 


ಸ್ನಾನ ಮಾಡುತ್ತಿದ್ದನು. ಭಗವಂತನ ಪೂಜೆ ಮಾಡಿ, ನ್‌ 5 
ಲಿ ಧಾರಣ ಮಾಡಿ ಕಾರ್ಯಕ್ಕೆ ತೊಡಗುತ್ತಿದ್ದಮು. 
ಶಿವಾಜಿಯು ಈ ಸಿತ್ಯ ನಿಧಿಯನ್ನು ಅನುಷ್ಠಾನ ನ ್‌ಮೌಡುತ್ತಿ, ತ ಚ 

ಶಿವಾಜಿಯು *ನಂಡರಪುರದಲ್ಲಿ ಸಂತಗೋಷ್ಠಿಯಲ್ಲಿ' - ಬೆಳೆಸಿದ್ದ ಗಡ್ಡ 
ವೂಸೆಗಳನ್ನು ಧಾರಣೆಮಾಡಿಯೇ ಇದ್ದನು. ke ಹ ೯೪೭. 

ಶಿವಾಜಿಯ  ಅನುಯಾಯಿಗಳೆಲ್ಲರೂ, ಶಿವಾಜಿಯು ಸಂತ ತುಕೆರಾಂನ' 
ಪರಮಭಕ್ತನೆ ನೆಂದೂ ತುಕರಾಂನ. ಆಜೆ ಯಂತೆಯೇ ನಡೆಯುತ್ತಿ ದ್ದಾ ನೆಂದೂ 
ನಂಬಿ, ಶಿವಾಜಿ ಯನ್ನು ವಿಶೇಷ ಗೌರವದಿಂದ ಕಾಣುತ್ತಿದ್ದರು. | 

ಶಿವಾಜಿಯು "ಪ್ರರಂಥರಗಡಕ್ಕೆ ಬಂದ ಮೇಲೆ ಎಲ್ಲ ದುರ್ಗಗಳನ್ನೂ 
ಅಚ್ಚುಕಟ್ಟು ಮಾಡಿಸಿದನು. ಕ್‌ ಕೋಟಿಯಲ್ಲಿಯೂ A 
ಲಯಗಳನ್ನು ನಿರ್ಮಾಣ ಮಾಡುವಂತೆ ಆಜ್ಞೆ ಮಾಡಿದನು. ಎಲ್ಲ ಕಡೆಯೂ 
ಶೇವಾಲಯ-ತಟಾಕ ನಿರ್ಮಾಣ ಕಾರ್ಯಗಳಿಗೆ ' ಆರಂಭವಾದವು. ಮಹಾ 
ರಾಷ್ಟ್ರದ ಎಲ್ಲ ಕಣೆಗಳಿಂದಲೂ, ಜನಗಳು ವಿಶೇಷವಾಗಿ ಪುರಂಧರಗಡಕ್ಕೆ 
ಬಂದು ಹೋಗಲು ಆರಂಭವಾಯಿತು. Ha 

ಶಿವಾಜಿಯು ಸಂಡರಪುರದಿಂದ ಹಿಂತಿರುಗಿದ ಮೇಲೆ ಸಂತ್‌ 
ತುಕರಾಂನು: ಯಾವಾಗಲೂ ಧ್ಯಾನಾಸಕ್ತ ನಾಗಿರುತ್ತಿ ದ್ದ ನು ಭಕ್ತ ವೃ ಂದ' 
"ಗಳಲ್ಲಿ ಸೇರಿ ಭಜನೆ ಮಾಡುತ್ತಿರಲಿಲ್ಲ. ಏಕಾಂತದಲ್ಲಿ ದೇವಾಲಯಕ್ಕೆ 
ಹೋಗಿ ಫಂಡರಿನಾಥನ ದರ್ಶನ ಮಾಡಿ ಬರುತ್ತಿದ್ದನು. ಭಕ ಕೃವೃ ತ 
ಭಜನೆ ಯಾ ಮೇಲೆ ಸಂತ್‌ ತುಕರಾಂನ ದರ್ಶನ ಮಾಡಿ 
ಕೊಂಡು ಹೋಗುಕ್ತಿ ದ್ದ ತು. ಇದ ಕದ್ದ ಂತೆ ತುಕರಾಂನ ಅವಸಾನ ಕಾಲವು' 
ಪ್ರಾಪ್ಯ ವಾಯಿತು. ತುಕರಾಠನು ಪಂಡರಿನಾಥನನ್ನು ಭಜನೆ ಮಾಡುತ್ತಾ 
ಇಹಲೋಕ ವ್ಯಾಪಾರವನ್ನು ತ್ಯಜಿಸಿದನು. | 

ಈ ಸಮಾಚಾರವು. ಕಿಳಿಯುತ್ತಲೇ ಶಿವಾಜಿಯು ಅತ್ಯಂತ ದುಃಖದಲ್ಲಿ 
ಮುಳುಗಿದನು. Baie ಲ್ಲಾ ತೊರೆದು ದುಃಖಮಗ ನಾಗಿದ್ದನು. 

ತುಕರಾಂನು ಶಿವಾಜಿಯ ಸ್ವನ ಕಃ ಲ್ಲಿ ದರ್ಶನವಿತ್ತು “8 ನಿನಗೆ ಬೇರೊಬ್ಬ 
ರಾಜಗುರುವಿದ್ದಾನೆ. ಅವನ ದರ್ಶನ ಮಾಡಿದರೆ ಕೃತಾರ್ಥನಾಗುನೆ ಎಂದು 
ಹೇಳಿದಂತೆ ಬೋದಧೆಯಾಯಿತು.. 


ಥ್ರ. 1 
A 
DE 
1 

9 

ಐ 


೯ 


ಔರಂಗಸೇಬ ಬಾದಸಹನು ಡೆಲಿಯ ಸಿಂಹಾಸನವನ್ನು ಏರಿದ್ದನು. 
ಆದರೆ ಅವನು ಡೆಲ್ಲಿಯನ್ನು ಬಿಟ್ಟು ,ಬರುವಂತಿರಲಿಲ್ಲ. ಆಗ್ರಾದಲ್ಲಿ ಬಾದಷಹ 
ಸಹಜರ್ಹಾನನ್ನು ಬಂಧನದಲ್ಲಟ್ಟದ್ದ ಧ್ವನು. 

ದಾರನ ಧಯನ ಮ ಜಹೆನಾರಳು ಹೋಗಿ ತಂದೆಯ. ಸಮಿಪ 
ದಲ್ಲಿ ಸೇರಿಕೊಂಡಳು 

ಷಹಜರ್ಷಾನ ಮನಸ್ಸಿ ನ ಸ್ಕಿ ತಿಯು ಸರಿಯಾಗಿರಲಿಲ್ಲ. ಅವನು 

ಎಷ್ಟೋ ಬಾರಿ ಡೆಲ್ಲಿಗೆ ಹ ಔರು ಗಸೇಬನನ್ನು ಶಿಕ್ಷೆ ಮಾಡಬೇಕೆಂದು 

ಕೋಪದಿಂದ ಹೇಳುತ್ತಿ ದನ ನು ಡೆಲ್ಲಿಗೆ ಹೋಗಿದ್ದರೆ. ಎನಾಗುತ್ತಿತೊ ಣ್ತ 
ಅದನ್ನು ಹೇಳುವುದು « ಶ್ರಿಸಾ ಸಧ್ಯ. ಜಹೆನಾರಳು. ಮಾತ್ರ ಅನೇಕ ತಂತ ತ್ರಗಳನ್ನು. 
ಮಾಡುತ ಲೇ ಇದ್ದ ಳು. ಇಂಥಾ ಸಂದರ್ಭದಲ್ಲಿ ಔರಂಗಸೇಬನಿಗೆ ಡೆಲ್ಲಿಯನ್ನು 
ಬಿಟ್ಟಿ ಹೋದರೆ "ತನಗೆ ಸಿಂಹಾಸನವು ತಫಿ ಹೋಗುತ್ತ ಡೆಂಬ ಟಃ 
ಯರೂ ಮನಸ್ಸಿನಲ್ಲಿ ಇದ್ದೆ ( ಇದ್ದಿ ತು. 


ಆದರೆ ಕಾ ಶಿವಾಜಿ ಜಿಯನ್ನು ಮಾತ್ರ ಮರೆತಿರಲಿಲ್ಲ. 
ಯಾವಾಗಲೂ ಶಿವಾಜಿಯ ಜಿ ಸಾಜ ಕಣ್ಣು "ಇದ್ದೇ ಇದ್ದಿ ತು. 
ಷಾ ಆಲಂನನ್ನು ದಕ್ಕನ್ಸಿ ನ ಸರ್ವಾಧಿಕಾರಿಯಾಗಿ ನೇಮಿಸಿ ಕಳುಹಿಸಿದ. ನನು. 
ಶಿವಾಜಿಯನ್ನು ಹತೋಸಿಯಲ್ಲಿಡಬೇಕೆಂದು ಷಾ ಆಲಂನಿಗೆ ಅನೇಕ ಸತ್ರ 
ಗಳನ್ನು ಬರೆದು ಕಳುಹಿಸುತ್ತಿ ದ್ದ ನು 

ಷಾ ಆಲಂನು ವಿದ್ಯಾ ವಂತ. ಕಲಾಪ್ರೇಮಿ. ಅವನಿಗೆ ಡೆಲ್ಲಿಯಲ್ಲಿ 
ಮನಶ್ಯಾಂತಿ ಇರಲಿಲ್ಲ. ಅಹಮದ್‌ ನಗರವು” ಡೆಲ್ಲಿಯಿಂದ ದೂರನಾಗಿದ್ದಿ ತು. 
ಡೆಲ್ಲಿಯ ದರಬಾರಿನ ; ಸ್ಲಿತಿಗಳೆಲ್ಲವೂ ಅಲಂನಿಗೆ ಚೆನ್ನಾ ಗಿ ಮನದಟ್ಟಾ ಗಿತ್ತು. 
ಡೆಲ್ಲಿಯಲ್ಲಿ ಖಾಚಿಗಳು, ಉವ್ರಾಗಳು, ನರಪತಿಗಳು ಎಲ್ಲರೂ ಔರಂಗಸೇವನ 
ಪರಮ ವಿರೋಧಿಗಳೆಂದು We ಚೆನ್ನಾ ಗಿ ತಿಳಿದಿತ್ತು. ಔರಂಗಸೇಬನ 


ಛತ್ರಪತಿ ಶಿವಾಜಿ | ೧೨೧ 


ಶಕ್ತಿಯೇನು ? ಅವನ ಪ್ರತಾಪವು ಎಂಥದು ಎಂದು ಆಲಂನು ಆಗಾಗ 
ಬಂತಿಸುತ್ತಿದ್ದ ನು. ಕ್ರೂರಕರ್ಮಿಗಳು, ಹೀನ ಜನರು, ಘೋರ ಪಾತಕ 
ಗಳು ಔರಂಗಸೇಬನ ಅಂತರಂಗ ಭಕ್ತರೆಂದು ಅವನು ತಿಳಿದುಕೊಂಡಿದ್ದ ನು. 
| ವಿದ್ಯಾವಂತರಿಗೆ, ಸದ್ದು ಣಿಗಳಿಗೆ ಗೌರವವಿಲ್ಲ; ಕೀಳು ಜನ್ಮ ಜಫಘನ್ಯ ಕ್ಕ ತ್ಯ 
ಗಳಿಗೆ ಹೇಸದ ಜನ್ಮ ಇವರುಗಳು ಔರಂಗಸೇಬನ ಪೆ ಸ್ರೇಮಪಾತ್ರರು. 
ಆಲಂನಿಗೆ. ಬಾದಷಹನ ಜೀವನವು ಅಸಹೈಕರವಾಗಿ ರಾಣುತ್ತಿ ದ್ದಿತು. 
ಸಷಹಜರ್ಹಾನನ್ನು ಆಗ್ರಾ ದಲ್ಲಿ ತನ್ನ ತಂದೆಯು ಬಂಧನದಲ್ಲಿಟ್ಟ ದಾ ನೆಂದು 
ಜ್ಞಾ ಪಿಸಿಕೊಂಡಾಗೆ ಆಲಂನ ಮ್ಫೈ ನಡುಗುತ್ತಿತ್ತು. Ry ಇಂದು 
ತಂದೆಗೆ ಮಾಡಿದ ಶಾಸ್ತಿಯನ್ನೇ ನಾಳೆ ಮಕ್ಕಳಾದ ನನುಗೂ ಮಾಡಲು 
ಹೇಸುವುದಿಲ್ಲ ಎಂದುಕೊಳ್ಳು ತ್ತಿದ್ದ ದನು. ಒಂದೊಂದು ಬಾರಿ ವ್ಯಾಕುಲಚಿತ್ತ 
ನಾಗಿ ಇಂಥಾ ಬಾದಸಹನ ಮಗನಾಗಿ ಹುಟು ವುದಕ್ಕಿ ೦ತಲೂ ಒಬ್ಬ ಗರೀಬನ 
ಹೊಟ್ಟೆ ಯಲ್ಲಿ ಹುಟ್ಟ ಬಾರದಾಗಿತೆ ತ್ತ್ವ ಎಂದುಕೊಳ್ಳು ದ ನು. 

ಜಹನಾರಳು ಸಾಮಾನ್ಯಳಲ್ಲ. ಅವಳ ತಪುಪ ಡೆಲ್ಲಿಯಲ್ಲಿ ವ್ಯಾಪಕ 
ವಾಗಿಯೇ ಇದ್ದಿ ತು. ಅವಳ ಆಜ್ಜೆ ಗೆ ತಲೆಬಾಗುವ ಪ್ರಾಣಗಳನ್ನೊಪ್ಪಿಸುವ 
ವೀರ ಪುರುಷರು ಡೆಲ್ಲಿಯ "ದರ್ಬಾರಿನಲ್ಲಿ ಅನೇಕರಿದ್ದ ರು... ಸಮಯ 
ಸಿಕ್ಕಿದಾಗ ಔರಂಗಸೇಬನನ್ನು ಕೆ ಮಾಡಿಸಬೇಕೆಂದು ಅವಳು ಸಂಕಲ್ಪ 
ಮಾಡಿದ್ದಳು. ಷಾ ಆಲಂನ ಮೇಲೆ ಜಹನಾರಳ ಪ್ರೀತಿಯಿತ್ತು. 
ರಳು ಆಲಂನನ್ನು ಸಿಂಹಾಸನ ಸರಿಸಿದರೆ ರಾಜ್ಯವು. ಸುಭಿಕ್ಷವಾಗುತ್ತ ದೆಂದು 
ಭಾವಿಸಿದ್ದಳು. 

ಆಲಂನು ಇದೆಲ್ಲವನ್ನೂ ಬಲ್ಲವನಾಗಿದ್ದನು. ಡೆಲ್ಲಿಯಲ್ಲಿ ಎಂದಾದರೂ 

ನ ತನ್ನ ತಲೆಯು ನೆಲಕ್ಕೆ A bss nt ವನ ಸಂಶಯ, ತಂದೆ ಔರಂಗ 
Was ಕೊಲೆಯಾಗಿ ತನಗೆ ಸಿಂಹಾಸನನು ದೊರೆತರೂ ಆ ರಕ್ತಸಿಕ್ತ ಸಿಂಹಾ 
ಸನವು ಬೇಡವೆಂದು ಅವನ ನಿಶ್ಚಯನಿತ್ತು. ಇದೆಲ್ಲ ಸರಿಸ್ಥಿ ತಿಗಳಿಂದ ಅವನು 
ಅಹಮದ್‌ ನಗರವೇ ಸ್ಪರ್ಗಲೋಕವೆಂದು ಭಾವಿಸಿದ್ದ ನು. 

ಅವನಿಗೆ ಹ ಸಶ್ಪಿ ಯರಿದ್ದೆ ರು. ಅವರಲ್ಲಿಲ್ಲಾ ಮೆಹರುನ್ಲೀಸಳೇ 
ಆಲಂಗೆ ಅ ಅತ್ಯಂತ ಪ್ರೆ ಪ್ರೇನುಪಾತ್ರ ಳು. "ಮೆಹರುನ್ನೀಸಳು ತನ್ನ ಅಕ್ಕ ತಂಗಿಯ 


೧೨೨ ಛತ್ರಸತಿ ಶಿವಾಜಿ 
ರೊಡನೆ ಅತ್ಯಂತ ಪ್ರೇಮದಿಂದ ನಡೆದುಕೊಳ್ಳು ಶ್ರಿ ದ್ದ ಳು.ಅವರು ಒಂದೊಂದು 
ಬಾರಿ ಆಲಂನ ಮೇಲೆ ಕೋಪಗೊಂಡು ಶಿರಸ್ಕರಸಿದರೂ ಮ ಗಳನ್ನ 
ಶಾಸ ಗೌರವಗಳಿಂದ ಕಾಣುತ್ತಿದ್ದರು. ಆ ಸವಶಿಯರೇ ಮೆಹರುಸ್ಸ್ಟೀಸಳ 

ಕ ಮಹಾರಾಣಿಯಾಗಲು ಅರ್ಹಳು, ಎಂದು al 
ಹೊಗಳುತ್ತಿ ದ್ದ ರು. 

ಹಾ ಆಲಂನು ದಕನ್ನಿನ ಸರ್ವಾಧಿಕಾರಿಯಾದ ಮೇಲೆ. ಶಿವಾಜಿಯ 
ಅಸ್ಥ್ಯಾನಕ್ಕೆ ತನ ನ್ನ ಕಡೆಯ ಮುತ ದ್ರಿ ಯನ್ನು ಕಳುಹಿಸಿ ಕೊಟ್ಟ ದ ನು. 

ಆ ಚ ಕೈದ್ದಿಯು ಬ್ರಾ ಹಃ ಣು ಹೆ ಹೆಸರು ಜಗನ್ನಾಥರಾಯ. 
ಜಗನ್ಹಾಥರಾಯನು ಪ್ರರಂಢರಘಡಕ್ಕೆ ಬಂದು ಶಿವಾಜಿಯ ಭೇಟ 
ನಸು | 
ಶಿವಾಜಿ ಆ ಮೊಗಲ್‌ ರಾಯಭಾರಿಯನ್ನು ಅತ್ಯಂತ ಗೌರವದಿಂದೆ 
ಕಂಡು ಮನ್ನ! ಣೆ ಮಾಡಿದನು. ರಾಜಯೋಗ್ಯ ವಾದ ಔತಣಗಳಿಂದಲೂ 
ಕಆರಗಳುಜಲೂ ಜಗನ್ನಾಥರಾಯನನ್ನು ಘಟಂ ಅವನ ಸೆ ಸಹವನ್ನು 
ಸಂಪಾಡಿದನು.. ಆ ರಾಯಭಾರಿಯನ್ನು ಕರೆದುಕೊಂಡು Re ತನ್ನ 
ಕೋಟಬಿಗಳೆಲ್ಲವನ್ನೂ ಕೋರಿಸಿದನು. ಜಾವಳಿಯ ಅರಮನೆಯಲ್ಲಿ ಇ; 
ನ್ಲಾಥರಾಯನನ್ನು ಇಳಿಸಿ ರಾಜಯೋಗ್ಯವಾದ ಮರ್ಯಾದೆಗಳನ್ನು 
ಮಾಡಿಸಿದನು. | 

ಅಲ್ಲಿ ಬಾಜೀಪ್ರಭುವು ಅಧಿಕಾರಿಯಾಗಿದ್ದು. ಹಿಂದೆ ಮೋರೆ. 
ಚಂದ್ರರಾಯರ ರಾಜ್ಯದಲ್ಲಿಯೂ ಬಾಜೀಪ್ರ ಭುವು ಸೇನಾಧಿಸತಿಯಾಗಿದ್ದನು. 
ಅವನನ್ನು ನೋಡಿ ಜಗನ್ನಾಥರಾಯನು, ಅತ್ಯಂತ ಮೆಚಿ ಕ್ವಿಕೊಂಡನು. 
“ಬಾಜೀಪ್ರಭು, ನೀನು ಮಹಾಸರಾಕೃ್ರ ಮಿಯೆಂದು ಕೇಳಿತ್ದೆ ನೆ. - ಹುಡು 
ನಗ ಬಂದರೆ ನಿನಗೆ ಡೊಡ್ಡ 8 ಅಧಿಕಾರವನ್ನು ಕೊಡಿಸುತ್ತೇನೆ”. ಎಂದು 
ಹೇಳಿದನು. 

“ಶಿವಾಜಿಯನ್ನು ಒಪ್ಪಿಸುವ ಭಾರವು ನನ್ನೆ ದಾಗಿರಲಿ? ಎಂದು ಭರವಸೆ 
ಇತ್ತನು.  ಶಿನಾಜಿಯ ಆ ಕೋಟಿಗಳು, ಆ ಕೋಟಿಗಳಲ್ಲಿ ನಿರ್ಮಾಣ 
ಮಾಡಿಸಿದ್ದ ದೇವಾಲಯಗಳು ಅವುಗಳನ್ನೆಲ್ಲಾ ನೋಡಿ ಆಗನ್ನಾ “ರಾಯನು 


೮೨. 


ಛತ್ರಪಶಿ ಶಿವಾಜಿ ೧೨೩ 


ಮೆಚಿ, ನ, ಕೊಂಡನು. ಎಲ್ಲವನ್ನೂ ಪೂರೈಸಿಕೊಂಡು ಶಿವಾಜಿಯು ಪುರಂದರಘಡಕ್ಕೆ 
ಜಗಜಾು ಥರಾಯರನ್ನು ಜಡಿತ ಅವನೊಡನೆ ಆಸಾ ಸಲೋಚನಮಾಡಿದನು. 
ಶಿಮಟಯ ಸಾಹಸನನ್ನೂ ದ್ವ ವಭಕ್ತಿಯನೂ ಸಣಹೋಡಿ ಜಗನ್ಹಾಥರಾಯನು 


ಮೆಚಿ ಕೊಂಡಿದ ನು. 
೪ ಳಾ 


ಶಿವಾಜಿಯು “ಜಗನ್ನಾಥರಾವ್‌, ನೀನು ಮೊಗಲ್‌ ಸರ್ವಾಧಿಕಾರಿಯ 
ಕಡೆಯಿಂದ ಬಂದಿರುವ ರಾಯಭಾರಿ. ಆ ಸ್ರಭುಭಕ್ತಿಯು ಇರಬೇಕು. 
ಬ್ರಾ ಹ್ಮಣಜಾತಿಯಲ್ಲಿ ಹುಟ್ಟಿದವನು. ಧರ್ಮಶ್ರದ್ಧೆಯು ಇರಬೇಕು. ನಾನು 
ಈ ದುರ್ಗಗಳನ್ನೆಲ್ಲಾ ಹಿಂದೂ ಧರ್ಮದ ಉದ್ದಾರಕ್ಕಾಗಿ ನಿರ್ಮಾಣ ಮಾಡಿ 
ಬಿ ನೆ. ನಾನು ಸಂತ ತುಕಾರಾಂ ಭಕ್ತ ನಾಗಿದ್ದೆ ನೆ. ತುಕಾರಾಂರು ಪರ 
ಲೋಕಯಾತ್ರೆ ಮಾಡಿದ್ದಾರೆ. ಆದರೂ ಅವರು ನನಗೆ ಪ್ರತ ೃಕ್ಷದೇವರು. 
ಈ ಕೋಟಿಗಳನ್ನೂ ರಾಜ್ಯವನ್ನೂ ಮೊಗಲರಿಗೆ ಒಪಿ ಸಿ, ಘಿ ಗ 
ದಲ್ಲಿ ಭಕ್ತರ ಗೋಸ್ಮಿಯಲ್ಲಿ ಭಕ್ತ ನಾಗಿರಬೇಕೆಂದು. ಬಯಸಿದ್ದೇನೆ. ಈ 
ಕೋಟಿಗಳೆಲ್ಲಾ ಮೊಗಲರಿಗೆ ಒಪ್ಪಿಸಿಬಿಡಜೇಕೆ? ಹಿಂದೂ ಧರ್ಮವು 
ಉಳಿಯಬೇಕೆ ಇ ಅದನ್ನು ನೀನು ಅಂತರಾತ್ಮ ಸಾಕ್ಷಿಯಾಗಿ ನಿಶ್ಚ ಯಿಸಿಕೋ. 
ಬಾದಸಹನು ನನ್ಮು ತಂಡೆಯನ್ನು ಬಾಧತದೇಂಡ ಡಸ ನನ್ನ ನ್ನು ಯಾಗಿ 
ಮಾಡಿದ್ದಾನೆ. ಆದರೆ ದುರ್ಜೈವವಶಾರ್‌ ಆ ಬಾದಷಹನೇ 'ಂಧನರಲ್ಲಿದ್ದಾನೆ 
ಆ ಮಾತುಗಳಿಂದ ಈಗೇನು ಫಲ? ನಿನಗೆ ನನ್ನ್ನ ಪರವಾದ. ಎಲ್ಲ ಅಧಿಕಾರ 
ಗಳನ್ನೂ ಕೊಡುತ್ತೇನೆ, ಸರ್ವಾಧಿಕಾರಿ ಆಲಂನಿಗೆ. ತಿಳಿಸಿ, ನೀನೇ ಇತ್ಯರ್ಥ 
ಮಾಡಿಬಿಡು. ನಿಷ್ಟ ಜೊತೆಯಲ್ಲಿ ಬಾಜೀ ಪ ಪ್ರಭುವನ್ನು ಕಳುಹಿಸಿಕೊಡು 
ತ್ತೇನೆ. ನೋಡು ಜಗನ್ನಾಥರಾವ್‌, ಬಾದಸಹರೂ ನಾವೂ ಇಳಿ ಬೆಕ್ಕು 
ಗಳಂತೆ ಕಾದಾಡಬಾರದು. ಹುಡುಗರಂತೆ ಕಣ್ಣಾಮುಚ್ಚಾಲೆ ಆಟವನ್ನೂ 
ಆಡಬಾರದು. ಸ್ನೇಹವೆಂದರೆ ನಿಜನಾದ ಸೆ ಶಹ. ನಿರೋಧವೆಂದರೆ ಪ್ರತ್ಯಕ್ಷ 
ವಿರೋಧ. . ಅದು ಯುದ್ಧೆ. ಮರಾಠಾ ಸೈನ್ಯವನ್ನು ನೀನು ಕಣ್ಣಾರ 
ಕಂಡಿದ್ದಿ ಯೇ. ನಲನತ್ತು ಸಾವಿರ ಕುದುರೆಯ ಬಲವಿದೆ. ನಲವತ್ತು 
ಸಾವಿರ ಕಾಲಾಳು ಬಲವಿದೆ. ಅಸ್ತ್ರ ಶಸ್ತ್ರ ಗಳಿವೆ, ಹಿರಂಗಿಗಳಿವೆ. ಇವೆಲ್ಲ 
ವನ್ನೂ ನೀನು ಕಣ್ಣಾರ ಕಂಡಿದ್ದೀಯೆ. ನಮ್ಮ ಸೇನಾಧಿಪತಿಗಳೆಲ್ಲರೂ 


೧೨೪ ಛತ್ರಸತಿ ಶಿವಾಜಿ 


ಯುದ್ದೆ ಕೈ ಸಿದ್ಧ ವಾಗಿದ್ದಾರೆ. ಸ್ಪೇಹನೆಂದರೆ ನನ್ನೊಡನೆ ಸ್ನೇಹವಲ್ಲ. ಪ್ರ 
ದಕನ್ಸಿನಲ್ಲಿ ಹಿಂದುಗಳ ಕೂದಲು ಕೊಂಕಕೂಡದು. ಹಿಂದೂ ದೇವಾ 
ಲಯಗಳಿಗೆ ಆಪತ್ತು ಬರಕೂಡದು. ಅಂಥಾ "ರಕ್ಷಣೆಯನ್ನು ಕೊಟ್ಟರೆ 
ಅದೇ ಸ್ನೇಹಹಸ್ತದಿಂದ ಈ ಕೋಟಿಗಳೆಲ್ಲನನ್ನೂ ಬಾದಷಹರಿಗೆ ಒಪ್ಪಿಸು 
ತ್ತೇನೆ. ವೈಕುಂಠದಲ್ಲಿರುವ ಸಂತ ತುಕಾರಾಂರ ಮೇಲೆ ಆಣೆಯಿಟ್ಟು 
ಹೇಳಿದ್ದೇನೆ. ಜೀವರು ಪ್ರೇರಣೆಮಾಡಿದಂತೆ ಮಾಡು” ಎಂದು 
ಹೇಳಿದನು. 


ಬಾಜೀ ಪ್ರಭುವನ್ನು ಜಗನ್ನಾ ಥರಾಯನೊಡನೆ ಕಳುಹಿಸಿಕೊಟ್ಟ ನು. 
ಅನರ್ಫ್ಯವಾದ ಖಿಲ್ಲತ್ತು ಗಳನ್ನು ಸರ್ವಾಧಿಕಾರಿಗೆ ಕಳುಹಿಸಿಕೊಟ್ಟಿನು. 


ಜಗನ್ನಾಥರಾಯನು ಸರ್ವಾಧಿಕಾರಿಯ ಸನ್ನಿಧಾನಕ್ಕೆ ಹಿಂತಿರುಗುವ . 
ವೇಳೆಗೆ ಪೂರ್ಣ ಹದಿನಾರಾಣೆ ಹಿಂದುವಾಗಿ ಬಿಟ್ಟಿದ್ದನು. ಅವನು 
ತುಕಾರಾಂನ ಹೆಸರು ಕೇಳಿದ್ದ ನು. ನಡೆ-ನುಡಿ, ಆಚಾರ- ವ್ಯ ವಹಾರಗಳಲ್ಲಿ 
ಶಿವಾಜಿಯು ತುಕಾರಾಂಸಿಗೆ ಸಮಾನನಾಗಿದ್ದಾ ನೆಂದು ಜಗನ್ನ್ಮಾಥರಾಯನು 
ಭಾನಿಸಿದನು. ಇಷ್ಟು ರಾಜವೈ ಭವಗಳಿದ್ದು, "ಇಷ್ಟು ಸೇನಾಬಲವಿದ್ದು ಸಂತ 
ನಂತೆ ಇರುವುದು ಅತಿ ಕಷ್ಟ ವೆಂದು ಜಗನಾ ರಾಯನು ಚಿಂತಿಸಿದರು. 
ಅವನು ಷಾ ಅಲಂನ ಭೇಟ ಮಾಂ ತನ್ನ ತಯಗ ವಿವರಗಳನ್ನ ಲ್ಲಾ 
ಅರಿಕೆ ಮಾಡಿದನು. 


“ಸರ್ವಾಧಿಕಾರಿಗಳೇ, ಶಿವಾಜಿಯು ಸಾಮಾನ್ಯನಲ್ಲ. ಅವು ಯಾವು 
ದನ್ನೂ ಬಜಿ ಡಲಿಲ್ಲ. ಪ್ರತಿಯೊಂದು ಕೋಟಿಗೂ ನನ್ನನ್ನು ಕರೆದುಕೊಂಡು 
ಹೋಗಿ ತೋರಿಸಿದ್ದು. ಸು ಮರಾಠಾ ಸೈನ್ಯಗಳನ್ನು ತೋರಿಸಿದನು. ಎಲ್ಲ 
ಅಧಿಕಾರಿಗಳನ್ನೂ ಪರಿಚಯ ಮಾಡಿಸಿದನು. ಈ ಎಲ್ಲ ಕೋಟಿಗಳನ್ನೂ 
ಒಂದೇ ರಾಯಸದಿಂದ ಮೊಗಲ್‌ ಸಾಮ್ರಾಟಿರಿಗೆ ಒಪ್ಪಿಸಿ ತಾನು ಸಂಡರ 
ಪುರಕ್ಕೆ ಹೋಗಿ ಪಂಡರೀನಾಥನ ಸೇವಿಯಲ್ಲಿ ಜನ್ಮ ಕಳೆಯುವುದಾಗಿ ಹೇಳಿ 
ದನು. ಒಂದೇ ಒಂದು ಷರತ್ತು. ಹಿಂದುಗಳಿಗೆ ನೋವಾಗಬಾರದು. 
ಅವರ ದೇವಾಲಯಗಳಿಗೆ ಆಪತ್ತು ಬರಕೂಡದು. ಇಂಥಾ ವಾಗ್ದಾ ನವನ್ನು 
ಶಿವಾಜಿಯು ಕೇಳುತ್ತಾನೆ. ಮೊಗಲರೊಡನೆ ಯುದ್ಧ ಮಾಡುವುದಕ್ಕಿಂತಲೂ 


ಛತ್ರಪತಿ ಶಿವಾಜಿ ೧೨೫ 


ಆ ನಾಗಾ ನಕ್ಕೆ ಹೆಚ್ಚು ಬೆಲೆಯಿದೆಯೊಂಜು ಅವನು ನಂಬುತ್ತಾ ನೆ. ನಾನು 
ಹಿಂದೂ ಎಂದು ನೀವು ಸಂಜೀಹೆ ಪಡಬೇಡಿರಿ. ಮೊಗಲ್‌ ಸಾಮ್ರಾಟರ 
ವಾಗ್ದಾ ನ ನೆಂದರೆ ಶಿವಾಜಿಗೆ ಕೊಡುವ ವಾಗ್ದಾನನಲ್ಲ. ಮಹಾರಾರಾಷ್ಟ್ರ ಜನಕ್ಕೆ 
ಕೊಡುವ ಭರವಸೆಯಿಲ್ಲ. ಇಡೀ ದಬ್ಬಿ ನಲ್ಲಿರುವ ಹಿಂದೂ ಜನಾಂಗಕ್ಕೆ 
ಕೊಡುವ ಭರವಸೆ. ಅದು ಅಂತರಂಗದ ಒಪ್ಪ ಎದವಲ್ಲ. ಜಗತ್ತಿನಲ್ಲಿ ಸಾರಿ 
ಹೇಳುವ ಘೋಷಣೆ. ತಮಗೆ ಯಾವುದು ಬ್ಬ ಗೆಯಾದರೆ ಅದನ್ನು ಮಾಡ 
. ಬಹುದು, ಎಲ್ಲನನ್ನೂ ಹೇಳಿದ್ದೆ ನೆ. ಇನ್ನು ವ ಒಂದು ಮಾತಿದೆ ದಖನ್ಸಿ 
ನಲ್ಲಿರುವ ahi ಸೈನ್ಯ ನನ್ನೆಲ್ಲಾ Seah ಶಿವಾಜಿಯ ಮೇಲೆ 
ಯುದ ಹೊಡಿದರೂ ನಾವು ಅವನನ್ನು ಗೆಲ್ಲುವುದಕ್ಕಾ ಗುವುದಿಲ್ಲ. ಮರಾಠಾ 
ಸೈನಿಕನಾಗಲೀ, ಸೇವಾಥರತಿಯಾಗಲೀ ಓಬ್ಬ ನೂ ಮದ್ಯಪಾಯಿ 
ಯಲ್ಲ. ಸ್ತ್ರೀಯರ ಕಡೆಗೆ ಕಣ್ಣೆತ್ತಿ ನೋಡುವವರಲ್ಲ. ಯಾವನಾದರೂ ಈ 
ಧರ್ಮವನ್ನು ಮೀರಿದರೆ ಮಹಾರಾಷ್ಟ್ರದಲ್ಲಿ ಅವನ ಶಿರಚ್ಛೇದವಾಗುತ್ತ ದೆ. 
ನೀವೇ ಯೋಚಿಸಿ ಶೀರ್ಮಾನಿಸಿರಿ. ಶಿವಾಜಿಯ ಸೇನಾಧಿಸತಿಯೊಬ ನನ್ನು ಕರಿ 
ತಂದಿದೆ ನೆ. ಅನನ ಹೆಸರು ಬಾಜೀಪ್ರಭು. ನೀವು ಅವನನ್ನೇ ಸನ್ನಿಧಾನಕ್ಕೆ ಕರೆಸಿ 
ಕೊಂಡು ಮಾತು ಕಥೆಗಳನ್ನು Adis ತಮ್ಮ ಅಸ್ಪಣೆಯೇ ಆಖೈರು 
ತೀರ್ಮಾನ ಅದನ್ನು ಆ ಸೇನಾಧಿಸತಿಗೆ ಬಿಚ್ಚು re ಹೇಳಿ ಕಳು 
ಹಿಸಬಹುದು.” 

ಷಾ ಆಲಂನು ಎರಡು ಮೂರು ದಿನಗಳು ಆಹೋರಾತ್ರಿ ಯೋಚನೆ 
ಮಾಡಿದನು. “ಶಿವಾಜಿಯು ಹೇಳಿ ಕಳುಹಿಸಿರುವ ಮಾತುಗಳು ನಿಜನೇ 
-ಸುಳ್ಳೀ ? ಒಂದು ಸಕ್ಷ ನಿಜವೆಂದುಕೊಳ್ಳೂ ಣ. ಬಾದಷಹನಿಂದ ಆಜ್ಞೆ 
ಯನ್ನು ತರಿಸಿಕೊಡುವುದು ಸಾಧ್ಯವೆಂದುಕೊಳ್ಳೋಣ. ಇಂಥಾ ಷರತ್ನನ್ನು 
- ಬಾದಷಹನು ನಡೆಸುವಿನೆಂಬ ನಂಬಿಕೆ ನನಗೇ ಇಲ್ಲ. ಇನ್ನು ೧ವಾಜಿಯು 
ಸುಳ್ಳು ಹೇಳುತ್ತಾನೆಂದು ನಾನು ಭಾವಿಸುವುದು ಹೇಗೆ. ? ಶಿವಾಜಿಯ 
ಮಾತುಗಳು ಚಿನ್ನದಷ್ಟು ಜೊಕ್ಕವಾಗಿವೆ. ಅದು ಇಡೀ. ಭಾರತವರ್ಷದಲ್ಲಿ 
ಹಿಂದೂ ಮುಸ್ಲಿಂಮರ ನಿಜವಾದ ಸೌಹಾರ್ದ. ಅಂಥಾ ಕಾಲವು ಬಂದರೆ 
ಅದು ಮೊಗಲ್‌ ಸಾಮ್ರಾ ಟರಿಂಡಲೇ ಸಿದ್ದಿ ಸಿದರೆ ಸೂರ್ಯಚಂದ್ರರು ಇರುವ 
ವರೆಗೆ ಮೊಗಲ್‌ ಸಾಮ್ರಾಜ್ಯ ವು ಬೆಳಗುತ್ತ ದೆ” iti 


` ಗಿ೨೬ ಭತ್ರಸಶಿ ಶಿವಾಜಿ 


ಉತ್ತರ ಕ್ಷಣದಲ್ಲಿಯೇ ನಿರಾಶನಾಗಿ ನಿಟ್ಟುಸಿರುಬಿಟ್ಟಿನು. 

ಮರುದಿನ ಪ್ರಾತಃಕಾಲ ಬಾಜೀ ಪ್ರಭುವನ್ನು ಕರೆಸಿ ಮ ಮರ್ಯಾಜಿಯಿಂದೆ 
ಮಾತನಾಡಿಸಿದನು. 

“ಬಾಜೀ ಪ್ರಭು, ನೀನು ಒಳ್ಳೆ ಯ ಸರದಾರನಂತೆ ಕಾಣುತ್ತೀ. 
ನಿನ್ನಂತಹ ನೀನಾಧಿಸ ಟಖ ಎ 5 ಶಿವಾಜೀ ರಾಜನು ಇಷ್ಟು ಹೆಸರು 
ಪಡೆದಿದ್ದಾ ನೆ. ನಿಮ್ಮ, ೦ಥ ತರುಣರೆಲ್ಲರೂ ಸೇರಿ ಈ ಗಡಿ ಪ್ರದೇಶಗಳನ್ನು ಭದ್ರ 
ಪಡಿಸಿದ್ದೀರ. ಇಲ ದ್ದ ಆರಾಜಕತೆಯೂ ಈಗಿಲ್ಲ. ಉತ್ತರಕ್ಕೆ ಮೊಗಲ್‌ 
ಸಾಮ್ರಾಜ್ಯ, ದಕ್ಷಿಣಕ್ಕೆ ಆದಿಲ್‌ಷಾಹೀ ರಾಜ್ಯ. ಈ ನಡುವೆ ಈ ಗಡಿ 
ರಾಜ್ಯವು ಮ ಅಭದ್ರವಾಗಿ ಕಾಡು ವ್ಸ ಗಗಳಿಂದ ತುಂಬಿತ್ತು. 
ಜನರೂ ಕಾಡುವಮೃ ಗಗಳಂತೆ ವರ್ಶಿಸುತ್ತಿ ದ್ದ ರು. ಇ ಐ ಜನರನ್ನು ಉದ್ದಾ ರ 
ಮಾಡಿ ವಿಷಗಳು ಭದ್ರಕೆಯನ್ನು ಕಾಪಾಡಿದ್ದೀರಿ. ಇದು ನಮಗೆಷ್ಟೋ 
ಸಂತೋಷ ಪ್ರದವಾಗಿದೆ. ನಿಮ್ಮ ಶಿವಾಜೀ ರಾಜರ ಸತ್ರವು ನಮ್ಮ ಮನಸ್ಸಿಗೆ 
ಅತ್ಯಂತ ಒಪ್ಪಿಗೆಯಾಗಿದೆ. . ಅದನ್ನು ಬಾದಷಹರಿಗೆ ಕಳುಹಿಸಿಕೊಡುತೆ ತ್ತೇವೆ 
ನಿಮ್ಮ ಕೋಟಿಗಳನ್ನೂ ರಾಜ್ಯವನ್ನೂ ನಮಗೊಪ್ಪಿಸುವ ಮಾತು ಜೇಡ. 
ಧೈರ್ಯದಿಂದ ಹೇಳುತ್ತೆ ನ ನಿಮ್ಮ ಕಯ ಉಳಿಯಬೇಕಾ 
ಡರೆ ನಿಮ್ಮ ರಾಜರೇ ಇರಬೇತು. ME; ರಾಜ್ಯ-ಕೋಶ-ಸೈೈನ್ಯ ಗಳು ಇರೆ 
ಬೇಕು. ಇಲ್ಲದಿದ್ದರೆ ನಿಮ್ಮ ಜನರೇ ಹಾಳುಮಾಡಿಬಿಡಬಹುದು. ಭಾ 
ರಕ್ಷಣೆಯ ಅಭಿವಚನವ ತ್ರಠೂ ಮೊಗಲ್‌ ಸೈನಿಕರು ಅವುಗಳನ್ನು 
ಮಾಡಬಹುದು. ಕ್ಳೈ ಮಿಂಚಿಹೋದ ಮೇಲೆ ಯಾರೇನು Reni 
ಈ ಗಡಿನಾಡಿನ ರಾಜ್ಯವು ಫಿಮ್ಮದಾಗಿಯೇ ಇರಲಿ, ನೀನೇ ರಾಜರಾಗಿರಿ, 
ಮೊಗಲ್‌: ಸಾಮ್ರಾಜ್ಯಕ್ಕೆ ಅಧೀನರೆಂದು ಅಂಕಿತಮಾಡಿಕೊಂಡರೆ ಸಾಕು. 
ಮಾಮೂಲಿನಂತೆ ಕಪ್ಪಕಾಣಿಕೆಗಳನ್ನು ಕೊಡುತ್ತಾ ಬಂದರೆ ಸಾಕು. ಬಾಜೀ 
ಪ್ರಭು, ಮತ್ತೊಂದು ಮಾತಿದೆ. ಅದು ಅಂತರಂಗದ ಮಾತು. ಸುಮಾನು 
ಹತ್ತ ದ ಹೆಗ್ಗುರುತು, ನಾವು ನಿಮ್ಮ ಶಿವಾಜೀ ರಾಜರ ಗುಣಶೀಲಗಳನ್ನು 
Hn ಸೆಚ್ಚಿಕೊಂಡಿ ವೆ. pa ನಮ್ಮ  ಆತ್ಮೀಯರೆಂದು ಭಾವಿಸು 
ತ್ತೇವೆ. ಯಾವಾಗಲೂ ಶಸ್ತೆ ಸಹ ವಿಶ್ಲಾಸ್ಕ ಆಶಿ ಯತೆಗಳು ಶಾಶ್ವ ತವಾಗಲಿ 


ವ 
ಮನು ಆಶಿಸುತ್ತೇನೆ. ತಟ ರಾಜನು ನಮ್ಮ ಅಂತರಂಗ ಮಿತ್ರನೆಂದು 


ಛತ್ರಪತಿ ಶಿವಾಜಿ 


ನಾನು ಭಾವಿಸಿದ್ದೆ (ನೆ, ಈ ಮಾತುಗಳನ್ನು ಖುರಾನೆನ ಮೇಲೆ ಆಣೆಯಿಟ್ಟು 
. ಹೇಳುತ್ತೇನೆ... ಇದನ್ನು ನಿಮ್ಮ ರಾಜನಿಗೆ ಸ್ಪಷ್ಟವಾಗಿ ತಿಳಿಸಿರಿ. ಒಂದು 
ಬಾರಿ ನಮ್ಮ ಸಾ ಸ ' ದರ್ಶನವಿತ್ತರ ಬಹಳ ಸಂತೋಷಪಡು 
ತ್ಲೇನೆಂದು ತಿಳಿಸಿರಿ. ಅಂಥಾ ವೀರನನ್ನು ಒಮ್ಮೆ ಪ್ರತ ತ 8 ಚೀಟಿ ಮಾಡ 
ಬೇಕೆಂದು ನನ್ಮು ಆಸೆಯಿದೆಯೆಂದು ಹೇಳಿರಿ? ಸು ಹೇಳಿ ಬಾಜೀಪ್ರಭು 
ವಿಗೆ ಅಫ್ಯ ೯ವಾದ ದರ್ಬಾರಿನ ಖಿಲ್ಲತ್ತುಗಳನ್ನು ಕೊಡಿಸಿ ಕಳುಹಿಸಿಕೊಟ್ಟ ನು; 
ಪ್ರಜಂಧರಘಡದಲ್ಲಿ ಶಿವಾಜಿಯ ಸಂಗಡಿಗರೆಲ್ಲರೂ ಕುಳಿತು ಸಮಾ 
. ಲೋಚನೆ ಮಾಡುತ್ತಿರುವ ಸಮಯಕ್ಕೆ ಬಾಜೀಪ್ರಭುವು ಅಹಮದ್‌ನಗರದಿಂದ 
ಹಿಂತಿರುಗಿ ಬಂದು ಅಲ್ಲಿಯ ವಿದ್ಯಮಾನಗಳೆಲ್ಲವನ್ನೂ ವಿಶದವಾಗಿ ಹೆಳಿದನು. 
ಯುವರಾಜ ಷಾ ಅಲಂನು ಆಡಿದ ಮಾತುಗಳಲ್ಲವನ್ನೂ ಅಕ್ಷರಶಃ 
ವಿವರಿಸಿದನು. ಸಂಗಡಿಗರೆಲ್ಲರೂ ಮೌನವಾಗಿ ಕೇಳುತ್ತಿ ದ್ದು ಶಿವಾಜಿಯ ಕಡಿ 
೨ಿರುಗಿ ನೋಡಿದರು, | 
ನೇತಾಜಿಯು "“ಶಿವಾಜಿಸ್ರಭು ಈ ವಿದ್ಯಮಾನಗಳನ್ನೆಲ್ಲಾ 
ಭೇಳಿದಿನ್ನೆ. ನೀವೇನು ಹೇಳುವಿರಿ?” ಎಂದು ಪ್ರಶ್ನೆಮಾಡಿದನು, 
ಸಂಗಡಿಗರ ಮನಸ್ಸಿನಲ್ಲಿಲ್ಲಾ ಅದೇ ಸ್ರಶ್ಲೆಯು ಮಿಡಿಯುತ್ತಿ ದ್ದ ಸಾ 
ಶಿವಾಜಿಯು ಮೃದು ನುಡಿಗಳಿಂದ “ಮಾತುಗಳೆಲ್ಲವೂ ಚೆನ್ನಾಗಿ 
ಮಧುರನಾಗಿವೆ. ಷಾ ಆಲಂನ ವಿಚಾರವಾಗಿ ಬಹಳವಾಗಿ pes 
ಅವನು ವಿದ್ಯಾವಂತ. ಸರಳ ಸ ಸ್ವಭಾವದವನು. ಇವೆಲ್ಲವೂ ಬಲು ಚನ್ನಾಗಿನೆ 
ಆದರೆ ರಾಜಕೀಯವು ಅಂಥದಲ್ಲ: ಅಗ್ಲಿ ಕುಂಡದಲ್ಲಿ ತುಪ್ಪ ರವನ್ನು ಸುರಿದಕಿ 
ಬೆಂಕಿಯು ' ಆರುವುದಿಲ್ಲ. ಅಗ್ನಿ i ಜ್ವಾ So ಮೇಲೆ 
ಮೇಲಕ್ಕೆ ಏಳುತ್ತದೆ. ಆದೇ EE ರಹಸ್ಯ. ಮೊಗಲರ ಅಗಿ ಕುಂಡ 
ದಲ್ಲಿ ನಮ್ಮ ಮಾತುಗಳು ತುಸ ಶೃವನ್ನು ಸುರಿದಂತೆ. ನಾವು ನಮ್ಮ ಬಿಕ್ಕ We ನ್ನು 
ಬಿಟ್ಟು ಕೊಡಬಾರದು. ಜಿ bs ಸಾಧನ ಆಹು a 
ಜಾಯ ಷಾ ಆಲಂನ ಒಳೆ ಸ ಯತನವು ನಮಗೆ ಅನುಕೂಲ 
ವಾಯಿತು. ಡೆಲ್ಲಿ ಬಾದಷಹ ಔರಂಗಸೇಬಸ ಕ್ರೌರ್ಯವನ್ನು ನಾವು ಮರೆಯ 


ಬಾರದು. ಅವನು ಬದುಕಿರುವವರೆಗೆ ನಮಗೆ ನಿಸ್ತಾ ಲ| ಸದ್ಯಕ್ಕೆ 
ನಮ್ಮ ಆಲೋಚನೆಯು ಫಲಿಸಿದಂತಾಯಿತು” ಎಂದು ಹೇಳದನು. 


೧೨೮ ಛತ್ರಸತಿ ಶಿವಾಜಿ 


ರಾಮಚಂದ್ರನು ಅವರಲ್ಲಿಲ್ಲಾ ಬುದ್ಧಿ ನಂತೆನೆನಿಸಿಕೊಂಡಿದ್ದ ನನು. ಅವನು 
"ಶಿವಾಜಿಯ ಮಾತು ಸತ್ಯ, ತುರುಕರನ್ಸು ಯಾವಾಗಲೂ ನಾವು 
ನಂಬಬಾರದು. ಅವರ ಸ್ನೇಹವೆಂದರೆ ಅಫೆದು ಸ್ನೇಹವನ್ಲ. ತುರುಕರು ನಮ 
ಗಿಂತಲೂ ಬಲು ಗಟ್ಟಗರೆಂದುಕೊಂಡಿದ್ದಾರೆ. ನಮ್ಮ ಮುಂದೆ ಎರಡು ಮಹಾ 
ಯುದ್ಧ ಗಳು ಕಾದಿವೆ. ಒಂದು ಕಡೆ" ಬಿಜಾಪುರದವರೊಸಿನೆ ಯುದ್ಧ, 
ಮತ್ತೊಂದು ಕಡೆ ಪ್ರಚಂಡ ಸೈನ್ಯದಿಂದ ಕೂಡಿದ ಮೊಗಲಿ್‌ ಸಾಮ್ರಾಟರೊಡನೆ 
ಯುದ್ಧ. ಇವೆರಡು ಅಗ್ನಿ ಪರ್ವತಗಳನ್ನು ಅಣಗಿಸಿದಲ್ಲದೇ ನಮ್ಮ ರಾಜ್ಯಕೆ 
ಶಾಂಕಿಯಿಲ್ಲ. ನಮಗೆಷ್ಟು ಶಕ್ತಿಯಿದ್ದರೂ ಉಪಾಯದ ಮಾರ್ಗವೇ ಮೇಲು. 
ಬೀಸುವ ದೊಣ್ಣೆ ತಪ್ಪಿದರೆ ಸಾವಿರ ವರ್ಷ ಆಯಸ್ಸು ಎಂಬ ಗಾಡೆಯು 
ಸುಳ್ಳಲ್ಲ. ಈ ಆಲಂನ ಸ್ನೇಹದ ಹೆಸರಿನಲ್ಲಿ ಒಂದು ಅಪಾಯವನ್ನು ಸ್ವಲ್ಪ 
ದೂರವಿಡಬಹುದು. ಮತ್ತೊ ಂದು ಬಿಜಾಪುರ. ನಮ್ಮ ವೇಲೆ ದೈವಾನು 
ಗ್ರಹವಿದೆಯೆಂಬುದಕ್ಕೆ ಇದೊಂದೇ ಶುಭಸೂಚನೆ. ಮೊಗಲರೂ, ಬಿಜಾಪುರ 
ದವರೂ ಎಂದೆಂದಿಗೂ ಒಂದಾಗುವುದಿಲ್ಲ” ಎಂದು ಹೇಳಿದನು. 

ಎಲ್ಲರೂ “ಠಾಮಚಂದ್ರನ ಮಾತು ಸತ್ಯ. ಈ ಮಾತುಗಳು ನನ್ನನ 
ಕಾಯುವಾ ರಕ್ಷಣಾ ಮಂತ್ರಗಳು” ಎಂದು ಹೇಳಿದರು. 

ಶಿವಾಜಯು “ಸದ್ಯಕ್ಕೆ ಯುದ್ಧ ವಿಲ್ಲವೆಂದು ನೀವೆಲ್ಲರೂ ಒಪ್ಪುತ್ತೀ 
ರಿಸ್ಟೆ ?” ಎಂದು ಪ್ರಶ್ನೆ ಮಾಡಿದನು. 

ಲರೂ ತಲೆದೂಗಿದರು. 

ಶಿವಾಜಿಯು “ನಮ್ಮ ಸೈನ್ಯಗಳು, ಕೋಟಿ ಕೊತ್ತಲುಗಳು, ನೀರಂಾದೆ 
ಸೀವು-ಇದಿಷ್ಟರಿಂದಲೇ ಡೆಲ್ಲಿ ಸಾಂಮ್ರಾಟರನ್ನು ಬಗ್ಗಿ ಸಲು ಸಾಧ್ಯವಿಲ್ಲ 
ಜಂಧೂಧರ್ಮವು ಉಜ್ಜಲ ರೂಸವನ್ನು ತಾಳಿದಲ್ಲದೇ ನಮ್ಮ ಧ್ಯೇಯಸಾಧನೆ 
ಯಾಗುವುದಿಲ್ಲ. ಪ್ರತಿಯೊಬ್ಬ ಹಿಂದುವೂ ತಾನು: ಹಿಂದು, ತನಗೊಂದು 
ಕರ್ತವ್ಯವಿದೆ, ಧರ್ಮವಿಜಿ ಎಂದುಕೊಳ್ಳ ಬೇಕು. ಆಗ. ಹಿಂದೂ ಪಾದೆ 
ಷಾಹಿಯು ಸ್ಟಾಸಿತವಾಗುತ್ತದೆ. ಅದಕ್ಕ ಒಬ್ಬ ಮಹಾತನಸ್ಟಿಯಾದ ಮಹಾ 
ಪುರುಷನ ಅನುಗ್ರಹವು ಬೇಕು, . ಅವನ ಕ್ರಿಯಾಸಿದ್ಧಿ ಯಿಂದ ಹಿಂದೂ 
ಸಾಮ್ರಾಜ್ಯದ ಸ್ಥಾಪನೆಯಾಗಬೇಕು. ನಾನೆಲ್ಲರೂ ನಿಮಿತ್ತ ಮಾತ್ರ. ನಾನು 


ಸಂತ ಶುಕಾರಾಂರ ದರ್ಶನಮಾಡಿದೆ. ರಾಮಾಯಣದಲ್ಲಿ ಖಶ್ಶಶೃಂಗ 


ಸಿ 


ಭತ್ರಸಶಿ ಕಿವಾಜಿ ಬಕ್‌ 


ಮಹಾಮುನಿಯನ್ನು ಅಯೋಧ್ಯೆ ಗೆ ಕರಿತೆಂದೆಂತೆ ಕರಿತರಬೇಕೆಂದಿದ್ದೆ. 
ನೀವುಗಳು ಅನ ನಸರಸಟ್ಟು ನ ನನ್ನ್ನ ಸ ಇಲ್ಲಿಗೆ ಎಳೆತಂದಿರಿ ಆ ಮಹಾಪುರುಷ 
ನನ್ನು ಸಂಡರಿನಾಥನು ಸಾಯುಜ್ಯದನ್ಲಿ ಸ ಸೇರಿಸಿಕೊಂಡನು. ನನ್ನ ಮನಸ್ಸಿಗೆ 
ಕತ್ತ ಲೆಕವಿದಂತಾಯಿತು. ಆದರೆ ಆ ಮಹಾಪುರುಷನ ದಿವ್ಯವಾಣಿಯೊಂದು 
ನನ್ನ್ನ ಹೃ ಹ್ಲೆದಯದಲ್ಲ ಬೆಳಗುತ್ತಿದೆ. “ನಿನಗೆ ತಕ್ಕ ಸದ್ದುರುವು ಸಿಕುತ್ತಾ 
ನೆಂದು ಸಂತ ಮಹಾರಾವರು ಅಸ್ಪಣೆ ಕೊಡಿಸಿದ್ದ. ರು. ಆ ಮಾತು 
ಸುಳ್ಳಾ ಗದು. | 

"ಗೋದಾವರಿಯ ಕೀರದೆಲ್ಲಿ ಭದ್ರಾ ಚಲದಲ್ಲಿ ರಾಮದಾಸ ಸ್ರಭಾಗಳ 
ತಪಸ್ಸು ಬೆಳಗುತ್ತಿದೆ. ಅವರ ಸನಿ ಧಿಗೆ ಹೋಗಬೇಕೆಂದಿದ್ದೆ ನೆ ಸುಮ್ಮ 
ಧು ನೆ ಅವರ « ಅಸುಗ್ರಹ ನೊಕೆಯುವುದಿಲ್ಲ. ಕ್ಷೀರಸಾಗರವಾದರೂ ನಿಮ್ಮ 
ಬೊಗಸೆಯಲ್ಲಿ ಎತ್ತಿ ದಸ್ಟ್ರೇ ಹಾಲು ದೊರೆಯುತ್ತ ಜಿ ತನು ಮನ ಧನಗಳನ್ನು 
ನನ್ನ್ನ ಸರ್ವಸ್ನ ವನ್ನೂ ಅವರಲ್ಲಿ « ಅರ್ಸಣೆ ಮಾಡಬೇಕಾಗುತ್ತದೆ. ಅಂಥವರೂ 
ನಮ್ಮ ಸತ್ವ ಕ್ತ ಮಾಡುತ್ತಾ ರೆ. ಅದೂ ಸರಿಯೇ. ಶಿಷ್ಯರು ನೂರು ಚಾರಿ 
ಪಂೀಸ್ತೆಮಾಡಿ ಗುರುವನ್ನು ವರಿಸಚೀಕು. ಆಮೇಲೆ ಅಚಲವಾದ ಭಕ್ತಿಯಿರ 
ಬೇಕು. ಸದ್ದು ರುವ ಶಿಷ್ಯನನ್ನು ಸ ಸಹಸ್ರ ಕಣ್ಣು ಗಳಿಂದ ಸರೀಕ್ಷೆಮಾಡುತ್ತಾ ನೆ. 
ಆಗಲೇ ಶಿಸ್ಯನ ನ ಇಷ್ಟಾರ್ಥವು ಸಿದ್ಧಿ ಸುತ್ತ ಡೆ. “ ನೀವೆಲ್ಲರೂ ಏಕಮನಸ್ಸಿ ನಿಂದ 
ಏಕವಾಕ್ಯತೆಯಿಂದೆ ವ ಸ್ಸಣೆಕೊಟ್ಟ ರೆ ನಾನು ಆ. ರಾಮದಾಸ. ಮಹಾರಾಜರ 
ದರ್ಶನ ನಕ್ಕೆ ಹೋಗುತ್ತೆ ಷಿ ಈ ಕೋಟಿಗಳು ನಿಮ್ಮ ರಕ್ಷಣೆಗೆ ಸೇರಿವೆ. ಈಸೈನ್ರ್ಯದ 
ಶಿಸ್ತು ನಿಮ್ಮ ಕೈಯಲ್ಲಿದೆ. ಧರ್ಮದ ದಿ ೈಪ್ಟೀಿಯನ್ನು ಇಡಬೇಕು” ಎಂದು ' 
ಹೆಣದನು.” 

ಎಲ್ಲರೂ ಒನ್ಪಿಗೆಯನ್ನಿತ್ತ ತರ್ಕ ಇ 

ರಾಮಚಂದ್ರನು “ಭವ. ನೀವುಗಳು ಹೊಣೆಯನ್ನು ಹೊರ 


ಬಲ್ಲಿರಿ... ಶಿವಾಜಿಯು ಗುರುವಿನ ಅನುಗ ಗ್ರವನ್ನು PO 
ಬರಲಿ, ಶ್ರೀರಾಮಚಂದ್ರನು ನಿಶ್ಚಾಮಿತ್ರನ ಶಿಷ್ಯನಾಗದಿದ್ದರೆ ಈ ಭೂಮಿಯು 
ರಾಮನಾಮದಿಂದ ಪವಿತ್ರವಾಗುತ್ತಿರಲಿಲ್ಲ” ಎಂದು ಹೇಳಿದನು. 

ಎಲ್ಲರೂ ಸಂತೋಷದಿಂದ ಶಿವಾಜಿಯನ್ನು ಬೀಳ್ಳೊಟ್ಟಿರು. 

ಶಿವಾಜಿಯು ಕಾಲುನಡೆಯಲ್ಲಿಯೇ ಭದ್ರಾ ಚಲಕ್ಕೆ ಹೊರಟನು. 


9] 


ಗಿರ 


ಭದ್ರಾಚಲ ಕ್ಷೇತ್ರದಲ್ಲಿ ಭಕ್ತ ವೃಂದವು ನಿಬಿಡವಾಗಿತ್ತು. ಶ್ರೀರಾಮ 
ಚಂದ್ರನ ದೇವಾಲಯದಲ್ಲಿ ನಾಲ್ಕಾರು ಭಜನೆ ಕೂಟಗಳು ಸೇರಿದ್ದವು, 


“ರಾಮ ರಾಮ ಸೀತಾರಾಂ, ಜಾನಕೀ ವಲ್ಲಭ ಜಯ ಜಯರಾಂ” ಈ ರಾಮ - . 


ಧ್ಯಾನದ ನಾದವು ಬಹುದೂರದವರೆಗೆ ಕೇಳಿಬರುತ್ತಿ ದ್ಹಿತು 

ಶಿವಾಜಿಯು ದೇವಾಲಯದ ಮುಂದೆ ಹೋಗಿ ನಿಂತು ಪ್ರದಕ್ಷಿಣೆಮಾಡಿ, 
ನಿತ್ಯಕರ್ಮಗಳನ್ನು ತೀರಿಸಿಕೊಂಡು ಬಂದನು, ಭಕ್ತಿ ಭಾವದಿಂದ ದೇವಾಲಯ 
ದೊಳಗೆ ಪ್ರವೇಶ ಮಾಡಿದನು ಶ್ರೀರಾಮಚಂದ್ರನ ದರ್ಶನ ಮಾಡಿ ತಾನೂ 
ಆ ಭಕ್ತವೃಂದದೊಡನೆ ಭಜನೆ ಮಾಡಲು ಆರಂಭಿಸಿದನು. 

ಅವನ ಮನಸ್ಸೆಲ್ಲವೂ ರಾಮದಾಸರನ್ನು ವರ್ಶನ ಮಾಡಬೇಕು ಎಂಬ 
ಕುತೂಹಲದಿಂದ ೆರಳಿದ್ದಿ ತು. | 

ಪ್ರಾತಃಕಾಲ ಒಂಭತ್ತು ಗಂಟೆಯ ಸಮಯಕ್ಕೆ ಸರಿಯಾಗಿ ಕೌಪೀನ 
ಭಾರಿ ರಾಮದಾಸನು ದೇವಾಲಯದೊಳಗೆ ಪ್ರವೇಶ ಮಾಡಿಗರು.. ಆ 
ತೇಜಸಿ ವ ಮಹಾಪುರುಷನನ್ನು ಕಾಣುತ್ತಲೇ ಇವನೇ ರಾಮದಾಸನೆಂದು 
ಶಿವಾಜಿಯು ಕಂಡುಕೊಂಡನು. : ; 

ತಕ್ಷಣ ಭಕ್ತಿಯಿಂದ ಹೋಗಿ ರಾಮದಾಸನ ಪಾದಗಳಿಗೆ ದೀರ್ಫೆದಂಡ 
ಸ್ರಣಾಮ ಮಾಡಿದನು. 

ರಾಮದಾಸನು ನಗುತ್ತಾ “ನೀನು ಶಿವಾಜ್ಯಿಮಹಾರಾಜನೆಂದತಿ ಕಾಣು 
ಶೆ. ನಿನ್ನ ಬರುವನ್ನು ನಾನು ಿರೀಕಿಸುತ್ತಿದೆ. ರಾಮರ ಅಜಿ. 
ಬಂಡೆಯಾ 9 ಎಂದು ಜಜರದಿಂಡೆ hn ಕ 

ಶಿವಾಜಿಯು ಕೈಮುಗಿದು “ಹೌದು, ಮಹಾರಾಜ್‌, ನಾನು ಬಹು 
ದಿವಸಗಳಿಂದೆಲೂ ತಮ್ಮ ದರ್ಶನಾಕಾಂನ್ಸಿಯಾಗಿದ್ದೆ ° ಇಂದು ಆ ಪಾದ 
ದರ್ಶನವು ನನಗೆ ಲಭ್ಯವಾಯಿತು. ಸಂತ ತುಕಾರಾಂರು ಅಜ್ಜ ಮಾಡಿದ್ದ ರು 


ಛತ್ರಪತಿ ಶಿವಾಜಿ ೧೩೧ 


ತಮ್ಮ ದರ್ಶನ ಮಾಡಿದರೆ ಕಷ್ಟೈ ಗಳೆಲ್ಲವೂ ಸಶಿಹಾರೆನಾಗುವುಜಿಂದು ಅಪ್ಪಣೆ 
ಮಾಡಿದ್ದರು. ಇಷ್ಟು ದಿನಗಳು ತಡವಾಗಿ ಬಂದಿದ್ದೇನೆ ಕ್ಷಮಿಸಿರಿ” ಎಂದು 
ಕೈಮು” ದನು. 
ರಾಮದಾಸರು “ಕನ್ಚಸುಖಗಳೆಂಬುದು ಮಾನವರಿಗೆ ಸರ್ವದಾ ಇರುವ 
ವೇದನೆಗಳೇ ಆಗಿವೆ ಕಷ್ಟಸುಖಗಳಿಗೆ ಕುಗ್ಗಿ. ಹಿಗ್ಗ ದಿರುವುದೇ ಭಕ್ತನ 
ಕ್ಷಣ” ಎಂದು ಹೇಳಿದರೆ. 
ಅನಂತರ ಶ್ರೀರಾಮನ ಮುಂಜೆ ಹೋಗಿ ನಿಂತು ಸಿಮೂಲಿತನೆಯನರಾಗಿ 
ಧ್ಯಾನಾಸಕ್ತರಾದರು. ಕ್ಷಣ ಹೊತ್ತಾದ ಮೇಲೆ “ರಾವು ರಾಮ ಸೀತಾರಾಂ 
'ಜಾನಕೀವಲ್ಲಭ ಜಯ ಜಯ ರಾಂ, ಪಠಿತಪಾನತ ಸೀತಾರಾಂ...” ಎಂದು 
ಅವರ ಬಾಯಿಂದ ಧ್ಯಾನಾಮೃ ತಪು ಹೊರಹೊಮ್ಮಿತು. 
ಭಕ್ತರೆಲ್ಲರೂ ಉಪದೇಶವನ್ನು ಸ್ವೀಕರಿಸಿ, ತಾವೂ ನಾಮಾಮೃತವನ್ನು 
ಭಜನೆಯನ್ನು ಮಾಡಲಾರಂಭಿಸಿದರು. ಅವರ ಜೊತೆಯಲ್ಲಿ ಶಿವಾಜಿಯೂ 
ಕಂಠವನ್ನು ಸೇರಿಸಿದನು. ಅರ್ಚಕರು ಮಂಗಳಾರತಿ ಎತ್ತಿದರು. ಸ್ತ್ರೀ 
ವೃಂದವು ಮಂಗಳ ಶ್ಲೋಕಗಳನ್ನು ಹಾಡಿತು. ರಾಮದಾಸರು ಶ್ರೀರಾಮ 
ದೇವಾಲಯದಲ್ಲಿ ಹೊರಗಡೆಯಿರುವ ಬದರೀ ವೃಕ್ಷದ ಕೆಳಗೆ ಹೋಗಿ ಯೋಗಾ 
ಸನದ ಕುಳಿತರು. ಭಕ್ತರೆಲ್ಲರೂ ರಾಮದಾಸ ಸ ಮಿಗಳನ್ನು ನಮಸ್ಕರಿಸಿ 
ಆಶೀರ್ವಾಗೆನಜಿದು ಹೋಗುತ್ತಿ ದ್ದ ರು. | | 
ಶಿವಾಜಿಯು ಅಚಲನಾಗಿ ಕೈವಣುಗಿದು ನಿಂತಿದ್ದನು. 
ರಾಮದಾಸರು “ಶಿವಾಜೀ ! ನೀನು ನೆನಾದರೂ ಕಾರ್ಯಾರ್ಥಿಯಾಗಿ. 
ಖಂದಿರುವೆಯೋ ?” ಎಂದು ಕೇಳಿದರು. 
“ಇಲ್ಲ, ಮಹಾರಾಜ್‌, ಎಲ್ಲ ಸಂಕೋಲೆಗಳಿಂದಲೂ ಬಿಡುಗಡೆ ಹೊಂದಿ 
ತಮ್ಮ ಸೇವೆಗೆ ಬಂದಿದ್ದೇನೆ”. | 
ರಾಮದಾಸರು ಅವನ ಉತ್ತರದಿಂದ ಸಂತೋಷಸಟ್ಟ ರು. 
ನೀನು ಸಾರ್ವಭೌಮನಾಗುವಿ. `ನಿನ್ನ ಕೋಟಿಗಳೆಲ್ಲವೂ ಸುರಕ್ಷಿತ 
ವಾಗಿರುವುದು, ಶತ್ರುಗಳಿಗೆ ಅಜೇಯವಾದ ಅಶ್ವಬಲವು ನಿನಗೆ ಲಭಿಸುವುದು” 
ಎಂದು ಆಶೀರ್ವಾದ ಮಾಡಿದರು. 


ಕ 


೧೩೨ ಛತ್ರಪತಿ ಶಿವಾಜಿ 
ಶಿವಾಜೆಯು ದಿನದಿನವೂ ರಾಮದಾಸರ ಸೇವೆ ಮಾಡುತ್ತಾ ರಾಮ 

ಭಜನೆ ಮಾಡುತ್ತಾ ಕಾಲ ಕಳೆಯುತ್ತಿ ದ್ದ ನು ಪ್ರತಿದಿನವೂ ರಾಮದಾಸರ 

ಬೋಧಾಮೃ ತವನ್ನು ಶ್ರವಣ ಮಾಡುತ್ತಿದ್ದನು. ಹೀಗೆ ತಿಂಗಳುಗಳು ಕಳೆದು 

ಹೋದನು. | 

ರಾಮದಾಸರು ಶಿವಾಜಿಯನ್ನು ಕುರಿತು, “ನೀನೆ ಮುಹಾರಾಜನೆಂಬು 

ದನ್ನು ಮರೆತುಬಿಟ್ಟಿಯಾ ?” ಎಂದು ಪ್ರಶ್ನೆ ಮಾಡಿದರು. 

“ಹೌದು ಮಹಾರಾಜ್‌, ಎಲ್ಲವನ್ನೂ ಮರೆಯುವುದಕ್ಕೇ ತಮ್ಮ ಪಾದ 
ಜಿಡಿಗೆ ಬಂದಿದ್ದೇನೆ, ಎಲ್ಲವನ್ನೂ ಸಂಪೂರ್ಣವಾಗಿ ಮರಿತಿದ್ದೇನೆ, ಈ ಭಕ್ಷ. 
ವೃಂದದೆ ಸಹೆವಾಸ್ಯ ಈ ಭಜನೆ, ಶ್ರೀರಾಮನ ದರ್ಶನ, ತಮ್ಮ ಪಾದಸೇವೆ, 
ಬೋಧಾಮೃತ ಇವುಗಳಿಗಿಂತಲೂ ಬೇರೆ ಪ್ರಪಂಚದ ನೆನಪು ನನಗೆ ಗೋಚರ 
ವಾಗುತ್ತಿಲ್ಲ.” 

ರಾಮದಾಸರು ನಗುತ್ತಾ “ರಾಮನು ಬೇರೆಯಲ್ಲ, ರಾಮಾಯಣವು 
ಬೀರೆಯಲ್ಲ. ನೀನು ರಾಮಾಯಣವನ್ನು ಸಿಸಿದಿ ೀಯಲ್ಲವೆ ೪ ಎಂದು 
ಪ್ರಶ್ನೆ A ಮಾಡಿದರು. 

“ಹೌದು ಮಹಾರಾಜ್‌, ಚಿಕ್ಕಂದಿನಲ್ಲಿಯೇ ದಾದಾಜಿ ಗುರುವು 
ರಾಮಾಯಣವನ್ನು ಸಾಠಮಾಡಿಸಿದನು.” 

“ಆದೆರ ಅರ್ಥವನ್ನು ಅರಿತಿರುವೆಯಾ ?* 

ಶಿವಾಜಿಯು ಕೈಮುಗಿದು “ಆದರ ಅರ್ಥವು ಬಹಳವಾಗಿದೆ. ಸಮಗ್ರ 
ವೇದಶಾಸ್ತ್ರ ಗಳ ಅರ್ಥವು ಅದರಲ್ಲಿ ಅಡಗಿಜೆಯೆಂದು ನನ ಗುರುವು ಹೇಳಿದ್ದಾ ನೆ 
ಈ ಬ ಬ್ರಹ್ಮಾಂಡದ ಉತ್ಪತ್ತಿ ಸ್ಥಿತಿಲಯಗಳ ರಹಸ್ಯವು ರಾಮಾಯಣದಲ್ಲಿ ಅಡ 
ಗಿಡೆಯೆಂದು ಹೇಳಿಕೊಟ್ಟ ದಾ ನೆ. ಪಾಮರನಾದ ನಾನು ಆ ಮಹಾಕಾವ್ಯದ 
ಅರ್ಥವನ್ನು Lyd ಅರಿಯುವುದು ಹೇಗೆ?” ಎಂದು ಹೇಳಿದನ್ನು 

“ರಾಮಾಯಣದಲ್ಲಿರುವ' ರಹಸ್ಯವು ಕರ್ತವ್ಯಪಾಲನೆ. ಶ್ರೀರಾಮ 
ಚಂದ್ರನನ್ನು ಇ. (ವವತೆ ಬಣ್ಣೆ ಸಿ ಮಹರ್ಷಿ ವಾಲಿ ಬತಯು ಮಾನವ 
ಕರ್ತವ್ಯವನ್ನು ನಿರೂಪಿಸಿದ್ದಾನೆ... ಮಗುವು ತಾಯಿ ತಂದೆಗಳಲ್ಲ ಹೇಗಿರ 
We ನು ಗುರುವಿನಲ್ಲಿ ಹೇಗೆ ನಡೆಯಬೇಕು, ಗುರುವು ಶಿಷ್ಯನಿಗೆ 


® 


ಛತ್ರಪತಿ ಶಿವಾಜಿ ೧೩೩ 


ಹೇಗೆ ವಿದ್ಯೆಗಳನ್ನು ದಾನ ಮಾಡಬೇಕು, : ಗುರುಹಿರಿಯರಲ್ಲಿ ಮಾನವನು 
ಹೇಗೆ ನಡೆದುಕೊಳ್ಳಬೇಕು. ಮಾತಾನಿತೃಗಳ ಆಜ್ಞೆಯನ್ನು ಹೇಗೆ ಪಾಲನೆ 
ಮಾಡಬೇಕು, ಸ ಸ್ವಧರ್ಮವನ್ನು ಹೇಗೆ ರಕ್ಷಿಸಬೇಕು, ರಾಜರು ಹೇಗೆ ಪ್ರಜಾ 
ಪಾಲನೆ ಮಾಡಬೇಕು ಸತ್ಯ ಧರ್ಮಗಳನ್ನು ಸರ್ವಕಾಲದಲ್ಲಿಯೂ ಹೇಗೆ ಪರಿ 
ಪಾಲನೆ ಮಾಡಬೇಕು ಎಂಬುದನ್ನು ಶ್ರೀರಾಮಚಂದ್ರ ನು ಮನುಷ್ಯ ರೂಪದಿಂದ 
ಅವತರಿಸಿ, ನಡೆನುಡಿಗಳಲ್ಲಿ ತೋರಿಸಿಕೊಟಿ 0 ದ್ದಾನೆ. ಅದನ್ನೇ ಮಹರ್ಷಿಯು 
ರಾಮಾಯಣರೂಪದಿಂದ ಗಥಿಸಿದ್ದಾನೆ. ಚ ಭರತ ಆದರ್ಶವು 
ಕರ್ತವ್ಯಪಾಲನೆ. ನೀನು ರಾಜಧರ್ಮೋದಾ ರಕ್ಕಾಗಿ ವ್ರತ ತೊಟ್ಟ ರುವ 
ಮಹಾಪುರುಷ. ನಿನ್ನಂಥನನು ಈ ದೇವರ ಮುಂದೆ ಭಜನೆ ಮಾಡುತ್ತಾ 
ಕುಳಿತಿದ್ದರೆ ಕರ್ತವ ವ್ಯಪಾಲನೆ ಮಾಡಿದಂತಾಗುವುದೇ?” 

“ಮಹಾರಾಜ್‌, ನನ್ನ ಜ್ಞಾ ನವೆಲ್ಲವೂ ಕಲಿತ ಪಾಠೆ. ತಮ್ಮ ಸೇವೆ 
ಯೊಂದೇ ನಿಜವಾದ ಸಂಕಲ್ಪ. ನತರ ಈ ಸೇವಾದೀಕ್ಷೆಯನ್ನು ವಹಿಸಿದೆ ನೆ. 
ತಾವು ಏನು ಬೇಕಾದರೂ ಅಜ್ಜಿ ಮಾಡಬಹುದು. ನನ್ನ end ಧನಗಳು 
ತಮ್ಮ ಪಾದಾರವಿಂದಗಳಲ್ಲಿ ಅರ್ಪಿತವಾಗಿವೆ. ನೀವು ಸನ್ನಿಧಾನದಿಂದ 
ನನ್ನನ್ನು ದೂರವಿಡಬೇಡಿರಿ. ನಾನು ತಮ್ಮ ನೆರಳಿನಂತೆ ಇರತಕ್ಕವನು. 
ಸಂತ ತುಕರಾಂರು ನನಗಿಕ್ತಿರುವ SE, ಇದು.” 

“ನಿನ್ನ ರಾ ಜ್ಯ,-ಕೋಶ ಕೋಟಿ ಕೊತ್ತ ಲೆಗಳು: ಅದನ್ನೆಲ್ಲಾ ಏನು 
ಮಾಡುವಿ?” 

“ಅವುಗಳೆಲ್ಲ ಶತ್ರುಗಳ ಭಯದಿಂದ ಚಂಚಲವಾಗಿವೆ. ಅದೆಲ್ಲವನ್ನೂ 
ತಮ್ಮಲ್ಲಿ ಅರ್ಪಣೆಮಾಡಿ, ಆಭಯ ಪ್ರಧಾನಮಾಡಬೇಕೆಂದು ಪ್ರಾರ್ಥನೆ 
ಮಾಡು ಮಹಾರಾಜ್‌, ಆ ರಾಜ ವೆಲ್ಲವೂ ತಮ್ಮ `ಸೇವೆಗಾಗಿಯೇ 

ಸಲ್ಪಟ್ಟವುಗಳು. ತಾವು ಧರ್ಮಸ್ತ್ವ MP ತಮ್ಮ ತಪಸ್ಸಿನಿಂದಲೇ 
ಷಸ ಉದ್ದಾ ರವಾಗಬೇಕು.? 

“ಒಳ್ಳೆಯದು. ಅದೂ ಪರಮಭಕ್ತನ ಲಕ್ಷಣ. ನೀನು ನಿನ್ನದೆಲ್ಲ 
ವನ್ನೂ ಶ್ರೀರಾಮನ ಪಾದಾರವಿಂದಗಳಲ್ಲಿ : ಸಮರ್ಸಿಸಿಬಿಡು. ಶ್ರೀರಾಮ 
ಚಂದ್ರನ ಸೇವಕನಾಗಿ ರಾಜಕಾರ್ಯಗಳನ್ನು ನಿರ್ನಹಿಸು. ಇಂದಿನಿಂದ ಈ 
ರಾಜ್ಯವು ಶ್ರೀರಾಮಚಂದ್ರನ ರಾಜ್ಯವಾಗಲಿ.” 


ಗಾಳ | ಛತ್ರಪತಿ ಶಿವಾಜಿ 


ಶಿವಾಜಿಯು ಗುರುವಿನ ಅಪ್ಪಣೆಯಂತೆ ತನ್ನ ರಾಜ್ಯನೆಲ್ಲನನ್ನೊ ಬರೆದು 
ಸಹಿಮಾಡಿ ಶ್ರೀರಾಮಚಂದ್ರನ ಮುಂಜೆ ಒಸ್ಸಿಸಿದನು. 

ರಾಮದಾಸರು “ಈ ಕಾಗದದಲ್ಲಿ ಜೀವವಿಲ್ಲ. ನಿನ್ನ ಮನಸ್ಸಿನಲ್ಲಿ 
ಇದನ್ನು ಬರೆದಿಟ್ಟುಕೋ. ಎಂದಿನವರೆಗೆ ಈ ರಾಮರಾಜ್ಯನೆಂಬ ಭಾವನೆಯು 
ನಿನ್ನ ಹೃದಯದಲ್ಲಿ ಜಾಜ್ವಲ್ಯಮಾನವಾಗಿರುತ್ತಡೋ ಅಂದಿನವರೆಗೆ ಈ 
ರಾಜ ವು ಧರ್ಮರಾಜ್ಯವಾಗಿರುತ್ತ ಡೆ” ಎಂದು ಆಶೀರ್ವದಿಸಿದರು. 

ಶಿವಾಜಿಯನ್ನು ಪುರಂಧರಘಢಕ್ಕೆ ಪ್ರಯಾಣ ಬೆಳೆಸುವಂತೆ 
ಅಪ್ಪ ಣೆಯಿತ್ತ ರು. 

ಶಿವಾಜಿಯ “ಗುರುವ.ಹಾರಾಜ್‌, ತಮ್ಮ ಪಾದಗಳನ್ನು ಮುಂದೆ 
ಬೆಳೆಸಬೇಕು. ತಮ ಹಂದೆ ನಾನು ಬರುತ್ತೆ ನೆ.  ಅಡೇ ಸೇವಕನ ಲಕ್ಷಣ, 
ಶಿಷ್ಯನ ಭಕ್ತಿ” ಎಂದು ಹೇಳಿದನು 

ರಾಮದಾಸರು ಸಂತೋಷದಿಂದ ಪುರಂಧರಘಢಕ್ಕೆ ಹೊರಟಿರು. 

ಶಿವಾಜಿಯು ಅವರ ಹಿಂದೆ ಹೊರಟನು. ಗುರುಶಿಷ್ಯ ರಿಬ್ಬ ರೂ. ಪುರಂಧರ 

ಘೆಢಕ್ಕೆ ಹೋಗಿ ಸೇರಿದರು. 

"ಮಹಾರಾಷ್ಟ್ರದ ಸೇನಾಧಿಪತಿಗಳಿಲ್ಬರೂ. `ಬಂದು ಗುರುತಿಷ್ಯರನ್ನು 
ಎದುರುಗೊಂಡು ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದರು. 

ಅರಮನೆಯಿಂದ ರಾಮದಾಸರಿಗಾಗಿಯೇ. ನಿರ್ಮಿತವಾಗಿದ್ದ ಪಲ್ಲಕ್ಕಿ 


| % 
ಯನ್ನು ತಂದು ರಾಮವಾಸರನ್ನು ಕುಳ್ಳಿರಿಸಿ, ಪುನ್ನ ವೃಷ್ಟಿಮಾಡಿದರು. 


ವಾದ ಘೋ ಸಗಳೊಡನೆ ಹಸ ಉತ್ಸವಮಾಡಿ ಕಕಿತಂದರು. 
KR ಬಹಿರಾವರಣದಲ್ಲಿ ಫಿರ್ಮಿಸಲ್ಪಟ್ಟದ್ದ ಡಸ ಪರ್ಣಕುಟೀರದಲ್ಲಿ ರಾಮ 

ಧಾನ ಇಳಿಸಿದರು. 

ಶಿವಾಜಿಯು ಬಾಗಿಲಿನಲಿಯೇ ಕಾದಿದೆ ನು. | 

ಶಿವಾಜಿಯ ಸಂಗಡಿಗರ್ಲರೂ ರಾಮದಾಸ ನೊಡನೆ ಪ್ರಾರ್ಥನೆ ಮಾಡಿ 

ದರು. ಈ ಪುರಂಧರಫೆಢದಲ್ಲಿಯೇ ಶ್ರೀ ರಾಮಚಂದ್ರನ  ದೇನಾಲಯವನ 

ಸ್ಥಾ ಥಿಸಬೇಕೆಂದು 'ಅನುಗ್ಲ್ಲ ಬೇಡರು. ಹಮ ಸರು ಕಹ 

ಜೇನ ಇಲಯ ಸ್ಕಾ ಸನೆಗೆ ಔನುಕ್ತಿ ಯಿತ್ತರು.. ಮಹಾರಾಸ, ದೇಶದ ನಾನಾ 

ಲು 
ಕಡೆಗಳಂದ ಬಂದು ಭಕ್ತರು ರಾಮದಾಸರ ದರ್ಶನ. ಮಾಡುತ್ತಿದ್ದರು. 


ಭೆತ್ರಪತಿ ಶಿವಾಜಿ | ೧೩೫ 


ಶಿವಾಜಿಯು “ಈ ರಾಜ್ಯವು ಶ್ರೀ ರಾಮಚಂದ್ರೆನದು. ಎಲ್ಲ ಕಾರ್ಯ 
ಶ್ರೀರಾಮನ ಹೆಸರಿನಿಂದಲೇ ನಹಿಯಬೇಕು” ಎಂದು ಅಪ್ಪಣೆ ಮಾಡಿದನು. 

ಎಲ್ಲರ ಬಾಯಿಯಲ್ಲಿಯೂ ರಾಮನಾಮವು ಮೊದಲು ಉಚ್ಚರಿಸಲ್ಪಡು 
ಕ್ರಿಶ್ತು. . ಆಮೇಲೆ ಮಾತುಕತೆಗಳು. ಸರಸ್ವರ ವಂದಿಸುವಾಗಲೂ, 
“ಗಾಮ್‌, ರಾಮ್‌” ಎಂದು ಹೇಳುತ್ತಿ ದ್ದೆ ರು. 

ಇಡೀ ಮಹಾರಾಷ್ಟ್ರ ದಲ್ಲಿ ರಾಮನಾಮಾಮೃತವು ಹರಡಿತು. 

ಶಿವಾಜಿಯು ರಾಮೆದಾಸರನ್ನು ಪ್ರತಾಸಫೌಡಕ್ಕೆ ಕರೆದೊಯ್ದುನು. 

ರಾಮದಾಸರು “ಈ ಸ ಸ್ಥಳವು ಜ್ರ! ರಮ್ಯವಾಗಿದೆ? ಎಂದು "ಸಂತೋಷ 
ಪಟ್ಟರು. ಆ ಸ್ಥಳದಲ್ಲಿಯೇ. ಕೆಲವು ಕಾಲ ನೆಲಸಿದರು. ಅಲ್ಲಿ ಭವಾನೀ 
ದೀಪಾಲಯನನ್ನು' ನಿರ್ಮಾಣಮಾಡಿಸಿ, ಭವಾನೀ ಮೂರ್ತಿಯನ್ನು  ಪ್ರತಿಷ್ಕೆ | 
ಮಾಡಿಸಿದರು. "ಬಹುಮಂದಿ ಮೇದ ವಿದ್ಯಾಪಾರಂಗತರು, ಆಗಿ ಹೋತಿ ಗಳು 
ಅಲ್ಲಿಗೆ ಬಂದುಸೇರಿದರು. ಸದಾಶಿನತ್ರ 5೦ಬಕೆ ಭಟ್ಟಿನ ನು ಆ ಕ ದಲ್ಲಿಯೇ " 
ವಿದ್ತಾ _೦ಸನೆಂದೂ ಕರ್ಮಾನುಷ್ಠಾ ನಸರನೆಂದು ಪ್ರಸಿದ್ಧಿ ಹೊಂದಿದ್ದನು 
ರಾಮದಾಸರು ಅಲ್ಲಿ ವಿದ್ಯಾ ಪೀಠವನ್ನು ಸ್ಕಾ ನಿಸಿ ಅವನನ್ನು ನಿಚಾರ್ಯನನ್ನಾಗ ಗಿ 
ಪಟ್ಟ ಕಟ್ಟ ದೆರು. 

ಅದು ಶ್ರಾವಣಮಾಸ. ಶ್ರಾವಣ ಮಾಸದಲ್ಲಿಯೇ ಪ್ರಕಿನರ್ಷವೂ 
ವಿದ್ಯಾವಂತರು ಅಲ್ಲಿಗೆ ಬಂದು ಸೇರಬೇಕೆಂದು ಅಪ್ಪಣೆ ಮಾಡಿದರು. ಆ 
ಆಚಾರ್ಯನು ವಿದ್ವಾಂಸರನ್ನು ಪರೀಕ್ಷೆಮಾಡಿ ಅವರ ಯೋಗ್ಯ ತೆಗೆ ತಕ್ಕಷ್ಟು 
ಹೊನ್ನು ಗಳನ್ನು ದಕ್ಷಿಣೆಯಾಗಿ ಕೊಡಬೇಕೆಂದು ವಿಧಿಸಲ್ಪ ಟ್ಟ ತು. ಬಹು 
'ಮಂದಿ ವಿದ್ವಾಂಸರನ್ನು . ಅಲ್ಲಿಯೇ ನೆಲೆ ಸುವಂತೆ ಸಮುದಾ ಅಪ್ಪಣೆ 
ಮಾಡಿದರು. ಪ್ರತಾಸಘಢವು ಮಹಾರಾಷ್ಟ್ರದಲ್ಲಿ ಲ್ಲಾ ಸರಸ್ವ ಕೀ ನೀಕವೆದು 
ಪ್ರಖ್ಯಾ ಶವಾಯಿತು. ರಾಮದಾಸರು "ಈ ಭವಾನೀ ಜೀರ ಈ ರಾಜ್ಯದ 
ಆಧಿಷ್ಕಾ ತ್ರಿ. ಇಲ್ಲಿ ಸರ್ವಶಕ್ತಿಯ ಆವಾಹನೆಯಾಗಿದೆ” ಎಂದು ಶಕ್ತಿಪೂಜೆ 
ಯನ್ನು “ಇಪಡೇಶಮಾಡಿದರು.. ತ 

"ಹಲ್ಲಿಂದ ಮಹಾರಾಷ್ಟ್ರದಲ್ಲೆಲ್ಲಾ ಪಾದಯಾತ್ರೆ ಮಾಡಿಕೊಂಡು 
ಪುರಂಧರಘಡಢಕ್ಕೆ ಹಿಂತಿರ.ಗಿದರು. ಶಿವಾಜಿಯು ಅವರ ಜೊತೆಯಲ್ಲಯೇ 
ಸಂಚಾರ ಮಾಡಿದನು. 


೧೩೬ ಛತ್ರಪಕಿ ಶಿವಾಜಿ 


ದೇಶಸಂಚಾರ ಕ್ರಮದಲ್ಲಿ ರಾಮದಾಸನು ಪುಣೆಗೆ ದರ್ಶನವಿತ್ತನು. 
ಜೀಜಾಬಾಯಿಯವರ ಮನೆಯಲ್ಲಿಯೇ ವಸಕಿ ಮಾಡಿ ಸಂತೋಷದಿಂದ ಅವ 
ಅಶಿಥ್ಯವನ್ನು ಸ್ವೀಕರಿಸಲು ಒಪ್ಪಿದನು, ಜೀಜಾಬಾಯಿಯು ರಾಮದಾಸ 
ನನ್ನು ಮಣೆಯ ಮೇಲೆ ಕುಳ್ಳಿರಿಸಿ ಪುಷ್ಪಾಕ್ಷತೆಗಳಿಂದ ಆ ಗುರುದೇವನ ಪಾದ 
ಗಳಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಿದಳು. | 

“ಗುರುದೇವಾ, ಶ್ರೀರಾಮಚಂದ್ರನು ಶಬರಿಯ ಗುಹೆಗೆ ಬಂದು ಅನು 
ಗ್ರಹಿಸಿದಂತೆ. ತಾವು ನನ್ನ ಕುಟೀರಕ್ಕೆ ಬಂದು ದರ್ಶನನಿಶ್ತಿದ್ದೀರಿ. ನಾವು 
ಭನ್ಯರಾದೆವು. ಕೃತ್ಯಕೃತ್ಯರಾದೆವು. ಆಮರಣಾಂತ ತಮ್ಮ ಸೇವೆ ಮಾಡಿ 
ಕೊಂಡು ತಿ ಶ್ರೀರಾಮಚಂದ್ರನ ನಾಮಾಮೃ ತ ಭಜನೆ ಮಾಡಿಕೊಂಡು ಕಾಲ 
ಕಳೆಯುವಂತೆ ಆಶೀರ್ವದಿಸಬೇಕು” ಸು ಾರ್ಥನೆ ಮಾಡಿದಳು. 


ರಾಮದಾಸರು “ಜೀಜಾಬಾಯಿ, ಏನೆ ಸುಪುತ್ರನ ನನ್ನು ಪಡೆದಿರುವೆ. 
ಸೂಭಬನುಷ್ಯು ಸುಕೃತದಿಂದ ನಿನ್ನ ಮಗನು ಧರ್ಮೊಧ್ಧಾ ರಕ್ಚಾಗಿ ಜನ್ಮವೆತ್ತಿ 
ರುವನು ಅವನಿಗೆ ತಕ್ಕ ತಾಯ ನೀನು. : `ನಿನ್ನ ಮಗ ಸಾರ್ವಭೌಮ 
ನಾಗುವನ್ನ? ಎಂದು ಆಶೀರ್ವದಿಸಿದರು. | 

“ಈ ಪುಣೆಯು ಪ್ರಣ ಸಟ್ಟೈಣಿನಾಗುವುದು? ಎಂದು ಹೆರಸಿದೆರು. 

ನೇ ಬಾಯಿಕನ್ನೂ ಸಾಯಿಬಾಯಿಯನ್ನೂ ಆಶೀ ರ್ವದಿಸಿ ಪ್ರಯಾಣ 
ಇಷ | 

ತಾನಘಢಕ್ಕೆ ಗುರುಶಿಷ್ಯರಿಬ್ಬ ರೂ ನನರಾಶ್ರಿಯ ಸಮಯಕ್ಕೆ ಬಂದು 
ಜಾ ಜೇನು ಸ ವನ RT Tan 

ಥಿ 
ಬ್ರಾಹ್ಮಣ ಸಂತರ್ಪಣೆಯೂ ಭವಾನೀ ದೇವಾಲಯದಲ್ಲಿ ಶಾಸೆಣ ಕ್ಷ ವಾಗಿ - 

ನಡೆಯಿತು. 

ಆದೇ ವಿಜಯದಶವಿಿಯ ದಿನ ಪುರಂಧರಘಡದಲ್ಲಿ “ಶಿ ಶ್ರೀರಾಮಚಂದ್ರ 
ದೇವಾಲಯ ಪ್ರತಿಷ್ಠೆ ಪ್ಮಯು ರಾಮದಾಸರ ಆಜ್ಞೆ ಯಂತೆ ಫಿರನೇಂಸಲ್ಪಲ್ಲ ಜ್ಜ 

ರಾಮದಾಸನು ಶಿ ಶ್ರೀರಾಮಚಂದ್ರನ ಸನಿ ಿಧಾನದಲ್ಲಿ ವಿದ ತ್‌ ಸೋಸಿ 
ಯನ್ನೂ ಶಿವಾ ಶಿವಾಜಿಯ ಸಂಗಡಿಗರಾದ SH ಪೈ ಸ 
ನೆರೆಸುವಂತೆ ಆ ಅಪ್ಪಣೆ ಮಾಡಿದನು. 


ಛತ್ರಪತಿ ಶಿವಾಜಿ | ೧೬೭ 


94 ($ ಎರಿ. ಇರಿ ಶ್‌ ಣಿ 
ಆ ಸಭೆಯಲ್ಲಿ “ನೀವೆಲ್ಲರೂ ಸೇರಿ ಈ ರಾಜ್ಯದಿಂವ ತುರುಷ್ಪರನ್ನು 


ಓಡಿಸಿ ಹಿಂದೊ ರಾಜ್ಯವನ್ನು ನಿರ್ಮಾಣ ಮಾಡಿದ್ದೀರಿ. ಇದೆಲ್ಲವನ್ನೂ 
ಶಿವಾಜಿ ಮಹಾರಾಜನು ಶ್ರೀರಾಮಚಂದ್ರನ ಪಾದರನಿಂದಗಳಲ್ಲಿ ಸಮರ್ಪಣೆ 
ಮಾಡಿದ್ದಾನೆ. ಈ ರಾಜ್ಯವು ರಾಮರಾಜ್ಯವಾಗಿ ಬಾಳಲಿ. ಧರ್ಮದ ದೃಷ್ಟಿ 
ಯಿಂದ ಎಲ್ಲರೂ ಸಮಾನರು. ಯಾರೊಬ್ಬರೂ ಶ್ರಿಕರಣ ಪೂರ್ವಕವಾಗಿ 
ಭೇದವನ್ನು ಎಣಿಸಬೇಡಿರಿ. ಬಾರ್ತುವರ್ಣ ಧರ್ಮಗಳನ್ನು ಅವರವರು 
ಅನುಷಾ ನ ಮಾಡಲಿ. ಕೀಳು ಮೇಲುಗಳ ಭಾವನೆಯು ತೊಡೆದ.ಹೋಗಲಿ. 
ರಾಮನಾಮವು ಸರ್ವರನ್ನೂ ಪವಿತ್ರಗೊಳಿಸುತ್ತದೆ. ಎಲ್ಲರನ್ನೂ ಉದ್ದಾರ 
ಮಾಡುತ್ತದೆ. ಅಧಿಕಾರದಲ್ಲಿಯೂ ಹಾಗೆಯೇ ನಡೆಯಲಿ. ಸಣ್ಣ ದೊಡ್ಡ 
ಆಧಿ *ಾರಗಳೆಂದು ಭೇದೆವೆಣಿಸಬೇಡಿರಿ. ನೀವೆಲ್ಲರೂ ಸಹೋದರರಂತೆ ನಡೆ 
ಯಿರಿ. ಪರಸ್ಪರ ದ್ವೇಷಾಸೂಯೆಗಳನ್ನುು ಮಾಡಿದರೆ ಧರ್ಮವು ಕುಸಿದು 
ಬೀಳುತ್ತದೆ. ಸತ್ಯ ಧರ್ಮಗಳೇ ರಾಮರಾಜ್ಯದ ಮೂಲಮಂತ್ರಗಳು. 
ಎಲ್ಲರೊ ಸತ್ಯ ಧರ್ಮಗಳನ್ನು ಬಿಡದೇ ನಡೆಯಿರಿ. ಶ್ರೀರಾಮಚಂದ್ರನು 
ನಿಮ್ಮೆಲ್ಲರನ್ನೂ ಅನುಗ್ರಹಿಸುತ್ತಾನೆ. ಸರ್ವತ್ರ ನಿಮಗೆ ಜಯವಾಗುತ್ತದೆ, 
“ಜಾನಕಿ ವಲ್ಲಭ ಜಯ ಜಯರಾಂ” ಎಂದು ಉಪದೇಶ ಮಾಡಿದರು. 

ಶಿವಾಜಿಯನ್ನು “ನೀನು ಈ ರಾಜ್ಯದ ರಾಜನಾಗಿ ಈ ದಳಪತಿ ಸೇನಾಧಿ 
ಪಶಿಯಾಗಿ ಸರ್ವಜನರ ಸೇವಕನಾಗಿ ನಡೆಯಬೇಕು. ಅದೇ ಶ್ರೀರಾಮ 
ಚಂದರ ಆಜ್ಞೆ. ನೀನು ನನ್ನನ್ನು ಹಿಂಬಾಲಿಸಿ ಬರುವ ಅಗತ್ಯವಿಲ್ಲ. 
ನೀನು ನೆನೆದಲ್ಲಿ ನಾನು ಬಂದು ದರ್ಶನವೀಯುತ್ತೇನೆ. ಶ್ರೀರಾಮಚಂದ್ರನು 
ಸರ್ವದಾ ನಿನ್ನನ್ನು ರಕ್ಷಿಸುತ್ತಾನೆ” ಎಂದು ಆಶೀರ್ವದಿಸಿದರು. 

ರಾಮದಾಸನು ಅಲ್ಲಿಂದ ಏಕಾಂಗಿಯಾಗಿ ನಡೆದು ಭದ್ರಾಚಲಕ್ಕೆ 
ಹೋಗಿ ಸೇರಿದನು. 

ಶಿವಾಜಿಯು ರಾಮಚಂದ್ರನ ಸೇವಕನಂತೆ ರಾಜಕಾರ್ಯಗಳನ್ನು 
ನಡೆಸುತ್ತಿ ದ್ವನು. ' 
| ವಿದ್ವಜ್ಜನರು ಬಂದು ಶಿನಾಜಿಯಲ್ಲಿ ಪ್ರಾರ್ಥನೆ ಮಾಡಿದರು. “ಶಿವಾಜಿ 
ಪ್ರಭು, ಈ ರಾಜ್ಯಾಂಗದ ವ್ಯವಸ್ಥೆಯನ್ನು ಮಾಡಬೇಕು. ಮಂತ್ರಿಗಳು, 
ಸೇನಾಧಿಪತಿಗಳು, ಅಧಿಕಾರಿಗಳು ಎಲ್ಲರನ್ನೂ ಯೋಗ್ಯ ತಾನುಸಾರ ಫಿಯಮಿಸ 


೧೬೮ ಛಶ್ರಪಕಿ ಶಿವಾಜಿ 


ಬೇಕು. ಗ್ರಾಮಗ್ರಾಮಗಳಲ್ಲಿಯೂ ರಾಜ್ಯ ದೆ ನ್ಯಾಯಸ್ಕಾನಗಳನ್ನೂ 
ಅಧಿಕಾರ ಸ್ಥಾನಗಳ ನ್ಸ್ನೂಸ್ಕಾ ಪಿಸಬೇಕು? ಸ ಹೇಳಿದರು. 

ಶಿವಾಜಿಯು ಅವ ವಕಿಲರಗೊ ಅಭಿವಂದನೆ ಮಾಡಿ “ತಮ್ಮ ಮಾತುಗಳು 
ಶಾಸ್ತ್ರ ಸಮ್ಮತವಾಗಿವೆ ತಮ್ಮ ಸಲಹೆಗಳನ್ನು ಶಿರಸಾ ವಹಿಸಿ, ನ ವೇರಿಸಲರ 
ನಾನು ಸಿದ್ಧನಾಗಿದ್ದೇನೆ. ಆದರೆ ಇನ್ನೂ. ಅದಕ್ಕೆ ಕಾಲವು ಬಂದಿಲ್ಲ. 
ಗುರುವಿನ ಆಜ್ಞೆ ಆಗಿಲ್ಲ. ಶ್ರೀರಾಮಚಂದ್ರನ ಪ್ರೇರಣೆಯಾಗಿಲ್ಲ. ಅದು 
ವರೆಗೆ ಶ್ರೀರಾಮಚಂದ್ರನೇ ರಕ್ಷಣೆ ಶಿಕ್ಷಣೆಗಳ ಭಾರವನ್ನು ಹೊತ್ತಿದ್ದಾನೆ. 
ರಾಮಚಂದ್ರನು ರಾಕ್ಷಸರನ್ನು ಸಂಹಾರಮಾಡಿ ಧರ್ಮವನ್ನು ಸ್ಥಾ ಪಿಸಿದಂತೆ 
ರಾಮದಾಸರ ಅನುಗ್ರಹದಿಂದ ತುರುಸ್ಕರನ್ನು ಓಡಿಸಿ ಧರ್ಮ ರಾಜ್ಯಸ್ಥಾಸನೆ 
ಮಾಡಬೇಕು. . ಮೊಗಲ್‌. ಸಾಮ್ರಾಟನೂ ಬಿಜಾಪುರದ ಸುಲ್ತಾನನ 
ರಾವಣ ಕುಂಭಕರ್ಣರಂತೆ ಧರ್ಮಕಂಟಕರಾಗಿದ್ದಾ ರೆ. ಆ ದುಷ್ಟರ ದಮನ 
ವಾದಲ್ಲದೆ ಧರ್ಮರಃ ಜ್ಯ ಸ್ಪಾ  ಸನೆಯಾಗದು. ದುಷ ನಿಗ್ರಹಕ್ಕಾಗಿ ನೀತ ರೂ 
ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ. ಶುಭಕಾಲವು ಸನ್ನಿಹಿತ 
ಮಾಗುತ್ತದೆ” ಎಂದು ಹೇಳಿದನು. | 


೧೧ 


ಬಿಜಾಪುರದಲ್ಲಿ ಸುಲ್ತ್ವಾ ನೆಪೊ ಸರಲೋಕವನೈದಿದನೆಂಬ ವಾರ್ತೆಯ 
ಶಿವಾಜಿಯ ಕಿವಿಗೆ ಮುಚ್ಚಿತು. ಶಿವಾಜಿಯು ತನ್ನ ಸಂಗಡಿಗರೊಡನೆ ಈ 
ಸಮಯದಲ್ಲಿ ಬಿಜಾಪುರದ ಕೋ (ಟಿಯನ್ನುು ನಶಸಡಿಸಿಕೊಳ್ಳ ಬೇಕೆಂದು 
ಸಮಾಲೋಚನೆ ಮಾಡಿದನು... 

' ರಾಮಚಂದ್ರನನ್ನು ಸರ್ವಾಧಿಕಾರಿ ಷಾ ಆಲಂನ ದರ್ಬಾರಿಗೆ 
ಕಳುಹಿಸಿದನು. ig” ದ್‌ 

ಷಾ ಆಲಂನು ಅತ್ಯಂತ ಆದರ ವಿಶ್ವಾಸಗಳಿಂದ ರಾಮಚಂದ್ರನನ್ನು 
ಬರಮಾಡಿಕೊಂಡು ಮಾತುಕಕೆ ಗಳನ್ನಾಡಿದನು. 


ಛತ್ರಸತಿ ಶಿವಾಜಿ ೧೬೯ 


“ರಾಮಚಂದ್ರರಾವ್‌,  ನಿನ್ನಂಥಾ ಮೇಧಾವಿಗಳೂ ರಾಜನೀತಿ 
ನಿಪುಣರೂ ಡೆಲ್ಲಿಯ ದರ್ಬಾರಿನಲ್ಲಿಯೂ ಯಾರೂ ಇಲ್ಲ. "ನಾನು ಮುಖ 
ಸ್ತು ಶಿಗಾಗಿ ಹೇಳುವುದಿಲ್ಲ. ಬಹಳವಾಗಿ ಪರೀಕ್ಷೆ ಡಿ ನೋಡಿದ್ದೆ (ನೆ. 
ನೀನು ಯಾವ ರಾಜಕೀಯ ಸಮಾಲೋಚನೆಯನ್ನು ನಡೆಸಲು ಬಂದಿದ್ದೀ 9೫ 
ಎಂದು ಕೇಳಿದನು. | 

ರಾಮಚಂದ್ರನು “ಯುವರಾಜರೇ ನನ್ನ ಮೇಲೆ ತಮ್ಮ ಅಭಿಮಾನವು 
'ಬಹಳವನಾಗಿದೆ. ಅದರಿಂದ ನಾನು ಧನ್ಯ ನೆಂದು ಭಾವಿಸುತ್ತೇನೆ. ಈಗ 
ನಮಗೆ ಒಂದು ಸುಯೋಗವು ಲಭಿಸಿದೆ. ಆರತ ಸಕಾಲದಲ್ಲಿ ಉಪಯೋಗಿಸಿ 
ಕೊಳ್ಳದಿದ್ದರೆ ಬಹಳ ಅನರ್ಥಗಳಿಗೆ ಕಾರಣವಾಗುತ್ತೆ” ಎಂದನು. 

“ಅಂಥದೇನು? ಹೇಳು ನಿನ್ನ ಮಾತಿಗೆ ನಿಜವಾಗಿ ಮನ್ನಣೆ 
ಕೊಡುತ್ತೆ (ಜೆ? 

ಮಿಜಾಪ ಪುರದ ರಾಜಕೀಯವು. ಯಾವಾಗಲೂ ಒಂದು ತೊಡಕಿನ 
ಸಮಸ್ಯೆಯಾಗಿದೆ. ಮೊದಲಿನಿಂದಲೂ ನಮ್ಮ ಸಂ ಬಿಜಾಪುರಕ್ಕೆ 
ಸೇರಿದ್ದೆ ಂದು ಡೆಲ್ಲಿಯ ಮೊಗಲ್‌ ದರ್ಬಾರಿನವರೇ ಒನ್ಬಿ ಕೊಂಡಿದ್ದಾ ಕೆ ಆದರೆ 
ಡೆಲ್ಲಿಯವರು ಪದೇ ಪದೇ ನಮ್ಮ ಮೇಲೆ ಅಧಿಕಾರ ನಜಿ ಸುತ್ತಾರೆ ನಮಗೆ 
ಇತ್ತಲೂ ಇಲ್ಲ, ಅತ್ತಲೂ ಇಲ್ಲ. ಯಾವುಜಾದಕೊಂದು ಇತ ರ್ಥವಾಗಿ 
ಬಿಟ್ಟಕೆ ಉಭಯಶಾದಿ ; ಕ್ಷೇಮನಲ್ಲನೆ? ಗ 

ಆಲಂನು ನಕ್ಕನು. “ರಾಮಚಂದ್ರರಾವ್‌! ಇದು ಹೊಸ ಸಮಸ್ಯೆ 
ಯಲ್ಲ, ನನಗೆ ತಿಳಿದಂತೆ ಬಾದಸಹ ಷಹಜರ್ಶಾೂರವರ ಕಾಲದಿಂದಲೂ ಇದು 
ನಡೆದೇ ಬರುತ್ತಿದೆ” ಬಂದನು. 

“ಹಾಗಲ್ಲ, ಯುವರಾಜರೇ. : ಬಿಜಾಪುರದೆ ದರ್ಬಾರಿಗೂ ಮೊಗಲ್‌" 
ಸಾಮ್ರಾಟಿರಿಗೂ ಪ್ರಬಲವಾದ ಪೈಸಮ್ಯವಿದೆ, ಬಾದಷಹ ಔರಂಗಸೇಬ 
ವರೇ ಖುದ್ದು ಬಿಜಾಪುರದ ಮೇಲೆ ಯುದ್ದ ಹೂಡಿದರು. ಆಗ ಸಂದರ್ಭವು 
ಸರಿಹೋಗಲಿಲ್ಲ. ಕೈಬಿಟ್ಟು ಸ ಹೊರಟುಹೋದನು. ಬಿಜಾಪುರದ ಸುಲ್ತಾನನು 
ಹತ್ತು ಸರ್ಷೆಗ ಳಿಂದಲೂ JRE ನಾಗಿದ್ದ. ಈಗ ಪರಲೋಕವನ ನನ್ಫೈದಿದ, 
ಭಿಜಾಪುರದಲ್ಲಿ ವನೂ ಅವ್ಯವ ವಸ್ಥೆ. ಒಂದು ಕಡೆ ಬೇಗಂಸಾಹೇಬರ 


{ 


A 


೧೪೦ ಛತ್ರಪತಿ ಶಿವಾಜಿ 


ಆಧಿಕಾರ. ಮತ್ತೊಂದು ಕಡೆ ಸೇನಾಧಿಪತಿಗಳ ಸರ್ವಾಧಿಕಾರ. ಈ ಸಮಯ 
ದಲ್ಲಿ ನಾವು ಯ ಯುದ್ಧ ಮಾಡಿದರೆ ಸುಲಭವಾಗಿ ಜಯವಾಗುವುದು* ' : 

“ಮತ್ತೆ ಯುದ್ದ! ಅದರಿಂದ ಲಾಭವಾಗುವುದೆಂದು ನನಗೆ 
ತೋರುವುದಿಲ್ಲ.” ? 

“ಲಾಭವಾಗುತ್ತದೆ. ಒಂದು ಕಡೆ ಬಲವಾದ ಯುದ್ಧವನ್ನು ಹೂಡಿ, 
ಮತ್ತೊಂದು ಕಡೆ ಸೇನಾಧಿಪತಿಗಳಿಗೆ ಹಣದ ಪ್ರಲೋಭವನ್ನು ತೋರಿ, 
ಜಹಗೀರಿಗಳನ್ನು ಕೊಟ್ಟು ಬಿಜಾಪುರವನ್ನು ಸುಲಭವಾಗಿ ಕೈಗೆ ತೆಗೆದುಕೊಂಡು 
ಬಿಡಬಹುದು. ಇಂಥಾ ಸಮಯವು ಬೇರೆ ಸಿಕ್ಕಲಿಶ್ಶಿಲ್ಲ. 

“ಹೌದು, ಯುಕ್ತಿಯು ಚೆನ್ನಾಗಿದೆ. ಆದರೆ ಯಾರು ಯುದ್ಧ 
ಮಾಡಬೇಕು?” 

“ನಾವೂ ನೀವೂ ಸೇರಿ ಯುದ್ದೆ ಮಾಡಬೇಕು.” 

“ನಿಮ್ಮಲ್ಲಿ ಸೆ ನ್ಯವಿದೆ, ಹಣವಿದೆ. ನೀವೇ ಯುದ್ಧ ಮಾಡಬಾರದೇಕೆ?” 

“ಸೈನ್ಯ | ಯುವರಾಜರೇ, ಹಣ ಅಷ್ಟೊಂದಾಗಿ ನಮ್ಮಲ್ಲಿಲ್ಲ. : 
ನಾವು 'ಓಂಟಿಯಾಗಿ ಯುದ್ಧ ಮಾಡಿ ಗೆಲ್ಲುವುದೂ ಕಷ್ಟ. ಪ್ರತ ವಗ 
ನಿಮ್ಮ ಜಿಂಬಲವಿದ್ದ ರೆ ಸುಲಭವಾಗಿ ಕಾರ್ಯಸಾಧನೆ ನೆಯಾಗುತ್ತ ಡೆ” 

“ರಾಮಚಂದ್ರರಾವ್‌, ಡೆಲ್ಲಿಯ ದರ್ಬಾರಿನ ಭಜಸ್ವ ರೂಃ ನವನ್ನು 
ನೀನರಿಯೆ! ನೀವು ಗೆದ್ದರೂ ಡೆಲ್ಲಿಯ ದರ್ಜಾರಿಗೂ ಸೂ ತಕ್ಷಣ 
ಪ್ರಬಲ ವಿರೋಧವು ಬಂದೇ ಬರುತ್ತದೆ. ಈಗ ನಿನಗೆ ಮಾತುಕೊಟ್ಟು ಆಗ 
ನಾನು ಕೊಟ್ಟ ಮಾತನ್ನು ನಡೆಸಿಕೊಡಲಾರದೇ ಪರಿಶಸಿಸಬೇಕಾಗುತ್ತದೆ. 
ನೀವು ಬಿಜಾಪುರವನ್ನು ಗೆದ್ದರೆ, ಈ ದಕ್ಕನ್‌ ಎಲ್ಲವೂ ಹಿಂದೂ ರಾಜ್ಯವೆಸ್ಸಿಸಿ 
ಕೊಳ್ಳುತ್ತದೆ. ಆಗ ಡೆಲ್ಲಿಯ ದರ್ಬಾರು ನಿಮಗೆ ಆಶೀರ್ವಾದ ಮಾಡುತ್ತಾ 
ಕುಳಿತಿರುತ್ತದೆಯೆಂದು ಭಾವಿಸುತ್ತೀಯಾ?” 

ಚರ ತಲೆಬಾಗಿ ಮೌನವಾಗಿ ಕುಳಿತುಕೊಂಡನು. 

)) ಹೊತ್ತಿ ನನಂತರ, “ಯುವರಾಜರೇ! ನಾನು ಹೇಳುವುದನ್ನು 
ಹೀಬನ್ನ ಭು ನೆ. `ನಾವು ಎಂಥಾ ಕಷ್ಟ ಸೈವನ್ನಾದರೂ ಸಹಿಸಲು ಸಿದ ರಿಜೆ ಸೇವೆ, 
ಇಬ್ಬ ಸಹ “ತು ೨ಿಗಳಾದವರನ್ನು ಈ ಸಂದರ್ಭದಲ್ಲಿ ನಾಕಮಾಡಿಬಿಡುವುದು 
ಒಳ್ಳೆಯದು ಮಃ ಹೇಳಿದೆ. 'ಓಂದು ಸಕ್ಷ ನಮ್ಮ ಮೇಲೆ ಬಿಜಾಪುರದವರು 


ಛತ್ರಪತಿ ಕಿವಾಜಿ ಗಿ೪ಗಿ 


ದುರಾಕ್ರಮಣ ಮಾಡಿದರೆ ನಾವು ಹಿಂಜರಿಯುವುದಿಲ್ಲ. ಕಡೆಯವರೆಗೆ ಯುದ್ಧ 
ಮಾಡುತ್ತೇವೆ.ಆಗ ನಿಮ್ಮ ಬೆಂಬಲವು ಇರುವುಡೆಂದಾದರೂ ನಂಬಬಹುದೇ?” 
ಎಂದನು. 


ಆಲಂನು ರಾಮಚಂದ್ರನ ಳ್ಳ ತೆಗೆದುಕೊಂಡು ಕೈಮೇಲೆ ಕ್ಸ ತಟ್ಟ 
“ನಾನು ವಚನ ಕೊಡುತ್ತೇನೆ, ರಾಮಚಂದ್ರ. ನಾನು ಸರ್ವಾಧಿಕಾರಿ 
ಯಾಗಿರುವವರೆಗೆ, ಕಡೆಯ ತನಕ, ತ್ರಿಕರಣ ಪೂರ್ವಕವಾಗಿ ನಿಮಗೆ ಬೆಂಬಲ 
ಕೊಡುತ್ತೇನೆ. ಆದರೆ ಪ್ರತ್ಯಕ್ಷನಾಗಿಯಾಗಲೀ ಪರೋಕ್ಷನಾಗಿಯಾಗಲೀ 
ನೀವು ಮೊಗಲ್‌ ಸಾಮ್ರಾಜ್ಯಕ್ಕೆ ವಿರೋಧವೆಸಗಿದಕೆ ಮಾತ್ರ ನನ್ನ ಸ್ನೇಹ 
ಹಸ್ತವನ್ನು ಹಿಂತೆಗೆದುಕೊಳ್ಳುತ್ತೆ ನೆ” ಎಂದನು. 

“ಯುವರಾಜರೇ, ಆ ಮಾತು ಸರಿಯಾಗಿದೆ.  ಡೇನರ ಮಾತಿ 
ಔೆಂತಿದೆ,” | | 
ಜಾ ಆಲಂನು “ರಾಮಚೆಂದ್ರೆ, ನೀವು ಬಿಜಾಪುರದ ಮೇಲೆ ಯುದ್ಧ ಕೈ 
ಸಿದ್ಧರಾಗಿದ್ದೀರೇನು 7” ಎಂದು ನಗುತ್ತಾ ಕೇಳಿದನು. 

“ಹೌದು, ಯುವರಾಜರೇ, ನಾವು ಯುದ್ಧ ಕೈ ಸರ್ವದಾ ಸಿದ್ಧರಾಗಿಯೇ 
ಇರಬೇಕು. ಬಿಜಾಪುರದಿಂದೆ ನಮಗೆ ಅನೇಕ ವಿಧವಾದ ಸುದ್ದಿ ಗಳು 
ಬರುತ್ತಿವೆ. ಯಾವುದು ನಿಜಪೋ ಯಾವುದು ಸುಳ್ಳೋಹೇಗೆ ಹೇಳುವುದು? : 
ಆದೆಕೆ ಒಂದು ಮಾತು ನಿಜ. ಬಿಜಾಪುರದವರಿಗೆ ಮೊಗಲ್‌ ಸಾಮ್ರಾಜ್ಯದ 
ಮೇಲೆ ಬೀಳುವಷ್ಟು ಧೈರ್ಯ ಸಾಹಸಗಳು ಎಂದೆಂದಿಗೊ ಇಲ್ಲ. ಅವರು 
ಯಾಪಾಗಲೂ ನಮ್ಮ ಮೇಲೆ ಕಾರಖದ್ದು ನಡೆಸಲು ಹೊಂಚು ಹಾಕುತ್ತ ಲೇ 
ಇದ್ದಾರೆ.” 4 
“ಏಕೆ? ನೀವು ದುರ್ಬಲರೆಂದು .ಅನರು ಭಾನಿಸಿದ್ದಾರೇನು ? ನೀವು 
ಒಂದರ ಮೇಲೊಂದರಂತೆ ಕೋಟಿಗಳನ್ನು ವಶಪಡಿಸಿಕೊಳ್ಳುವಾಗೆ ಅವರಿಗೆ 
ನಿಮ್ಮ ಸಾಮರ್ಥ್ಯವು ತಿಳಿಯಲಿಲ್ಲವೇನು ? "ವೃಥಾ ನಿಮ್ಮನ್ನು ಕೆಣಕುವಷ್ಟು 
ಅವರು ಬುದ್ಧಿ ಹೀನರೇನು ? : 
 ಯುವರಾಜ್ಯ ಮಾಫ್‌ಮಾಡಬೇಕು.. ನಾವು -ಹಿ ಂ ದೂಗಳು. 
ಮುಸಲ್ಮಾನರೆಲ್ಲರಿಗೂ ನಾವು ದುರ್ಬಲರೆಂಬ ಭಾವನೆಯಿದೆ.ಅದು ಬಿಜಾಪುರದ 


ಗಿಳಿ | ಛತ್ರಪತಿ ಶಿವಾಜಿ 


ವರಿಗೂ ಇದೆ.  ಡೆಲ್ಲಿಯನರಿಗೂ ಇದೆ. ಇಷ್ಟು ಅನರ್ಥಗ?ಗೆ ಆಸೇ 
ಮೂಲ, 

ಆಲಂನು ಗಹಗಹಿಸಿ ನಕ್ಕನು, 

“ರಾಮಚಂದ್ರ, ಸರಿಯಾಗಿ ತಿಳಿದುಕೊಂಡಿದ್ದೀಯೇ.ಹಿಂದೂ ಮುಸ್ಲಿಂ | 
ಎಂಬ ಭೇದದಿಂದಲೇ ಬಲಾಬಲಗಳನ್ನೂ ಅಳೆಯುವುದು ಶುದ್ದ ಮೂರ್ಬ 
ತನ. ನಮ್ಮ ಸಾಮ್ರಾಜ್ಯದ ಸೇನಾಬಲವು ಬಹುಕಾಲದಿಂದ ಕಟ್ಟಲ್ಪಟ್ಟದ್ದು 
ಬೇಕಾದಷ್ಟು ಆಯುಧಗಳ ಶೇಖರಣೆಯಿದೆ, ಫಿರಂಗಿಗಳಿಷೆ. ನಾನಾ ರಾಷ 
ಗಳ ಯೋಧರು ಬಂದು ಸೈನ್ಯದಲ್ಲಿ ಸೇರಿದ್ದಾರೆ. ಅತ್ಯಂತ ಸಾಮಥ್ಥಶಾಲಿ 
ಗಳಾದ ಹಿಂದೂ ಸೇನಾಧಿಪತಿಗಳ ಇದ್ದಾರೆ, ಇದೆಲ್ಲಾ ಬಹುಕಾಲದಿಂದೆ 
ಶೇಖರಿಸಿ ಬಂದದ್ದು, ನೀವು ಹೊಸ ಸೈನ್ಯವನ್ನು ಕಟ್ಟಿದ್ದೀರಿ. ಆಯುಧೆ 
ಬಲ, ಧನ ಬಲವು ನಿಮ್ಮಲ್ಲಿ ಕಡಿಮೆಯಾಗಿರಬಹುದು. ಆದರೆ ಜನೆಬಲವು 
ಅಪಾರವಾಗಿದೆ. ನಿಮ್ಮ ಸೈನಿಕರಲ್ಲಿ ಶಿಸ್ತು ಇದೆ. ಅನೀತಿಯ ಸೊಂಕಿಲ್ಲ. 
ಹಣಕ್ಕಾಗಿ ನಿಮ್ಮ ಸೈನಿಕರು ಯುದ್ಧ ಮಾಡುವುದಿಲ್ಲ. ದೇಶ ಭಕ್ತಿಗಾಗಿ 
ಯುದ್ಧ ಮಾಡುತ್ತಾರೆ. ನಿಮ್ಮ-ನಮ್ಮ ಬಲಾಬಲಗಳನ್ನು ಸರಿಯಾಗಿ ಅಳೆ 


ಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಬಲವಿಜೆಯೆಂದು ವೃಥಾಯುದ್ದೆ 
ಮಾಡಬಾರದು. 


“ನೀವು ಹೇಳುವುದು ಸರಿಯಾಗಿದೆ. ನಾನು ಬಂದೆ ಕಾರ್ಯವು ಅರ್ಧ 
ಸಾಧಿಸಲ್ಪಟ್ಟಿಂತಾಯಿತು.. ನೀವೂ-ನಾವೂ ಸೇರಿ ಬಿಜಾಪುರದ ಮೇಲೆ 
ಯುದ್ದ ಮಾಡುವುದನ್ನು ನೀನು ಒಪ್ಪುವುದಿಲ್ಲ... ನಾವು ಯುದ್ಧ ಕ್ಕೆ ಇಳಿದರೆ 
ನಿಮ್ಮ ಬೆಂಬಲವಿದೆ, ಇಷ್ಟು ನಮ್ಮ ಸಂಧಾನದ ಖಚತಾರ್ಥವೆಂದು ಭಾವಿಸ 
ಬಹುದಲ್ಲವೇ ?” | 

“ಹೌದು ಪುನಃ ಅದನ್ನೇ ಹೇಳುತ್ತೇನೆ. ನೂರು ಬಾರಿ ನೂರು ವಿಧೆ 
ಗಳಿಂದ ನೀನು ಶೇಳಿದಾಗ್ಯೂ ಅದೇ ನನ್ನ ಉತ್ತರ.” 

ರಾಮಚಂದ್ರನು ಸರ್ವಾಧಿಕಾರಿಯ ಅಪ್ಪಣೆ ನಡೆದು ಪುರಂಧರಗಢಕ್ಕೆ 
ಹಿಂತಿರುಗಿದನು. | 

ಪ್ರತಾಪಘಡದಲ್ಲಿ ನವರಾತ್ರಿಯ ಉತ್ಸವವನ್ನು ಸೈ ಭವನದಿಂದ ನಡೆಸುವ 
ಏರ್ಪಾಡಾಗಿತ್ತು. ಮರಾಠಾ ಸರದಾರರೆಲ್ಲರೂ ಉತ್ಸಾಹಭರಿತರಾಗಿ ಬಂದು 


u 


ಛತ್ರಪತಿ ಶಿವಾಜಿ | ೧೪೩ 


ಸೇರಿದ್ದರು. ನಾನಾ ದೇಶಗಳಿಂದ ವೈ ದಿಕ ಬ್ರಾಹ್ಮಣರು ಬಂದಿದ್ದನು. ಪ್ರತಿ 
ವರ್ಷವೂ ನ ಪ್ರತಾಸಫಡದಲ್ಲಿ ನ ಉತ್ಸವಗಳು ನಡೆಯುತ್ತ ನೆಂಬುದ 
ಮಹಾರಾಷ್ಟ್ರ ದೇಶದಲ್ಲಿಲ್ಲಾ ಪ್ಪ ಸಿದ್ಧ ನಾಗಿದ್ದಿತು. ಅದು ನಾಡುಹಬ್ಬ. 
ನಾಡಿನ ಜನರೆಲ್ಲರಿಗೂ ಆ ಉತ್ಸವವನ್ನು ನೋಡುವ ಆಕಾಂಕ್ಷೆ ಎಲ್ಲದ 
ಕ್ಕಿಂತಲೂ ಅತಿಶಯವಾಗಿ ಸಮರ್ಭರಾಮದಾಸರು ಆ ಉತ್ಸವಕ್ಕೆ ಬರುತ್ತಾರೆ. 
ಆ ಮಹಾಪುರುಷನ ದರ್ಶನಮಾಡಿ ಆಶೀರ್ವಾದ ಪಡೆಯುವುದು ಒಂದು 
ಸುಯೋಗ, ನಾನಾ ಕಡೆಗಳಿಂದ ಜನರು ಬಂದು ಸೇರಲಾರೆಂಭಿಸಿದ್ದರು. 
ಭವಾನಿ ದೇವಾಲಯವು ಚೆಸ್ಪರಗಳಿಂದಲೂ ತಳಿರು ತೋರಣಗಳಿಂದಲೂ 
ಅಲಂಕರಿಸಲ್ಪಟ್ಟಿತ್ತು. ವಿಸ್ತಾರವಾದ ಯಾಗಶಾಲೆ, ಭೋಜನಶಾಲೆ, ಅತಿಥಿ 
ಶಾಲೆಗಳು ನಿರ್ಮಾಣ ಮಾಡಲ್ಪಟ್ಟಿದ್ದವು. ಶಿವಾಜಿಯ ಸಂಗಡಿಗರೆಲ್ಲರೂ 

ಸೇರಿದ್ದರು, ಬ್ರಾಹ್ಮಣರಿಗೆ ದೇವತಾದರ್ಶನ,ಚಂಡೀಯಾಗದೆ ದರ್ಶನ, 
ವಿದ್ವತ್‌ ಗೋಷ್ಠಿಗಳು, ಭವಾನಿಯ ದರ್ಶನ ಸಮರ್ಥ ರಾಮದಾಸರ ದರ್ಶನ 
ಮೃಷ್ಠಾನ್ಸ ಭೋಜನ, ಕೈ ತುಂಬಾ ದಕ್ಷಿಣೆ, ಇದಕ್ಕಿಂತಲೂ ಇಹಪರ ಸಾಧಕ 
ವಾದ ಪುಣ್ಯಕಾರ್ಯಗಳು ಮತ್ತೇನು ಬೇಕು? 


ರಾಜಕೀಯನಾಗಿ ಸರದಾರರೆಲ್ಲರಿಗೂ ಸಮಾಲೋಚನೆ, ಉತ್ಸವಗಳು, 
ಸಂಧ್ಯಾಕಾಲದಲ್ಲಿ ಕುಸ್ತಿ, ಕತ್ತಿಯ ವರಸೆ ಇವೇ ಮುಂತಾದ ಆಟಿಪಾಟಗಳು, 
ಇಂಥಾ ಸರ್ವಜನಾದರಣೀಯವಾದಉತ್ಸವವು ಮಹಾರಾಷ್ಟ ದಲ್ಲಿ ಬೇರೆಲ್ಲಿಯೂ 
ಇಲ್ಲ. ಮಹಾರಾಷ್ಟ್ರದಲ್ಲೇ ಏಕೆ? ಇಡೀ ಹಿಂದೂಸ್ಲಾನದಲ್ಲಿ ಮತ್ತೆಲ್ಲಿಯೂ 
ಆ ಕಾಲದಲ್ಲಿ ನವರಾತ್ರಿ ಉತ್ಸವವು ಇಷ್ಟೊಂದು ವೈಭವದಿಂದ ನಡೆಯು 
ತರಲಿಲ್ಲ. ಎಲ್ಲೆಲ್ಲಿಯೂ ತುರಕರ ಹಾವಳಿ, ಹಿಂದುಗಳು ಯಾವ ಉತ್ಸವ 
ವನ್ನು ನಡೆಸಿದರೂ ಮುಸಲ್ಮಾನರಿಗೆ ಕಣ್ಣು ಕೆಂಪಾಗುತ್ತಿ ದ್ವಿತು. ಯಾವು 
ದಾದರೊಂದು ಕೀಟಲೆ ಜಗಳವನ್ನೈತ್ತಿ ಉತ್ಸವಗಳನ್ನು ಹಾಳುಮಾಡುತ್ತಿದ್ದರು 
ಇಂಥಾ ಪರಿಸ್ಲಿ ಕಿಯಲ್ಲಿ ವೈಭವದಿಂದ ಉತ್ಸವವನ್ನು ನಡೆಸಲು ಯಾರಿಗೆತಾನೆ 
ಧೈರ್ಯ ? ಮಹಾರಾಷ್ಟ್ರದ ವಾತಾವರಣವೇ ಬೇರೆಯಾಗಿದ್ದಿ ತು.ಎಲ್ಲೆಲ್ಲಿಯೂ 
ನವರಾತ್ರಿ ಉತ್ಸವ, ರಾಮನವಮಿ, ಕೃಷ್ಣಾಸ್ಟೃವಿಂಯ ಉತ್ಸವಗಳು, ಕಾಮನ. 
ಹಬ್ಬ, ಯುಗಾದಿ, ದೀವಳಿಗೆಗಳು ನಿಶೇಷಉತ್ಸಾಹದಿಂದ ನಡೆಸಲ್ಪಡುತ್ತಿದ್ದವು 


೧೪೪ ಛತ್ರಪತಿ ಶಿವಾಜಿ 


ಶುರಕರ ಭಯವಿಲ್ಲ... ತುರುಕರು ಕೂಡ ಈ ಉತ ಶವಗಳನ್ನು ನೋಡಿ 
ಸಂತೋಷಹಡುತ್ತಿದ್ದರು. ತಮ ಕೈ ಲಾದ ಸಹಾಯಗಳನ್ನೆಲ್ಲಾ ಮಾಡಿ 
ಕೊಡುತ್ತಿ ದ್ದರು. ಪ್ರತಾ I ನವರಾಶ್ರಿ ಉತ್ಪ ವಕ್ಕೆ ನ We ಶಿಷ್ಟ 
ವಿದ್ಧಿ ತು “ವಾಜಿ ಗ ಸ್ವತಃ ಜಡಿ ಸುವ ಉತ್ಪನ 
ಸಮರ್ಥ ರಾಮದಾಸರು ಭಾಗವಹಿಸುವ 'ಉತ್ಸ ವ. ಮಹಾರಾಷ್ಟ್ರದ 1% 
ಸಂಪದೆ ವ್ರ ಭವಗಳೆನ್ನೂ ಅಲ್ಲಿ ಕಾಣಬಹುದಿತ್ತು. 


ಶಿವಾಜಿಯ ಸಂಗಡಿಗರೆಲ್ಲರೂ ಪ್ರತಿದಿನವೂ ಬೈಟಕ್‌ ಸೇರಿ, ಸಮಾ 
ಲೋಚನೆ ನಡಿಸುತ್ತಿ ದ್ದರು. ಬಿಜಾಪುರದಸುಲಾ ನನು ಸತು ಹೋಗಿದ್ದಾ ನೆ. 
ಆ ರಾಜ್ಯದಲ್ಲಿ ಕಸಿನಿಸಿಯಾಗುತ್ತಿ ಡೆ. ಸೇನಾಧಿಸತಿಗಳು ನಜೀರಅಧಿಕಾರಕ್ಕೆ 
ಮೇಲಾಟವಾಡುತ್ತಾರೆ. ಇಂಥಾ ಸಂದರ್ಭದಲ್ಲಿ ನಾಲ್ಕಾರು iy 
ಗಳಾಗುತ್ತವೆ. ತುರುಸ್ಪು ಸೇನಾಧಿಸತಿಗಳು ಒಬ್ಬರನ್ನೊಬ್ಬ ಬರು ಮೂಲೊ 
ತಾ ಟನ ನ ಮಾಡುವ ಹಂಚಿಕೆ ಮಾಡುತ್ತಾ ರೆ. ಸೈನ್ಯಗಳ ಬಿಕ್ಕಟ್ಟು ಬಜ 
ಹೋಗಿರುತ್ತ ದೆ. ಇಂತಹಸ ಸಮಯವನ್ನು ಬಿಟ್ಟ ರೆ ನಮಗೆ ಬೇರೆ ಸಮಯವು 
ಡೊಕೆಯುಪೇ ಇಲ್ಲ-ವಿಂದು WE ಆಲೋಚನೆಗೆ ಮೊದಲಿಟ್ಟ ರು. 

ನೇತಾಜಿ, ತಾನಾಜಿ ಭೌಸ್ಥ ಇಜೀಸಪ್ರಭು ಇವರುಗಳು kt 
ದಶಮಿಯ ದಿನವೇ ಜೈತ್ರ ಯಾತ್ರಿ ಲ. ಹೇಳಿದರು. 

ಶಿವಾಜಿಯು “ನೀವುಗಳೆಲ್ಲಾ ಹೇಳಿದಂತೆ ಮಾಡುವವನು. ನಾನು. 
ಆದರೆ ಗುರು ಸಮರ್ಥರಲ್ಲಿಯೂ ಆಲೋಚನೆ ಮಾಡಬೇಕು. ' ಗುರು ಕೃಷೆ 
ಯಿಲ್ಲದೇ ನಾವೆಷ್ಟು ಮಾಡಿದರೂ ಸಾರ್ಥಕವಾಗುವುದಿಲ್ಲ. ಗುರುಗಳಲ್ಲಿ 
ಹೋಗಿ ಎಲ್ಲವನ್ನೂ ವಿಜ್ಞಾ ಸ ಸನೆ ಮಾಡೋಣ? ಎಂದು ಹೇಳಿದ. 


ತಾನಾಜಿಯು “ಗುರುಗಳ ಆತೀರ್ವಾದವು ನಮ್ಮ ಮೇಲೆ ಇದ್ದೆ ಇದ್ದೆ 
ಭವಾನಿಯ ಅನುಗ್ರಹವು. ಸರ್ವದಾ ನಮ್ಮ ಸೇರಿದೆ ಯುದ ವಿಗ್ರ ಹಗಳ 
ಬಗ್ಗೆ ನಾನೊಂದು ಮಾತು ಹೇಳುತ್ತೆ ನೆ... ಅದು ಅನುಭನದ ಸ 
ನಮ್ಮ ಸೈನ್ಯಗಳು ಸಿದ್ಧವಾಗಿವೆ. ತರಬೇತಾಗಿವೆ. .. “ತೇಜ್‌? ಆಗಿವೆ. 
ಇವರನ್ನು ಸುಮ ನೆ ಕೂಡಿಸುವುದೆಂತು? ಅವರಿಗೆ ಬೇರೇನು ಕೆಲಸವಿದೆ ? 
ಸುಮ್ಮನೆ ಕುಳಿತರೆ ಸಡಿಲವಾಗಿ ಹೋಗುತ್ತದೆ, ನೀತಿಯು ತಪ್ಪಿ ಹೋಗು 


ಯುದ್ಧ ಮಾಡಲೇಜೇಕು. ಅಡೀ ಯೋಧರ ಧರ್ಮ. ಇಬ್ಬದಿದ್ದರೆ 


ತಡೆ 

ಒದಿ ು 
ಹೆ ಹನ ಗಾ 3 ಕೃತ ಸತಃ 

ಸ್ನ ನಗಳ ವಿಸರ್ಜನೆ ಮಾ ಡಿಬಟ್ಟು ಹೂಲ ಗದ್ದೆಗಳ ನ್ನು ಉತ್ತು ಬಿತ್ತಿ 
ಬೇಸಾಯ Nes es ಹಚ್ಚ ಟ್ಛ ಯುದ್ಧ ಕ್ಟ ಬೇಕಾದಷ್ಟು 


೪ 

ಅವಕಾಶವಿದೆ. ನಾವು ಸತ್ತ ಸಂಕಲ್ಪ, -ಶಪಥಗಳೇನು? ದಕ್ತಿಣ 
ವಲಿ ರಾಮೇ (ಶ್ಚರದ ದವರೆಗೆ ಉತ್ತರದಲ್ಲಿ ಹಿಮಾಲಯದ ಮೇಲೆ ಕೈ ಲಾಸದವರಿಗೆ 
ಹೂಸ ನಿನ್‌ ಪ್ರಭುತ್ವವನ್ನು. ನಾಶಮಾಡುಕ್ತೇಷೆಂದು ಭವಾನಿಯ.: ಎದುರಿಗೆ 
ಪ್ರತಿದಿನವೊ ಪ್ರಮಾಣ ಮಾಡುತ್ತೇವೆ. ಒಂದಾಗುತ್ತಲೇ ಒಂದು ರಾಜ್ಯಗಳ 
ಮೇಲೆ ಜೆ ಶ್ರಯಾಕ್ರಿ ಮಾಡಲೇ ಪೇಕು. ಅದಕ್ಕೇನು ಹೇಳುವಿರಿ? ಸಮರ್ಥ 
. ರಾಮದಾಸರು ಇದನ್ನು ಅರಿಯದನನೇನೂ ಅಲ್ಲವಸ್ಟೆ ೪” ಎಂದು ಹೇಳಿದ. 

ಶಿವಾಜಿಯ ಸಂಗಡಿಗೆರೆಲ್ಲರೂ ರಾಮದಾಸನ 'ವರ್ಶನಕ್ಕಿ ಹೊರಟಿರು, 

ಭವಾನಿ ದೇವಾಲಯದ ಪ ಪಶ್ಚಿಮಕ್ಕಿರುವ ತಟಾಕದೆ ಮೇಲೆ ರಾಮದಾಸರ 

ಕುಟೀರ. ಎದುರಿಗೆ ನೂರಾರು ಬೀಳುಗಳನ್ನು ಬಿಟ್ಟು ಕೊಂಡು ಆಕಾಶಕ್ಕೇ 

ಡೊಡ್ಡ ಭತ್ರಿ ಯನ್ನು ಹಿಡಿದಂತೆ ನಿಂತಿರುವ ES ಅದರ ಬುಡದಲ್ಲಿ 
ಠಾಮದಾಸರಿಗಾಗಿ ನಿರ್ಮಿಸಲ್ಪಟ್ಟ ದ್ದೆ ಗುರುಪೀಠ. ಸುತ್ತಲೂ ಅಚ್ಚುಗಟ್ಟು 
ಮಾಡಿದ್ದ ವಿಶಾಲವಾದ ಭೂಪ್ರದೇಶ. ಅಲ್ಲಿ ಸರದಾರರೆಲ್ಲರೂ ಹೋಗಿ ಭಕ್ತಿ 
ಭಾವದಿಂದ ರಾಮದಾಸರ ಆಗಮನವನ್ನು ಫಿರೀಕ್ಷಿಸುಪ್ತಿದ್ದರು. ರಾಮದಾಸರು 
ಆಹ್ಟ್ರೀಕಗಳನ್ನು ಮುಗಿಸಿಕೊಂಡು ಚಟ: ಕಟ್ಟೆಯ ಮೇಲೆ ಗುರುಪೀಠಶದಲ್ಲಿ' 
ಮಂಡಿಸಿದರು. 

ಶಿವಾಜಿಯ ಸೆಂಗೆಡಿಗೆತೆ ಕಡೆಗೆ ತಿರುಗಿ ನೋಡಿ“ಶೀನ್ರೆಗಳೆಲ್ಲಾ ಹುರುಪಿ 
ಫಿಂದೆ ಬಂದುಬಿಟ್ಟಿದ್ದೀರಿ. ಏನೋ ಜಯಗಳಿಸಿ. ತಂದಿರುನಂತೆ ನಿಮ್ಮ 
ಪ್ರಫುಲ್ಲ ಮುಖಗಳು ಹೇಳುತ್ತಿವೆ. ನನು? ಭಮಾನಿಗೆ ನಿಮ್ಮೆಲ್ಲರ ಕಾಣಿಕೆ 
' ಯೇನು? ಎಂದು ಪ್ರಶ್ನೆ ಮಾಡಿದರು. | 

ಶಿವಾಜಿಯು ಭಕ್ತಿ ಭಾವದಿಂದ ಕೈಮುಗಿದು ನಿಂತುಕೊಂಡು “ಗುರು 
ದೇವಾ ನಮ್ಮ ಕಾಣಿಕೆ. ಸರ್ವಸ್ವ ಸಮರ್ಸಣೆ, ಒಂದು ಬಾರಿಯಲ್ಲ. 
ಆಮರಣಾಂತ ರಾಮಚಂದ್ರನ ಸನ್ನಿಧಾನದಲ್ಲಿ ಒಂದೇ ಖಾರಿ ಸಮರ್ಪಣೆ 


10] 


ಗಿಳ೬ ಭತ್ರಪಕಿ ಶಿವಾಜಿ 


ಮಾಡಿಬಿಟ್ಟ ದೇನೆ. ಸಮರ್ಪಣೆಗೆ ಮತೆ ತ್ತೇನಿದೆ? ಶ್ರೀರಾಮನ ಆಜ್ಞೆ ಯಂತೆ 
ನಡೆಯುವುದೊಂದೇ ನಮ್ಮ ಧರ್ಮ. "ಅದಕ್ಕೆ ತಮ್ಮ ಅಪ್ಪಣೆ ಸಡೆಯಲು 
ಇವರೆಲ್ಲರೂ ಬಂದಿದ್ದಾ ಕ ಎಂದೂ ಹೇಳಿ ಬೂ ನಾಟ ಇತ್ತ. 
ಬ್ರಾ ಬಾಜೀ ಪ್ರಭಾ, “ಮುಂಡೆ ಬಾ. - ಹೇಳಿರಿ, ನಿಮ್ಮ ಆಕಾಂಳೆ ಕ್ಲೆಗಳನ್ನು 
ಶ್ರೀರಾಮನ ಮುಂದೆ ಹೇಳಿರಿ” ಎಂದನು. 

'ಶಾನಾಜಿಯು ಮುಂದೆ ಬಂದೂ ಗುರುವಿಗೆ ಸಾಷ್ಟಾಂಗ ಪ್ರಣಾಮ 
ಜಾಡಿ ಎದ್ದು ನೀತ *ಗೂರೊ ಮಹಾರಾರ್ಜ' ಸಾವು ನೀರನ ರ್ರತವನ್ನು 
ಕೆಗೋಡ ದಿನವೇ ಸ ಪ್ರತಿಜ್ಞೆ ಮಾಡಿದ್ದೇವೆ. ನವರಾತ್ರಿಯ ವಿಜಯದಶಮಿಯ 
ದಿನೆ ನಾವುಗಳು ಆರ ನಿಜಯಯಾತೆ ್ರೈಗೆ ಹೊರಡಲೇಬೇಕು. ಅದು 
ಸೊಳ್ಳುಯಾತ್ರೆಯಾಗಬಾರದು. ಆಟವ ವಿಜಯದಶವಿಯಾಗಬಾರಿದು. 
ಒಂದು ದೊಡ್ಡ ವಿಜಯ ಗಳಿಸಲೇಬೇಕುಿ. ಇದು ನಾವು ಮಾಡಿಕೊಂಡಿರುವ 
ಪ್ರತಿಜ್ಞೆ. ಗುರುಜೀವಾ, ಬಿಜಾಪುರದತ್ತ ನೋಡಿರಿ. ಸುಲಾ ನನು ಸತ್ತು 
ಹೋದ. ಅಂತಃಕಲಹಗಳು ಮೇಲೆದ್ದಿ ವೆ. ನಾವು ಹಠಾತ ತ್ತೆ ಬಿಜಾಪುರದ 
ಮೇಲೆ ಬಿದ್ದು. ಹೋರಾಡಬೇಕು. ತಮ್ಮ ಅನುಗ್ರ ಹದಿಂದೆ ಜಯವು 
ನೆಮ ದ್ರು ಈ "ಡೀ ದಕ್ಕ ನ್‌ ರಾಜ್ಯವ್ರಹಿಂದೂ ರಾಜ್ಯವಾಗುತ್ತದೆ. ಅದಕ್ಕೆ 
ಅನ್ತ ಡೆಯಾಗಬೇಕು. ಆತುಗ್ರ ಹೆವಾಗಬೇಕು” ಎಂದು ಹೇಳಿದನು. 

ರಾಮದಾಸನೂ ಗಂಭೀರವಾದ ನಗುವನ್ನು ನಕ್ಕು ಕಣು ನಿಗಳನ್ನು 
ಮುಚ್ಚಿ ಭ್ಯಾನಾಸಕ್ತ ಸಾನು. 

pA ಸರದಾರಕೆಲ್ಲರೂ ಗುರುದೇನನ ಕಡೆಗೆ ದಿಟ್ಟಿ ಸಿ ನೋಡುತ್ತಾ 
ನಿಶ್ಯ ಟ್ಲವಾಗಿ ನಿಂತುಕೊಂಡರು. ಎಲ್ಲರ ಹೃ ದಯಗಳೂ ಮಿಡಿಯುತ್ತಿ ದು ವ್ರ, 
ಸೇವನೆ ತುಟಗಳು ಅಲುಗುವುದನ್ನೇ" ನಿರೀಕ್ಷಿಸುತ್ತಾ ನಿಂತಿದ್ದ ರು, 

ಬಹಳ ಹೊತ್ತಾ ದ ಮೇಲೆ ರಾಮದಾಸನು ಎಲ್ಲರ. ಕಡೆಗೂ ಕಟಾಕ್ಷ 
ವನ್ನು ಬೀರಿದನು. "ಮುಖವು ಸೌಮ್ಯವಾದ ಪ್ರಶಾಂತವಾದ ಕಳೆಯಿಂದ 
ತುಂಬಿದ್ದಿ ಶು. 

ಮೊದಲು ಶಿವಾಜಿಯ ಕಜಿಗೆ ನೋಡಿ, “ಶಿವ ಪ್ರಭು, ಈ ತನುಣ 
ವೀರರಿಗೆ ನೀನೇನು ಹೇಳಿದೆ? ಎಂದು ಕೇಳಿದನು. 


ಭೆತ್ರಸೆತಿ ಶಿನಾಜಿ ; ೧೪೭ 


ಶಿವಾಜಿಯು “ಗುರುಡೇವಾ. ನೆನ್ನೆ ಸರೀಕ್ಷೆಯು ಇನ್ನೂ ಪೂರೈ ಸಿಲ್ಲವೇ? 

ನಾನು ನನ್ಸ ಇಷ್ಟ ದಂತೆ ಹೇಳುವ ಮಾತೆಲ್ಲ ಬಂದಿತು? ಹ ಮಾತು 
ನಮ್ಮೆಲ್ಲರಿಗೂ ಶಿಕೋಧಾರ್ವ. ನಾನೇನೂ ಹೇಳಲಿಲ್ಲ. ಹೇಳುವುದಕೆ ನನ್ನ್ನ 

ಹಯ ಏನೂ ಇಲ್ಲ. ಶ್ರೀರಾಮಚಂದ್ರನ ನ ಇಚ್ಛೆ. ಚ ಆಜ್ಜೆ ತ 
ಅಪ ಧ್ರ ಣೆಕೊಡಿನೋಣವಾಗಲ್ಲಿ » ಎಂದು ಸಿ 

ರಾಮದಾಸನು “ತರುಣವೀರಕ್ಕೇ ನಿಮ್ಮ ಸಂಕಲ್ಪ ವ್ರ ನ್ನಾಗಿ 
ಅದಶೈ ವಿಕಲ್ಪಬಾರದು ಯುದ್ಧಕ್ಕಾಗಿ ಬಿಜಾಪ್ರರಷ ದಿಗೆ ನೀವು ಧಾವಿಸುವ 
ಸ ಬಿಜಾಪುರವೇ ಉರುಳಿ ಉರುಳಿ ನಮ್ಮ ಹತ್ತಿರ ಬರುತ್ತದೆ. 
ನೀವು ಸಿದ ರಾಗಿರಜೇಕು. ಇದೇ ಭತುತ ನದು ಅಸ್ತ. ಲೌಕಿಕ 
ವಾಗಿಯೂ ಕಾವು ಯೋಚನೆನೂಡಬೇಕು. ಬಿಜಾಪುರದ. ಕೋಟಿಯು 
ಅಭೇದ್ಯವಾದ ಕೋಟಿ. ಪ್ರಚಂಡ AN ತೆಗೆದುಕೊಂಡು ಹೋಗಿ 
ಔರಂಗನೇಬ್‌. ಬಾದಹೆಸೆನು ವಿಮುಖನಾಗಿ ಬಂದಿದಾನೆ ನ. “ತಿರೋಚ್ಚಯೇ 
ಮೂರ್ಛಕಿ ಮಾರುತಸ್ಯ” ಎಂಬಂತೆ ಆಗಬಾರದು. ತ ಕ್ಲಿಸ್ರದಲ್ಲಿಯೇ : ನಿಮಗೆ 
ಭಿಜಾಪುರದವರೊಡನೆ ಸಂಗ್ರಾಮವು ಸಿದ್ದವಾಗಿದೆ” ಎಂದು ಹೇಳಿದನು. 

ಸೆರದಾರರೆಲ್ಲರೂ ಅಭಿನಂದನ ಮಾಡಿ ಹೊರಟರು. 

ಯಾರ ಮನಸ್ಸಿ ಗೂ ತಣಿನಾಗಲಿಲ್ಲ. ಶಾಂತಿಯು ಲಭಿಸಲಿಲ್ಲ. ಬತ್ತಿದೆ 
ಕ್ಳೈ ಕೆಳಗಿಳಿಸಲು ಮನಸ್ಸುಗಳು ಒಪ್ಪ ಲಿಲ್ಲ. 

ಶಿವಾಜಿಯು ನಗುತ್ತಾ “ತಮ್ಮ ಗಳಿರಾ, ಮೆಲ್ಲಗೆ ಬರುವುದಕ್ಕೆ ತಲ್ಲಣ 
ಮೇಕೆ? ಗುರುವಿನ ಆಜಿ ಯು ಪ್ರತ ತ್ಷನಿರರ್ಶನ ಬರುತ್ತದೆ. ಆಗ ನಿಮ್ಮ 
ಮನಸ್ಸುಗಳ ಚಾಂಚಲ್ಯವು ಹೋ ಗುತ್ತ ET ರವಾಗುತ್ತ ದೆ ಸ್ಥಿರವಾದ 
ಶಕಿ ಟನ್ನು "ಜಯದ ಮೂಲ” ಹಃ ಹೇಳಿದನು. 


ಘಿ ನವರಾಶ್ರಿಯು. ' ಮುಗಿಯಿತಾ. ಜಯದಶವಿಿಯೂ ಆಯಿತು. 
ಫೆ ವಿಜಜೋತ್ಸ ವ ಮಾಡಿಸಿದರು, Lk 
ಸಮರ್ಥ ನಖ ಭಕಿ ಕ್ರಿಕೋಶಿಗೆಲ್ಲಾ ದರ್ಶನವಿತ್ತು 
ಆಶೀರ್ವದಿಸಿದರು. ಭವಾನಿಯ ಸ ಸಮ್ಮುಖದಲ್ಲಿ ಸು ್ರುತಿಗ್ಗೆದು ಶಿವಾಜಿಯನ್ನು 
ಸಂಗಡಿಗರೊಂದಿಗೆ ಆಶೀರ್ವದಿಸಿ,'ದೇವಿಯ ಸ ಸಾದಎನ್ನು ಇತ್ತು ಭದ್ರಾ 


~d 
ಚಲಕ್ಕೆ ಪ್ರಯಾಣ ಬೆಳೆಸಿದರು. 


ಗಿ೨ 


ಬಿಜಾಪುರವು ದಕ್ಕನ್ನಿನಲ್ಲಿ ಆತ್ಯಂತ ಸುಂದರವಾದ ನಗರ, ನಗರದೆ 
ಉದ್ಯಾನಗಳು ಉದಾ ನಗಳಲ್ಲಿ ತಟಾಕಗಳು ತಟಾಕಗಳಲ್ಲ ಕಾರಂಜಿಗಳು 
ವಕ ದು ವು. ನಗರನೆಲ್ಲಾ ಅಂದವಾದ ದೊಡ್ಡ ಚಿಕ್ಕ ಮಹಲುಗಳಿಂದ 
ತುಂಬಿಹೋಗಿತ್ತು. ಕೋ ಟಿಯು ಬಲು ಭದ್ರ ವಾದ ಕೋಟಿ, ಇವೆಲ್ಲಾ 
ಆಡಿಲ್‌ ಷಾಹನ ಸುಂದರ ನಿರ್ಮಾಣಗಳು. ಅವನ ಹೆಂಡತಿ ಲೋಕೋತ್ತರ ರ 
ಸುಂದರಿ ಮಮ್ತಾಜ್‌ ಬೇಗಂ. ನಗರದ ನಾಲ್ಕೈದು ಮೈಲಿಗಳ ದೂರದ 
ವರೆಗೆ ತೋಪುಗಳು. ಸಣ್ಣ ಸಣ್ಣ ಬೆಟ್ಟಗಳು. ಅವೆಲ್ಲವೂ ರಸಿಕರ ವಿಹಾರ 
ಭೂಮಿಗಳಾಗಿ ಅಚ್ಚುಕಟ್ಟು “ ನಾಡಲ್ಬ ಬ ದ್ದವು. ಮಮ್ತಾಜ್‌ ಬೇಗಂಳು 
ಕವಿಯಿತ್ರಿ. ಇಸ್ಟ ನಿಪುಣೆ. ದಾರಧರ್ಮಗಳ್ಲ ಎತ್ತಿ ದ್ದ ಕೈ. ಸುಲ್ಮಾನನಿ 
ಗಿಂತಲೂ ಮಮ್ತಾ ಜಳ ಪ್ರಶಂಸೆಯೇ ಹಿಂದೂಸಾ ನದಕ್ಸಿಲ್ಲಾ ಹರಡಿತ್ತು. ಪ್ರ 
ಸುಲ್ಮಾನರುಗಳು “ಓರ್ಕಿಯಂದ ಬಂದ ಟಿರ್ಕೀ ಸುಲ್ತಾನನ ನೇರವಾಡ ಬುಡ 
ಕಟ್ಟಿ ಸವಕೆಂದು ಹೆನ್ಮು ಕೊಚ್ಚಿ ಕೊಳ್ಳು ಕ್ತಿ ದ್ದರು. ಮೊಗಲರಿಗಿಂತಲೂ ತಾವು 
ಮೇಲಂತಸ್ತಿ ಎಸೆದು" | ಸಂಬ್ದೆ ರು. ನಿಜವಾಗಿಯೂ ಅವರ 
ವೈಭವ "ಔದಾರ್ಯಗಳು ಹಾಗೆಯೇ ನದ ವು. ಹಿಂದೊಸಾ ನದಲ್ಲಿ 
ಮುಸಲ್ಮಾನ್‌ “ತರುಣರು ಬಿಜಾಪುರಕ್ಕೆ ಹೋಗಬೇಕು. ಅಲ್ಲಿರಬೇಕು. ಇಲ್ಲ 
ದಿದ್ದರೆ ಹುಟ ದಕ್ಕೆ ಸಾರ್ಥಶನೇನು? ಎಂದುಕೊಳ್ಳುತ್ತಿದ್ದ ದರು, "ಹಿಂದು 
ಗಳಿಗೂ ಹಾಗೆಯೇ ಆಶ್ರಯ ಸಿಕ್ಕುತ್ತಿತ್ತು. ಎಷ್ಟೊ ಬಿಂದೂ ನಟಿಗಾಯ 
ಕರುಗಳು ಬಿಜಾಪುರದ ಆಸ್ಥಾನದಲ್ಲಿ ಗೌರವವನ್ನು ಪಡೆದಿದ್ದ ರು.ಮಮ್ಹಾಜ್‌ 
ಬೇಗಂಳಿಗೆ ಜಾತಿಯೆಂದರೇನೋ ಅದರ ಪರಿವೆಯೇ ಇರಲಿಲ್ಲ. ಸುಂದರವಾದ 
ಸ್ತ್ರೀ ಪುರುಷರೆಲ್ಲರೂ ಒಂದು ಜಾತಿ. ವಿದ್ಯೆ ಕಲೆಗಳು ಆ ಜಾತಿಯ ಭೂಷಣ 
ಗಳು. ಕುರೂಪಿಗಳು, ಕುಂಟಿರು, ಕಿವುಡರು, ಕುರುಡರು, ಇವರೆಲ್ಲರೂ. ಪಾಪ. 
ಜನ್ಮಗಳು. ಇದು ಮಮ್ಹಾಜಳ ಕಲ್ಪನೆ. ಆ ಪಾಸ ಜನ್ಮಗಳಲ್ಲಿಯೂ 


ಛತ್ರಿ ಸತಿ ಶಿವಾಜಿ ೧೪೯ 
ಪ್ರಖರವಾದ ನಿದ್ಯಾ ಪಾಂಡಿತ್ಯ ಕಲಾನೆ ೈಪುಣ್ಯಗಳಿದ್ದ ಕೆ ಅದು ದೇವರ ಅನು 
ಗ್ರಹ. ಮಮ್ತಾಜಳು ಅ ಗಳನ್ನು ಮೃ ದು ಭಾಷೆಯಿಂದ ವಾದಿಸುವಳು, 
ಬಿದ್ದಾಂಸರೊತನೆಯೂ ಅವಳು ಸ ತೇ ಬಿಡುತ್ತಿರಲಿಲ್ಲ. ಈ ಪಾಪ 
' ಪುಣ್ಯ ಗಳ ಜಿಜ್ಞಾ ಸೆಯನ್ನು ಬೇಗಂಸಾಹೇಬಳು, ಎ ಎಲ್ಲಕೂಡನೆಯೂ ಹಚ್ಚು 
ತ್ರಿ ದ್ದ ಳು. ಗೆಲುವು ಮಮಾ, ಜಳದೇ ! ಬಿಜಾಪುರದ ಶ್ರೀಮಂತರು ಉನ | ತಾಧಿ 
ಕಾರಿಗಳು ಕುಟುಂಬಗಳಲ್ಲಿ. ನಿನಾಹಮಾಡಿಕೊಳ್ಳ ಬೇಕಾ *ದರೂ ಮಮ್ಮಾಹಜಳೆ 
ಒಪ್ಪಿಗೆಯನ್ನು : ಪಡೆಯುತ್ತಿ ದ್ದ ರು. ಒಂದು ಬಾರಿ ನೋಡಿದರೆ ಜನಕು ವರ 
ಇ ಸಾಮ್ಯವನ್ನು, “ಬಡು ಶ್ರಿ ದ ಳು. ಎಷ್ಟೋ ತರುಣರ ಜೀವನವು ಹಾಗೆಯೇ 
ಸುಖಮಯವಾಗಿಯೇ ಕಳೆಯುತ್ತ ದೆ ವು. ಮಮ್ತಾಜಳು ವಿದ್ವಾ ಸರೊಡನೆ 
ಖಾಜಿಗಳೊಡನೆ ವಾದಮಾಡುವಾಗಲೂ ವರಸಾಮ್ಯವನ್ನು 4 ಮದುವೆ 
ಮಾಡಿದರೆ ಸ್ತ್ರೀಯರಲ್ಲಿ ಕಳಂಕವೇ ಇರುವುದಿಲ್ಲವೆಂದು ಹೇಳುತ್ತಿ ದ್ದ ಡು, 
ಮದುವೆ ಜೇವರು ಗಂಟುಹಾಕುತ್ತಾ ಕೆಂದು ಹೇಳುವ ನಾಣ್ಣುಡಿಯ ಅರ್ಥಷೇ ಸ 
ಇದೆಂದು 'ಮಮ್ಮಾ ಜಳು' ಹೇಳುತ್ತಿದ್ದ ಳು. ಅತ್ಯುನ್ನತ “ಲಸ (ಯಲೆಲ್ಲಿ 
ಮೊದಲು ಮುಖನೆರನೆಯನ್ನು ತೆಗೆದೆಸೆ ನದವಳು ಮಮ್ತಾ ಜಳು. ಮಮ್ತಾಜಳು 
ಈ ಐಶ್ವ ರ್ಯ ವೈಭವಗಳನ್ನು ಮಾತ್ರ ವೇ ನೋಡುತಿ ಶಿ ರಲಿಲ್ಲ. ಬಡವರ ಸಡಿಗೂ 
ಅವಳ ಡೈಸಿ ಯ ಇದ್ದೇ € ಇದ್ದಿ ಶು. ಬಿಜಾಪುರದಲ್ಲಿ ನೆಲೆಸುವ ಬಡನರಿಗೆಲ್ಲಾ 
ಹಬ್ಬ ಹಬ್ಬ ಸೆಳಿವಿಯೂ ) ವಸ್ತಾ ಲಂಕಾರಗಳನ್ನು ದಾನಮಾಡುವುಡೇ ಶ್ರೀಮಂತರ 
ವೆ ಭವಕ್ಕೆ. ತರಂಕಾರತೆಂದು ಮಂಮ್ಮಾ ಜಳು ಹೇಳುತ್ತಿ ದ್ದ ಳು. ತಾನೂ ಹಾಗೆ 
ವಾಡು) ದ್ದೆ ಳು, ಹಿಂದುಗಳು ಹೆಬ್ಬ "ಳಲ್ಲಿ ಬಾಗಿನಗೆಳನ್ನು ಕೊಡುವಂತೆ 
ಶ್ರಿ ಮಂತರ ಹೆಬ ಹೆಬ್ಬಗಳಲ್ಲಿಯೊ ಯಕ್ಷೇಚ್ಛ ಉಡುಗೊರೆಗಳನ್ನು ನೀಡುವ 
| 'ವಾಡಿಕೆಯನ್ನು ನಾಡಿಬಿಟ್ಟರು. ಸುಲ್ಮಾನರ ಅನುಗ್ರಹ ಜೇಕಾದರೆ ಬೇಗಂ 
ಸಾಹೇಬಳ ಅನುಗ್ರ ಹನನ್ನು ಸಂಸಾನಿಸಬೇಕು. `ಮಮ್ಮಾ ಜಳ ಅನುಗ್ರಹ 
ವನ್ನು EE ಬಡಬಗ್ಗರಿಗೆ ವಿಶೇಷ. ದಾನಮಾಡಬೇಕು. ಇದು 
ಬಿಜಾಪುರದ ಮನೆ ಮಾತಾಗಿತ್ತು. ಆ ನಗರಿ ಯಲ್ಲಿ ಬಡವರ ಮನೆಗಳು 
ಇರಲಿಲ್ಲವೆಂದಲ್ಲ. ಅವುಗಳನ್ನು ಅಚ್ಚುಗಟ್ಟಾ ಿಗಿಡುವುದು ವ ವಾಸಸ್ಮರ ಕರ್ಥವ್ಯ. 
ಅದಕೆ "ಬೇಕಾದ ಸಲಕರಣೆಗಳನ್ನು BB ದರ್ಬಾರಿನಹೊಣೆ. ಹೀ ಗಿತ್ತು 
ಬಿಜಾ ರದ ಪ್ರಾಚೀನ ವೈಭವ. 


೧೫೦ (0 ( ಛತ್ರಪಕಿ ಶಿವಾಜಿ 


ಇ) 


ಈ ಕತೆಯ ಕಾಲಕ್ಕೆ ಆ ಮಮಾ ಜಳು ಗೋಲ್‌ ಗುಂಬಜ್‌ನಲ್ಲಿ ಸಮಾಧಿ 
ಯಾಗಿದ್ದಳು ಆದರೆ . ಬಿಚಾಪುರವು ಬಹುಕಾಲ ಮಮ್ತಾಜಳ ಮನೋ 
ವೈಶಾಲ್ಯ ದಸ ಸೌೌಂದರ್ಯೋಪಾಸದ ರಾಗರಂಜಿತವಾಗಿದ್ದಿತು. 

ಬಿಜಾಪುರದ. ಹೊರವಲಯದ ಉಸತ್ಯಕೆಯಲ್ಲಿ ಸಣ್ಣ ದೊಂದು ಮನೆ. 
ಮನೆಯು ಸಣ್ಣ ದಾದರೂ ಅಚು, ನ್ವಿಕಟ್ಟುಗಿದ್ದಿ ತು ಸಣ್ಣಿ ಕೆಮ್ಮಣ್ಣು ಗಳನ್ನು 
ಬಳಿದು ಕಣ್ಣಿನ ನೋಟಕ್ಕೆ ಡಿಕಾವಾಗಿ ಕಾಣುಕ್ತಿತ್ತು. 

ಹೊರಬಾಗಿಲಿನ ಸಣ್ಣ ಜಗಲಿಯ ಮೇಲೆ: ಹವೀದಾ ಬೀರಿಯು ಕುಳಿತು 
ಕೊಂಡು ಬಟ್ಟೆಗಳನ್ನು ಹೊಲೆಯುತ್ತಿ ದ್ವಳು. ಎಲೆ ಅಡಿಕೆಗಳನ್ನು ಸವಿಯುತ್ತಾ 
ಬಂದವರೊಡನೆ ಒಂದೊಂದು ಚಾಟೋಕಿ ಕ್ರಿ ಗಳನ್ನು ನುಡಿಯುತ್ತಾ. ತೊಲಿಗೆಯ 
ಕೆಲಸ ವನ್ನು ಮುಂದುವರಿಸ ಶ್ರಿ ದ್ದ ಳು. 

ಫರಾ ಮೂವತ್ತು ರ್ಷದ ಪಾ ್ರಿಯದವಳು. ಸ್ವಲ್ಪ )ಿ). ಸ್ಲೂಲಾಂಗಿ, 
ಬಣ್ಣ ಎಣ್ಣೆ ಕ ಗೆಂಪು. ತಲೆಯ ki ಹೆಚ್ಚಾಗಿಲ್ಲದಿದ್ದ ರೂ ಗುಂಗುರು 
ಗುಂಗುರಾಗಿ ಅವಳ ಆಗಲವಾದ ಮುಖಕ್ಕೆ ಅಂದ ಕೊಡುತ್ತಿ ದ್ದಿ ತು. ಕಣ್ಣು 
ಗಳು ವಿಶಾಲವಾದ ಕಣ್ಣುಗಳು, ಆ ಕಣು ಸಿಗಳೇ ಆವಳು “ಆಸ್ತಿ, ಆವಳ. 

ಸ್ತ್ರವೂ ಅದೇ. ಕಣ್ಣು ಬಿಟ್ಟು ಸಣ್ಣ ಕೋಪವನ್ನು ವ್ಯ ಕ ಪಡಿಸಿದೆ ಎಂಥಾ 
2 1 ೪1 ಆಹಾ ಹೋಗುತ್ತಿ. ದ ನ 

ಶ್ರೀಮಂತರ. ಕಡೆ ಕಾರಕೂನನೊಬ್ಬನು ಹಳೆಯ” ಅಂಗರೇಖು ಪಗಡಿ. 
ಗಳನ್ನು ಧರಿಸಿ, ಬಂದು ಬಾಗಳಿ ನಿಂತುಕೊಂಡನು. ಕೈಯಲ್ಲಿ ದೊಣ್ಣೆ 
ಯಿತ್ತು. ಆ ದೊಣೆ ನಯೇ ಅವನ ಅಧಿಕಾರ ಮತ್ತು ಪ್ರತಾಪದ ಗುರ್ತು. 

ಹಬೀದಳು ಸ್ವ ಲ್ಪ ಹೊತ್ತು ತನ್ನ ಹೊಲಿಗೆಯ. ಕೆಲಸದಲ್ಲಿಯೇ ಮಗ್ನ 
ಳಾಗಿದ್ದ ಂತೆ ಶಿಿವಯಿಸಿದಳು. 
| 'ಕಾರಕೊನನು ಕೈಲಿದ್ದ ದೊಣೆ ಕಿಯನ್ನು ನೆಲಕೆ ಕೈ ಮೆಲ್ಲಗೆ ಬಡಿದು ಸದ್ದು 
ಮಾಡಿದನು. | ; 
 ಹಬೀದಳು ತಲೆನತ್ತಿ ನೋಡಿ. “ಓಹೋ ಕರೀಂ ಸಾಹೇಬರೇ ! ಏಕೆ. 
ಮಾತನಾಡದೇ ನಿಂಕಿದ್ದಿ ಇ 2 ಬನ್ನಿ ಕುಳಿತುಕೊಳ್ಳಿ ¥ ಎಂದು ಹೇಳಿ ಎದುರು. 
ಜಗುಲಿಯ ಕಡೆಗೆ ಕ್ಸ ತೋರಸಿದಳು. 


ರೀಮನು ಕ್ಯ ಡ್ಜ್ದ ಬ ನ್ನ ಸವರಿಕೊೊಳು ತಾ 


ತ್ತಾ ಮ ಇಗೆಲ್ಲಾ 


| ಛತ್ರಪಕಿ ಶಿನಾಜಿ ೧ಜ೧ 


ಸರಿಯಲ್ಲಾ ನೋಡು. ನನಗೆ ಬಹಳ ಕೆಲಸವಿಜಿ. ಹೊತ್ತು ಮುಳುಗುತ್ತಿದೆ. 
ಮಹರಿಗೆ ಬರೀ ಕೈಲಿ ಹೋಗುವಂತಿಲ್ಲ. ಏನಿದೆಯೋ ಅದನ್ನು. ಜಗ 
ಕೊಟ್ಟು ಬಿಡು. ಕುಳಿತುಕೊಳ್ಳು ವುದಕ್ಕೆ ಪುರಸೆತ್ಲಿಲ್ಲ,” ಎಂದು ಹೇಳಿದ. 
ಡಿ ನನ್ರುತೆಯನ್ನು ನ ಮಂದಹಾಸವನ್ನು ಬೀರಿ, 
“ಹೊತ್ತೇನೋ ಆಯಿತು, ಹಜರತ್‌ ಸಾಹೇಬರೇ ನೋಡಿ, ಅರಮನೆಯಲ್ಲಿ 
ಬಟಿವಾಡೆಯೇ ಆಗಿಲ್ಲ. ಯಾರನ್ನು ಬೇಕಾದರೂ ಕೇಳಿ. ನಾನೇ ಈ 
| ಗಳನ್ನ ದರೂ ವ್ಸ ಸಿ ಮಹಲಿಸಿ ತೆಗೆದುಕೊಂಡು ಹೋಗಿ ಕೊಟ್ಟಿ 
ಲ್ಳು ಹೆಣ sil ಸಂ ಇದೂ ಪ್ಪಸಿಲ್ಲ. ರಾತ್ರಿ ಹಗಲುಕೆಲಸ 
pe ಇದು ಪೂಕೆ ಸುವುದಕ್ಕೆ ಇನ್ನೂ. ಮೂರು ದಿನಗಳು ಬೇಕು. 
ದೊಡ್ಡ ಕೆಲಸ. ವಂ ಚಯ ಬೇಕೆಂದು ಶ್ರಿಮಂತರ ಜನಾನದಿಂದ 
ತಂದುಬಿಟ್ಟೆ,. ಇಂಥಾ ಬಟ್ಟೆ ಅವರು ಬೇರೆಯವರಿಗೆ ಕೊಡುವುದೂ: ಇಲ್ಲ. 
ಯಾವುದೂ ಕೈಯಲ್ಲಿ ಮುದ € ಇಲ್ಲ. ಹೇಳಿಕೊಂಡರೆ ಮರ್ಯಾ ದ್ದ ಹೋಗತ್ತೆ. 
ಎಲೆ ಅಡಿಳೆಗೆ ಕೂಡ ದುಡಿ: ಲ್ಲ, ಕಿಸೆಯಲ್ಲಿ ಎರಡು ಹಣ ಇದ್ದೆ ಕೆ.ಕೊಟ್ಟು 
ಹೋಗಿ. ಮೂರು ದಿನಗಳಿಗೆ ಕೊಟ್ಟು ಬಿಡುಕೆ. ಕ್ರೇನೆ. ನನ್ನ ಕೈಗೆ ಕೊಟ್ಟ 
ಹೆಣಕ್ಕೆ ಏನೂ ಭಯವಿಲ್ಲ. ನಿಂತೇ ಇದ್ದಿ (ರಲ್ಲಾ, ಕುಳಿತುಕೊಳ್ಳ ಬಾರದೇ” 
ಅಂದಳು ಈ” 
ಸಾಹೇಬನು ಜೋಬನ್ನು ತಚ್ಚ ಹಣ. ಸದ್ದು ಮಾಡುತ್ತಾ ಹೆಣ್ಣ ಯ 
ಇ ಅಂದುಕೊಂಡಿದ್ದೀಯೇ, PWR ಶ್ರಿ (ಮಂತರ ಹಣ. ನಾನು ಒಂದು 
ಕಾಸೂ ಅಕ್ಕಿತ್ತ ಮಾಡುವನಲ್ಲ. . ಹಾಗಿದ್ದರೆ ಆ ಮುದುಕಪ್ಪ ಇಷ್ಟು ದಿನ. 
ನನ್ನನ್ನು ಇಟ್ಟು ಕೊಳ್ಳು ತ್ರಿದ್ದನೇ? ಎಲ್ಲ ಆಡಳಿತವು ನನ್ನ ಫ್ಲಯಲ್ನೆೇ ೇ ಇಡಿ 
ಅಂದುಕೋಂ ಎನ್ನುತ್ತಾ, “ ಕೀಂಕಾರದಿಂದ ಎದುರು ಜಗುರಿಯ ಮೇಲೆ 
ಕುಳಿತ. | ; 
“ನೋಡು ಬೀಬಿ. ನೀನು ಹೆಣ್ಣು ಹೆಂಗಸು.. ನಿನ್ನ ಯಜಮಾನ 
ಸಾವಾಗ ಬಂದರೂ ಸಿಕ್ಳುವುದೇ ಇಲ್ಲ, ಆರಮನೆ ಸಂಬಳ ಬರಲಿಲ್ಲವೆನ್ನು ತ್ರೀ 
ಬಾಡಿಗೆ ಮೂರು ತಿಂಗಳುಗಳಿಂದ ಕೊಟ್ಟೇಇಲ್ಲ.. ನಾನೇನು ಡು ಡ್ಯ 
ನಿನ್ನ್ನ ಯಜಮಾ ನನನದೇನೂ ಮುಖ್ಯವಲ್ಲ ನೀನೇ ಯಜಮಾನೀ. ನಾನು 
ಬಂದಾಗ ಯಾವುದಾದದರೂ ಸಬೂನು ಹೇಳಿ, ಬಿನ್ನಾಣದ ಮಾತನಾಡಿ, 


೧೫೨ ಛತ್ರಪತಿ ಶಿವಾಜಿ 


ಕಳುಹಿಸಿಬಿಡುತ್ತೀ ಇವತ್ತು ನಾನು ಹಟಿತೊಟ್ಟು ಬಂದಿದ್ದೇನೆ. ಏನಾ” 
ದರೂ ಕೊಟ್ಟೇಬಿಡಜೇಕು, ನೋಡು. ನಾವು ಒಬ್ಬೊಬ್ಬ ರು ಮುಖ 
ಕಪ್ಪು ಮಾಡಿಕೊಳ್ಳುವುದು ಜೆನ್ನಲ್ಲ. ಎನು ಹೇಳುತ್ತೀ, ಜೀ ಡೆ 
ಹಬೀದಳು ತಲೆ ತಗ್ಗಿಸಿ, ಕಣ್ಣು ಮಿಟಕಿಸಿ, 7 ೨ಿಜಿಲ್ಲಾ ಬೇಡಪ್ಪಾ, 
ನೀನೂ ದೊಡ್ಡ ಮನುಷ್ಯ. ನಿನ್ನ ನಾನು ನೋಡುತ್ತಿದ್ದೇನೆ. ಮುಂದಿನ 
ವಾರ ಬಂದುಬಿಡು. ಇದೇ ದಿನ. ಇದೇ ಹೊತ್ತಿಗೆ ಬಾ ಕರಾರುವಾಕ 
ದೇವರ ಮುಡುಪು ಕೊಟ್ಟಂತೆ ಕೊಟ್ಟು ಬಿಡುತ್ತೆ ನೆ” ಎಂದು ಹೇಳಿದಳು 
ಕರೀಂನು ಎದ್ದು ನಿಂತ. 
“ಮಳಲ ಸೀಡಣ್ಣಾ ಒಂದು ಕ್ಷಣ ಕುಳಿತುಕೋ? ಎಂದು ಹೇಳಿ, 
ಎಲೆ ಆಡಿಕೆ ತೆ ಬೇಲದಿಂದ ವಿಕ್ಳೆ 'ಜಿಲೆಯನ್ನೂ ಅಡಿಕೆಯನ್ನೂ ಲಗುಬಗೆ 


ಯಿಂದ ತೆಗೆದು ಸುಣ್ಣ ಹೆಚ್ಚಿ ಮಡಿಸಿ, “ತಗೋ. ಸ್ವಲ್ಪ ಲ್ಪ ಎಲೆ ಅಡ ಜಿಗಿದು 
ಹೋಗು, 2 ಎಂದಳು. 


ಕರೀಂನು ಏಳುತ್ತಿದ ಶವನು ಪುನಃ ಕುಳಿತ, ಆತನು ಬೀಬಿಯ ಕೈಯಿಂದ 
ಒಂದು ತಾಂಬೂಲ ತೆಗೆದುಕೊಂಡು ಊಟಮಾಡುವುದು ಎಸ್ಟೋ ಗೌರವ, 
ಎನ್ಟೋಹಿತ, ಎಂದು ಮನಸ್ಸಿನಲ್ಲಿಯೇ ಸಂತಸ ಸಗೊಳ್ಳುತ್ತಾ “ಕತ್ತಲಾಗುತ್ತ, 
ಹ ಹೋಗುತ್ತೇನೆ. "ಇನ್ನೂ ನಾಲ್ಕು ಮನೆಗಳಿಗೆ ಹೋಗಬೇಕಾ. 
ದುಡ್ಡ್ವಾ ವಸೂಲಾಗುವುದು ಕನ್ನ. ತೆಗದುಕೋ . ನೀನು ಮಕ್ಳ ಸ್ಪ” 
ಎನ್ನುತ್ತಾ ಜೋಬಿನಿಂದ ಎರಡು ಪಡ ತೆಗೆದು ಬೀಬಿಯ ಕೆ ಲಿಟ್ಟಿ 
ಸ್ವಂತ ಹಣ. ನೀನು ಕೇಳಿದರೆ ಇಲ್ಲವೆನು ವುದು ಹೇಗೆ ಎಂದುತೊಟ್ಟಿ ಡೆ ನೆ 
ಸೊತ್ತಾ ಗಿ ವಾಪಸು ಕೊಟ್ಟು: ಬಿಡು. Fin ಮಾಡುವಿ ನಿನ್ನ iN 
ನಿನ್ನ್ನ ಜಮಾನ ರ, ಇನಾಂ ಗಿನಾಂ ಸಿಕ್ಕು ತ್ತೆ. ಕೈತುಂಬ. ಸಂಬಳವೂ 
ಸಿಕ್ಕುತ್ತೆ. ಎಲ್ಲಾ ಷರಾಬ್‌ ಕುಡಿದುಬಿಡುತ್ತಾಸೆ ನಿನ್ನಂಥಾ ಮುದ್ದಾ ದೆ 
ಹೆಣ್ಣು ನ್ನು ಮುಚ್ಚ ಟಿಯಿಂದ ಇಟ್ಟು ಕೊಂಡು rd ರೀತಿಯೇ 
ಅನುಗೆ ಗೊತ್ತಿಲ್ಲ. ಇರಲಿ, ಕೀವು ಒಳ್ಳೆ €ದು ಮಾಡುತಾ ನೆ. ಎಲ್ಲರಿಗೂ 
ಒಳ್ಳೆ ಯೆ ಕಾಲ ಬರುತ್ತೆ. ಖುದಾನ ಕೃ ಸೆಯಿಂದ ನಿನಗ ಐಶ್ವ ರ್ಯ ಬರೆ 
ಭಾನ ದೇಕೆ? ಹತ್ರ pS ಳ್ಳು ಹೇಳುವಲ್ಲ. ನನ್ನ ಬಯಕೆಯೆಲ್ಲಾ* ಶ್ರೀಮಂತೆ 
ರಫ್ಸೀ ಆಗಿದೆ. ನಿನ್ನ ಮುಖದ) ಶ್ರೀಮಂತ ' ಕಳೆ ಇದೆ. ಬೀಬಿ. ನಾನು 


ಛತ್ರಪತಿ ಶಿವಾಜಿ ೧೫೩೬ 


ಹೇಳಿಜ್ದೇನೆ ನೋಡು, ಎಂದಾದರೂ ನನ್ನ ಮಾತನ್ನು ನೆನೆಸಿಕೊಳ್ಳು ಕ್ರಿ” 
ಎಂದು ಹೇಳಿ ಅವಳ ಮುಖವನ್ನು ಮತ್ತೊ ಮ್ಮ್ಮೆ ನೋಡಿ, ಆ ಮಂಡಹಾಸ 
ವನ್ನು ಸ್ವೀಕರಿಸಿ, ಅತ್ತಿತ್ತ ಕಿರುಗಿ ನೋಡುತ್ತಾ ಬೊಣ್ಣಿಯ ಸದ್ದುಮಾಡಿ 
ಕೊಂಡು ಹೊರಟುಹೋದ. 

ಕರೀಂನು ಮನೆಯ ಎಡಗಡೆ ಜೋರಾಗಿ ನಡೆದುಹೋಗುತ್ತಿ ದ. 

ಬಲಗಡೆಯಿಂದ ಇಮಾಂ ಸಾಹೇಬನು ಮನೆಯೊಳಗೆ ಬಂದುಹೊಕ್ಕ ಜು 
“ವ ಹಬೀದಾಾ ಇಲ್ಲಿ ಬಾ, ಒಳಗೆ ಬಂದು ಕದ RE ಇವತ್ತು ಜೊ ಕ 
ಸಮಾಚಾರ ಹೇಳುತ್ತೇನೆ. ಈ ಹೊಲಿಗೆ ಗಿಲಿಗೆ ಕೆಲಸವೆಲ್ಲಾ ಲುಚ್ಛಾ ಕೆಲಸ. 
ಬಾ ಇಲ್ಲಿ ಎಂದು ಕತಿದ, 

ಹಬೀದಳಿಗೆ ಇನ್ನೂ ಹತ್ತಾರು ಹೊಲಿಗೆಗಳನ್ನು ನ್ನು ಹಾಕುವುದು 
ಉಳಿದಿತ್ತು. ಅದನ್ನು ಪೂರೈೆ? ಸ ಒಳ ಹೋಗೋಣವೆಂದು ಗಂಡನ ಮಾತು 
ಕಿವಿಗೆ ಬಿದ್ದರೂ ಬೀಳದವಳಂತೆ ಚುರುಕಾಗಿ ಹೊಲಿಗೆ ಹಾಕುತ್ತಿ ದ್ದ ಳು. 

ಇಮಾಂನು ಒಳಗಿನಿಂದ ಹೊಸಲು ದಾಟಿ ಬಂದು ಹಚ ಕ್ಕ 
ಹಿಡಿದು ಎಳೆದು, ಒಳಗೆ ದರದರನೆ ಎಳೆದೊಯ್ದ. 

ಹೆಬೀದೆಳು “ತಡೀ, ತಡೀ, ಬಾಗಿಲಲ್ಲಿ ಹೆಚ್ಚು ಬೆಲೆಯ ಬಟ್ಟೆಗಳು 
ಬಿದ್ದಿವೆ. "ಯಾರಾದರೂ ಹೊತ್ತು ಕೊಂಡು ಹೋದರೆ" ನಮ್ಮ ಆಟಿ ಪಕ್ಕ ಖಿ 
ಹೋಗುತ್ತೆ. ಆಮೇಲೆ ನನ್ನ ತಲಿ ಮಾರಿಕೊಂಡರೂ ಅದರ ಬೆರೆ ಕಟ್ಟಿ 
ಲಾಗುವುದಿಲ್ಲ. ಬೆಲೆ ಕೊಟ್ಟರೂ ಹೋದ ಮರ್ಯಾದಿ ಬರುವುದಿಲ್ಲ” ಎಂದು 
ಹೇಳುತ್ತಾ ಳ್ಳ ರಖಾಡಿಸಿ ಅವನನ್ನು ಹಿಂದಕ್ಕೆ ತಳ್ಳಿ ಜಗುಲಿಯ ಮೇಲಿದ್ದ 
ಬಟ್ಟ ಗಳ್ನ್‌ ಲ್ಲಾ ಮಡಿಸಿ, ಜೋಪಾನವಾಗಿಟ್ಟು ನೆಲಕ್ಕೆ ಹಾಸಿದ್ದ ಕಂಬಳ ' 
ಯನ್ನು ಒಳಗಿಟ್ಟು ಬಂದು ನಿಂತಳು. 

ಹಬೀದಳು ಎದುರಿಗೆ ಬಂದು ನಿಲ್ಲುತ್ತಲೇ “ಬಾ ಕುಳಿತುಕೋ. ಎಲ್ಲ 

ವನ್ನೂ ಹೇಳುತ್ತೇನೆ. ' ಅರಮನೆಯ ಸಮಾಚಾರಗಳು ಬಹಳ ಇದೆ. 

ಅದಾರು, ದೊಡ್ಡ ನಿಲುವಂಗಿ ಸಾಹೇಬ ಬಂದು ಕುಳಿತಿದ್ದ ?? ಎಂದು ಕೇಳಿದ, 

"ಅವನು" ಶ್ರೀಮಂತರ ಕಾರಕೂನ ಕರೀಂ ಸಾಹೇಬ. ಬಾಡಿಗೆ 
ಕೊಟ್ಟೂ. ಅ ನಮೆ ಹೆಚ್ಚು ಮಾತನಾಡಿದರೆ ನೆಕೆಹೊರಿಯವರಲ್ಲಿ ಮಾನ 


೧೫೪ ಛತ್ರಪತಿ ಶಿವಾಜಿ 


ಹೋಗುತ್ತೆ. ಒಳ್ಳೇವ ಮಾತನಾಡಿ ಕಳುಹಿಸಿದೆ. ಸಾಕಪ್ಪ ಸಾಕು. ನಿನ್ನೊಡನೆ 
ಈ ಇ 
“ಹಬೀದಾ, ಆವನು ಕೊಬ್ಬಿಹೋಗಿದ್ದಾನೆ ನೆ ನಾನು ಆಗಲೇ ಬಂಜೆ. 
ಅನನು ಮಾತನಾಡುವುದನ್ನೆಲ್ಲಾ ಕಿವಿಗೊಟ್ಟು ಆಲಿಸುತ್ತಾ ಅಲ್ಲೇ ಮರೆಯಲ್ಲಿ 
ನಿಂತಿದ್ದೆ. ಏನು ಯಾತಾ] ಿಸಾಡಸಿಕೊಳ್ಳ ತ್ತಾನೆ ನೆ. "ಜೊಡ್ಡ ಖಾ. 
ಸಾಹೇಬನ ಹಾಗೆ ಮಾತನಾಡುತ್ತಾನೆ. ನಾನು ಎದುರಿಗೆ: ಬಂದರೆ ಬಹಳ 
ಜಗಳವಾಗುತ್ತದೆಂದು ಅಲ್ಲೇ ನಿಂತಿದ್ದೆ. ನನಗೆ ನಾಣ್ಯ ಇಲ್ಲ ಎಂದುಕೊಳ್ಳ 
ಬೇಡಾ, ಹಬೀದಾ ಬೇಗಂಸಾಹೇಬರ ಮುಂದೆ ನಿಂತು "ಸೊಟ್ಟ ಹ 
ಮಾಡಿದರೆ ಹತ್ತು ಪಗೋಡಾ ಬಿಸಾಡುತ್ತಾರೆ. ಇವ ನೇನು ದೊಡ್ಡ ಮನುಷ್ಯ. 
ನನ್ನ ಲಫಂಗ "ಎಂದಿದ್ದು --ಕಿವಿಗೆ ಬಿತ್ತು, ಉರಿ ಎದಿ ತ್ತು, ಕೋಪಕ್ಕೆ 
ಮನಸ್ಸು ಕೊಡಬಾರಜಿಂದು ಅಲ್ಲೇ ತಡೆದ ಮಕೊಂಡೆ: ಹೋಗಲಿ, ಆ ಮಾತು 
ಬಿಡು ಕುಳಿತುಕೋ, 


“ಬೇಗಂ ಸಾಹೇಬರೇ ಇವತ್ತು ಖುದ್ದು ಹೇಳಿದರು. ತನ್ನನ್ನು ಜಮಾ 
ದಾರ್‌ ಮಾಡಿಬಿಡುತ್ತಾ ರಂತೆ. ಅಮೇೆ "ಬಂದು ಹೊಸ ಸತ್ಣಾ ತಂದು 
ನಿನಗುೂಡಿಸಿ, ಬೇಗಂ ನಾಡೋರ ದರ್ಶನಕ್ಕೆ ಕರೆದುಕೊಂಡು ಹೋಗುತ್ತೆ "ನೆ. 
ಸಂಬಳ ಸಾರಿಗೆ ಹೆಚ್ಚಾಗಿ Re ನಾವು ಈ ಮನೆಯನ್ನೇ ಬಟ್ಟು 
ಬಿಡಜೇಕಾಗುಕ್ತೆ. ಈ ಹೊಲಿಗೆ ಗಿಲಿಗೆ ಎಲ್ಲಾ  ಖೈದು? ಎಂದು ಹೇಳುತ್ತಾ 
ಹಬೀದಳನು ಕೈಹಿಡಿದು ಕೂಡಿಸಿದನು. ' | 

ಭ್ಯ ನಗುತ್ತಾ ಬಿನ್ಹಾಣದ ದನಿಯಿಂದೆ “ಸಾಹೇಬರಿಗೆ 
ಇನತ್ತೆಲ್ಲೋ ಸ್ವಲ್ಪ ಇನಾಂ ಸಿಕ್ಕಿ ದಂತಿದೆ. ಸ್ವಲ್ಪ ಮಜಾಮಾಡಿ ಬಂದಿದ್ದೀರಿ, 


ತೇಜಾಗಿದ್ದೀರಿ” ಎಂದಳು. 


ಇಮಾಂನು ಹಬೀದಳ ಗಲ್ಲವನ್ನು ಹಿಡಿದು ಅಲ್ಲಾಡಿಸಿ “ಎಷ್ಟು ಬುದ್ಧಿ 
ವಂತಳೇ ನೀನು. ಹೌದು ನಾಲ್ಕು ಹ ಇನಾಂ ಸಿಕ್ಕಿತು, ನಾನು ಸುಳ್ಳು 
ಹೇಳುವನಲ್ಲ. ಹತ್ತು ದಿನಗಳಿಂದ ನಿಶಾ ಮಾಡಿರಲಿಲ್ಲ. . ವ ಕ್ಸ ಎಲ್ಲಾ. 
ಸೋತು ಸೊಪ್ಪಾಗಿ ಹೋಗಿ 


ತ್ತು ಆ ದುಕಾನ್‌ದಾರನಿಗೆ ಸ್ವ ) ಬಾಕಿಯೂ 
pS ಬ gC \ 
ಏತ್ತು. ಎಲ್ಲಾ ಸೃಸಲ ೯ ಮಾಡಿಕೊ ಟ್ಟೆ. ಒಳ್ಳೆ ಕ ಸ್ಯ ಸುಡದು ಸ ಸ್ವಲ್ಪ 


ಛತ್ರಪತಿ ಶಿವಾಜಿ ೧೫೫ 


ಗರಂ ಮಾಡಿದ್ದೇನೆ. ಆದರೆ ' ದಿಲ್‌ಬೇಪಾಂ ಆಗಿಲ್ಲ. ಹೇಳುತ್ತಾನೆ 
: ಅರಮನೆ ಕಥೆ. ಪೂರಾ ಕೇಳು ಅದು ಇದು ಮಾತು. ತೆಗೆದು. ಸ್ತಾರಸ 
ಕೆಡಿಸಿಬಿಡುತ್ತೀ, ಆದರೆ ಅಕ್ಕಪಕ್ಕದ ಮನೆಯವರಿಗೆ ಹೇಳಿ ಬಟ ನೇಯ. 
ಅವರೆಲ್ಲಾ ಕನ್ಮೂ ಜನ. ಅರಮನೆ ಮರ್ಯಾದೆ ಅವರಿಗೆ ಗೊತ್ತಿಲ್ಲ. ಇವತ್ತು, 
ಅಫ ಹ ಬೇಗಂಸಾಹೇಬರ : ಭೇಟಿವ ಸಾಡಿದ್ದರು. "ಬಹಳ ಹೊತ್ತು 
ಮಾತನಾಡುತ್ತಿದ್ದರು. ಏನೇನೋ ಕುಂಸ್ಸಿಲ್‌ ಆಗಿದೆ. ಅವರು ಬಹಳ 
ದಿನಗಳಿಂದ ಅರಮನೆ ಕಡೆ ಬಂದಿರಲಿಲ್ಲ. ಬೇಗಂಸಾಹೇಬರೇ ಹೇಳಿಕಳುಹಿಸ್ಕಿ 
ಕರೆಸಿಕೊಂಡರು. ನನ್ನನ್ನು ಬಾಗಿಲಿನಲ್ಲಿ ಕಾ ವಲಿಟ್ಟಿದ್ದರು. ಯಾರನ್ನೂ 
ಬಿಡಕೂಡದು. ಯಾರೂ ಇಲ್ಲಿ ನಿಂತಿರಕೂಡದು ಕ ಬೇಗಂಸಾಹೇಬರು 
ಕಟ್ಟಿಸ್ಗ್‌ ಣೆ ಮಾಡಿದ್ದ ರು. ಅವರಿಗೆ ನನ್ನ ಲ ಬಹಳ ನಂಬಿಕೆ. ಅದು ನನ 
ನರ್‌ » ಬಹಳ ಆದೆಬಿ ನಿಂದೆ ಯಾರೂ “ಸುಳಿಯದಂತೆ ನೋಡಿಕೊಳ್ಳುತ್ತಿದ್ದೆ ದೆ. 
ಒಡು Pak ಮನುಷ್ಯರು. ಅವರು ಹೊರಗೆ ಬರುತ್ತಲೇ 
ಸಲಾಂ ಮಾಡಿದೆ. ಹತ್ತು ಹಣ ಕಿಸೆಯಿಂದ ಎತ್ತಿ ನನ್ನ ಕೈಗೆ ಕೊಟ್ಟಿ ರು. 


ಮೃರ್ಯಾ ದೆಯಿ ದ ಕೊಟ್ಟ ನ. ತೆಗೆದುಕೊಂಡು ಸಲಾಂ ಹಾಕಿದೆ. ಕಾಗದದೆ 
ಪಟ್ಟ ಣಿ ಬಿಚ್ಚಿ ನೋಡಿದೆ. ಹತ್ತೂ ಬೆಳ್ಳಿಯ ಹೆಣ” ಎಂದ. - 
“ಎಲ್ಲಾ ಖರ್ಚಿಮಾಡಿಬಿಟ್ಟ ಕೋ ಇಲ್ಲವೋ?” 

“ಅಹಾ, ನನ್ನ ಅರಗಿಣಿ. 'ಎಲ್ಲಾ ಖರ್ಚುಮಾಡಿಬಿಟ್ಟ ರೆ ನೀನೇನ್ನುವಿ, 
ನೀನು ಷಹಬಾಸ್‌ ಕೊಡಬೇಡವೇ? ತಕ್ಷಣ ಐದು ಹಣ ಸ್ಯ ಕಾಗದದಲ್ಲಿ 
ಪಟ್ಟ ಣ ಕಟ್ಟ ಸೊಂಟದಲ್ಲಿ ಭದ್ರವಾಗಿಟ್ಟಿ ಅದು ನಿನ್ನ ಮುಡುಪು. ಇನ್ನು 
ಹಣ ನನ್ನ ದು. ಫೀನು ಏನೂ ಮಾತನಾಡುವಂತಿಲ್ಲ. ದುಕಾನ್‌ದಾರ. 
ದೊಡ್ಡ ವ ಮನುಷ್ಯ. ಈ ಹಣ ಅನಾಮರ್ತ ಅವನ ಕೆಗೆ ಕೊಟ್ಟಿ, ಲೆಬ್ರ್ರ 
'ಚುಕ್ತಾಯವಾಯಿತು. ಅವನಿಗೂ ಖುಷಿಯಾಯಿತು. ದುಕಾನ್‌ದಾರ್‌ 
ಎಲ್ಲಪ್ಪ, y bo ಜವ ಚಟ ಹಾಗೆ ಹೊರಟು ಹೋ ಗುಕ್ತೀರಿ... 
ನಿಮ್ಮನ್ನು ಹಾಗೇ ಕಳಿಸಿದರೆ ನಮಗೆ ಮರಾ ಜಯ ಸ್ವಲ್ಪ "ನಿಶಾಮಾಡ್ಯಿ, > 
ಬಹಳ ಮರ್ಯಾದೆಯಿಂದ ಓಳ್ಳೆ ಸ ಸರಾಬುಕೊಟ್ಟಿ. ಹಾಗೆಯೇ ಕುಳಿತು, 
ಕುಡಿದುಬಿಟ್ಟೆ, ಇದಕ್ಕೆ ಹಣ ಇಲ್ಲ, ಇದು ನಮ್ಮ ಮರ್ಯಾದಿ” ಎಂದು 


ಸ್ಸ ಹೇಳಿದೆ ಸ ಅವನ ಬೆನ್ನು ತಟ್ಟಿ. “ನೀನು ದೊಡ್ಡ ಮನುಷ್ಯ, 


೧೫೬ ಛತ್ರಪತಿ ಶಿವಾಜಿ 


ಎಲ್ಲಪ್ಪ,” ಎಂದು ನಹೆಬಾಸ್‌ ಗಿರಕೊಟ್ಟು ಹೊರಟು ಬಂಜೆ: ಮನೆಗೆ ಬರುವ' 
ಹೊತ್ತಿಗೆ ಪ್ರ ಸೈತಾನ, ಕರೀಂ ಕುಳಿಕಿದ್ದ. ಏನೇನೋ ಮಾತನಾಡಿದ. 
ಸೊಂಟದಲ್ಲಿದ್ದ ಬೆಳ್ಳಿ ಹಣ ತೆಗೆದು ಅವನ ಮುಖದ ಮೇಲೆ ಬಿಸಾಡಬೇಕೆಂದು 
ಯೋಚನೆ ' ಮಾಡಿದ. ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ನಿನ್ನ ಕೈಲಿ ಆ 
ಹಣ ಇಡಬೇಕು. ನಿನ್ನ್‌ ನಗುಮುಖವನ್ನು ನೋಡಿ ಸಂತೋನಿಸ ಬೇಕು 
ಎಂಡು ಮುಡಿಸಿಟ್ಟ. ಹಣ, ಅನನ ಕೈಗೆ ಕೊಟ್ಟು ಬಿಡುತ್ತೆ (ನೆಯೇ ? 
ತೆಗೆದುಕೋ WR ಹೇಳಿ ಸೊಂಟಿದಿಂದ “ಳ್ಳಿ ಯ ಹಣಗಳನ್ನು ತೆಗೆದು 
ಹಬೀದಳ ಕೈಲಿಟ್ಟ, 


ಹಬೀದಳು ಖುಷಿಯಿಂದ ಮೈ ಕುಲುಕಿ ತಲೆದೂಗಿ “ಹೇಳು” 
ಅರಮನೆಯ ವಿಚಾರ ಏನೋ ಹೇಳುತ್ತೇನೆ ಎಂದೆಯಲ್ಲಾ ಹೇಳು. 
ಎಂದಳು. 


ಇಮಾಂನು ಗಡ್ಡ ನೀವುತ್ತಾ ಹಬೀದಳ ಕೈಹಿಡಿದುಕೊಂಡು, 
“ನೋಡು, ಹಬೀದಾ, 'ನೀಗಂಸಾಹೇಬರೇ ಸುಲ್ತಾನೀ ಆಗಿಬಿಡಬೇಕೆಂದು 
ಕೆಲವರು ಸೇನಾಧಿಪತಿಗಳೂ ಶ್ರೀಮಂತರೂ ಹಠ ಹಿಡಿದಿದ್ದಾ ರೆ. ಯುವರಾಜ 
ಸಿಕಂದರ್‌ನಿಗೆ ಪಟ್ಟಿ ಕಟ್ಟಿ ಬೇಕೆಂದು ಕೆಲವರು ದೊಡ್ಡ ವರು ಹೇಳುತ್ತಾರೆ. 
ನಾಲ್ಕು ವರುಷದ A ಅವನಿಗೆ ಪಟ್ಟ ಕಟ್ಟಿದರೆ ರಾಜ್ಯ ಭಾರ ಮಾಡುವವ. 
ರಾರು? ವಜೀರರು ಹೂರಗೆ ಹೊಡ A ಗೊಂದಲವೇ ಎದ್ದಿದೆ 
ಬೇಗಂ ಸಾಹೇಬರೇ ಸುಲ್ತಾನೀಯಾದರೆ ಅಫಜಲ್‌ಖಾನರು ವಜೀರರಾಗು 
ಶ್ತಾರೆ. ದರ್ಬಾರು ಭರ್ಜರಿಯಾಗುತ್ತ ಜೆ. ಕೆಲವರು ದೊಡ್ಡ ವರು ಇದಕ್ಕೆ 
ಆಡಿ. ಎಸ್ಟೇ ಬುದ್ದಿವಂತರಾದರೂ ಹೆಂಗಸರಿಗೆ ಪಟ್ಟ ಕಟ್ಟಿ ಬಾರದೆಂದು 
ಕೆಲವು ನಯಕ ವಾದ, ಖಾಜಿಗಳ ಮಾತು. ಆದರೆ ಸ 3 ನಗರದಲ್ಲಿ 
ಚಾಂದ" ಸುಲ್ತಾನೀ As SE: ಪ ರಾಣಿಯೆಂದು 
ಅಜ್ಜರ ಅಕ್ಷ ಸವ ದಸಹನಿಗೆ ಗುಟುಕು ನೀರು ಕುಡಿಸ ' 
ಲ್ಲವೆ-.-ಎಂದು ಕೆಲವರ es ಈ ಜಿಜ್ಞಾಸೆ ಏನಾಗುತ್ತೋ ಹೇಳು 
ಭೂ ಗುವುದಿಲ್ಲ. ಆದರೆ ದರ್ಬಾರೆಲ್ಲಾ ಬೇಗಂ ಸಾಹೇಬರ ಕಡೆಗೇ ಇದೆ. 
ಸ್ಯಾ ಸಿಕಂದರನು ಸುಖವಾಗಿ: "ಡಿಳೆಯಲ್ಲಿ ವಿದ್ಯಾಬುದ್ಧಿ ಗಳನ್ನು 


ಛತ್ರಸಕಿ ಶಿವಾಜಿ | ೧೫೬೭ 
ಕಲಿತುಕೊಳ್ಳಲಿ ಯುದ್ಧದ ತರಬೇತು ತೆಗೆದುಕೊಂಡು ` ಹೆಸರುನಾಸೀ 
ಹೊಂದಲಿ, ಈಗ ಬೇಗಂ ಸಾಹೇಬಳಿಗೆ ನಟ್ಟ ಕಟ್ಟೋಣವೆಂದು ದರ್ಬಾರಿಗ 
ಳೆಲ್ಲಾ ಹೇಳುತ್ತಾ ಡೆ. ಕೆಲವರು ಹಳೇ ಜನ ಎಷ್ಟಾದರೂ ಹೆಂಗಸರಿಗೆ 
ಸುಲಾ ನೀ ಪಟ್ಟ ಕಟ್ಟಿ ದರೆ ಅವರಿಗೂ ಕೆಟ್ಟ ಹೆಸರು. ರಾಜ್ಯಕ್ಕೂ ಕೆಟ್ಟ 
ಹೆಸರು ಎಂದು "ಉದಾ 5 ತೆಗೆಯುತ್ತಾರೆ” ಎಂದ. 

ಹಬೀದಳು ಸಣ್ಣ ನಗುವನ್ನು. ನಗುತ್ತಾ “ಇಮಾಂ ನೀನು ಬೇಗಂ 
ಸಾಹೇಬರ ಕಡೆ ಅಲ್ಲವೇ ? . ಕೆಟ್ಟ "ಹೆಸಕೆಂದೇೇನು 7” ಎಂದು ಹಾಸ್ಯವಾಗಿ 
ಕೇಳಿದಳು. 

 ಇಮಾಂನು *ಹಬೀದಾ, ಅದು ನಿನಗೆ ಗೊತಾ ಾ ಗುವುದಿಲ್ಲವೇ ? ನಮ್ಮ 
ಯಜಮಾನಿಯ ವಿಷಯ ನನ್ನ ಬಾಯಿಂದ ಹೇಳುನದು ಹರಾಂ ಆಗುತ್ತೆ. 
ಹಾಗೆಲ್ಲಾ ಪ್ರಶ್ನ ಮಾಡಬೇಡ” ಎಂದ. 

ಸ ಸಾಹೇಬರೇ ! ಕೋಪ ಮಾಡಬೇಡಿರಿ. ಸಿಟ್ಟಾಗ 
ಬೇಡಿರಿ. ನಿನ್ಮು ಬಾಯಿಯಲ್ಲಿಯೇ ಹೊರಟಿ ಮಾತಿಗೆ ನಾನು ಅರ್ಥ ಹೇಳಿ 
ಎಂದು ಕೇಳಿದೆ. ನಿಮ್ಮ ಬೇಗಂ ಸಾಹೇಬಳಿಗೆ ಈಗ ಏನೂ ಕಟ್ಟ ಹೆಸ 
ರಿಲ್ಲವೋ ?” | 

“ಡೊಡ್ಡ ವರ ಮಾತು. ಅದೆಲ್ಲಾ ಮಾತನಾಡಬೇಡ. ಬೇಗಂ 
ಸಾಹೇಬಕೆಂದರ ನಿನ್ನೆ ನನ್ನ ಹಾಗೆ ಹತ್ತು ಜನರ ಬಾಯಿಗೆ ಬೀಳುವಮನುಷ್ಯ 
ಕೆಂದುಕೊಂಡಿದ್ದೀಯಾ ? ಬ ಬಹಳ ಅಧಿಕಪ್ರಸಂಗಿ,ಬೇಗಂ ಸಾಹೇಬರು 
ಸುಲ್ತಾನೀಯಾಗುತ್ತಾರೆ. ನಾನು ಖಾಸಾ ಜಮಾದಾರ್‌ನಾಗುತ್ತೇನೆ. 
ಮಕಮಲ್ಲಿನ ದಿರುಸ್ಕು ಜರಿಯೆ ಸಗಡಿ, ಪಗಡಿಯ ಮೇಲೆ ಚಿನ್ನದ ಚಂದ್ರ 
ಕೀಖೆ. ಆ ಮಾತು ಹೇಳುವದಕ್ಕೇ ಇಷ್ಟೆಲ್ಲಾ ಹೇಳಿದೆ”. 

ಹಬೀದಳು ನಗುತ್ತಾ “ಹಜರತ್‌ ಸಾಹೇಬರು ಜಮಾದಾರರಾದರೆ 
ನನಗೂ ಸಂತೋಷ. ಅದು ನನ್ನ ಭಾಗ್ಯ ನೇ ಅಲ್ಲವೇ? ಆದರೆ ಕೆಟ್ಟ ಹೆಸರು 
ಎಂದು ಹೇಳಿದರಲ್ಲಾ ಆ ಮಾಜ ಬೇಕ" ಅಧಿಕಾರ ದೌಲತ್ತು ಗಳ ಮಾತು 
ಬೇರೆ. ಹತ್ತು ಜನರ ಬಾಯಿಗೆ ಬೀಳದ ಹೆಂಗಸು ಯಾವಳಿದ್ದಾಳೆ, 
ಜಮೂದಾರ್‌ ಸಾಹೇಬರೇ. ಬೇಗಂ ಸಾಹೇಬರು ದೊಡ್ಡ ನರಾದರೂ ಹೆಣ್ಣು 
ಜಾತಿಯ"ಲ್ಲವೆ ? ಅವರ ಮೇಚಿ ಅಸನಾದವಿಲ್ಲನೆ? ಅಪವಾದವಿಲ್ಲದ 


೧೫೮ ಛತ್ರಪತಿ ಶಿವಾಜಿ | 


ಹೆಣ ಇಬನೆಂದುಕೊಳಿ. ಅದನು ಮಠರೆತೋ  ಮುಚಿಟ್ಟಿಳೊಂಡೋ 
£8 ಕ್ಯ) ಈ ಬಟ ೪ 


ನಿಮ್ಮಂಥಾ ಧೀರರು ಗಂಡಸರು. ಜಂಭದಿಂದ ಓಡಿಯಾಡುತ್ತಾರೆ. ನೀನೆ 
ಅಫಜಲ್‌ಖಾನನು ಜೆಂಗಂ ಸಾಹೇಬಳ ಅಂತರಂಗ ಭೇಟಿಗೆ ಬಂದಿದ್ದನೆಂದು 
ಹೇಳಿದೆರಲ್ಲಾ. ಖಾನನು ಕೆಲವು ದಿನ ಮುನಿಸಿಕೊಂಡುರಾಣಿಯವರ ಭೇಟಿಗೆ 
ಬರಲಿಲ್ಲವೆಂದು ಹೇಳಿದಿರಲ್ಲಾ, ಕೊನೆಗೆ ನಿಮ್ಮ ಬೇಗಂ ಸಾಹೇಬಳೇ ಬಗ್ಗಿ 
ಖಾನಸಾಹೇಬರನ್ನು ಕರೆಸಿದರಲ್ಲವೆ? ಈಗ ನೀವು ಮುನಿಸಿಕೊಂಡು ಆರು 
ತಿಂಗಳು ಹೊರಟುಹೋಗಿರಿ, ನಾನು ನಿಮಗೆ ಶರಣು ಹೊಡೆದು ಕರೆಸುನು 
ದಿಲ್ಲ” ಎಂದು ಹೇಳಿ ನಕ್ಕಳು. 

ಇಮಾಂನು ಕೋಪದಿಂದೆ ಹೆಬೀದೆಳ ಕಪಾಳಕ್ಕೆ ಒಂದೇಟು ಕೊಟ್ಟು 
"ಹರಾಮಿ, ಏನೇನೋ ಹೆರಟುತ್ತೀ. ನಿನ್ನೆ ಅಂತಸ್ತಿಗೆ ತಕ್ಕ ಮಾತು ನಿನ್ನ 
ಬಾಯಲ್ಲಿ ಬರುತ್ತದೆ. ಇಬ್ಬರು ಗಂಡಂದಿರಿಗೆ ಸೋಡು ಕೊಟ್ಟು ನಾನು 
ಮೂರನೆಯ ಸ್ವಯಂವನ ಪತಿ ನಿನಗೆ. ನೀನೇ ಅಲ್ಲವೆ ನನ್ನನ್ನು ವರಿಸಿ 
ಬಂದಿದ್ದು” ಎಂದು ಗೆದ್ದೆರಿಸಿದ. | 

“ಕೋಪ ಮಾಡಬೇಡಿ, ಜಮಾದಾರ” ಸಾಹೇಬರೇ, ನಾನೆಸ್ಸ ಬಲ್ಲಿ! 
ನಿಮ್ಮ ಬೇಗೆಂ ಸಾಹೇಬಳು ಸುಲ್ತಾನೀಯಾಗಲೀ, ನಿಮಗೆ ಬರಕತ್ಲಾಗಲ್ರಿ 
ನನಗೂ ಕೈ ತುಂಬಾ ಹಣ ಸಿಕ್ಕಲಿ, ಊಹಿ.ತಿಂಡ್ಕಿ, ಒಡವೆ.ಬಟ್ಟೆ ಮಜಾ 
ಮಾಡುತ್ತೇನೆ. ನನ್ನ ಸ್ವಯಂವರಸಶಿ ವೀರಾಧಿವೀರನೆಂದು ಹೊಗಳುತ್ತೇನೆ. 
ಈಗ ಏಳಿ. ಹೊತ್ತು ಮೂರುತ್ತಿನೆ. . ದೀಪದಲ್ಲಿ ಎಣ್ಣೆ ,ಮುಗಿದುಹೋಗು 
ತ್ತಿದೆ. ಮಧ್ಯಾಹ್ನದ ರೊಟ್ಟಿ ಇಡದೆ. ಸ್ವಲ್ಪ ಖಾರಾ ಎಣ್ಣೆ ಹಾಕಿಕೊಂಡು 
ತಿಂದು ನೀರು ಕುಡಿದು ಮಲಗೋಣ. ನೀವು ಕೊಟ್ಟ ಐದು ಹಣ ಇದೆ, 
ನಾಳೆ ಸ್ವಲ್ಪ ಲವಾಜಮೈೆ ಕೊಂಡುತಂದು ಹೊಟ್ಟೆ” ತುಂಬಾ ಊಟಿ 
ಮಾಡೋಣ.” | 

“ಹಬೀದಾ, ಹಾಗೆ. ಮಾಡು. ಹೊಟ್ಟೀ ಕಟ್ಟೀ ಆ ಕರೀಂನಿಗೆ 
ಬಾಡಿಗೆ ಹಣ ಕೊಟ್ಟು ಸಪ್ಪೆ ಮುಖ ಹಾಕಿಕೊಂಡು ನಾಳೇ ನನ್ನ ಮುಂದೆ 
ನಿಲ್ಲಬೇಡ. ನಾನು ಜಮಾದಾರನಾಗುವದು ಖಂಡಿತ, ಅನನ ಹಣ 
ಬಿಸಾಡಿಬಿಡುತ್ತೇನೆ. ನನ್ನ ಎದುರಿಗೆ ನಿಂತು ಮಾತನಾಡುವ ದಾಷತ್ತು 
ಅವನಿಗೆಲ್ಲದೆ ?” ಎಂದು ಹೇಳುತ್ತಾ ಊಟಕ್ಕೆ ಎದ್ದನು. | 


ಛತ್ರಪತಿ ಶಿವಾಜಿ ee 
ಆ ನುನೋರಾಜ್ಯದ ಕಲ್ಪನಾ ಸ್ರಸಂಚದಲ್ಲಿ ತೇಲುತ್ತಾ ಆ ಒಣರೊಟ್ಟಿ 
ಯನ್ನೇ ಸಂತೋಷವಾಗಿ ಊಟಮಾಡಿದನು. . 
ಬಿಜಾಪುರದಲ್ಲಿ ಶ್ರೀಮಂತರುಗಳ. ಮನೆಯಲ್ಲಿಯೂ ಇದೇ ಮಾತು. 
ಸೇನಾಧಿಪತಿಗಳು ತಮ್ಮ ತಮ್ಮ ಕಡೆಯನರುಗಳನ್ನು ಸೇರಿಸಿ ನಾನಾಮುಖ 
ವಾಗಿ ಮಾತುಗಳನ್ನು ಬೆಳೆಸುತ್ತಿ ದ್ದ ರು. ವಿಷಯವೇನೋ ಒಂದೇ. ಬೇಗಂ 
ಸಾಹೇಬಳು'ಸುಲಾ ನಿಯಾಗಬೇಕೇ ? ಸಿಕಂದರನಿಗೆ ಪಟ್ಟ ಕಟ್ಟಿ ಬೇಕೇ? 
ಎಲ್ಲ ಮನೆಗಳಲ್ಲಿಯೂ, ಎಲ್ಲ-ಗೋಷ್ಠಿ ಗಳಲ್ಲಿಯೂ ಬೇಗಂ ಈಸ್ಟ ಕಡೆಗೇ 
ಇದವು ವಾಲುತ್ತಿ ದ್ವಿ ತು. 
ನಹರಖಾನನು ಹೆಸರುವಾಸಿಯಾದ. ಸೇನಾಧಿಸತಿ.: ಅವನ ಸ್ನೇಹಿತ 
ನಾದ ಆಮೀರ್‌ ಖಾನನು ಅತ್ಯುತ್ಸಾ ಹದಿಂಜ ಬಂದು ಸಹರ್‌ಖಾ ನನ ಭೇಟ 


ಮಾಡಿದ, 
ಪರಸ್ಪರ ಉಸಚಾರೋಕ್ತಿ ಗಳು ನಡೆದೆ ಮೇಲೆ. ಸೇನಾಧಿಸಕಿ ಷಹರ್‌ 


ಖಾನನು ಮಿಲಾರ್‌ ರಾಜಧಾನಿಯಲ್ಲ ಏನು ಸಮಾಚಾರ) ಜನರು ಏನು 
ಮಾತನಾಡುತ್ತಾರೆ 9» ಎಂದು ಕೇಳಿದ, 

ಅಮೂರ”ಖಾನನು “ಸೇನಾಧಿಸತಿಗಳೇ ! ರಾಜಧಾನಿಯ ಮಾತು 
ದರ್ಬಾರಿನ ಮಾತು, ಜನರ ಮಾತುಗಳು ಎಲ್ಲವೂ ಕೂಡಿಯೇ ಬಂದಿದೆ. 
ಎಲ್ಲರೂ ಬೇಗಂ ಸಾಹೇಬಳು ಸುಲ್ತಾನಿಯಾಗಬೇಕುವನ್ನುತ್ತಾರೆ ಮುಖ್ಯವಾಗಿ 
ನಿಮ ಅದೃಷ್ಟ ಖುಲಾಯಿಸಿತೆನ್ನ ಬೇಕು ಎನ್ನುತ್ತಾ ವ್ಯಂಗ್ಯವಾಗಿ ಕಿರುನಗೆ 
ಯನ್ನು ನಕ್ಕ ಕಣ್ಣು ಹಾರಿಸಿದ, 

ಸಹರ್‌ಖಾನನು ಗಂಭೀರ ಮುದ್ರೆಯಿಂದ ಕುಳಿತಿದ್ದ. 

ಅವೂರ್‌ನು “ಖಾನ್‌ಸಾಹೇಬರೇ ! ನಾನು ಇಲ್ಲಿಗೇಕೆ ಬಂದೆ ಬಲ್ಲಿರಾ? 
ನಿಮಗೂ ನನಗೂ ಬಾಲ್ಯದಿಂದಲೂ ಸ್ಥೆ ಸ್ನೇಹ. ನೀವು ದೊಡ್ಕ ಪದವಿಗೇರಿದರೆ 
ನನಗಾಗುವಷ್ಟು ಸಂತೋಷ ಮತ್ತಾ ರಿಗೂ din ಈಗ ನೀವು 
ಮಹತ್ತರವಾದ ಹರ್ಷದಿಂದ ಇರುತ್ತೀರಿ. ನನ್ನೊಡನೆ ಎಲ್ಲನನ್ನೂ ಬಿಚ್ಚಿ 
ಹೇಳುತ್ತೀರಿ, ನಾನು ಸಂತೋಷಪಟ್ಟು ಕೊಂಡು ಹೋಗಬಹುದು-ಎಂದು 
ಕೊಂಡು ಬಂದೆ. ನೀವು ಕಲ್ಲಿನ ಗೊಂಬೆಯಂತೆ ಕಾಣುತ್ತೀರಿ, ಹರ್ಷವಿಲ್ಲ, 
ನಗುವಿಲ್ಲ, ಖುಷಾಲಿನ ಮಾತುಗಳಿಲ್ಲ, ನಿಜವಾಗಿ ಹೇಳಿಬಿಡಿ. ಏನಾದರೂ 


೧೬ರ ಭತ್ರಪತಿ ಶಿವಾಜಿ 


ಕೆಟ್ಟ ಸುದ್ದಿ ಇದ್ದರೆ ಇವತ್ತೇ ನಾನು ರಾಜಧಾನಿಯನ್ನು ಬಿಟ್ಟು ಹೊರಟು 
ಹೋಗುತ್ತೆ. ನನ್ನ ಸ್ನೇಹಿತರೆಲ್ಲರೂ ಹಾಸ ಸ್ಯಮಾಡುತ್ತಾರೆ. ಹವ ನನ್ನ್ನ 
ಹೆಂಡಕಿಯೂ ಹಾಸ್ಯಮಾಡಿಬಿಡುತ್ತಾ«ೆ. ಹೇಳಿಬಿಡಿ, ನಿಮ್ಮ ಮುಖನೇಕಿ' 
ಇಷ್ಟೊ ದು ಕಳೆಗುಂದಿದೆ” ಎಂದು 


“ಅಮೂರ್‌ ! ಇದೊಂದು ಡೊಡ್ಡ ರಹೆಸ್ಕವಾಗಿ ಕುಳಿತಿದೆ, ನಾವೆಲ್ಲಾ 
ಬೇಗಂ ಸಾಹೇಬಳು ಸುಲಾ ೨ ನಿಯಾಗಬೇಕು-ಎಂದು ಹೇಳುತ್ತೇವೆ. ದರ್ಬಾರಿ 
ನಲ್ಲಿಯೂ : ಖಡಾಖಡಿ 'ಹೇಳಿಬಿಟ್ಟದ್ದೇವೆ. - 'ಆದರೆ ಜೇನೂ ಸಾಹೇಬಳ 
ಬಾಯಿಂದ ಬಾನನು “ಮಾತು ಹೊರಟೇ ಇಲ್ಲ. ಅವಳಲ್ಲಿ 


ಅಂಥಾ ಅತ್ಯುತ್ಸಾಹ ಕಂಡುಬರುತ್ತಲೂ ಇಲ್ಲ. ಇದೇ ದೊಡ್ಡ ಸಮಸ್ಯೆ? 


“ಎಲ್ಲರ ಬಾಯಿಯಲ್ಲಿಯೂ ಬರುತ್ತಿರುವಂತೆ ಬೇಗಂ ಸಾಹೇಬಳೇ 
ಸುಲ್ತಾನಿಯಾಗುತ್ತಾ ಫೆ :ಎಂದುಕೋ : ಆದರೂ . ಅದರಲ್ಲಿ ರಾಜಕೀಯ 
ತೊಡಕು ಉದ್ಭವಿಸುತ್ತ ಡಿ . ವಜೀರನು ಯಾರಾಗಬೇಕು "ಎಂಬುಜೊಂದೃ 
ದೊಡ್ಡೆ ಪ್ರಶ್ನೆ ಸೇನಾಧಿಪತಿ ಅಫಜಲ್‌ ಖಾನನು. ನನಗಿಂತಲೂ ಹಿರಿಯ. 
ಸ್ವಲ್ಪ ಹೆಸರನ್ಕೂ ಗಳಿಸಿದ್ದಾ ನೆ ಅವನ ಕೈಕೆಳಗಿ ಇನ್ನು ಮೇಲೆ ನಾನು 
ಇರುವದಕ್ಕಾ ಗುವುದಿಲ್ಲ. 'ಡೀಗಂ ಸಾಹೇಬಳ ಪ್ರ ಸಾದ. ಹಸಾದಗಳನ ನ್ನ ನೆಚ್ಚಿ 
ಕೊಂಡು ನಕ್ರ ಅಧಿಕಾರ ಪೌರುಷೆಗಳನ್ನು ನಾನೇ ಕಳೆದುಕೊಳ್ಳ nid ಚ 

ನನಗ ಇದೇ 'ಹೊಡ್ಡ ಸಮಸೆ ಯಾಗಿದೆ. ಬೇಗಂ ಸ. ಸುಲ್ಲಾನಿ 
ಯಾದರೂ ಆಗದಿದ್ದ ರೂ ನನ್ನೆ ಸಿತಿಯು ಉಯ್ಯಾಲೆಯಂತೆ ತೂ ಗಾಡುತ್ತಿ ದೆ 
ಯಾರಲ್ಲಿಯೂ ಹೇಳಬೇಡ. ಇನ್ನೂ ಏನೇನಾಗುತ್ತದೋ.. ರುಗ್ಗ ರಯ್ಯ 
ಯಲ್ಲಿ ನರಳುತ್ತಲೇ ಬಿದ್ದಿದ್ದರೂ ಸುಲ್ಲಾ ನರಿದ್ದಿದ್ದು ಎಷ್ಟೋ ಚೆನ್ನಾಗಿತ್ತು ತ 
ಈಗ ಈ ರಾಜ್ಯದಲ್ಲಿ ದೊಡ್ಡ ಗೊಂದಲನೇಳುತ್ತದೆ, ಇಲ್ಲಿ ಬುದ್ಧಿ ವಂತಿಕೆ 
ಯಿಂದರೋ ಬಲನ್ರದರ್ಶನದಿಂಪಲೋ ಏನಾದರೂ ಇತೃರ್ಥನಡಿಸಿಕೊಳ್ಳ 
ಬಹುದು, ಆದರೆ ಡೆಬ್ಲಿಯ ಬಾದಷಹನು ಕಾದಿದ್ದಾನೆ. ಅವನಿಗೆ ನಮ್ಮ 
ಮೇಲೆ ಕಣ್ಣು ಇದ್ದೇ ಇದೆ. ನಮ್ಮ ನಮ್ಮಲ್ಲಿ ಒಡಕುಂಟಾಯಿತೆಂದು ಸ ಲ್ಪ) 
ಸೂಚೆನೆ ಸಿಕ್ಕಿದರೂ ಬಾದಸಹನು ಜೇದೋಪಾಯವನ್ನು ಕಲ್ಪಿಸಿ ಈ ರಾಜ್ಯ 


ವನ್ನೇ ನುಂಗಿ ಹಾಕುತ್ತಾ ವೆ. ಇಷ್ಟೆಲ್ಲ ಸಮಸ್ಯೆ ಗಳು ಭೂತಾಕಾರವಾಗಿ 


ಶ್ರಪಕಿ ಶಿವಾಜಿ ೧೬೧ 


ನಿಂಕಿರುವಾಗೆ ಸಂತೋಷನಸಡುವುದು, ಖುಸಾಲು ಮಾತುಗಳು ಎಲ್ಲಿ ಬರ 
ಬೇಕು, ಅಮಾರ್‌.” 

ಅಮಿಾರ್‌ನು ಸಮಯೋಚಿತ ಮಾನಿಗನನ್ನು ಆಡಿ ಸಿನನ್‌ಫಾನನ 
ಸದ್ಯ ನರಾಕ್ರಮಗಳ ಪ್ರಶಂಸೆ ಮಾಡಿ, “ಎಲ್ಲವೂ ನಿಮ್ಮ ಮನಸಿ ಸ್ಸಿನಂತೆಯೇ 
ಜಯವಾಗುತ್ತ ಸ್‌ ಎಂದು ಪಿ ವ್ರಿಯವಚನಗಳನ್ನಾ ಡಿ ಹೊರಟುಹೋದ. 

ಸುಲ್ಲಾ ನರು ಸತ್ತುಹೋಗಿ ಮೂರು ತಿಂಗಳುಗಳು ಕಳೆದು ಹೋದವು. 
ರಾಜ್ಯಕ್ಕೆ ಯಾರು ಅಧಿಕಾರಿಗಳು ಎಂಬುದೇ ಫಿರ್ಜಾಯವಾಗಲಿಬ್ಲ. ಯಾರು 
ಅಧಿಕಾರವನ್ನು ಚಲಾಯಿಸಬೇಕು? ವಜಿ ರ. ಸಿದ್ದೀವುಸೂದನು ಚೇಗಂ 
ಸಾಹೇಬಳ ಭೇಟಿಗೆ ಪ್ರಾರ್ಥನೆ ಮಾಡಿದನು. 

ಬೇಗಂಸಾಹೇಬಳು ಬಹಳವಾಗಿ ಯೋಚನೆ ಮಾಡಿ, ಅಂತರಂಗೆ 
ಭೇಟಿಗೆ ಅಸ್ಪಣೆಯಿತ್ತಿಳು. | ಟ್ಟ 

ಅಂತಃಪುರದಲ್ಲಿಯೇ 'ಬಭೇಜಯು ಏಸಾ ರ್ನಾಡಾಗಿದ್ದಿತು. ಅರಮನೆ 
'ಯಲ್ಲೆಲ್ಲಾ ಈ ಭೇಟಿಯ ಮಹತ್ಸ [ವನ್ನು ಕುರಿತು, ಮಾತುಕತೆಗಳು ನಡೆಯು 
ತ್ತಿದ್ದ ವು. “ಯಾರಿಗೆ ಪಟ್ಟಿ ವಾಗಬೇಕೆಂಬ ವಿಷಯವು ಇನ್ನೊ ನಿರ್ಧಾರ 
ವಾಗಿಲ್ಲ? ಅದನ್ನು ವಜೀರನೇ ಆಖೈೆ ರಾಗಿ ಇತ್ಯರ್ಥೆಮಾಡಬೇಕುಾ. ಯಾವುದೂ 
ಇತ ರ್ಥವಾಗದೇ ಇದೆ. ಮ. ಕಿಂಗಳುಗಳಾದೆವು. ವಜೀರನು ಬೇಗಂ 
ಸಾಡೇಜಳಲ್ಲಿ ಎಲ್ಲವನ್ನೂ ಅರಿಕೆ ಮಾಡಿ ತನ್ನ . ಜಹೆಗೀರಿಗೆ ಹೊರಟು 
ಹೋಗುತ್ತಾನೆ” ಎಂದು. ಕೆಲವರು ಉನ ಶೈ ತಾಧಿಕಾರಿಗೆಳು ಊಹೆ ಕಟ್ಟಿ of ರು. 
ಮತ್ತೆ ಕೆಲವರು “ಸದಿ  ಮಸೂದಬನಿಗೆ ಹೇಗೆಯೂ ಅಧಿಕಾರ Hee | 
ದಿಲ್ಲ. ಆವನು ಉಪಾಯಾಂತರದಿಂದ ಬಿಜಾಪುರವನ್ನು ಬಿಟ್ಟು ಹೋಗಿ 
ಮೊಗಲ್‌ ಸೈನ್ಯದಲ್ಲಿ ಸೇರಿಕೊಳ್ಳು ತ್ತಾನೆ” ಎಂದು ಊಪೆಕಟ್ಟಿ ದ್ದ ಡು ಹೀಗೆ | 
ಜಿಜ್ಞಾನೆ ಸೆಯು ನಡೆಯುತ್ತಿ ದ್ವಿತು. 

ಪ್ರಾತಃಕಾಲ ಸುಮಾರು ಹತ್ತು ಗಂಟೆಯ. ಸಮಯಲ್ಲಿ ಸಿದ್ಧಿ ಕ 
ದನು ಬೇಗಂ ಸಾಹೇಬಳ ಭೇಟಿಮಾಡಿದನು. | 

ಅಂತಃಪುರದಲ್ಲಿ ವಜೀರನಿಗಾಗಿ ಆಸನವು ಹಗಸ ಟ್ಟಿದ್ದಿ ಶು. 

ಬೇಗಂ ಸಾಹೇಬಳಿಗೂ ಒಂದು ಸಾಧಾರಣವಾದ ಆಸನವು ಸಜ್ಜುಗೊಳಿಸ 
11) 


೧೬೨ ಛತ್ರಪತಿ ಶಿವಾಜಿ 


ಲ್ಪಟ್ಟಿ ದ್ದಿ ತು. ಮಸೂದನು ಆ ಅಂತಃಪುರಕ್ಕೆ ಕಾಲಿಟ್ಟ ದ್ದು ಅದೀ ಮೊದಲ 
ಮುತ ದಕೋಗನು ಮುಂದೆ ಮುಂಜೆ ಜ್‌ ತೋರಿಸುತ್ತಾ ತ್ತ 
ನನ್ನು ಅಂತೇಪುರಡೊಳಗೆ ಕರೆದೊಯ್ಯು ಶ್ರದ್ದೆ ನು. 
ಮಸೂದನು ಆ ಅಂತಃಪುರದ ee Qi ನೋಡಿ 
ಬೆರಗಾದನು. ಆ ಅಂತಃಪುರವು ಹಿಂದಿನ ಕಾಲದ ತಾಜ್‌ರಾಣಿಯಿಂದೆ 
ನಿರ್ಮಿತವಾಗಿದ್ದಿ ತು. ಡೆಲ್ಲಿಯ ರಂಗಮಹಲಿನಲ್ಲಿಯೂ ಅಂತಹ ಅಲಂಕಾರವು 
ಇರಲಿಲ್ಲ. ಅವನು ಒಂದು ಬಾರಿ ಸುತ್ತಲೂ. ತಿರುಗಿ ನೋಡಿ ಪ್ರಶಸ್ತವಾಗಿ 
ಅಲಂಕ್ಳೃ ತವಾಗಿದ್ದ ಹಜಾರದಲ್ಲಿ ಬಂದು 7 ಇಂತುಕೊಂಡನು. 
ಔೀಗಂಸಾಹೇಬಳು ಅತ್ಯಂತ ಸೂಕ್ಷ ಒನಾದ ಸಾವಾ ಉಡುಪನ್ನು 
ಧರಿಸಿದ್ದ ಳು. ಎಲೆಗೆಂಹಿನ ಮೇಲುದುವನ್ನು "ಹೊದ್ದ ದ್ದ ಳು. ಆ63968ಯರು 
ಒಂದೆ ಬರುತ್ತಿ ದ್ದ ರು. ಬೇಗಂಸಾಹೇಬಳು ನಿಧಾನವಾಗಿ ಅಡಿಯಿಡುತ್ತಾ 
ಗಂಭೀರನಾನಿ ಬಂದು ನಿಂತಳು. 
ನಜೀರನು ಪದ್ಧತಿಯ ಪ್ರಕಾರ ನೆಲಮುಟ್ಟಿ ಸಲಾಂ ಮಾಡಿದೆ. 
ಬೇಗಂಸಾಹೇಬಳು ಎರಡು ಹಸ್ತಗಳನ್ನೂ ನೀಡಿ ಆಸನದ ಕಡೆಗೆ ಕ್ಕೆ 
ತೋರಿಸಿ “ವಜೀರ್‌ ಸಾಹೇಬರವರೇ ಆಸನವನ್ನು ಅಲಂಕರಿಸಿರಿ” ಎಂದು 
ಮೃದು ನುಡಿಗಳಿಂದ ನುಡಿದಳು. ೬8 
ಮುಸೂದನು ಮತ್ತೊನ್ಮು ಅಪ್ರತಿಭನಾವೆ. ಅದು ದರ್ಬಾರಿನ ಪದ್ಧತಿಗೆ 
ವಿರೋಧವಾಗಿತ್ತು. ವಾಸ್ತವವಾಗಿ ಈಗ ಬೇಗಂ ಸಾಹೇಬಳೇ ರಾಜ್ಯಾಧಿ' 
ಕಾರಿಣಿ. ಅವಳು ನಿಂತಿರುವಾಗ ವಜೀರನು ಕುಳಿತುಕೊಳ್ಳುವುಡೆಂತು?' 
ಅವಳ ಅಪ್ಪಣೆಯನ್ನು ಮಾರುವುದೆಂತು? ಇದು ದೊಡ್ಡ ಸ ಸಮಸ್ಯೆಯಾಯಿತು. ' 
ಮನಸ್ಸಿನಲ್ಲಿ ಬೇಗಂ 'ಸಾಹೇಬಳನ್ನು ಹೇಗೆ ಮಾತನಾಡಿಸಬೇಕು? ಇದುವಕಿಗೆ: ` 
ಅವನೆಂದೂ ಬೇಗಂ ಸಾಹೇಬಳ ದರ್ಶನಮಾಡಿಲ್ಲ. ಸುಲ್ತಾನರು ಸ ಸರಲೋಕ 
ಗತರಾದ ಮೇಲೆ ಇಂದೇ ಸ ಸ್ರಥಮ ದರ್ಶನ. ಇದೂ ಒಂದು ಸಂಕೋಚಕ್ಕೆ 


ಕಾರಣ, ವಜೀರನು ಕುಳಿತುಕೊಳ್ಳಲೂ ಇಲ್ಲ. ly ಇಲ್ಲ. 
ಮೌನವಾಗಿ ತಲೆಬಾಗಿ ನಿಂತಿದ್ದ. 


ಬೇಗಂ ಸಾಹೇಬಳುವದೇರ ಸಾಹೇಬರೇ, ಕುಳಿತುಕೊಳ್ಳಿ. ನಾನು: 
ವಯಸ್ಸಿನಲ್ಲಿ ಥಿಮಗಿಂತಲೂ ಚಿಕ್ಕವಳು. ನೀವು ಈ ರಾಜ್ಯದಲ್ಲಿ ದೊಡ್ಡ 


ಮುಟ್ಟ ೧1೫೫06 ವ. 
ಕಷಿ ತು 15೫ ತಳಿ... 2೭ರ ಇಡ ಹರ 


| ಭತ್ರಸಕಿ ಶಿವಾಜಿ, | ೧೬೩ 


ಮೊಳಗುತಿ ಕ್ರಿಪ್ಹವು; ಖಾಜೀ ಸಾಹೇಬರೂ: ಮೌಲ್ವೀ ಸ ಟ್‌ ಕರಲಾಘವನ 
ವನ್ನಿತ್ತು, ಅಂಬಾರಿಯಿಂದ ಯುವರಾಜನನ್ನು, ದರ್ಬಾರಿಗೆ ಕರೆತಂದು 
ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಸಭೆಯೆಲ್ಲವೂ ಜಯಘೋಷ ಮಾಡಿತು. 
ಕೋಟಿಯ ಮೇಲೆ ಖುಷಾಲು ತೋಪುಗಳು ಹಾರಿಸಲ್ಪಟ್ಟಿ ವು. 
ವೃ ದ್ದ ಶ್ರೀಮಂತ ನಜರುಲ್ಲಾ ಖಾನರವರು ಸಬ ಕೊರಳಿಗೆ ವಜ್ರ 
ಹಾರವನ್ನು ಸ ತದದ ಮೇಲೆ ಮುಕ್ಕು ಬನ್ನ ಪಳ್ಳ ಜ್‌ | 
ದಿಸಿದರು. 
ವಜೀರನು ಚಿನ್ನ: ದ ಕಟಿ ಕೈಯಲ್ಲಿ ಪಟ್ಟ ದ.ಕತಿ ತಿಯನ್ನು ತಂದು ಸಿಕಂದರನ 
ಕೈಗೆ ರಾಜಮುಜೆ ಸ್ರಿಯನ್ನು ಇಟ್ಟು ಪಟ್ಟ ಸೆ ಕತಿ ತಿಯನ್ನು ಒಪ್ಪಿ ಸಜಿ 
ಅಧಿಕಾರಿಗಳು Pe ಒರೆಗಳಂದೆ” ಕತ್ತಿ ಗಳನ್ನು ಹಿರಿದು 
ಮುಜುರೆಮಾಡಿದರು. ಸಂಪ್ರದಾಯ ಪ್ರಕಾರ ಶ್ರೀಮ: ತ ಅಜಇಾಸಿಗಳ 
ಪ್ರುರಪ್ರಮುಖರ, ಸಾಜುಕಾರಸ, -ಪ್ರಾಂತ್ಯಾಧಿಕಾರಿಗಳ ನಜರು  ಮುಜರೆ 
ಗಳಾಗುತ್ತಿದ್ದ ವು. ದರ್ಬಾರಿನ ಮಧ್ಯದಲ್ಲಿ ಸ ಸದರಿನಲ್ಲಿ ಇಬ್ಬರು ನರ್ತಕಿಯರು 
ನರ್ತನ ಮಾಡುತ್ತಿ. ಜ್ಜರು. | | 
ವಂದಿಮಾಗವರು ಉಚ. ಕಂಶದಿಂದೆ ಭು ಹಚತಾಾ 
ವಜೀರನು ಹಸ ಸ್ತಲಾಘವರಿತ್ತು ಷಾಸಿಕಂದರನನ್ನು ಅಂತಃಪುರಜೊಳಗೆ 
ಕರೆದೊಯ್ದು ರಾಜಮಾತೆ ಬೇಗಂಸಾಹೇಬಳ ಸಂಮುಖದಲ್ಲಿ 'ಸಿಲಿಸಿದಳು: 
ಸಿಕಂದರನು “ತಲೆಬಾಗಿ ಅಭಿವಾದನಮಾಡಿದ. ಅಂತಃ ಪುರದಲ್ಲಿ” ನೆರೆದಿದ್ದ ರಾಜ 
ಕುಟುಂಬದವರೂ ಶ್ರೀಮಂತರ ಮನೆಯ ಸ್ತ್ರಿ ಯರೂ ಮುತ್ತು ತ್ನ ಗಳನ್ನೂ: 
ಫು ಸ್ಪವೃ ಸ್ಟಿಯನ್ನೂ ಮಾಡಿ ಹರಸಿದರು. redid ಸಿಕಂಡರನನ್ನು. 
ಆಲಂಗಿಸಿ ಎತ್ತಿ ಮುಕ್ತಿ ಟ್ಟು ಹರಸಿದಳು. 
py ಅಂದಿನ ದಿನನೆಲ್ಲಾ ಅರಮನೆಯಿಂದ ಸೈಫಿಕರಿಗೆ ಅಧಿಕಾರಿಗಳಿಗೆ. 
ಖಲ್ಲತ್ತುಗಳೂ ಕೊಳೆ ಗಳೂ ಕೊಡಲ ಲ್ಪಟ್ಟವು. ರಾಜಧಾನಿಯ ಸಮಸ್ತ 
ಪ್ರೆಂಜತರಿಸೂ ಅವರವರ. ಪದ್ಧ ಕಿಯಂತೆ ಔತಣ ಭೋಜನಗಳು ನಡೆದವು. 
ಬಡಬಗ್ಗ ರಿಗೆ ಅನ್ನ ದಾನಗಳು "ಮಾಡಲ್ಪಟ್ಟ ವು, ಮಸೀದಿಗಳಲ್ಲಿ ಪ್ರಾರ್ಥನೆ 
ಗಳಾದವು. Pel ಪೂಜೈ ಲ್‌ ಕ ಜಗಳ 
ಆಚರಿಸಲ್ಪಟ್ಟವು. 


yy) 0! 
ತು 5 114 LA, 


೧೬೪ ಛತ್ರಪತಿ ಶಿನಾಜಿ 


ಬೇಗಂ ಸಾಹೇಬಳು “ಹಾಗೆಯೇ ಮಾಡಬಾರದೇಕೆ?” ಎಂದು 
ಅರ್ಥೊಕ್ತಿಯಲ್ಲಿ ಕೇಳಿದಳು. say 

“ಆದರಲ್ಲಿ ಕೆಲವು ತೊಡಕುಗಳಿವೆ. ಆಧಿಕಾರ ನಿರ್ವಹಣೆಯು ಅತಿ 
ಕಷ್ಟವಾಗುತ್ತದೆ. ತಾನೇ. ಸುಲ್ತಾಫೀಯಾಗಿಬಿಟ್ಟಿಕೆ 'ತೊಡಕಿಲ್ಲದೇ 
ನಡೆಯುತ್ತ 3” 

“ನಿಮ್ಮ ಅಭಿಪ್ರಾ ಯವೂ ಹಾಗೆಯೇ ಇಜಿಯೇನು 2” 
; “ಹೌದು. ಮಹಾರಾಣಿಯವರೇ. ನನ್ನದೂ ಅದೀ ಅಭಿಪ್ರಾಯ.” 

“ಜಿಲ್ಲಿಯೆ ಬಾದಷಹರ ಸಲಹೆಯನು ಕಿಗೆದುಕೊಳು ವುದು ಒಳ್ಳೆ ಯ 

ದಲ್ಲವೆ? ಈ ಸಮಯದಲ್ಲಿ ಅವರ ಸಲಹೆ ನಡೆದುಕೊಂಡರೆ, ತ ಮತ್ತು 
ರಾಜ್ಯದ ಭದ್ರತೆಗಳು ಚೆನ್ನಾ, ಗಿರುತ್ತ ಫೆ.೫ 

«ಬೇಗಂ ಸಾಹೇಬ್‌. ಈಗ ಅದು ಸರಿಯಲ್ಲ. ಭಾದಸಹನು ವಿಚಿತ್ರ 
ಸ್ಮ ಓಭಾವದವನು. ಸ್ತ್ರೀಯರ ಅಧಿಕಾರವೆಂದರೆ ಅವನಿಗೆ ಬಹಳ ದ್ವೇಷ ಬುದ್ದಿ. 
ಎ ಉತ್ತ ರದನರು. ನಾವು ದಕ್ಷಿಣದವರು. ನನ್ಮು ನಮ್ಮ ನಶ ಸಂಪ್ರ. 
ದಾಯಗಳು “ಜೀಕೆ ಬೇರೆ. ದಕ್ಷಿಣದಲ್ಲಿ ಎಷ್ಟೋ ರಾಜ್ಯಗಳ ಎಸ್ಟೋ 
ಮಹಾರಾಣಿಯವರು ಅಳಿ ನಿಖ್ಯಾತರಾಗಿದ್ದಾ ರೆ. ಅಷ್ಟೇ ಅಲ್ಲ. ಈ ಸಂಧಿ 
ಯನ್ನು ಸಾಧಿಸಿಕೊಂಡು ಮೊಗಲ್‌ ಸಮ್ರಾಟನ ಸೇನಾಧಿನಕಿಯೊಬ್ಬನನ್ನು 
ಬಿಜಾಪುರದ ರಾಜ್ಯದಲ್ಲಿ ಸರ್ವಾಧಿಕಾರಿಯಾಗಿ ನೇಮಿಸುವ ಹವಣೆ ಮಾಡ 
ಬಹುದು, ಅಂತಹೆ ಯೋಚನೆಗೆ ನಮ್ಮ ದರ್ಬಾರಿನಲ್ಲಿ ಯಾರೂ ಸಮ್ಮತಿಸು 
ವುದಿಲ್ಲ. ಎಜಿ ಕೊಡುವುದೂ ಇಲ್ಲ” 

“ಸಿದ್ದಿ ( ಮೆಸೂಬ್‌ರನರೇ। ನೀವೆ. ದರ್ಬಾರಿನೆನರೆಲ್ಲರೂ ಹೇಗೆ 
ನಿಶ್ಚಯ ಮಾಡಿದರೆ ನಾನು ಹಾಗೆ ನಡೆಯೊವವಳು. ನಿಮ್ಮೊಳಗೆ ವಿರೋಧ 
ಬರಬಾರದು; ನನ್ನ ಮಗನಿಗೆ ಪಟ್ಟ ಕಟ ತ್ವದರೇನು? ನಾನು ನ ನೀ ಎನ್ನಿಸಿ 
ಳೊಂಡರೇನು? ನ ನ ಎರಡೂ ಸಸಿನ ನೀವುಗಳು ಫಿಶ್ವ 'ಯ “ಮಾಡಿದಂತೆ 
ನಾನು ನಡೆಯುತ್ತೆ ಫೆ” ೯ 


 ನಜೀರನು ಎದ್ದು “ಬೇಗಂ ಸಾಹೇಬ್‌, ನಾವೆಲ್ಲರೂ ಏಕ ವಾಕೃತೆ 
ಯಿಂದ ನಿಷ್ಕರ್ಷೆ ಮಾಡಿದ್ದೆ (ವ. ಈಗ ತಾವು ಬಿಜಾಪುರದ ಸುಲಾ ವೀ 


ಛತ್ರಪತಿ ಶಿವಾಜಿ ೧೬೫ 


ಆಗಬೇಕು. ಮುಖ್ಯವಾಗಿ ಸೇನಾಧಿಸತಿಗಳ ಅಭಿಸ್ರಾಯವೂ ಅದೇ ಅಗಿದೆ, 
ಷಾ ಸಿಕಂದರ್‌ರವರು ಇನ್ನೂ ನಾಲ್ಕು. ವರುಸದ ಮಗು. ನಮ್ಮ ಸಿಂಹಾ 
ಸನಶೈ ತಕ್ಕಂತೆ ರಾಜ್ಯ ಲಕ್ಷಣಗಳೆಲ್ಲವೂ ಆ ಬಾಲಕನಲ್ಲಿನೆ. ನಾವೆಲ್ಲರೂ 
ಆದರದಿಂದ ಅವನನ್ನು ಬೆಳೆಸಬೇಕು. ತಾವು ಜೀವಂತರಾಗಿರುನವರೆಗೆ 
ಸಿಕಂದರನು ಯುನರಾಜನಾಗಿಯೇ ಇರಲಿ. ತಾಯಿ ಮಕ್ಕಳಲ್ಲಿ ಭೇದವಿಲ್ಲ. 
ಈ ರಾಜ್ಯದಲ್ಲಿ ಅತಂಹ ಭೇದೆಭಾನನೆಯು. ಎಂದೂ ಹುಟ್ಟಲಿಲ್ಲ, ಈ ವಂಶವೇ. 
ಅಂತಹೆದು” ಎಂದು ಹೇಳಿ ಕ್ಸ ಮುಗಿದನು. 

ಬೇಗಂ ಸಾಹೇಬಳು ಮರ್ಯಾದೆಯಿಂದ ಎದ್ದು ನಿಂತು ಉಸಚಾರೋಕ್ತಿ 
ಗಳನ್ನು ಹೇಳಿ ವಜೀರನನ್ನು ಕಳುಹಿಸಿ ಕೊಟ್ಟಿಳು. X 

ಸೂರ್ಯಾಸ್ತ ಮಾನವಾಗಿ ರಾತ್ರಿ ಆವರಿಸಿತ್ತು. ನಭೋಮಂಡಲದಲ್ಲಿ 
ಚಂದ್ರೆ ತಾರಾಗಣಗಳು ಕಿಲಕಿಲನೆ ನಗುತ್ತಾ ಬೆಳಕು ಬೀರುತ್ತಿದ್ದ ವು 
ಹಾಲಿನಂತಹ ಬೆಳದಿಂಗಳು ಚಂದ್ರಶಾಲೆಯಲ್ಲಿ ಬಿದ್ದಿದ್ದಿ ತು. ಬೇಗಂ ಸಾಹೆಳಿ 
ಬಳು ಏಕಾಂಗಿಯಾಗಿ. ಆ ಚಂದ್ರಿಕಾನಿತಾನದಲ್ಲಿ ಯಾರನ್ನೋ ನಿರೀಕ್ಷಿಸು 
ತ್ತಿ ದ್ದ ಳು. 

ಅಫಜಲ್‌' ಖಾನನು ಸತ ಬಂದುಚೀಗಂ ಸಾಹೇಬಳಿಗೆ ಸಲಾಂ 
ಮಾಡಿದ. 

ಆ ಚೆಂದ್ರಶಾಲೆಯು ಅಮೃ ತ ಶಿಲೆಗಳಿಂದ ಕಟ್ಟಿ ಲ್ಪಟ್ಟಿತ್ತು. doit 
ಬಿದ್ದು ಸ್ರೀರತಟಾಕದಂತೆ ನೋಭಿಸುತ್ತಿ ತ್ತು. ಚಂದ್ರೆಶಾಲೆಯ ಬಲಪಾತ್ರ್ವ ೯ದಲ್ಲಿ 
ಇದ್ದ HE ತಶಿಲಾ ಫಲಕದ ಮೇಲೆ ಜೀಗೆಂ ಇ ಕಾಲು “ಎಲೆ 
ಕಾಲು ಹಾಕಿಕೊಂಡು ಕುಳಿತಿದ್ದಳು. ಅವಳ ಪಾದಗಳು ಯಾವುಜೋ 
, ಸಂಗೀತದ ಛಾಯೆಗೆ ತಾಳ ಹಾಕುತ್ತಿರುವಂತೆ ಕುಣಿಯುತ್ತಿದ್ದ ವು. 

ಅಫಜಲ್‌ ಖಾನನು ಸಮಾಸದಲ್ಲಿ ಬಂದು ನಿಂತುಕೊಂಡ. ಅವನು 
ಹಾಲಿನ ನೊರೆಯಂತೆ ಶೋಭಿಸುತ್ತಿ ದ್ಧ ರೇಷಿಮೆಯ ಅಂಗರೇಖನ್ನು ತೊಟ್ಟ 
ದ ನು. ತಲೆಯ ಮೇಲೆ ಟರ್ಕೀ ದೇಶದ ಖುಲಾವಿಯನ್ನು: ಧರಿಸಿದ್ದ. 
ಖುಲಾವಿಯ ಮೇಲೆ ನೇತಾಡುತ್ತಿ ದ್ದ ಜರಿಗೆಯ ಷರಪೇಷು 'ಔಳದಿಂಗಳಿನ 
ಕಾ*ಾಕಿಯಲ್ಲಿ ಥಳಥಳಿಸುತ್ತಿ ದ್ದಿತು. 


೧೬೬ ಛತ್ರಪತಿ ಶಿವಾಜಿ 


ಬೇಗಂ ಸಾಹೇಬಳು-“ಅಫೆಜಲ್‌' ಖಾನ್‌, ನಿನ್ನ ಹಠವೇ ಗೆದ್ದಂತಾ 
ಯಿತು. : ವಜೀರನು ಈ ದಿನ ಬಂದು ದೆರ್ಬಾರಿಗಳೆಲ್ಲರೂ ನನ್ನನ್ನೇ ಸುಲ್ತಾನಿ 
ಯಾಗಬೇಕೆಂದು ಪ್ರಾರ್ಥಿಸುತ್ತಾರೆಂದು ಹೇಳಿದ” ಎಂದು ಹೇಳಿ ನಕ್ಕಳು. 

ಖಾನನು ಕಿರುನಗುವನ್ನು ನಕ್ಕು “ಬೇಗಂ ಸಾಹೇಬರು ಏನು ಅಸ್ಪಣೆ 
ಕೊಡೋಣಾಯಿತೋ” ಎಂದು "ವ್ಯಂಗ್ಯ ₹ಕ್ಮಿಯಿಂದ ಕೇಳಿದ. 

“ನಿನ್ನ ಇಷ್ಟದಂತೆ ನನ್ನ ಗರ್‌ cil ಎಂದು ತಲೆ 
ಎತ್ತಿ ನಗುತ್ತಾ ಹೇಯ 

ಖಾನನು ಆ ಚಂದ್ರಬಿಂಬಕ್ಕೆ ಎದುರಾಗಿ ಎತ್ತಿದ ಆ ಬೇಗಂ ಸಾಹೇಬಳ 
ಮುಖವನ್ನು ಎರಡು ಹಸ್ತ ಗಳಿಂದಲೂ ಹಿಡಿದುಕೊಂಡು  “ಷಾಹಿಜಾ, `ನನ್ನ 
ಮಾತೇ? ನೀನು ಸುಲ್ಮಾ ನಿಯಾಗುವುದಕ್ಕೇ ಹುಟ್ಟಿದವಳು” ಎಂದು: ಹೇಳಿ 
ಅವಳ ಕಪೋಲಗಳನ್ನು ಚುಂಬಿಸಿದ. | 


ಷಾಹೀಬಳು 4-4 ಕೆ ಗಳನ್ನು ಕಿತ್ತು ಹಾಕಿ ಸೆಳೆದು ಆಸನದ. ಮೇಲೆ 
ಕುಳ್ಳಿರಿಸಿದಳು, 


“ರಾ, ಈಗ ಹೇಳು ನೀನು ಯಾತಕ್ಕಾಗಿ ನನ್ನನ್ನೇ ಸುಲ್ತಾನಿಯಾಗ 
ಬೇಕೆಂದು ಹಠ ತೊಟ್ಟೆ 1 ನಿಜವನ್ನು ಹೇಳು ಆ ಮುದ್ದು ಬಾಲಕ ಷಾ 
ಸಿಕಂದರ್‌ನು`ಸುಲ್ಲಾ ಸೆನಾಗಿದ ರೆ ನಮ್ಮ ಸುಖಕ್ಕೆ ಅಡ್ಡಿ ಯಾಗುತ್ತಿ ದ ನೇ?” 

ಖಾನನ ಬಲತೋಳು ನಾಹೀಬಳ ಕಂಠವನ್ನು ಸುತ್ತು ಗಟ್ಟಿ ತ್ತು. 

“ಷಾಹಿಬಾ, ನಿನ್ನ ಅನುಗ್ರಹವಿರುವನರೆಗೆ ನಮೆ ಸುಖಕ್ಕೆ ಆತಂತನೆಲ್ಲಿ 
ಬಂತು? ಹುಡುಗನ ಹೆಸರಿನಲ್ಲಿ ರಾಜ್ಯ ಭಾರ ನಡೆ KER ಬಲುಕಷ್ಟ. ರಾಜ್ಯದ 
ಭದ್ರತೆಯಿರುವುದಿಲ್ಲ. ನಮ್ಮ ರಾಜ್ಯದ ಮೇಲೆ. ಬಾದಷಹ ಔರಂಗಸೇಬನು 
ಗ ಯುದ್ದದ ಜೆ ಯುದ್ಧ ಗಳು ಕಾದು ಥಿಂತಿವೆ. ನಿನ್ನ 
ಆಜ್ಞೆ ಯಾದರೆ ಹ ಸಲಾ ನಿಯ ಹೆಮ್ಮೆಗಾಗಿ ಪ್ರಾಣಗಳನ್ನು ಪಣವಾಗಿಟ್ಟು 
ಯುದ ಮಾಡುವ ಹುಮ್ಮಸ್ಸು ನಮಗೆ ಬರುತ್ತದೆ. ಬಾಲಕನಿಗಾಗಿ. ನಾನ್ನು | 
ಹೆಣಗುವೆವೇ? ನಿನ್ನ ಕಟಾಕ್ಷದ ಸೂತ್ರದಿಂದ ಜಯಲ ನಾನು $8 
ತ್ತೇನೆ. ನೀನು SR ಶಕ್ತಿ. ದ ರಿಂದಲೇ ನಿನಗೆ ಸಟ್ಟ ಕಟ್ಟ ಬೇಕೆಂದು 
ನಾನು ಹಠ ತೊಟ್ಟಿ. ಐಶ ರ್ಮ ಭೋಗಗಳು ನಿನಗೆ ಜೀಕಾದ್ನ ವೆ 
ಭೋಗಲಾಲಸೆಗಳಲ್ಲಿಯೇ ಮಗ [ರಾಗಿದ್ದರೆ ನಮ್ಮ ಪರಾಕ್ರಮಕ್ಕೆ ಕರಿಯನು? 


'ಭತ್ರಪತಿ ಶಿವಾಜಿ ೧೬೭ 


ನಾವು ಸಂಪಾದಿಸಿರುವ ಖ್ಯಾತಿಗೆ ಗೌರವವೇನು: ಉಳಿಯುತ್ತದೆ? ಇದೆಲ್ಲಾ 
ಮುಖ್ಯವಲ್ಲ. ರಣಸ್ಷೇತ್ರದಲ್ಲಿ ನಮಗೆ ಶಕ್ತಿ ಉತ್ಸಾಹಗಳನ್ನು ಕೊಡುವ 
ದೇವತೆ ನೀನು. ಈ ದೇವತೆಯನ್ನು ಆರಾಧಿಸುವುದಕ್ಕಾಗಿಯೇ ನೀನು 
ಸುಲ್ಲಾನಿಯಾಗಬೇಕು” ಎಂದು ಹೇಳಿ ಬೇಗಂ ಸಾಹೇಬಳನ್ನು ಆಲಂಗಿ 
ಸಿದನು. 

ಬೇಗಂ ಸಾಹೇಬಳು ಆಲಿಂಗನದಿಂದ ಬಿಡಿಸಿಕೊಂಡುಪರಿಚಾರಿಕೆಯನ್ನು 
ಕರೆದಳು. ಪರಿಜಾರಿಕೆಯು ಚಿನ್ನದ ಲೋಟಿಗಳನ್ನೂ ಮಧುಪಾತ್ರೆಯನ್ನ್ಕೂ 
ತಂದಿಟ್ಟ ಳು, ಆ ಪಾತ್ರೆಗಳಲ್ಲಿ ಮಧುವು ಸ್ವರ್ಣವರ್ಣದಿಂದಲೇ ರಂಜಿಸು 
ಕ್ರಿದ್ಧ ಸ ಆ ಪ್ರಣಯಿಗಳು ಆ ಚಿನ್ನ ದ ಚಷಕಗಳಲ್ಲಿ ಮದ್ಯ ವನ್ನು ಕಂಡಾಗ 
ಗ ಜಿಂ ಆ ಮದ ವು ನಾಗ ಕುಣಿಯುತ್ತ ರುನಂತೆ ಬ 
ಹಿತ 

' ಪರಿಚಾರಿಕೆಯು ದೂರ ಸರಿದು ಹೊರಟು ಹೋದಳು. 

ಷಾಹಿಬಾಳು ಮಧುಪ್ವಾತ್ರೆಯನ್ನು ಎತ್ತಿ ಖಾನನಿಗೆ ಮಧುವನ್ನು 
ಅರ್ಪಿಸಿದಳು. | 

ಖಾನನು ಕೊಂಚ ಕೊಂಚ ಪಾನ ಮಾಡಿ ಅದೇ ಮಧುಸ್ಯಾತ್ರೆಯನ್ನು 
ಗೆ ತೆಗೆದುಕೊಂಡು ಷಾಹಿಬಳ ತುಟಿಯ ಮುಂದೆ ಹಿಡಿದನು. ಆ ಮಧು 
ಪ್ರಾತೆಯಲ್ಲಿ ಕೆಂದುಟಿಗಳು ಪ್ರತಿಬಿಂಬಿಸಿದವು. ಸ 

ಷಾಹಿಬಳು ನಾಚುತ್ತಾ, ಹಿಂಜರಿಯುತಾ ಸ್ತ ಲ್ಪಸ್ಪ ಲ್ಪವಾಗಿ ಮಧುಪಾನ 
ಮಾಡಿದಳು. ಕಣ್ಣುಗಳು ಅರಳಿದವು. ಆಪ್ರ ಣಯಿಗಳಿಬ್ಬ ರೂ ಮಧುಪಾನಾ 
ಸಕ್ತರಾಗಿ ಸ್ವ ಸ್ವರ್ಗಲೋಕದ ಆನಂದನನ್ನು ಅನುಭವಿಸುತ್ತ. ದುನಂತೆ ಭಾವಿಸಿ 
ಕೊಳ್ಳು ಶ್ರಿ ದ ರು. 

.. ಅವರ ವಿಲಾಸಗಳಲ್ಲಿ ಆ ರಾತ್ರಿಯು ಹೇಗೆ ಕಳೆಯಿತೋ ಅವರಿಗೆ ಅರಿ 
ವಾಗಲಿಲ್ಲ. ಬಿಡುವಿಲ್ಲದ ಚಂದ್ರಿಕೆಗೂ ತಾನು ಕಲೆಗುಂದುತ್ತಿರುವುದು ಬೋಧೆ 
ಯಾಗಲಿಲ್ಲವೆಂದು ಕಾಣುತ್ತದೆ. ಪ್ರಣಯಿಗಳು ಎಚ್ಚರಗೊಳ್ಳುವಾಗ ಆಗರು 
ಧೂಪಗಳಿಂದ : ಮಲಿನವಾಗಿದ್ದ ಶಯ್ಯಾಗೃಹದಲ್ಲಿ ಹೆಂಸತೂಲಿಕಾತಲ್ಪದಲ್ಲಿ 
ಅಸ್ತ ವ್ಯಸ್ತ ವಾಗಿ ಬಿದ್ದಿದ್ದರು. | | 


ಕೈ 


೧೬೮ ಭತ್ರಪತಿ ಶಿವಾಜಿ 


ಎಚ್ಚೆತ್ತು ಒಬ್ಬರ ಮುಖನನ್ನೊಬ್ಬರು ನೋಡಿ ಇಬ್ಬರೂ ನಾಚಿ 
ಕೊಂಡರು. 


೧ತ್ಳಿ 


ಬೆಳಕು ಹರಿಯುತ್ತ ಲೇ... ಬೇಗಂ ಸಾಹೇಬಳಿಗೆ ಪ್ರಪಂಚವೆಲ್ಲವೂ 
ಹೊಸದಾಗಿ ಕಾಣುತ್ತಿ ರುವಂತೆ ಬೋಡ್ಲೆಯಾಗುತ್ತಿದ್ದಿ ದ್ದಿತು. ಅಸ್ಟೇ ಅಲ್ಲ, 
ತಾನೇ ಹೊಸ ಬಳಾಗಿರುವಂತೆ ಅವಳು ಭಾವಿಸುತ್ತಿ ದ್ದ ಕ ಎಂಥಾ ನಿರೀಹೆ 
ಸತ್ಸು ರುಷರು ಅವಳ ಮುಖವನ್ನು ನೋಡಿದರೂ : ಸಸ ಲಂಕ ಪವಿತ್ರ ಶಾಂತಿ 
ಎ ಆ ಬೇಗಂ bee Hh: ಊೋಭಿಸುತ್ತಿದ್ದಾ ಕಂದು ಹೇಳುತ್ತಿದ್ದರು. 
ಪ್ರಮಾಣಮಾಡಿ ಹೇಳುತ್ತಿದ್ದರು. 

ಅದು ಆ ಬೇಗಂ ಸಾಹೇಬಳ ಮುಖ್ಯಪುಣ್ಯ. 

ಮಂತ್ರವಾದಿ ಹಸೀಂ ಊಲೂನಿಯುಃ ಅರಮನೆಗೆ ಬಂದು ಬೇಗಂ 
ಸಾಹೇಬಳ ಭೇಟಿಯಾಗಜೇಕೆಂದು ದರೋಗರಿಗೆ ತಿಳಿಸಿದನು. 

ದರೋಗನು ಲಗುಬಗೆಯಿಂದ ಅಂತಃಪುರಕ್ಕೆ ಹೋಗಿ “ಮಂತ್ರ 
ವಾದಿಯಾು ಬಂದಿದ್ದಾನೆ. ತಕ್ಷಣ ಬೇಗಂ ಸಾಹೇಬರ ಭೇಟಿಯನ್ನು 
ಅಸೇಕ್ಷಿಸುತ್ತಾನೆ” ಎಂದು ಹೇಳಿ ಕಳುಹಿಸಿದ. | 

ಬೇಗಂ ಸಾಹೇಬಳಿಗೆ ಜೂ "ಈ ಮಂತ್ರವಾದಿಯು 
ಯಾನಾಗಲೂ ನ ನಮ್ಮ ಮೇಲೆ ಕೃಪೆ ಪು ಮಾಡುತ್ತಾನೆ ನೆ. ಸಂದಿಗ್ಧ ಸಮಯ 
ಗಳಲ್ಲಿ ಬಂದು ದಾರಿ ತೋರಿಸುತ್ತಾನೆ ನೆ. ಅದು “ಅದಿಲ್‌ಷಾಬಯು ಪುಣ್ಯ » 
ela ತನ್ನ ಅಂತಃಪ ಶ್ರ ಜಮಾದಾರನಾದ ಇಮಾಂನನ್ನು ಬೆ 
ಪುರಜೊಳಗೆ ಮಂತ್ರವಾದಿಯನು ಕರೆತರುವಂತೆ ಕಕ್ಕ 

SRE ದನನ ಪತ್ತಲವನ್ನು ಧರಿಸಿಕೊಂಡು ಮಂತ್ರ 


ವಾದಿಯ ದರ್ಶ ನಕ್ಕೆ ಸಿದ್ಧಳಾದಳು. 
2 ಸ 


ಛತ್ರಪತಿ ಶಿನಾಜಿ | ೧೬೯ 


ಜಮಾದಾರ್‌ ಇಮಾಂನು ಮಂತ್ರ ಮಾದಿಯನ್ನುು ಕಂಡು ಮರ್ಯಾದೆ 
ಯಿಂದ ಸಲಾಂಮಾಡಿ “ಬೇಗಂ ಸಾಡೇ ತಮ್ಮ ಬ ನಕ್ಳ್ಯಾಗಿ ಸಿದ್ಧ ರಾಗಿ 
ನಿರೀಕ್ಷಿಸುಕ್ತಿದ್ದಾ ರೆ” ಎಂದು ವಿನಯದಿಂದ ಅರಿಕೆ ಮಾಡಿದನು. 

ಮಂತ್ರ ನಾದಿಯು ಇಮಾಂನ ಹಿಂದೆ ಹಿಂದೆ : ಅಂತಃಪುರವನ್ನು ಪಿ ಪ್ರವೇಶ 
ಮಾಡಿದ. | 

ಅಂತಃಪುರದ ರಂಗಮಹಲಿನಲ್ಲಿ ಅಣಿನಾಡಬ್ಬಟ್ಟಿದ್ದ ಆಸನವನ್ನು 
ತೋರಿಸಿ “ಇಲ್ಲಿ.ಪದಾರಿಸಬೇಕು” ಎಂದು ಇಮಾಂನು ಹೇಳಿದನು. 

ಮಂತ್ರವಾದಿಯು ಕೈಯಲ್ಲಿದ್ದ ಮಂತ್ರದಂಡನನ್ನು ಆ ಆಸನದ ಮೇಲಿಟ್ಟು 

ತಾನೂ ಕುಳಿತುಕೊಂಡ: 

ಅಂತಃಪುರದೊಳಗಿನಿಂದ ಬೇಗಂ ಸಾಹೇಬಳು ಶಲೆ ತಗ್ಗಿಸಿಕೊಂಡು 
ನಡೆದು ಬಂದು ಮಂತ್ರವಾದಿಗೆ ಅಭಿವಾದನ ಮಾಡಿದಳು. 

ಅನಂತರ ಕೈಮುಗಿದು “ಮಂತ್ರವಾದಿಗಳು ದಯಮಾಡಿಸಿ, ದರ್ಶನ 
ಕೊಟ್ಟಿದ್ದು ನಮ್ಮ ಭಾಗ್ಯ. ಬಾಸು ರಾಜಭವನವು ಕತ್ತಲಾಗಿ 
ಹೋಗಿದೆ. ತಮ್ಮ ಅನುಗ್ರಹದಿಂದ ಬೆಳಗಬೇಕು” ಎಂದು ಕ್ಸ ಮುಗಿದಳು. 

ಮಂತ್ರವಾದಿಯು ಎರಡು ರ ಎಕ್ತಿ ನ “ರಾಜ 
ಮಾತೆ, ಕುಳಿತುಕೋ. ದೇವರ ಅಪ್ಪ ಕೈ ಣೆಯಂತೆ ಎರಡು ಮಾತುಗಳನ್ನು 
ಹೇಳಿಹೋಗಲು ಬಂದಿದ್ದೇನೆ. ಹೇಳುವುದೂ ನಮ ಕರ್ತವ್ಯ, 
ಬಿಡುವುದೂ ನಿಮ್ಮ ಇಷ್ಟ. ಫಲಾಫಲಗಳನ್ನು me eek ನೀವು” 
ಎಂದು ಹೇಳಿ ಧ್ಯಾನಾಸಕ್ತ ನಾಗಿ ಕುಳಿತ. 

ಬೇಗಂ ಸಾಬಳೆ ತಲೆತಗ್ಗಿ ಸಿಕೊಂಡು ವಿನಮ್ರಳಾಗಿ 
ಕುಳಿತುಕೊಂಡಳು, ಸ್ವಲ್ಪ ಹೊತ್ತಾದ ನಂತರ. ಉಲೂಮಿಯು ಕಣ್ಣು 
ತೆರೆದನು. | 
ಬೇಗೆಂಳು ಅವನ ಕಣ್ಣು ಗಳನ್ನೇ ನೋಡುತ್ತಾ ಬಾಯಿನಲ್ಲಿ ಏನು 
ಮಾತು ಹೊರಡುವುದೋ ಎಂದು ನಿರೀಕ್ಷಿಸುತ್ತಿದ್ದಳು. 

ಮತ್ರ ವಾದಿಯು “ಬೇಗ 'ಸಾಹೇರ್ಜ್‌ ಸುಲ ಸಾ ನರು ದೇವರ ರಾಜ್ಯಕ್ಕೆ 
ಸೇರಿಕೊಂಡರು. ನೀನು ಸುಲ್ತಾನನ ಮಹಾರಾಣಿ, ರಾಜಮಾತೆ. ಈ 
ಐಶ್ವರ್ಯ ಭೋಗಗಳೆಲ್ಲವೂ ನನ್ನ ಇಚ್ಛೆ ಗೆ: ಅನುಗುಣವಾಗಿ ಕಾದಿವೆ. 


ನಿ 
೧೭೦ | ಛತ್ರಪತಿ ಶಿವಾಜಿ 


"ದರಬಾರಿನ ಉನ್ನ ತಾಧಿಕಾರಿಗಳು ಸೇನಾಧಿಪತಿಗಳು ನಿನಗೆ ಸುಲ್ಲಾನೀ ಪಟ್ಟ 
ವನ್ನು ಕಟ್ಟ ಬೇಕೆಂದು ಹವಣಿಸಿದ್ದಾರೆ, ಹಾತೊರೆಯುತ್ತಿದ್ದಾರೆ | ಮು 
ದೇವರ ಇಸ್ಪಕ್ಸೆ ವಿರೋಧವಾಗಿದೆ. ಹಾಗೆ ಮಾಡಿದರೆ ರಾಜ್ಯಕ್ಕೂ,ನಿಮಗೂ 
'ಭಯಂಕರವಾದ ಕೇಡುಂಬಾಗುತ್ತದೆ.: .ಯುವರಾಜ ಸಿಕಂದರನಿಗೆ ಪಟ್ಟಿ 
ಕಟ್ಟುವುದು ಸೂಕ್ತ ಮತ್ತು ಸಂಸ್ರ್ರದಾಯಬದ್ಧ ವಾಗಿದೆ. ಅದೇ ದೇವರಿಗೆ 
ಸಂತೋಷವಾಗುವ ಮಾರ್ಗ. ``ಯುವರಾಜನಿಗೆ ಸಟ್ಟ್ರಾಭಿಷೇಕ ಮಾಡಿರಿ, 
ಅಧಿಕಾರಿಗಳು ' ತಮ್ಮ ತಮ್ಮ ಅಧಿಕಾರಗಳನ್ನು : ಧರ್ಮದಿಂದ ಪಾಲಿಸಲಿ. 
ನೀನು ಇತ್ತ ಯುವಠಾಜ್ಕ ಅತ್ತ ದೆಸಬಾರಿನ ಅಧಿಕಾರ ವರ್ಗ ಇವೆರಡರ 
ಮೇಲೆಯೂ ಅಧಿಷ್ಠಾತ್ರಿಯ ಗಿ ಸಿಂಹಾಸನದ *ಸೇವೆಮಾಡು.- : ನಿನಗೆ 
ಶ್ರೇಯಸ್ಸಾಗುವುದು. ರಾಜ್ಯಕ್ಕೆ: ಸ್ನೇವಾನಾ ಗಾವುದ: ಇದು ದೇವರ ಆಜ್ಞೆ” 
ಎಂದು ಹೇಳಿ ಎದ್ದು ಇಹ; ಆ! ; 
"`` ಜೇಗಂಸಾ ಚ| ಮರು ಮಾತನಾಡದೇ “ತಮ್ಮ ಆಜೆ ಯನ್ನು ಪರಿ 
'ಫಾಲಿಸುತೆ ತ್ರೇನೆ”' ಎಂದು ಹೇಳಿ ಅಭಿವಾದನ ಮಾಡಿದಳು. 

ಮೆಂತ್ರವಾದಿಯು ಅರಮನೆಯಿಂದ ಹೊರಟು ಯಾರ ಕಣ್ಣಿ ಗೂಕಾಣದೆಿ 
ಮಾಯವಾದನು. 

ಬೇಗಂ ಸಾಹೇಬಳು ವಜೀರನನೂ ಅಧಿಕಾರಿಗಳನ್ನೂ ಮುಖ್ಯ ಮುಖ್ಯ 
ಸೇನಾಧಿಸತಿಗಳನ್ನೂ ದರಬಾರಿನ ಖಾಜೀ ಸಾಹೇಬರನ್ನೂ “ಅರಮನೆಗೆ ಭಯ್ಯ 
ಸೇರಬೇಕೆಂದು: ಜೊ ಆಜ್ಞೆಯನ್ನು ಕಳುಹಿ ಸಿಕೊಟ್ಟಿ ಳು. 
| ದರಬಾರಿಗಳೆಲ್ಲರೂ ಅಂತ:ಪ್ರರದ3ಂಗ ಮಹಲಿನಲ್ಲಿ ತಮ  ತಮ್ಮಸ ನ 
ಮಾನಗಳಿಗೆ ಅನುಗುಣವಾಗಿ ಆಸನಗಳನ್ನು ಅಲಂಕರಿಸಿದ್ದ ರು. 


ಬೇಗಂ ಸ ಸಾಹೇಬಳು ಅಂತಃ ಪುರದ ಒಳಗಿನಿಂದ ಷಾ ಸಿಕಂದರ್‌ನನ್ನು 

ಸ್ಟ್ರಾಭರಣಗಳಿಂದ ಅಲಂಕರಿಸಿ ರಂಗಮಹಲಿಗ್ಗೆ ಅವನನ್ನು ಕೈ ಹಿಡಿದು ಕಕ 
ನಾ ಗ 

ದರಬಾರಿಗಳೆಲ್ಲರೂ ಎದ್ದು ನಿಂತು ಧಡ ತಿಯ ಪ್ರಕಾರ ಜೀಗೂಸಾಪೇಬ | 
ಳಿಗೆ ಮುಜುರೆ ಮಾಡಿದರು. “ಎಲ್ಲರೂ ಅವರವರ ಆಸನಗಳಲ್ಲಿ ಕುಳಿತು 
ಕೊಂಡರು. ತನಗಾಗಿ: ಸಜ್ಜು ಗೊಳಿಸಿದ್ದ ದಿವಾ ಸನದ ಮೇಲೆ ಬೇಗಂ. 


ಛತ್ರಸತಿ ಶಿವಾಜಿ Wr ; ೧೭೧ 


ಸಾಹೇಬಳು ಸಾ ಸಿಕಂದರನನ್ನು ಎಕ್ಕಿಕೂಡಿಸಿ, ಪಕ್ಕದಲ್ಲಿ ನಿಂತುಕೊಂಡು 
ಮಾತನಾಡಲಾರಂಭಿಸಿದಳು. | | 
“ಈ ದರಬಾರಿನಲ್ಲಿ ನಮ್ಮ ಆದಿಲ್‌ಸಾಹಿಯ ಉನ್ನತಾಧಿಕಾರಿಗಳೂ 

ಪ್ರಖ್ಯಾತರಾದ ಸೇನಾಧಿಸಶಿಗಳೂ ಮಿತ್ರಸಮಾನರಾದ ವೃದ್ಧ ಶ್ರೀಮಂತರೂ 
ದೇವರ ರಾಜ್ಯದ ಭಕ್ತರಾದ ಖಾಜೀ ಸಾಹೇಬರೂ ದಯಮಾಡಿಸಿದ್ದೀರಿ. 
ಎಲ್ಲರಿಗಿಂತಲೂ ಆದಿಲ್‌ಷಾಹೀ ಸಿಂಹಾಸನವು ದೊಡ್ಡದು, ಮತ್ತು ಸನಿತ್ರ 
ವಾದುದು. ಈ ಪ್ರಾತಃಕಾಲ ಮಂತ್ರವಾದಿ ಉಲೂಮಿಸಾಹೇಬನು ದರ್ಶನ 
ವಿತ್ತು » “ದೇವರ ಆಜ್ಞೆ ಯಾಗಿದೆ, ಷಾ ಸಿಕಂದರನಿಗೆ ಪಟ್ಟಿ ಕಟ್ಟ ಬೇಕು. 
ab ಸೇನಾಧಿಪತಿಗಳು ಯುವರಾಜರು ಪಾ; ಸ್ತ ತನೆ (ರಾಗುವವ 
ರೆಗೆ ಯುವರಾಜರನ್ನು ಗೌರವದಿಂದ ಕಾಪಾಡಬೇಕು” ತೌಡು ಅಜ್ಜಿ ಮಾಡಿ 
ದರು. . ಅವರ sk ದೈವವಾಣಿಗೆ ಸ ಸಮಾನವಾದದ್ದು. ಅದು ಎಷ್ಟೋ 
ಬಾರಿ ನಮ್ಮ ನಿಮ್ಮ ಅನುಭವದಲ್ಲಿ ಬಂದಿದೆ, ನಾವೆಲ್ಲರೂ ಅವರ ಆಜ್ಞ ಯನ್ನು 
ಸಂತೋಷದಿಂದ ಪರಿಪಾಲಿಸಚೇಕು. ಈ ಬಾಲಕ I ಷಾ 
ಸಿಕಂದರನನ್ನು ನಿಮ್ಮ ಗಳಿಗೆ ಒಪ್ಪಿ ಸಿದೆ ನೆ. ರಾಜಮಾತೆಯ ಕರ್ತವ್ಯವು 
ಇಷ್ಟೇ? ಎಂದು ಹೇಳಿ ಅದರಡಿ ಕ್ಸ ಜೋಡಿಸಿ ವಂದನೆಯನ್ನು 
ಅರ್ಪಿಸಿದಳು. 

ಎಲ್ಲರೂ ಅವಾಕ್ಕಾದರು. ಇತಿಕರ್ತವ್ಯತಾ ಮೂಡರಾಗಿ ಸ್ತಂಭಿತರಾಗಿ 
ತಲೆ ತಗ್ಗಿಸಿ ಕುಳಿತುಕೊಂಡರು. 
| ಖಾಜಿ ಸಾಹೇಬರೆದ್ದು “ಮಂತ್ರವಾದಿಗಳ ಮಾತು ನಿಜವಾಗಿಯೂ 
ದೇವರ ಅಜ್ಜಿಗೆ ಸಮಾನವಾದದ್ದು. ಅದು ಶಾಸ್ತ್ರ ಸಂಪ್ರದಾಯಗಳಿಗೂ 
ಅನುಗುಣವಾಗಿದೆ. ನಾವೆಲ್ಲರೂ ತಿ ಕ್ರಿಕರಣ ಹರಾ, ಆ ಮಾತನ್ನು 
"ಪಾಲಿಸುವುದು ನಮ್ಮ ಧರ್ಮ? ಸಃ ಹೇಳಿದರು. 

ಚ್‌ ದ್ಧ ಶ್ರಿ ಶಿ ತತ ॥ “ಸರಿ, ಸರಿ” ಎಂದು ಹೇಳಿದರು. 

ವಜೀರ ಸಿದ್ದೀಮಸೂದನು ಎದ್ರು ನಿಂತು ಬೇಗಂ ಸಾಹೇಬಳಿಗೆ ವಂದಿಸಿ 
ದರ್ಬಾರಿಗಳಿಗೆ ಅಭಿವಾದನ ಮಾಡಿ ಹೇಳಿದನು | 

" “ನನ್ನ ಹೊಣೆಗಾರಿಕೆಯು ಬಹಳವಾಗಿದೆ. : ನಿಮ್ಮೆ ಲ್ಲ ರ ಅಚ್ಚೆ ಯಂತೆ 
ನಡೆಯುವವನು ನಾನು, ನನಗೆ ಈ ದೊಡ್ಡ ಅಧಿಕಾರವನ್ಲಿರ ಬೇಕೆಂಬ 


ಆದಿಲ್‌ ಷಾಹಿಯೆ ದರ್ಬಾರಿಗಳೆಲ್ಲರೂ ಅನುಗ್ರಹಿಸಿ 
ದರೆ ನಾನು ಈ ವಜೇರನ ಅಧಿಕಾರ ದಂಡವನ್ನು ಸರಿಗ್ರ ಜಸಿ ಸೇವೆ ಮಾಡು 
ತ್ತೇನೆ. ಷಾ ಕ ಜಹಗೀರಿಗೆ ಹೊಂ; ಉಳಿವ ಕಾಲವನ 
ಪ್ರಾರ್ಥನೆಯಲ್ಲಿ ಕಳೆಯುತ್ತೆ ನೆ 

ಸೇನಾಧಿಸತಿಗಳು ಯ ಯಾರೊಬ್ಬರೂ ತುಟ ಪಿಟಿಕ್‌ ಎನ್ನಲಿಲ್ಲ. 

ಬೇಗಂ ಸಾಹೇಬಳು ಒಂದು ಬಾರಿ ಎನ್ಲರ ಮುಖವನ್ನೂ ನೋಡಿದಳು. 
ಏನೂ ಸ್ತ್ರ ತು ತ್ರ ರವಿಲ್ಲ. 

“ವತಿ ರಕ, ನಿನ್ಮು ರಾಜಭಕ್ತಿ ಸರಾಕ್ರಮಗಳನ್ನು ಮೆಚ್ಚಿ ಸುಲ್ತಾನರ 
ಯ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಯುವರಾಜ ಹಾ ಸಿಕಂದರನು 

ನ್ವ ನಯಸ್ಕನಾಗಿ ರಾಜ್ಯಾ ಡಳಿತದ ಸಂಪೂರ್ಣ ಭಾರವನ್ನು ನಿರ್ವಹಿಸಲು 
ಹ ಸುಲ್ರಾ ನರಿಂದೆ ದತ್ತವಾದ ನಿಮ್ಮ ಅಧಿಕಾರವು ಅಚ್ಚೆ ಳಿ 
ಯದೇ ನಡೆಯಬೇಕು” ಎಂದು “ರತು 

ದರ್ಬಾರಿಗಳು ಏತವಾಕ್ಯ ಕೆಯಿಂದ “ತಥಾಸ್ತು” ಎಂದರು. 

ಂತಃಪುರದ ರಂಗಮಹೆರಿನ ಅಂತರಂಗ ದರಬಾರು ಭರಖಾಸ್ತಾಯಿತು 

ಸ ರಿಗಳೆಲ್ಲರೂ ತಮ್ಮ ತನ್ಮು ಫಿವಾಸಸಾ ನಗಳಿಗೆ ತೆರಳಿದರು. 

ಸ್ಯ ವಾರದೆ ಇಳಗಾಗಿ ಸಿಕಂದರವ ಸಟ್ಟು ಭಿಷೇಕ ಸಿಂಹಾಸನಾ 
ರೋಹಣದ ಏರ್ಪಾಡುಗಳು ಸಿದ್ಧ ವಾದವು. ಖಾಜಿಗಳು ಗೊತ್ತುಮಾಡಿದ್ದ 
ಶುಭಮುಹೂರ್ತದಲ್ಲಿ ದರ್ಬಾರಿನಲ್ಲಿ ಪಟ್ಟಾಭಿಷೇಕ ನಡೆಯುವ ಏರ್ಪಾಡಾ 
ಗಿತ್ತು. : ಗೋಲ್ಕೊಂಡದ ಸುಲ್ತಾನರಿಗೂ ನಾನಾ ಪ್ರಾಂತ್ಯಗಳ ಅಧಿಕಾರಿ 
ಗಳಿಗೂ ಆಹ್ವಾನ ಪತ್ರಗಳು ಸಂಪ್ರದಾಯದಂತೆ ಕಳುಹಿಸಲ್ಪಟ್ಟಿದ್ದುವು. 
ಶಿವಾಜಿಗೂ ಶ್ರೀಮಂತ ರಾಜರಿಗೆ ಕಳುಹಿಸಲ್ಪಡುವಂತೆ ಆಹ್ವಾನ ಪತ್ರವು 
ಕಳುಸಿಸಲ್ಪ ಟ್ಟ ತ್ತು. ಆ ಶುಭದಿನ ಪ್ರಾತಃಕಾಲದಲ್ಲಿ ಬಿಜಾಪುರದಅರಮನೆಯ 


ಸ್ಯ 


ದರ್ಬಾರು ಇತ ದಿಂದ ನೆರೆದಿತ್ತು. ಶ್ರೀಮಂತರೂ ಸಾವಂತರೂ ಉನ್ನ್ನ 
ಶಸಧಿಕಾರಿಗಳೂ, ್ರಂತಾಧಿಕಾರಿಗಳೂ, ರಾಜಧಾನಿಯ ಪ್ರಮುಖ ಸಾಹು 
ಕಂತ ಫಕಿಂಸ ರು, ಪಟ್ಟದಾನೆಯ ಮೇಲೆ ದಾರಿ 


ನನ್ನು ಕೂಡಿಸಿ ನಗರ ರದಸ್ಲಿಲ್ಲಾ ಅದ್ಭುತವಾದ ಮೆರವಣಿ ಗೆಯನ್ನು 
ಅರಮನಗೆ ಕರೆತಂದರು. ವಾದ್ಯಘೋಷಗಳು ದಿಕ್ತಟಗಳನ್ನೂ ಮ 


ಳಂನಕ್ತಿ ಫೇ 162 ಸ, 


ಛತ್ರಪತಿ ಶಿವಾಜಿ ಗಿ೬೩ 


ಅಧಿಕಾರಿಗಳು, ಈಗೆ ಎಲ್ಲ ಕಾರ್ಯಗಳೂ ನಿಮ್ಮ ಮೇಲೆ ಅವಲಂಬಿಸಿವೆ, . 
ನಾವು ಮೊದಲು ನಿಮ್ಮ ನ್ನು ಗೌರವಿಸುವುದೇ ನಮ್ಮ ಕರ್ತವ್ಯ. ಕುಳಿತು 
ಕೊಳ್ಳಿ ರಿ” ಎಂದು ಹೇಳಿದಳು. 

"ಜೀರ ನುತ್ತೊ ಮ್ಮ ಸಲಾಂ ಮಾಡಿ ಆಸನದ ಮೇಲೆ ಕುಳಿತು 
ಕೊಂಡ. 

ಬೇಗೆಂ ಸಾಹೇಬಳು ಶನಗಾಗಿ ಸಜ್ಜಾಗಿದ್ದ ಜು ಸೆಮಾಖಲ್ಲಿ ಸರಿದು 
ನ ತಾವು ಇಲ್ಲಿಗೆ ಬಂದದ್ದು 'ನ ನಗೆ ಬಹಳ ಸಮಾಧಾನೆ 
ವಾಯಿತು, ನಾನೇ ಕರೆಕಳುಹಿಸ ಬೇಳೆಂದು ಯೆ ಥನೀಕನೆನಾತತ್ತಿ ದ್ದೆ, ಪಗ 
ಬಂದ ಹ ಯುವ ವನ್ನು ಠಿಳಿಸಿರಿ” ಎಂದು ಹೇಳಿದಳ | 

ನಜೀರನು ಎದ್ದು ನಿಂತು ಎರಡು ಕೈಗಳನ್ನೂ ಸ ಕಡೆಗೆ ಯ 
“ಬೇಗಂ ಸಾಹೇಬರೂ ಆಸನವನ್ನು ಅಲಂಕರಿಸಿದರೆ ಒಳಿತಾಗುತ್ತದೆ. ತಾವು 
ನಿಂತಿರುವಾಗ ಈ ಸೇವಕನು ಕುಳಿತು ಮಾತನಾಡುವುದು ಬಹಳ ಅಸಚಾರೆ 
ವಾದಂತಾಗುತ್ತದೆ” ಎಂದು ಹೇಳಿದೆ. 

ವಿಧಿಯಿಲ್ಲದೇ ಬೇಗಂ ಸಾಹೇಬ*ು ಆಸನದ ಮೇಲೆ ಕುಳಿತುಕೊಂಡಳು, 

 ಮಜೀರನು “ಬೇಗಂ ಸಾಹೇಬ್‌, ಈ ರಾಜ್ಯದ ಸಮಸ್ತ ಕಾರ್ಯಗಳಿಗೂ 

ಈಗೆ ನೀವೇ ಅಧಿಸ್ಥಾತ್ರಿ. ಮುಂದಿ ಹೇಗೆ ರಾಜ ಭಾರವನ್ನು ನಡೆಸಬೇಕು 
ಎಂಬುದನ್ನು. ತಾವೇ ನಿರ್ಧರಿಸಬೇಕು. ನಾನು ಸ್ನ ಸ್ವತಂತ್ರಿಸಿ ಯಾವ ಕಾರ್ಯ 
ವನ್ನೂ ಮಾಡುನಂಶಿಲ್ಲ? ಎಂದು ಹೇಳಿದೆ. | 

ಗೂ ಶ್ರೀಮಂತರೂ ಅರಮನೆಯ ಉಮ್ರಾಗಳೂ ದೊಡ್ಡ 
ದೊಡ್ಡ Ee ಇವರೆಲ್ಲರನ್ನೂ ಸಭೆ ಸೇರಿಸಿ, ನವೇ ಮುಂದಿನ 
ಕಾರ್ಯಗಳನ್ನು ನಿರ್ಧಾರ ಪಡಿಸಬೇಕು,” 

Wed ಸ್ವಲ್ಪ )) ಹೊತ್ತು ಸ್ಮಂಭಿತನಾ 

ಉತ ತ್ರರಕ್ಷಣಸೇ ಸ್ಸ್‌ ಸಾಹೇಬ್‌. ಜೆ ಕ್ಷಮಿಸಬೇಕು. ನಾನು 
ಎಲ್ಲರೊಡನೆಯೂ ಮಾತನಾಡಿದ್ದೇನೆ. ತಮಗೇ ಸುಲ್ತಾನೀ ಪಟ್ಟ ಕಟ್ಟಿ 
ಬೇಕೆಂದು ಎಲ್ಲರದೂ ಏಕಾಭಿಪ್ರಾಯ. ಕೆಲವರು ವಯೋನೃದ್ಧ ಶ್ರೀಮಂತರು 
ಯುವರಾಜ ಸಿಕಂದರ್‌ರನವರಿಗೆ ಪಟ್ಟ ಕಟ್ಟಬೇಕೆನ್ನುತ್ತಾ ಕೆ” / ಎಂದು 


ಹೇಳಿದವು. 
ಬಟ 104. ನಡಿ: 


ಗಿ೭೪ ಛತ್ರಪತಿ ಶಿವಾಜಿ ' 


ಅಂದಿನಿಂದ ನಾಲ್ಕು ವರ್ಷದ ಬಾಲಕ ಷಾಸಿಕಂದರನು . ಆದಿಲ್‌ 
ನಾಹಿಯ ಸುಲ್ಲಾನನಾದನು. 


೧೪ 


ನಾಸಿಕಂದರನಿಗೆ ಸಟ್ಟಾಭಿಷೇಕವಾದರೂ ದರಬಾರು ಸಮಾಧಾನದಿಂದ 
ಇರಲಿಲ್ಲ. ಶಾಂತವಾಗಿರಲಿಲ್ಲ. ಇದರಲ್ಲಿ ವಜೀರ ಮಸೂದನಿಗೆ ಇಷ್ಟಾನಿಷ್ಟ | 
ಗಳೇನೂ ಇರಲಿಲ್ಲ. ರಾಜ್ಯದಲ್ಲಿ ಬಹುಮಂದಿ ಸೇನಾಧಿಪತಿಗಳಿದ್ದರು. ಆ 
ಕಾಲದಲ್ಲಿ ಸೇನಾಧಿಖಿತಿಗಳಿಗಿದ್ದೆ ವರ್ಚಸ್ವು ಮತ್ತಾರಿಗೂ ಇರಲಿಲ್ಲ. ಅದು. 
ಕಾಲ ಧರ್ಮ. ಒಂದು ಕಡೆ ಮೊಗಲ್‌ ಸಾಮ್ರಾಟನ ಕ್ರೂರದೃಷ್ಟಿ, ' 
ಮತ್ತೊಂದು ಕಡೆ ಶಿವಾಜೀ ಮಹಾರಾಜನ ಕುಟಲ ದ ಷ್ಟಿ. ಮಳೆಗಾಲವು ` 
ಸಮೂಸಿಸುತ್ತಿ ರುವಾಗ ಆಕಾಶದಲ್ಲಿ ಕಾರ್ನೋಡಗಳು ಇರಿವ ಯುದ್ಧ ದ 
ಕರಾಳ ಚ್ಟ ಗಳು ಉದಯವಾಗಿಯೇ ಇದ್ದುವು. ನೀನಾಧಿಸ ಕಿಗಳಲ್ಲಿ 
ಯೌಿಗೊ ಸವನ ಧನಳಕವಾನಿರಲಿಸ್ಲ. ಕೆಲವರಿಗೆ. ವಜೀರನ ಅಧಿಕಾರವು 
ಮುಂದುವರಿಯುವುದು ಇಷ್ಟಕರವಾಗಿರಲಿಲ್ಲ.. ವಜೀರನೂ ಅನೇಕ. ಯುದ್ಧ 
ಗಳಲ್ಲಿ ಜಯಗಳಿಸಿದ ಮಹಾಸೇನಾಧಿಸತಿ. ಅವನು ಸೇನಾಧಿಪಶಿಗಳನ್ನು 
ಲೆಕ್ಕಿಸುತ್ತಿರಲಿಲ್ಲ. ಎಂಥಾ ಸಂದರ್ಭದಲ್ಲಿಯೂ ಯುದ್ದದ ವಿಚಾರದಲ್ಲಿ 
ವಜೀರನ ಮಾತೇ ಆಖೈರು ಮಾತು. : ಮತ್ತಾರ ಮಾತನ್ನೂ ಅವನು ಕಿನಿಗೆ 
ಹಾಕಿಕೊಳ್ಳುತ್ತಿರಲಿಲ್ಲ. ಹ್‌ 

ಸೇನಾಧಿಸತಿಗಳಲ್ಲಿ ಅಫಜಲ್‌ಖಾನೆನು ಮಹೋನ್ನತ ಸ್ಥಾನವನ್ನು 
ಅಡರಿದ್ದನು. ಅದನ್ನು ಅಲ್ಲಗಳೆಯುವ ಸಾಹಸವು ಯಾರಿಗೂ ಇರಲಿಲ್ಲ. 
ಇಡೀ ಓಂದೂಸೂ ) ನದೆಲ್ಲಿ ಅವನ ಪೆಸರು ಸಗ ಬಾದಷಹ 
ಔರಂಗಸೇಬನು ಸಡಾ ಅಫಜಲ್‌ ಖಾನನೆಂದರೆ ಅವನೊಬ್ಬ ರುಸ್ತುಂ 
ಸೇನಾಧಿಸಕಿಯೆಂದು ಹೇಳುತ್ತಿದ್ದ. ಅಫಜಲ್‌ಖಾನನನ್ನು ಡೆಲ್ಲಿಯ ದರಬಾರಿಗೆ 


ಛತ್ರಪತಿ ಶಿವಾಜಿ" ಮಿ 


ಸೇರಿಸಿಕೊಳ್ಳ ಬೇಕೆಂದು ಎಷ್ಟೋ ' ಸಂಧಾನಗಳು ` ನಡೆದಿದ್ದವು ` ಆದರೆ: 


ಅಫಜಲ್‌ಖಾನನು ಆ ಪ್ರಲೋಭಗಳಿಗೆ ವಶನಾಗಿರಲಿಲ್ಲ, ' ಡೆಲ್ಲಿಯ ದರಬಾರಿ 


ನಲ್ಲಿ ಎಂದೆಂದಿಗೂ ಅವನಿಗೆ ಅಗ್ರಸ್ಥಾನ ದೊರೆಯುವ ಸಂಭನವೇ ಇರಲಿಲ್ಲ. 

ದೊಡ್ಡ ದೊಡ್ಡ ರಾಜಪುತ್ರ ಸೇನಾಧಿಸೆತಿಗಳಿದ್ದಾರೆ. ಮೊಗಲ್‌ ಸೇನಾಧಿಪತಿ 
ಗಳಿದ್ದಾರೆ. ಸ್ವಯಂ ಬಾದಷಹನೇ ಯುದ್ಧ. ಸ್ರನೀಣ. ಇಡೀ ಮೊಗಲ್‌ 
ಜಟಾ ್ರ ಬ್ಯವನ್ನು ತೃ ವಾಗಿ ಭಾವಿಸಿ ಸಣತೊಟ್ಟು' 4 ಅಂತ್ಯದವರೆಗೆ 
ಹೋರಾಡುವ ಮಹಾನೀರ ಔರಂಗಸೇಬ್‌.: ಅಫಜಲ್‌ಖಾನನು ಡಿಲ್ಲಿಯ' 
ದರ್ಬಾರಿಗೆ ಹೋಗುವಾಗ ಆದರ ವಿಶ್ವಾಸಗಳು ದೊರೆತರೂ ಕ್ಷಿಪ್ರದಲ್ಲಿಯೇ 


: ಮಲಿನವಾಗಿ ಹೋಗುವುದೆಂದೂ : ತನ್ನ ಅಂತಸ್ತು ಇಳಿದು "ತಾನು ಅನಾಮ : 


ಧೇಯನಾಗಿ ಹೋಗುನೆನೆಂದೂ ಅವನಿಗ ಖಚಿತವಾಗಿ ತಿಳಿದಿತ್ತು. : ಅವನ: 
ಮನಸ್ಸು ಡೋಲಾಯಮಾನವಾಗಿತ್ತು. :: ವಜೀರ್‌ ಮಸೂದನು “ಕಠಿಣವಾದ 


ಮನುಸ್ಯ. ಇನ್ನು ಮೇಲೆ ಅವನೇ ಸರ್ವಾಧಿಕಾರಿಯಾಗುತ್ತಾನೆ. ಅವನೆ: 


ಮಾತನ್ನು dE ಇಲ್ಲ... ಬಿಡುವಂತೆಯೂ ಇಲ್ಲ. : ಜಾತಿಯಲ್ಲಿ 


ಅವನು ತನಗೆ ಸರಿಸಮಾನಸ ನಲ್ಲ. : ಬೇಗಂಸಾಹೇಬರು ಸುಲ್ತಾ ನಿಯಾಗಿದ್ದರೆ 3 
ಆ ಮಾತು ಬೇರೆ. ರಾಣಿಯೆಂದರೆ ಅವಳು ಸಾಮಾನ್ಯಳೆಲ್ಲ. 'ಬಹೆದ್ರೂ ರ್‌”, 
ರಾಣಿ. `: ದೇವರು ಎಂಥಾ ರೂಪವನ್ನು ಅವಳಿಗೆ ಕರುಣಿಸಿದ್ದಾ  ನೆಯೋ ಟಂ 
ಬುದ್ಧಿ ಯನ್ನೂ ಅನುನು ಹಿಸಿದಾ ನೆ ನು. ಬೇಗಂಸಾಷೇಬಳೇ RISES ್ರಾಿಯಾಗ:; 
ಬೇಕೆಂದು ದ್ವಢಾನಾನನರಿಲರದ. ಏಕವಾಕ್ಯ ತೆಯಿಂದ ಒಪ್ಪಿ ದ್ದ ರು ಈ: 
ಮಂತ್ರವಾದಿ ಹುಚ್ಚು ಸಿ ಮನುಷ್ಯ ಬಂದು ಹೇಳಿಬಿಟ್ಟ ನು... ಹ ಮಾತು ; 
ಎಲ್ಲರಿಗೂ ಸಥ್ಯ. "ಅವನು ರಾಜಕೀಯನನ್ನೇನು' ಬಲ್ಲ? ನನ್ನ ಕೈಗೆ 
ಸಿಕ್ಕಿದ್ದನೆ ಗುಬ್ಬಚ್ಚಿಯನ್ನು ಜಸುಕಿಹಾಕಿದಂತೆ ಕೊಂಡು ಮಣ್ಣಿ ನಲ್ಲಿ ಹೂತು 


ಬಿಡುತ್ತಿದ್ದೆ. ಇರಲಿ, ಅವಸರಸಡಬಾರದು. ಸಮಯ ಬಂದಾಗ ಸಾಧಿಸಿ: 


ಕೊಳ್ಳೋಣನೆಂದು ತನ್ನಷ್ನ ಸಕ್ಸ ತಾನೇ ಸಮಾಧಾನಮಾಡಿಕೊಂಡ. 

ಡೆಲ್ಲಿಯಿಂದ' ಸಂತತ ಬಂದು ಬೇಗಂ ಸಾಹೇಬಳ ಭೇಟ ಮಾಡಿದರು. : 
ಖಾಲಕನಾಡ ಸಿಕಂದರನ ನನ್ನು ಸಿಂಹಾಸನಕ್ಕೆ ಏರಿಸಿದುದು. ಜೆಲ್ಲಿಯ ಉನ್ನ 
ಫಾಧಿಕಾರಿಗಳಿಗೆ ' ಅಷ್ಟೇನೂ ಸಮಾಧಾನತರವಾಗಿಲ್ಲವೆಂದು ತಿಳಿಸಿದರು. 
“ಶಿವಾಜಿಯ ಪ್ರತಿ Sh ಹೆಚ್ಚುತ್ತಿದೆ. ಅವನು: ಬಿಜಾಪುರದ: ಸಾಮಂತ 


ಬಹಿ ಭೆತ್ರಸತಿ ಶಿವಾಜಿ 


ರಾಜನೆಂದು ಹೇಳಿಕೊಳ್ಳುತ್ತಾನೆ. ಆಗಾಗ ಮೊಗಲರಿಗೆ ಕಿರುಗಿಬೀಳುತ್ತಾನೆ. 
ನಿಮ್ಮ ದರ್ಬಾರಿನ ಹೆಸರನ್ನು ಕೆಡಿಸುತ್ತಾನೆ” ಎಂದು ಹೇಳಿದರು. 

ಬೇಗಂ ಸಾಹೇಬರಿಗೆ ಬಹುದಿನಗಳಿಂದ ಈ ಶಿವಾಜಿಯ ವಿಷಯ 
ಠೊಡಕಾಗಿಯೇ ಇದ್ದಿತು. “ಅವನು ಅಂಥಾ ಪರಾಕ್ರಮಿಯೇನೂ ಅಲ್ಲ. 
ಕುಟಿಲೋಪಾಯದಿಂದ: ಬೇರೂರುತ್ತಿ ದ್ಹಾನೆ. ಇತ್ತ ಬಿಜಾಪುರ, ಅತ್ತ 
ಜಿಹಳಿ ಎರಡು ಕೆ:ಗಳಿಗೂ ಜಗಳ ಗಂಟ ಕ್ಳುತ್ತಿದ್ದಾನೆ, ಇವನಿಗೆ ತಕ್ಕ 
ಶಾಸ್ತಿ ಮಾಡಬೇಕು” ಎಂದು ನಿರ್ಧಾರ ಮಾಡಿಕೊಂಡಳು. 

ಒಂದೆರಡು :ದಿನಗಳು ಚಿನ್ನಾ ಗಿ ಆಲೋಚನೆ ಮಾಡಿದಳು. : ವಜೀರ 

ನನ್ನೂ ಸೇನಾಧಿನಕಿಗಳನ್ನೂ ಮಂತ್ರಿಗಳನ್ನೂ ಬರಬೇಕೆಂದು ಕರೆ i 
ದಳು. : ಆಂತಃಪು ದ ರಂಗನುಹಲಿನಲಿಯೇ ಶ್ರ ಮಂತ್ರಾಲೋಚನ ಸಭೆ 
ಸೇರಿತ್ತು. ವಿಶೇಷ ತೆ ಮೇಲೆ ಷಾಜೀಯನರಿಗೂ ಕ 
ಹೋಗಿತ್ತು. ಎ್ಲ್ಲರೂ ಬಂದು ಮಂತ್ರಾಲೋಚನಾ ಸಭೆಯಲ್ಲಿ ಸೇರಿದರು. 
ಬೇಗಂ ಸಾಹೇಬಳು ಗಾಂಭೀರ್ಯದಿಂದ ಆ ಸಭೆಗೆ ಬಂದು ಆಸನವನ್ನು 
ಆಲಂಕರಿಸಿದಬಳು. ಅವಳು ಮಂಕ್ರಿಗಳನ್ನೂ ಸೇನಾಧಿಸಕಿಗಳನ್ನೂ ಉದ್ದೇಶಿಸಿ 
ಹೇಳಿದಳು. 
| ಶಿವಾಜಿಯ 'ಏಿಸಯ ನಿಮ್ಮೆಲ್ಲರಿಗೂ ಕಿಳಿದಿದೆ. ಅವನು ಎಷ್ಟೇ 
ಜೊಡ ಡ್ಡವನೆನಿಸ ಕೊಂಡರೂ ನಮ್ಮ ದರ್ಬಾರಿನ ಹುಡುಗು ಈ ಷಾಜಿಯನರ 
ಮಗ. ಅವನು ಅತ್ತ ಮೊಗಲರಿಗೆ: ಕಿರುಕುಳ ಕೊಡುತ್ತಾನೆ. ಇತ್ತ 
ನಮ್ಮನ್ನು ಅಲಕ್ಷ $ಮಾಡುತ್ತಾನೆ. ಇತ್ತೀಚಿಗೆ ಸಿಕಂದರ್‌ಹಾರವರ ಪಟ್ಟಾಭಿ 
ಸೇಕಕ್ಕೆ ದೊಡ್ಡ ರಾಜರಿಗೆ ಕಳುಹಿಸುವಂತೆ ಆಹ್ವಾನ ಕಳಿಸಲ್ಪಟ್ಟತ್ತು, 
ಚನ ಜಕ್ಕ ಕ ಔಡಲೂ ಇಲ್ಲ. ಮರ್ಯಾದೆಗೆ ನಜರು ಸತ್ತು ಸು 
ಇಲ್ಲ. ನಾವು ಅದನ್ನು ಅಲಕ್ಷ್ಯ ಮಾಡಬಹುದು. : ಆದರೆ ಅವನ ಉಪ 
ದ್ರವ್ಯ ಪಿತೂರಿಗಳು ಹೆಚ್ಚಾಗಿವೆ. ಇದರಿಂದ ಡೆಲ್ಲಿಯ ದರಬಾರಿಗೂ ನಮಗೂ 
ದ್ವೇಷವು ಹೆಚ್ಚುತ್ತ ದೆ, ಶಿವಾಜಿಯನ್ನು ಹಿಡಿತರಿಸಿ ನಮಗೆ ಪೂರ್ಣ 
ಅಧೀನನಾಗುವಂತೆ, » ಆಜ್ಞಾ ಧಾರಕನಾಗುವಂತೆ ಮಾಡಬೇಕು. ಇಲ್ಲದಿದ್ದರೆ 
ಬಂದೀಖಾನೆಯಲ್ಲಿಡಬೇಕು.. ನೀವುಗಳು ಏನು ಹೇಳುತ್ತೀರಿ. 

ಮೊದಲು : ಮಂತ್ರಿಗಳು ಮಾತನಾಡಿದರು. 


ಛತ್ರವಕಿ ಶಿವಾಜಿ ೧೬೭ 


“ಬೇಗಂ ಸಾಪೇಬರವರ ಮಾತುಗಳು: ನ್ಯಾಯವಾಗಿವೆ. ನಾವು 
ಶಿವಾಜಿಗೆ ಏನಾದರೂ ಬಂದೋಬಸ್ತು ಮಾಡಲೇಬೇಕು.” ' ' 

ಬೇಗಂ ಸಾಹೇಬಳು ಹಾಜಿಯವರ ಕಡಿಗೆ - ತಿರುಗಿ “ಸಾಜಿಯವಕೇ, 
ಫೀನೇನು ಅಪ್ಪಣೆ ಕೊಡಿಸುವಿರಿ? ಇದಕ್ಕೇನಾದರೂ ಉಪಾಯವನ್ನು ಹೇಳ 
ಬಲ್ಲಿರಾ? ನಾವು ನಿಮ್ಮನ್ನೇ ಪುರಂದರಘಡಕ್ಕೆ ನಮ್ಮ ಕಡೆಯಿಂದೆ' ಕಳುಹಿಸಿ 
ಕೊಡುತ್ತೆ ವೆ. ಸು ನಿಮ್ಮ ಮಗನಿಗೆ "ಬುಡಿ ಹೇಳಿ: ಉಪಾಯದಿಂದ 
ಬಂದೋ ಬಸ್ಸು ಮಾಡಿದೆ ಗಡ್ಡ ನ ಲವಿಲ್ಲಡೇ ಎಲ್ಲವೂ Aes, ದೆ” ಎಂದು 
ಹೇಳಿದಳು. 

ಷಾಜಿಯು ಎದ್ದು ಫಿಂತು ಕೈಮುಗಿದು ಹೇಳಿದೆನು 

“ಶಿವಾಜಿಯು ನನ್ನ ಮಗನೆಂದು ಹೇಳುವುದು. ನಿಜ್ಕ ಆದರೆ ಅವನು 
'ದುರೂಳನಾದ ದುಷ್ಟುತ್ರ. ಅವನಿಂದ ನನಗೆ ಸದೇ ಷದೇ ಕಷ್ಟ: ತಪ್ಪುವಂಕಿಲ್ಲ. 
ಅವನ ಹುಚ್ಚಾ ಸಮ್ಯ ಈ ಭೂಮಿಯ ಮೇಲೆ ನನಗ ಇರುವುದಕ್ಕೇ 

ಸ್ಥಳ ವಿಲ್ಲ. ಈ ಶರ್ಟಾರಿನಲ್ಲ ನಾನೆ ನೆಷ್ಟೋ ಗೌರವ ಸಂಪಾದನೆ ಮಾಡಿದ್ದೆ ನ. 
ಅಡಿಲ್ಲಾ ಮಣ್ಣು ಪಾಲಾಯಿತು. : ಅವನಲ್ಲಿಗೆ ನಾನು ಬಿಜಾಪುರದ. ಕ 
ಭಾರಿಯಾಗಿ ಹೋದರೆ ಅವನು ಎಂಥಾ ಖೂಳಕರ್ಮವನ್ನಾದರೂ 'ಮಾಡುವು 
ದಕ್ಕೆ ಹೇಸುವವನಲ್ಲ. ಬಾದಷಹ ಷಹಜರ್ಹಾನು ಕಾರಾಗ್ನ ಹನಾಸವನ್ನು ಅನು 
ಭವಿಸುವಂತೆ ನನ್ನ ಗತಿಯಾದರೂ ಆಗಬಹುದು. ಅವನು ನನ್ನ ಮಗನೂ 
ಅಲ್ಲ. ' ನಾನು ಜಟ ತಂದೆಯೂ ಅಲ್ಲ. ಅವನು ದಾರಿಗೆ ಸುನಂದ 
'ಮಾತು ಸುಳ್ಳು. ಅವನನ್ನು ಹಿಡಿದು ತಂದು: ಕಾರಾಗೃಹದಲ್ಲಿಡಬೇಕು. 
ಅಥವಾ ರಣಭೂಮಿಯಲ್ಲಿ ಕೊಂದುಹಾಕಬೇಕು. ಬೇರಾವ ಉಪಾಯವೂ 
ಇಲ.” 
ಜ್ಯ ಅಲ್ಲಿದ್ದ ನರನೇಕರು “ಸತ್ಯ- ಸತ್ಯ? ಎಂದು ಜದ” 

ಸೇನಾಧಿಪತಿಗಳು : "ಯದ ಮಾಡಲೇಬೇಕು... ಉಪಾಯಗಳೆಂದೂ 
ಫಲವಿಲ್ಲ” ಎಂದು ಹೇಳಿದರು. | 

ವೃ ದ ಮಂತ್ರಿ ಅಕ್ಬರ್‌ಖಾನರು “ಅಯ್ಯೋ, ನಿಮಗೊಬ್ಬರಿಗೂ ಅರ್ಥ 
ಹಾಗಿಲ್ಲ. 'ನನನಿಯೂ ಒಂದಿಷ್ಟು ಕಾಡು: ಜನರ ಸೆ ಸೈನ್ಯವಿದೆ. ಯುದ್ಧ 


ಗಿಕಿಲೆ ಛಶ್ರಸಕಿ ಶಿವಾ: 


ನೆಂದರೆ ಹೋರಾಟಕ್ಕೆ ನಿಲ್ಲುತ್ತಾನೆ... ಸೋತಕೆ ಓಡಿಹೋಗಿ ಗುಡ್ಡಗಾ 

ಗಳಲ್ಲಿ ಹುಣೆಗಳಲ್ಲಿ ಅಡಗಿಕೊಳ್ಳುತ್ತಾನೆ. .. ಅಲ್ಲಿ ಅವನನ್ನು ಹುಡುಕಿ ಹಿ 
ತರುವುದು ಸಾಧ್ಯವೇ? ಅದೆಂದಿಗೂ ನಡೆಯದೆ ನೂಕು ಉಪಾಯ! 
ದಿಂದಲೇ ವಶಸಡಿಸಿಕೊಳ್ಳ ಬೇಕು. ಇಲ್ಲವೇ ಮೊಗಲರೇ ಅವನ ಮೋ 
ಬಿದ್ದು ಹೋರಾಡುವಂತೆ ಮಾಡಬೇಕು. ನಾವು ಯುದ್ಧ ಕೈ ನೋಗುವುದ. 
ವ್ಯರ್ಥ” ಎಂದು ಹೇಳಿದನು, 

ಆದರೆ ಯುದ್ಧ ಮಾಡಬೇಕು ಎಂಬ ವೀರವಾದಗಳೇ ಹೆಚ್ಚಾದವು. 
ಒಬ್ಬರಿಗೊಬ್ಬರು ಮಾತು ಬೆಳೆದು ಘರ್ಷಣೆಗಳಾದುವು. ಅನೇಕರು ಮುಖ 
ಕಪ್ಪುಮಾಡಿಕೊಂಡರು. 

ವಜೀರನು ಎಲ್ಲರನ್ನೂ ಸಮಾಧಾನಪಡಿಸಿ ಹೇಳಿದನು. 

“ಸಾಜಿಯನರ ಮಾತು ಯುಕ್ತವಾಗಿದೆ. ಉಸಾಯಕ್ಕೇ ಮಾರ್ಗವೆ! 
ಇಲ್ಲ, ಯುದ್ಧ ಕೈ ಹೋಗಲೇಬೇಕು. ಅದು ನಿರ್ಧಾರವಾದ ಮಾತು 
ಎಂದು ಹೇಳಿದನು. 

ಯಾರು ಯುದ್ಧಕ್ಕೆ ಹೋಗಬೇಕು, ಯಾವ ಸೇಸಾಧಿಪತಿಗಳ: 
ಯುದ್ಧ ಕೈ ಹೋಗಬೇಕು?_ಎಂಬ ಮಾತು ಎದ್ದಿತು. ಎಲ್ಲರೂ ಅಫಜಲ್‌ 


ಖಾನನ ಕಡೆಗೆ ನೋಡಿದರು. ಖಾನನು ತಲೆತಗಿ ಸಿಕೊಂಡು ಮೌನವಾಗಿ 
ಕುಳಿತಿದ್ದ. 

ವೃದ್ಧ ಮಂತ್ರಿ ಅಕ್ಸಲ್‌ ಖಾನನು “ಏನು, ಸೇನಾಧಿಸತಿ ಅಫಜಲ್‌ 
ಖಾನರು ಮಾತನಾಡುವುದಿಲ್ಲವೇಕೆ ? ನೀವು ಮೌನವಾಗಿ ಕಾುಳಿತಕೆ ನಮ್ಮ 
ದರ್ಬಾರೇ ತಲೆತಗ್ಗಿ ಸಬೇಕಾಗುತ್ತದೆ” ಎಂದು ಹೇಳಿದ, 

ಆಫೆಜಲ್‌ ಖಾನನು ಇ ಬಾರಿ ಮತ್ತಾದರಾರೂ ಈ ಯುದ್ದದ 
ಹೆೊಣೆಯನ್ನು ಹೊತ್ತು ಸಾಧಿಸಿದರೆ ಒಳಿತಾದೀತು. ನನ್ನ ಮನಸ್ಸಿಗೆ 
ಬೇಸರವಾಗಿದೆ. ಯುದ್ಧಕ್ಕೆ ಹೋಗಲು ನನಗೆ ಮನಸ್ಸಿಲ್ಲ. ಈ ಯುದ್ಧ ದ 
ಪರ್ಯವಸಾನವೂ ಅಷ್ಟರಲ್ಲಯೇ ಇದೆ. ಡೆಲ್ಲಿಯ ಬಾದಸಹನಿಗೆ ಅಂಮಾ 
ಧಾನನಾಗುತ್ತ ದೆಂದು ನಾವು ಶಿವಾಜಿಯ ಮೇಲೆ ಯುದ ಮಾಡಬೇಕೆನ್ನು 
ತೀರಿ. ಡೆಲ್ಲಿಯ ಬಾದಷಹರ ವಿರೋಧವು ನಮಗೆ ಎಂದೆಂದಿಗೂ ತಪ್ಪಿದ್ದ 
ಒಲ್ಲ. ಆದಿಲ್‌ಷಾಹಿಯ ಸ್ವಾತಂತ್ರ $ವನ್ನು ಹಾಳುಮಾಡಬೇಕೆಂದು ಮಾಗಿ 


ಭತ್ರಸಶಿ ಶಿವಾಜಿ ಗಳ 


ಲರು ಸಣ ತೊಟ್ಟದ್ದಾಕೆ. ಔರಂಗಸೇಬ್‌ ಬಾದಸೆಸನು ತೊಟ್ಟ ಹಠವನ್ನು 
ಬಿಡುವವನೂ ಅಲ್ಲ. ಒಂದು ಬಾರಿ ಬಂದು ನಮ್ಮ ಕೋಟಿಯ ಮೇಕೆ 
ಪ್ರಚಂಡ ಮುತ್ತಿಗೆಯನ್ನು ಹಾಕಿದ್ದೆ. ಎಳೆಂಟು ತಿಂಗಳ ಮುತ್ತಿಗೆ. ಆ 
ಆಪತ್ತನ್ನು ದೇವರು ಪಾರು ಮಾಡಿದ. ಡೆಲ್ಲಿಯಲ್ಲಿ ಸಾಮ್ರಾಟ್‌ ಷಹಜ 
ರ್ಹಾನು ಅಂತ್ಯಾವಸ್ಥೆ ಯಲ್ಲಿದ್ದಾ ನೆಂದು ವಾರ್ತೆ ಬಂದಿತು. ಔರಂಗಸೇಬ್‌ 
'ಬಾದಸಹನು ಸಿಂಹಾಸನವು ತನ್ನೆ ಕೈ ತಪ್ಪಿ ಹೋಗುತ್ತದೆಂದು ಸದರಿ ಡೆಲ್ಲಿಗೆ 
ಓಡಿಹೋದ. ಸಿಂಹಾಸನವೇನೋ ಮ ಸಿಕ್ಕಿತು. ಡೆಲ್ಲಿಯಲ್ಲಿ ಇನ್ನಾ 
ತೊಂದರೆಗಳು ತಪ್ಪಿಲ್ಲ... ಅಲ್ಲಿ ಬಿಡುವಾದರೆ ಔರಂಗಸೇಬ ಬಾದಸಹನು 
ಇಲ್ಲಿಗೆ ಹಾರಿಬರುತ್ತಾನೆ. ಅವನ ಕಣ್ಣು ಬಿಜಾಪುರದ ಮೇಲೆಯೇ ಇದೆ. 
ಆದಕ್ಕೆ ನಾವು ಸಿದ್ಧರಾಗಿರಬೇಕು. ಪಃ ಮಧ್ಯೆ ಶಿವಾಜಿಯೊಡನೆ ನಾವಾಗಿ 
i ಯುದ್ಧ ಮಾಡಲೆಣೆ ? ಶಿವಾಜಿಯನ್ನು ಕಾನಿ ನಮ್ಮ ಕಡೆಗೆ 
ಸೇರಿಕೊಳ್ಳ ಬೇಕು ಡೆಲ್ಲಿಯ ಬಾದಸಹನೊಡನೆ ನಾನೆ ಯ ಯುದ್ಧ ಮಾಡುವು 
ದಾದೆರೆ, ಶಿಖಾಜಹು ನಮ್ಮ ಕಡೆಗಿದ್ದರೆ, ನಮ್ಯ ಸ್ಥೆ ಸನ್ನ ಬಲ-ಜನಬಲಗೆಳು 
'ಆಜೇಯವಾಗುತ್ತ ದ ನಮ್ಮ ಸುಲ್ತಾನನು ಬಾಲಕ. ಅವನ ಹೆಸರಿನಲ್ಲಿ 
ಜಗಳವೇಕೆ? ಬಾದಷನೊಡನೆ ಯುದ್ಧವೇಕೆ ? ಎಂಬ ಮನೋಭಾವೆನೆ 
ಯಿಂದೆ ಆದಿಲ್‌ಷಾಹಿಯನ್ನು ಮೊಗಲರ ಪಾದಕ್ರಾಂತ ಮಾಡುವುದಾದರೆ 

ಆಗಲೂ ಶಿವಾಜಿಯೊಡನೆ ಯುದ್ಧ ಪ ಪು ವ್ಯರ್ಥ. ನನಗೆ ಈ ಆದಿಲ್‌ಷಾಹಿಯು 
ಜಿಲ್ಲಿಯ ಬಾದಷಹನೊಡನೆ ಜೊಣಾಡುವುದಿಲ್ಲ, ಶಠಣಾಗತವಾಗುತ್ತ ದೆ ಎಂದು 


ಮನಸ್ಸಿಗೆ ತೋರಿಹೋಗಿದೆ : ಅಂಥಾ ಸಂದರ್ಭವು ಕ್ಲಿನ ದಲ್ಲಿಯೇ ಒದಗ 
ಬಹುದು. ಆದುದರಿಂದ ಈಗ ನಾನು ಯುದ್ಧ ಕೈ ಸಿದ್ಧ ನ ಎಂದು ಹೇಳಿದ. 


ವಜೀರನು “ಶಿವಾಜಿಯೊಡನೆ ಸಂಧಿ ಮಾಡಿಕೊಳ್ಳು ವುದೆಂಬುದು ಮಾರಿ 
ಪರಾ ಮನೆಗೆ ಕರೆತಂದಂತೆಯೇ ಸರಿ. ಅದು ಅಸಾಧ್ಯ ಮತ್ತು ಅಸಂಭವ, 
ವನು ಯಾವ ಮಾತಿಗೂ ಕಟ್ಟಿ ಶು ಬೀಳುವವನಲ್ಲ. ಅಫ ಜಿ ದೊಡ್ಡ 


BAGG ಅವರು ಜಸ್‌ ಸಂಧರ್ಭದಲ್ಲಿಯೂ ಯಾಕೊಡನೆಯೂ 
ಸಂಧಿಯ ಮಾತನ್ನೇ ಎಕ್ಕಿದವರಲ್ಲ. ಇಂದು ಅವರ ಬಾಯಿಯಲ್ಲಿಯೇ 
ಸಂಧಿಯ ಮಾತು ಹೊರಓರುವುದು ಆಗ್ಕರ್ಯವಾಗಿದೆ. ಶಿವಾಜಿಯೊಡನೆ 
ಯುದ್ಧ ಮಾಡಿ ಅವನನ್ನು ಮುರಿದುಹಾಕಬೇಕೆಂಬುದು ನಮ್ಮ ದರ್ಬಾರಿನಲ್ಲ 


೧೮೦ ಭತ್ರನತಿ ಶಿವಾಜಿ 


ತೀರ್ಮಾನವಾಗಿರುವ ಸಂಗತಿ, ನರಲೋಕನವನ್ನೆ ದಿದೆ .ಸುಲ್ತಾನರವರೂ 
ಹಾಗೆಯೇ ಹೇಳುತ್ತಿದ್ದರು. ಡೆಬ್ಲಿಯ ಬಾದಷಹರ ಪ್ರೀತ್ಯರ್ಥವಾಗಲ್ಲ; ನಮ್ಮ 
ದರ್ಬಾರಿನ ಗೌರವ ಮನ್ನ್ಮಣೆಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿಯೇ ನಾವು 
ಶಿನಾಜಿಯೊಡನೆ ಯುದ್ದ ಮಾಡಬೇಕಾಗಿದೆ, ಗಡಿನಾಡಿನ ಒಂಬತ್ತು ಕೋಟಿ 
| ಗಳನ್ನೂ ಶಿವಾಜಿಯು ಆಕ್ರ ನಿಕಿಸಿಕೊಂಡಿದ್ದಾ ನೆ ಅವನೇ ಮಹಾರಾಜನೆಂದು 
ಕರೆಸಿಕೊಳ್ಳುತ್ತಾೆ. ಹೀಗಿರುವಾಗ ಹಮೊಡಸೆ ಯುದ್ಧ ಮಾಡಿ, ನಮ್ಮ 
ಕೋಟಿಗಳನ್ನು ವಶಪಡಿಸಿಕೊಂಡು, ಗಡಿಯನ್ನು ಭದ್ರ ನಿಢಿಸಿಕೊಂಡಲ್ಲದ 
ಬಿಜಾಪುರಕ್ಕೆ 'ಶ್ಷೇಮವಿಲ್ಲ. ನಮ್ಮ ಪೂರ್ವಿಕರಾದ ಆದಿಲ್‌ಷಾಹರವರು ಅದನ್ನು 
ಅರಿತುಕೋಡೇ ಆ ಗಿರಿದುರ್ಗಗಳನ್ನು ನಮ, ರಾಜ್ಯದ: ಗೆಡಿಗಳಾಗಿ . 
ಟ್ವದ್ದರು.. ಆ ಕಾಲದಲ್ಲಿ ಅಲ್ಲಿಂದ ದ ಸ್ಸ A ಬರಲು ಮೊಗಲರು ಹೆದರು 
ಕ್ತಿ ದ್ದರು. ಅಹಮದ ನಗರವು ನೊಸಲ ವಶವಾದರೂ ನಮ್ಮ ಆದಿಲ್‌ 
ಸಾಹಯ ಸ್ವತಂತ್ರ ವಾಗಿ ಉಳಿದು” ೂಂಡಿದ್ದು ಆ ಗಡಿದುರ್ಗಗಳ ಒಲ 
ದಿಂದಲೇ, ಸ ನಮ್ಮ ದುರ್ಗಗಳು ನಾವು " ನಶಸಡಿಸಿಕೊಳ್ಳ ಲೇಬೇಕು” 
ಎಂದು ಹೇಳಿದ, 


ಅಫಜಲ್‌ ಖಾನನು "ನಜೇರನರು' ಹೇಳುವುಡೇ ಸಿದ್ಧಾಂತವಾಗಿದ್ದರೆ 
ಆಭಶೇ ಶಿನಾಜಿಯೊಡನೆ ಯುದ್ಧ 3 ಸೈ ಹೋರಾಡುವುದಕ್ಕೆ ಅಡಿ ಯಿದೆ? ಅನಕು 
ಅನೇಕ ಯುದ್ಧ ಗಳಲ್ಲ ಳಳ ಹ 2 ವೀರ ಸೇನಾಧಿಪತಿಗಳೂ ಆಗಿದ್ದಾರೆ. | 
ತಿನಾಜಿಯನ್ನು ಗೆದ್ದ ನ ಖ್ಯಾತಿಯೂ ಅವರಿಗೇ ಬರಲಿ” ಎಂದು ಹೇಳಿದ. 

ದರ್ಬಾರಿನಲ್ಲಿ ಮತ್ತಾರೂ ಮಾತನಾಡಲಿಲ್ಲ. ಬೇಗಂ ಸಾಹೇಬಳು 
ಎಲ್ಲರ ಮುಖವನ್ನೂ ನೋಡಿದಳು. ಯಾರ ಬಾಯಿಯಲ್ಲಿಯೂ ಮಾತು. 
ಹೊರಡಲಿಲ್ಲ. 


ಬೇಗಂ ಸಾಹೇಬಳು ಹೇಳಿದಳು. 

“ದೊಡ್ಡ ಸುಲ್ತಾ ನರವರು ಪರಲೋಕವನೆ ಹದಿ ಈ ಚಿಕ್ಕ ಸುಲಾ ಇನ 
ಸಿಂಕದೆರ್‌ ಹಾವಿಗೆ ನಟ್ಟ ವಾಗುವ ಮುನ ವೇ ಪ್ರತಿಯೊಬ್ಬ ರನ್ನೂ ಪ್ರಾರ್ಥಿಸಿ 
ಕೊಂಡಿದ್ದೇನೆ. ನೀವೆಲ್ಲರೂ ನನ್ನ್ನ ಜೀ ಸಜ ಭಾಸೆ 


ಕೊಟ್ಟ ದೀ. ಇಂಥಾ ರಾಜಕೀಯದ ಬಿಕ್ಕಟ್ಟನೆ ಸಂದರ್ಭಗಳಲ್ಲಿ. ಯಾರ 


ಭತ್ರಸಶಿ ಕಿವಾಜಿ ೧ಿಲ೧ಿ 


ದಾದರೂ ಒಬ್ಬರ ಮಾತು ಆಖೈರು ಶೀರ್ಮಾನವಾಗಿರಬೇಕು. ಇಲ್ಲದಿದ್ದರೆ 
ಇಜ್ಯಭಾರವು ಸುಸೂತ್ರವಾಗಿ ನಡೆಯುವುದೇ ಇಲ್ಲ. ನಾನು ಯಾರಿಗೂ 
ಆಜ್ಞೆ ಮಾಡುವಷ್ಟು ಸಮರ್ಥಳಲ್ಲ. ಈ ಸಂದರ್ಭದಲ್ಲಿ ಈ ಯುದ್ಧಕ್ಕೆ ಮುಖ್ಯ 
ಸೇನಾಧಿಸಕಿಗಳಾಗಿ ಅಫಜಲ್‌ ಖಾನರವರೇಹೋಗಬೇಕೆಂದುನಾನು ಪ್ರಾರ್ಯನೆ 
ಮಾಡುತ್ತೇನೆ, ಅಫಜಲ್‌ ಖಾನರೇ, ನೀವು ನನ್ನ ಮಾತನ್ನು ನಿರಾಕರಿಸು 
ವಿರಾ ? ಹೇಳಿರಿ.” 
ಅಫಜಲ್‌ ಖಾನನು ಬೇಗಂ ಸಾಹೇಬಳ ಕಡೆಗೆ ದುರುಗುಟ್ಟಿ ನೋಡಿದ 
ಷಾಜಿಯವರ ಮನಸ್ಸಿನಲ್ಲಿ ಅನಜಲ್‌ಖಾನನು ಬೇಗಂ ಷಾ ಕಿರುಗಿ 
ಬೀಳುತ್ತಾನೆಂದು ತೋರಿತು. 


ಷಾಜಿಯವರು “ಸೇನಾಧಿಪತಿ ಅಫಜಲ್‌ ರಾ, ನಾನೊಂದು ಮಾತು. 
ಹೇಳುತ್ತೆ ನೆ. ಬೇಗಂ ಸಾಜೇಬರವರಿಗೆ ಉತ್ತರ ಕೊಡುವ ಮೊದಲು ನನ್ನ್ನ 
ಮಾತುಗಳನ್ನು ಕೇಳಿ, ಉತ್ತರ ಕೊಡು. ನೀನು ಸಃ ದರ್ಬಾರಿಗೆ ಸ್‌ 
ನಿನ್ನಲ್ಲಿ ಇಂಥಾ ಮಹಾಶಕ್ತಿ ಇದೆಯೆಂದು ಕಂಡುಕೊಂಡವನು ನಾನು 
ಸುಲ್ತಾನರಲ್ಲ. ಇದಕ್ಕೆ ವೃ ದ್ರ "ಮಂತ್ರಿ ಅಕ್ಕ ರ್‌ಖ್ಯಾರವರೂ ಸಾಕ್ಸಿ ಇದ್ದಾರೆ. 
ನಿನ್ನ TS ಗಳ ನನ್ನ ಸ್ಟ್ರಾ ಮಿನಷೆ ಬಿ ನೀನಿಷ್ಟು ಉನ್ನ ಜ್ಯ ಪದವಿಗೆ ; 
ಬಂದಿರುವೆ. ನನ್ನ ಜರು ಇಂದು . ನಿನ್ನ ಸ್ಥಾನಮಾನಗಳು 
ಮೇಲಿನವೆಂದೇ ಹೇಳುನಂಕಿದೆ. ಅಂದು ನೀನು ನನ್ನಲ್ಲಿ “ನೀವು ನನ್ನ ತಂದೆಗೆ 
ಸಮಾನರು. ನಾನು ನಿಮ್ಮ ಹೊಟ್ಟೆ ಯಲ್ಲಿ ಹುಟ್ಟಿ ದ ಮಗನಲ್ಲದಿದ್ದ ರೂ ಪಾಲಿತ 
ಪುತ್ರ, ಸ್ವೀಕೃತ ಪುತ್ರ” ಸ ಜೇಳುತ್ತಿ ದ್ದು ai ನೀನು ಮರೆತುಬಿಟ್ಟೆ ಯಾ? 
ಜಳ ಭನ್‌ "ವಂತದಲ್ಲಿ ಹುಟ್ಟಿ ರುವ ತಾಜಾಮಾಸಲಾ ನನಾದ ನೀನು ಹಟ | 
ಉಸಕಾರವನ್ನೂ ಅದಿಕ ಮಾತುಗಳನ್ನೂ ಮರೆಯುವವನಲ್ಲವೆಡು ನಾನು 
ದೃಢವಾಗಿ ಸಂಬಿಸ (ನೆ. ಈ ಪ್ರಕರಣದಲ್ಲಿ ಹೆಚ್ಚು ಜವಾಬ್ದಾ ರಿಯು ನನ್ನ ; 
ಮೇಲಿದೆ. ನನ್ನ ಹೊಟ್ಟಿ ಯಲ್ಲಿ ಹುಟ್ಟಿ ದ ದುಷ್ಟ ನಾದ ತ ಪ್ರಖ್ಯಾತ 
ವಾದ ಆದಿಲ್‌ಷಾ ಟ್‌ ಆತಂಕ [ಸ್ತಿ ಬ್ಯ ತ ತಃ ಯುದ್ಧಕ್ಕ 
ಹೋಗಬೇಕು. ಈ ಭಾರತ ಭೂಮಿಯಲ್ಲಿ ಹಿಂದೂ ಜನರಲ್ಲಿ ತಂಡಿ ಮಗನ 
ಮೇಲೆ ಯುದ್ಧ ಮಾಡುವುದು ಹೀನಾಯವಾದ ಮಾತು. ಅಥವಾ ಆತ ಹತ್ಯೆ 


೧೮೨ ಛತ್ರಪತಿ ಶಿವಾಜಿ 


ಮಾಡಿಕೊಳ್ಳುವುದು ನನ್ನಂಥವರಿಗೆ ಸರಿಯಾದುದಲ್ಲ. ಆಧ್ಯರದ ನನ್ನ 
ಶಿಷ್ಯನನ್ನು ಕಳುಹಿಸಿ ಆ ದುಸ್ಟೃ ನನ್ನು ಶಿಕ್ಷಿಸುವುದು ನ್ಯಾಯ. ಮ ತಾಗಿದೆ ತ 
ಈ ಯುದ ಕೈ ನೀನೇ ಕೊರಡತಕ್ಕ ದ್ದ ಬೇಗಂ ಮ ಅಸ "ಯನ್ನು 
ಯಾರೂ ನಿನಿರತಕೃದ್ದ ಲ್ಲ ಶಿವಾಜಿಯ ಇಡನೆ ಸಂಧಿಯನ್ನು ತಿಂ 
ನಿಗ್ರಹಮಾಡಬೇಕಾದರೂ ಈ ದರ್ಬಾರಿನಿದ ನಿನಗೆ ಸಂಪೂರ್ಣ ಅಧಿಕಾರವು 
ಕೊಡಲ್ಪಡುತ್ತದೆ. ನೀನು ಇದನ್ನು ಒಪ್ಪಿ ಕೊಳ್ಳ ಲೇಬೇಕು” ಎಂದು ಹೇಳಿದ. 

ಆಫಜಲ್‌ ಖಾನನು ಮತ್ತೊ ಮ್ಮ್ಮೆ ಬೇಗಂ ಸಾಹೇಬಳನ್ನು ದುರುಗುಟ್ಟಿ 
ನೋಡಿದ. 

“ಬೇಗಂ ಸಾಹೇಬ್‌! ಈಗೆ ಸುಲಾ ಲ್ಲಾನೀ ಅಧಿಕಾರವು ತಮ್ಮದೇ ಇದೆ. 
ನೀವು ಈ ಯುದ ಕ್ಸ ಹೊರಡಲು ನನಗೆ ಆಜೆ ಮಾಡುತ್ತಿ ದ್ಹೀರಿ, ಷಾಜಿ 
ಯವರೇ? ನಾಸು ತಮ್ಮ ಅಟ, ಭಕ್ತಿ ಯನ್ನ ಆಂದಿಸಿಂದ ಇಂದಿ ನವತೆಗೆ ನ ನಡೆ 


pp 


೬: ಕ್ರಿ 
ಕೊಂಡೇ ಬಂದಿದ್ದೇನೆ, ಆದಕ್ಕೆ ಅನೇಕ ನಿದರ್ಶಗಳಿವೆ. ಈಗ ಎ 
ಆತ್ಮ ಸಾಕ್ಷಿಯಾಗಿ ಹೇಳುತ್ತೇನೆ... ಈ ದರ್ಬಾರಿನವರೆಲ್ಲರೂ ಪಿತೂರಿಮಾಡಿ 


ನಿಷ್ಕಾರಣವಾಗಿ ಇದೇ ಶಿವಾಜಿಯ ನೆಪದಿಂದ ನಿಮ್ಮನ್ನು ಕಠಿಣ ಬಂಧನ 
ದ ಬ್ಯಾಗ ನಾನು ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಳ್ಳು ಕ್ವಿದ್ಧೆ - 
ಆಗಿನ ಸಂದರ್ಭದಲ್ಲಿ ಈ ದರ್ಬಾರಿನವರು ನಿಮ್ಮನ್ನು ಅಂತರಂಗವಾಗಿಯೋ 
ಬಹಿರಂ” ವಾಗಿಯೋ ಕೊಲೆ ಮಾಡಬೇಕೆಂದು ಸಿದ ಪ ತ ಬಾ 

ನನ್ನ್ನ ಪ್ರತಿಗೋಧನಿಂದಲೇ ಅವರುಗಳ ಕ್ಸ ಕಟ್ಟಿದ ನಂತಾಯಿತ . ಅಷ್ಟೆ € ಅಲ್ಲ. 

ನಾನು ಬದುಕಿರುವವರೆಗೆ ನಿಮ್ಮ ಲ್ಲಿಟ್ಟ್ಟ ರುವ ಭಕ್ತಿ ಗೌರವಗಳಿಗೆ ಎಳ್ಳ ಷ್ಟೂ 

ಕುಂದಿಲ್ಲ, ಇಂಥಾ ಶಿಷ್ಯ ನಿಗೆ ಬ ಕೊಟ್ಟಿ ಭನ ವರಪ್ರದಾನವಿದು. ಸ 
ಸಾಹೇಬರವರು ಮಾಡಿರುವ. ಅನುಗ್ರ 2 ಮುನಸೊಪ್ಪ ದ ಕಾರ್ಯಕ್ಕೆ 
ತಳ್ಳು ಿತ್ತಿದ್ದೀರಿ. ಒಂದು ಕಡೆ ಈ ಸ್ಯ ಆಶೀರ್ನಾದಕ್ಕೆ ತಲೆಯೊಡ್ಡ 

ಬೇಕು ಮತ್ತೊಂದುಕಡೆಆ ಮಗನೊಡನೆ ಖಡಾಖಡಿ ಸ್ಯ ಮಾಡಬೇಕು. 
ಇದು ನನ್ನ ಪಾಲಿಗೆ ಬಂದಿರುವ ಭಾಗ್ಯ. ನೀವೆಲ್ಲರೂ ಚೆನ್ನಾ ಗಿ ಯೋಚಸಿ 
ಮಾಡಿರಿ. ನಿಮ್ಮಗಳ ಆಸ್ಚಿಯನ್ನು ನಾನು ಶಿರಸಾ ವಹಿಸುತೆ ತ್ತೇನೆ” ಎಂದು 
ಹೇಳಿ ಕೈ ಮಗಗಿದು ದರ್ಬಾರಿನಿಂದ ಹೊರಟುಹೋದ. 


ಛತ್ರಪತಿ ಶಿವಾಜಿ... ೧೮೩ 


ದರ್ಬಾರೆಲ್ಲವೂ ಕಾಂತಿಹೀನಷಾಯಿತು. ಎಲ್ಲರೂ ಮುಖಗಳನ್ನು ತಗ್ಗಿ 
ದರು. ಪುನಃ ಎಲ್ಲರೂ ಬೇಗಂ ಸಾಹೇಬಳ ಕಡೆಗೆ ನೋಡಿದರು. 
ಬೇಗಂ ಸಾಹೇಬಳು ನಿನಯದಿಂದ ಹೇಳಿದಳು. 


“ಇಂದಿನ ದರ್ಬಾರು ಮುಕ್ತಾ ಯವಾಯಿತು. ಅಫಜಲ್‌' ಖಾನರೇ 
ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೊರಡತಕ್ಕ ದೆಂದು ನಿರ್ಧಾರವಾಯಿತು. 
ದರ್ಬಾರಿನ ಆಜ್ಞೆ ಯನ್ನು Pe RIT ಪಾಲಿಸುತ್ತಾರೆಂದು ನನಗೆ 
ಭರವಸೆಯಿದೆ ಯುದ್ಧದ ಸಿದ್ಧ ತೆಗಳಾಗಲಿ” 


ದರ್ಬಾರಿಗಳೆಲರೂ “ಬೇಗ ಸಾಹೇಬಳು ನಿಜವಾಗಿಯೂ ಸಮರ್ಥಳು 
ಅವಳು ಗಂಡಾಗಿ ಹುಟ್ಟಿ ದ್ದರೆ ಇಡೀ ಹಿಂದೂಸ್ಮಾ ನವನ್ನು ಕಟ್ಟಿ ಆಳುತ್ತಿದ್ದಳು. 
ಅಂತಹ ಪ್ರಜ್ಞಾ ಬಲ- ಆಜ್ಞಾ ಶಕ್ತಿಗಳು ಅವಳಲ್ಲಿ ವೆ” ಎಂದು ಪ್ರಶಂಸೆ “ಮಾಡಿ 
ಗಾಂಡು 'ಫೊನಟುಹೋದರು. 

ಅಫಜಲ್‌ ಖಾನನು ಮನೆಗೆ ಹೋಗಿ ಏಕಾಂತದಲ್ಲಿ ಕುಳಿತು ಚಿಂತಾ 
ಸಕ್ತವಾದ. “ಈ ಯುದ್ಧದಲ್ಲಿ ನನಗೇಕೋ ಉತ್ಸಾಹವಿಲ್ಲ. ಉತ್ಸಾಹ 
ವಿಲದ ಯುದ್ಧಕ್ಕೆ ಹೋಗಬಾರಡಿಂದು ಹಿಂದಿನವರು ಹೇಳುತ್ತಿ ದ್ದ ರು. ಇಂದಕಿ 
ಅಂಥಾ ಪ್ರಸಂಗವು ನನ್ನ್ನ ಮೇಲೆ ಬಂದಿದೆ. ಬೇಗಂ ಸಾಹೇಬಳ ಮಾತನ್ನು 
ನಾನು ತಿರಸ್ಕ ರಿಸುಕ್ತಿ ಡಿ ಸ್ಬಕಡೆಯು ಕಾಲವು ಬಂದಿದ್ದ ಕಿ ಈ ರಾಜ್ಯ 
/ವನ್ನಾದರೂ ಬಟ್ಟು] "ಹೋಗುತ್ತಿದ್ದೆ. ಅ ವಳ ಮಾತಿಗೆ ನಾನೇಕೆ ಬಗ್ಗ ಬೇಕು? 
| ಪಾನು ಅವಳ ನಂ ಇಲ್ಲ. ನಾನೆಂದಿಗೂ ಅವಳ ಅಧಿಕಾರವನ್ನು 
"ಓವಿ ಕೊಳ್ಳುವುದಿಲ್ಲ. ಅವಳು ಮೂರ್ಬ ಹೆಂಗಸು. J ನನ್ನನ್ನು 
ಫೆ ಕ್ರೀಮ ಮಾಡುತ್ತಾ ತಿಂದು ಅವಳಿಗೆ ಬಗ್ಗ ಬೇಕೋ? ಸ್ತ್ರೀವ್ಯಾ ಮೋಹದಲ್ಲಿ 
ಸಿಲುಕಿಕೊಂಡು ಕಗ್ಗಿ ಹೋಗುವ ಪ್ರಾಣಿಯು ನಾನಲ್ಲ. “ನ್ನ್ನ pS 
| ' ಅರವತ್ತು ನಾಲು ಅಂತಃಪುರ ಸಿ ್ರೀಯರಿದ್ದಾರೆ. ಬೇಗಂ pC tenes 
| ಮಿನಿಉುದ ಹೆಣ್ಣುಗಳು ನನ್ನ ಘೌತಃಪುರದನ್ಲಿದ್ದಾ ರೆ. ಅವಳು ನನ್ನನ್ನು ಪ್ರೀತಿ 
| ಸುವುದು ಅವಳ ಒನಂದಕ್ಕುಗಿ ಅದನ್ನು ನಾನು ಎಷ್ಟೋ ದಿನಗಳಿಂದ 
| ಅರಿತಿದ್ದೆ "ನ. ಈ ಷಾಜೀ ಸ ಇವನಿಗೇಕೆ ಶ್ರ ಹವ್ಯಾಸ? ಅವನು 
| ಉದಾರಿ. ಮಹಾಪುರುಷನೆಂಜೇ ಹೇಳಬೇಕು. ಅನೂಗೆ ಈ ದರ್ಬಾರಿನ 


dC 


3¢ 


೧೮೪ ಛತ್ರಪತಿ ಶಿವಾಜಿ 


ಗೊಂದಲಗಳೊಂದೊ ತಿಳಿದಿಲ್ಲ. ಈ ದರ್ಬಾರಿನಲ್ಲಿ ಅವನಿಗಿರುವ ಬಲನೇ 
ನನ್ನದು. ಈ ಕೃತ್ತಿ ಶ್ರಿಮ ಜನ ಅವನ ನನ್ನು ಎಂದಾದರೂ ಫಾಕಿಸದೇ ಬಿಡರು. 
ಅವನೇಶೆ ಇನರ he: ತಾಳ ಹಾಕುತ್ತಾ ನೆ ನೆ? ಇತೆಲ್ಲಾ ಏನೋ ಸ್ಥೆ ತಾನನ 
ಲೀಲೆ, ಇನ್ನು ಈ ರಾಜ ವು ತಲೆ ಎತ್ತು ನ ವುಜಿಂದರೇನು? ಜುಡುಗ ರಾಜ. 
ಯಾವುದೋ “ಹರದ ಚೆ ಬುದಿ ಬೀನ ವಜೀರ, ಮುಂದಾಲೋಚನೆ 
ಯಿಲ್ಲದ ಮಂತ್ರಿಗಳು. ಅತ್ತ ನೋಡಿದರೆ ಆ ಅತ್ಯಂತ ಪ್ರಬಲಶಾಲಿಯಾದ ಬಾದ 
ಹಹನು ಶತ್ರು. ಈ ರಾಜ್ಯಕ್ಕಾಗಿ ಯುದ್ಧ ಮಾಡಿದರೆ ಖ್ಯಾಕಿಯುಂಟಿ? 
ಸರಾಕ್ರ ಮಕ, ಬೆಲೆಯುಂಟಿ? ಛೇ ಛೀ, ಇವೆಲ್ಲವೂ ವ್ಯಕಿರೇಕವಾಗಿಯೇ ಇದೆ? 
ಎ4 ತಟ್ಟಿ ಪುನಃ ಅದೇ ಚಿಂತೆ. “ಈಗ ನಾನೇನು ಮಾಡಲಿ ?? ಎಂಬ 
ಚಿಂತೆ. :: 
ಅಷ್ಟರಲ್ಲಿ ಜಮಾದಾರ್‌ ಇಮಾಮನು ಹೆದರುತ್ತಾ ಹೆದರುತ್ತಾ ಬಂದು 
ಸಲಾಂ ಮಾಡಿದ. 
ಹ್‌ ಬಂದೆ, ಇಮಾಂ” 
ಇಮಾಂನು ತಡವರಿಸುತ್ತಾ “ಬೇಗಂ ಸಾಹೇಬರು ತಮ ನ್ನು ie 
ವಂತೆ ಕಳುಹಿಸಿಕೊಚ್ಟಿದ್ದಾ ಕಿ” ನಃ ದ. | 
ಖಾನಿನು `ರೇಗಿಕೊಂಡು “ನನಗೆ ಗೊತ್ತು. ನೀನು' ಬಂದಾಗಲೇ ' 
ನಾನು ಅರ್ಥಮಾಡಿಕೊಂಡೆ. ನೀನು ಎಲ್ಲಿಗಾದರೂ ಹಾಳಾಗಿ : ಹೋಗು. 
ಏನಸಗೆ ಹೊಟ್ಟಿ ಗಿಲ್ಲದಿದ್ದೆರೆ ದುಡ್ಡು ಕೊಡಿಸುತ್ತೇನೆ. ಹೊಂಟ ಕ್ತಿ 
ಇನ್ನೊ ದು ಬರಿ 2 ನನಗೆ ಮುಖ ತೋರಿಸಿದರೆ ನಿನಗೆ ಗಡ್ಡ ಮಾಸೆ 


ಗಳನ್ನು ಬೋಳಿಸಿ ಕತ್ತೆ ಯ ಮೇಲೆ ಬೋಳುತಲೆ ಸವಾರಿ ಮಾಡಿಸುತ್ತೆ ನೆ 
ಎಂದು ಗದ್ದ ರಿಸಿದ. - 


| ಇವನು ನಡುಗುತ್ತಾ “ಹುಜೂರ್‌, ಮಾಫ್‌ ಮಾಡಬೇಕು. ಈ” 
ಗುಬ್ಬಿ ಯ ಮೇಲೆ ಇಷ್ಟು ಕೋಪನವೆ? ನಾನೇನು ಅಸರಾಧ ಮಾಡಿದೆ ನೆ? 
ಆ ಬೇಗಂ ಸಾಹೇಬರ ತೊತಿಗೆ ಪ್ರಕಿ ಸೇಳಲಾದೀತೇಲಿ ನೀನೇ ಹೇಳಿ. 
ಅವರು ಹೇಳಿದರೆ ನಾನು ಇಲ್ಲಿಗೆ (3 ಬರಬೇಕು. ನೀವು ಒದ್ದ ರೆ: ತೆಪ್ಪಗೆ 
ಹೋಗಿ ಫೆ ಐಚ್ಚು ಮೋಕೆ ಹಾಕಿಕೊಂಡು ಅನರ' ಮುಂಜಿ ಲೇ. 
ಇದೆಲ್ಲಿಯ ತಂಟ್ಸಿ ನಾನು ಬೇಗಂ ಸಾಹೇಬರ ಸಂಮುಖಕ್ಕೆ ಹೋಗುವುದೇ 


ಛತ್ರಪತಿ ಶಿವಾಜಿ ೧೮೫ 


ಇಲ್ಲ. ನೇ ನಿಮ್ಮ ಸಂಮುಖದಲ್ಲಿ ಇಟ್ಟು ಕೊಂಡು. ಬಿಡಿ. ನನ್ನ ಮೇಲೆ 
ನ ಭನ ಎಷ್ಟೋ ಜನರನ್ನು ಕಾಪಾಡುನ ದಣಿ ನೀವು. 
ಆದರೆ ನಾನೊಂದು ಲಾ ಹೇಳಲೇ, ನು ? ಅಪ ರೃಣೆಯಾದಕೆ ಹೇಳಿ 
ಬಿಡು ತ್ತೇನೆ. ಆಮೇಲೆ ಮೆರನಣಿಗೆಯನ್ನಾ ದರೂ ಈ ನಿಮ್ಮ ಕ್ರೈ 
ಯಿಂದಲೇ ನ ನ್ಟ ತಲೆಯನ್ನೂ ದರೂ ನ ಪ್ರ ಕಷ್ಟ ಸಮೆಯನಲಿ 
ಬೇಗಂ ಸಾಹೇಬರನ್ನು ನೀವ್ರ ಕ ಕೃ ಬಿಡಬಹುದೇ? ಅವರಿಗಿರುವ ಬಲವೇ ನೀವು. | 
ನೀವು ನಿರಾಕರಿಸಿದರೆ ಈ ಕು ಾ ಅವರನ್ನು ಯಾರು ಗೌರವಿಸುತ್ತಾರೆ, ' 
ಖಾವಂದ್‌ ? ಮಾತು ಮೀರಿತ್ತು ಕ್ಷಮಿಸಬೇಕು? ಎಂದು ಖಾನನ ನಾದ 
ಗಳ ಮೇಲೆ ಬಿದ್ದು ನಮಸ್ಕ ರಿಸಿದ. 


ಖಾನನು ನಗುತ್ತಾ “ಇಮಾಂ, ನಿನಗೇಕೆ ಇಷ್ಟು ಆವೇಶ? ಹೋಗು. 
ನಿನ್ನ್ನ ತಪ್ಪೇನೂ ಇಲ್ಲ” ಎಂದು ಹೇಳಿ ಅವನನ್ನು ಸಮಾಧಾನಮಾಡಿ 
ಕಳುಹಿಸಿದ. 
ಪುನಃ ಖಾನನ ತಲೆಯಲ್ಲಿ ನಾನಾ:ವಿಧವಾದ ಆಲೋಚನೆಗಳು ಬಂದವು 
“ಹೋಗಿಬರೊಣ. - ಜೇಗಂ ಸಾಸೇಬಳ: ಅಸರಾಧವೇನಿಜೆ? ನಜೀರನೂ 
ಮಂತ್ರಿಗಳೂ ಅವಳನ್ನು ಪುಸಲಾಯಿಸಿದ್ದಾ ರೆ. ಅವಳು ಸರಳ ಮನಸ್ಸಿನೆವಳ್ಳು: 
ಅವರುಗಳು ಶಿವಾಜಿಯನ್ನು ನಿಗ್ರಹ ನ ನಾಡಿಬಟ್ಟರ ಏನೋ ಆಗಿಬಿಡುತ್ತ ದೆಂದು 
ಹೇಳಿಕೊಟ್ಟಿದ್ದಾರೆ. ಅವಳು ನಂಬಿ ಅದನ್ನೇ ಗಟ್ಟ ಹಿಡಿದಿದ್ದಾ ಛೆ" ಬೇಗಂ 
ಸಾಹೇಬಳದು ಏನೂ ತಪ್ಪಿಲ್ಲ: ' ಅವಳು ಸುಲಾ ಬ ನಿಯಾಗಿದ್ದ 8 ದರ್ಜಾರು 
ನಾನು ಹೇಳಿದಂತೆ ಕೇಟಿ. ದ್ದಿತು. ಆಗ ತಶಿವಾಜಿಯನ್ನು ಹತೋಟಿಗೆ 
ತರಬಹುದಾಗಿದ್ದಿ ತು. ಆ 'ಮೊಗಲರನ್ನೂ ದೂರದಲ್ಲಿ ಇಡಬಿಹುದಾಗಿದ್ದಿ ತು. 
ಇರಲಿ. ಈ ಯುದನೆ ನೇನು ಮತಿ ವೇ. ಆ ಶಿವಾಜಿಯನ್ನು ದಾರಿಗೆ 
ತರುವುದೇನು ಕಷ್ಟವೇ ಹಳ್ಳಿ ಯ ಹುಡುಗ ಆ ಕಾಡುಜನರ be 5 
ರಾಜನೆನಸಿಕೊಳ್ಳ ಬೇಕೆಂಬ ದ ನಾವೇ ರಾಜನೆಂಬ ಬಿರುದು ಕೊಟ 
ಹ ಷಾಜಿಯ ಮಗನಲ್ಲವೇ ಅವನು. ಅವನನ್ನು ದಾರಿಗೆ ತವನು 
ಸುಲಭ. ಈ ಸಿಕಂದರನ 3 ಸರಿನಲ್ಲಿ ರಾಜ್ಯಭಾರ ಎಷು ದಿನ ನಡೆದೀತು 
ಬಾಲಕನ ಅದ್ಳೈ ಹವು ವು ಹೇಗಿದೆಯೋ. ಈ ಯುದ್ಧ ದಿಂದ- ಹಿಂತಿರುಗಿದ ಗ 


೧೮೬ ಛತ್ರಪತಿ ಶಿವಾಜಿ 


ಎ 


ಬೇಗಂ. ಸಾಹೇಬಳನ್ನು ಬಲಾತ್ಯರಿಸಿ 
ಸುಲ್ತಾನೀ ಸಟ್ಟ ನಟ್ಟ ಭೃತುತ್ತೇನ ನನಗಷ್ಟು ಸ 7೮ 
ಹಾಳು ಮಂತ್ರನಾದಿ, ಸಿಶ್ಯಾಚಿ ಸೈತಾನ. ಅವನನ್ನು ಎಲ್ಲಿಯಾದರೂ ಸತ್ತೆ 
ಹಚ್ಚ ಮಣ್ಣು ಮಾಡಿಸಿ ಬಿಡಬೇಕು. ಹತ್ತು ವರ್ಷಗಳಿಂದ ನಮ್ಮ ಅರನುನೆ 
ಯಲ್ಲಿ ಸೇರಿಕೊಂಡು ಪಿತೂರಿ ಸಾಡುತ್ತಿದ್ದಾ ನೆ. ಸುಲ್ಲಾ ನನ ಮೇಲೆ ಮಂತ್ರ 
ಹಾಕಿದ ಸ ಅವನಿಗೆ. ಪರಲೋಕ ಯಾತ್ರಿ ಮಾಡಿಸಿ ಈಗ ಬೇಗಂ 
ಸಾಹೇಬಳ ಮೇಲೆ ಮಂತ್ರ ಮಾಡುತ್ತಾನೆ. ತರಂ ಅವನು 
ಕ ರಾಜ್ಯದಲ್ಲಿರಕೂಡದು. ಅವನಿಂದಲೇ ನಮ್ಮ ರಾಜಕೀಯವೆಲ್ಲಾ ಹಾಳಾಗಿ 
ಹೋಯಿತು. ಲ್ಲದಿದ್ದರೆ ರೆ ಎಲ್ಲರೂ ಒಪ್ಪಿ ದರು. ಬೇಗಂ ಸಾಷೇಬಳನ್ನು 
ಸುಲ್ಲಾನೀ ಮಾಡಿಬಿಡುತ್ತಿ ಡೆವು ವು. ಇಲ್ಲಿ ಇಳ. ನೋಡಿಕೊಳ್ಳುತೆ ತ್ತೇನೆ” 
ಎಂದ್‌ ಮನಸ್ಸಿನಲ್ಲಿಯೇ ಇಕೆ ಮಾಡಿಕೊಂಡ. 

ಬೇಗಂ ಸ್‌ ದರ್ಶನಕ್ಕೆ ಹೋಗಲು ಪೋಷಾಕುಗಳನ್ನು ಧರಿಸಿ 
ಅರಮನೆಯ ಕಡೆಗೆ ಹೊರಡ. 

ಬೇಗಂ ಸಾಸೇಬಳ ಅಂತಃಪುರದಲ್ಲಿ ಯಾವ ಉತ್ಸಾಹ ವೆ ಶೆ ಭವಗಳೂ 
ಕಾಣಲಿಲ್ಲ. ಬೇಗಂ: ಸಾಸೇಬಳು ಅಲಂಕಾರವಿಹೀನಳಾಗಿ ಆಸ ಸದ ಮೇಲೆ 


ಕುಳಿತಿದ್ದ ದ್ದಳು. ಮುಖವು ' ಕಾಂಕಿಹೀನವಾಗಿದ್ದಿ ತು. ತಲೆಕೂದಲು ಕೆದರಿದ್ದಿತು. 
ವೈಮೇಲಿದ್ದ ಮಜಿಲಿನ್ಪಿ ನ ಸೀರೆಯು ಮಲಿನವಾಗಿದ್ದ ಂತೆ ಇದ್ದಿ ತು. 


ಅವಲ್‌ಟಿನತನು ಬೇಗಂ ಸಾಹೇಬಳ ಜಾತು ಗೃ ಹಕ್ಕೆ ಪ ಪ್ರವೇಶ ಮಾಡು 
ತ್ರ ಲೇ ಪರಿಚಾರಿಕೆಯರು ಕೊರಗಿನಿಂದ ಬಾಗಿಲುಗಳನ್ನು ಸು ಕೊಂಡರು. 

ಬೇಗಂ ಸಾಸೇಬಳು ತಲ ಎತ್ತಿ ನೋಡಿ, Te | ಇತ್ತಬಾ 
ಕುಳಿತುಕೋ” ಎಂದು ಹೇಳಿದಳು.” 

ಉದಾಸೀನವಾದ ಧ್ವನಿ, ಆದರೂ ಆ ಧ್ವನಿಯಲ್ಲಿ ಪ್ರೇಮದ ಕಿಡಿ 
ಗಳಿದ್ದವು. 

ಇ ಬಾನನು ಮಂತ್ರಮುಗ್ಗ ನಂತೆ ಸಮೀಪದಲ್ಲಿ ಕುಳಿತುಕೊಂಡ. ಅವನಿಗೆ 
ಪ್ರಾತಃಕಾಲದಿಂದ ನಡೆದ ಘಡೆಕೆಗಳೆಲ್ಲವೂ ಮರೆತು ಹೋದವು. | 

“ಷಾಹೀಬಾ, ಇದೇನು ಹೀಗಿರುವೆ ? ನಾನಂದೂ ಇಂತಹ ಅವಸ್ಥೆಯಲ್ಲಿ 
ನಿನ್ನನ್ನು ಕಂಡುವಿಲ್ಲ” ಎಂದು ಬೇಗಂಳ ತಲೆಸವರುತ್ತಾ ಮುಂಗೂಗಲುಗಳನ್ನು 
ಸರಿಪಡಿಸುತಾ. ಕೇಳಿದನು. 


ಹ 


ಛತ್ರಸತಿ ಶಿವಾಜಿ ೧೮೭ 


ಬೇಗಂಳು “ಖಾನನೇ, ನಾನು ಕುಟಿಲ ಸ್ತ್ರೀ ಎಂದುಕೊಂಡಿರುವೆಯಾ? 
ವೇಕೈೈ ಯೆಂದುಕೊಂಡಿರುವೆಯಾ ? ನಾನು ಮುನಸಾರ ನಿನ್ನನ್ನು ನನ್ನ ಸ್ರಾ 
ಕ್ಲಿಂತಲೂ ಆ ಅಧಿಕನೆಂದು ಭಾವಿಸಿದ್ದು ವ್ಯರ್ಥವಾಗಿ ಹೋಯಿತೇ? ನಮ್ಮ 
ಪ್ರೇಮನನ್ನು ನಾವಿಬ್ಬರೇ ಮುಚ್ಚಿಟ್ಟು ಕೊಂಡಿರುವೆವೆಂದು ನಾವು ಭಾವಿಸಿ 
ಕೊಳ್ಳುಬಹುದು. ಕಾಂಯ ಹಾಗೆಯೇ ಭಾವಿಸುತ್ತಾರೆ. ಆದರೆ 
ನಮ್ಮ ಪ್ರೇಮದೆ ಸುವಾಸನೆಯು ಈ ರಾಜ್ಯ ಲ್ಲೆಲ್ಲಾ ಹರಡಿದೆ. ಎಂಬುದನು 
ನಾವು ಮರೆಯಬಾರದು. ನೀನು ಭರದರಬಾರಿತಲ್ಲಿ ನನ್ನ ರಾ 
ತಿರನೃರಿಸಿದ ಮೇಲೆ ಈ ರಾಜ್ಯ ದಶ್ಲಿ ನನಗೆ ಒಂದು ಎಚ ಕಿಮ್ಮತ್ತಿಲ್ಲ ಕ 
ಎಂದು ಹೇಳಿದಳು. 

ಅವಳು ಮಾತನಾಡುತ್ತಿರುವಾಗ ಅವಳ ವಿಶಾಲವಾದ ಕಣ್ಣು ಕಂಬನಿ 
ದುಂಬಿದವು. 

ಖಾನನ ಕಂಠವು ಗದ್ದ ದಿತವಾಯಿತು. 

ಖಾನನು “ಬೇಗಂ ಸಾಹೇಬ್‌, ದರಬಾರಿನಲ್ಲಿ ಅಜ್ಜಿ ಮಾಡಿಬಿಟ್ಟೆ, 
ಸುಲ್ತಾನೀಯ ಆಜ್ಞೆ ಯೆಂದು ಶಿರಸಾವಹಿಸಿ ಒಪ್ಪಿಕೊಂಡೆ, ಇನ್ನೇನು ನಿನ್ನ 
ಮಾತು? ನೀನೇಕೆ ಖಿನ್ನಳಾಗಿದ್ದೀ? ಈ ಆನೇಶವೇನು ?” ಎಂದ. 

“ಖಾನ್‌, ದೇವರು ಆ ಮಾತುಗಳನ್ನು ಆಡಿಸಿದ, ನಾನು ಆಡಿಬಿಟ್ಟಿ. 
ನನ್ನ ಅಭಿಲಾಸೆಗೆ ತಕ್ಕ ಉತ್ತೇಜನವು ನಿನ್ನಿಂದ ಬರಲಿಲ್ಲ, ನೀನು ಯುದ್ಧ 
| ಮಾಡಿದರೇನು, ಬಿಟ್ಟಿಕೇನು? ನಿನ್ನ ಅಂತಃಪುರದಲ್ಲಿ ನೀನಿರು. ನಾಳೆಯ 
'ಪ್ರಾತಃಕಾಲದೊಳಗಾಗಿ ಸಾಹೀಬಳು ಈ ಲೋಕವನ್ನು ಬಿಟ್ಟು ಹೋದಳೆಂದತಿ 
ನಿನಗೆ ಯಾರಾದರೂ ಬಂದು ಹೇಳುತ್ತಾರೆ. ನೀನೇ ತಿರಸ್ಕರಿಸಿದೆ. ಮೇಲೆ ಈ 
(ದರ್ಬಾರಿನಲ್ಲಿ ನನ್ನ್ನ ಮಾತಿಗೆ ಕಿನಿಗೊಡುನವರಾರು? ಸಾಮಾನ್ಯ ಸ್ತ್ರೀಯ 
(ರಂತೆ ನಾನು ಹೇಳುತ್ತಿ ದ್ಲೇನೆಂದು ಅಂದುಕೊಳ್ಳ ಬೇಡ. "ಇದು ಕಡೆಯ 
ಪಾತು. ಯಾರಿಗೂ ತಿಳಿಯಬಾರದು. ನವಿ ಬರ ಪ್ರೇಮದ ಸರಿಣಾವೂ 
ವಿದು. ಹೋಗು, ಖಾನ್‌. ನೀನು ಇಲ್ಲಿ ನನ್ನೊಬ್ಬಳನ್ನೇ ಬಿಟ್ಟುಹೋಗು. 
ನಾನು ಅಲ್ಲಾನ ಪ್ರಾರ್ಥನೆ ಮಾಡುತ್ತೇನೆ. ಇನ್ನು ಒಂದು ಮಾತನ್ನೂ 
ಆಡಬೇಡ. ನಾನೇ ಮಾತು ಮುಗಿಸಿದ್ದೇನೆ. ಕರಣ ವ್ಯಾಪಾರಗಳನ್ನು 
ಮುಕ್ತಯಮಾಡಿದ್ದೇನೆ. ಆ ದೇವರು ನನ್ನಂಥನಳನ್ನು ತಿರಸ್ಕರಿಸಬಹುದು.” 


ಒರ್‌ 


೧೮೮ ಛಶ್ರಪಶಿ ಶಿವಾಜಿ 


“ಷಾಹೀಬಾ. ನನ್ನ ಉದ್ದ ಟಿತನವನ್ನು ಕ್ಷಮಿಸು. ನೀನು ಏನೇ 
ಹೇಳು. ನಮ್ಮ ಪ್ರೇಮದ ಮಾತು ಬೇರಿ, pl ಮಾತು ಬೇರಿ. 
ನಿನ್ನ ಆಜ್ಞೆಗೆ ನ ಚಿನ ನಾನು ಯುದ್ಧ ಕೈ ಹೊರಟದ್ದೆ ನೆ. ನೀನು 
ಸುಲಾ ಎನೀಯಾಗದಿದ್ದರೆ ರಿ ಈ ರಾಜ್ಯವು ಮಣ್ಣು ಗಡಿಗೆಯನ್ನು ಕಲ್ಲುಬಂಡೆಯ 
ಮೇಲೆ. ಎಕ್ಕಿ ಕುಕ್ಕಿದಂತಾಗುತ್ತದೆ. ನನಗೆ ಬ ಬಾಲಕ Ke ಮೇಲೆ 
ದ್ವೇಷವಿಲ್ಲ. ನಾನು ಅವನನ್ನು. ಪ್ರೀ ತಿಸುತ್ತೇನೆ. ಆದಕೆ ಹೀಗೆ ಬಾಲಕ 
ಸುಲ್ತಾನನನ್ನು ಇಟ್ಟುಕೊಂಡು ಹುಚ್ಚು ದರ್ಬಾರನ್ನು ನಡೆಸುಕ್ತಿ ರುವುದ 
ಶೃಿಂತೆಲೂ ನಾವಿಬ್ಬ ಹ ಪರಸ್ಪರ ಕಟ್ಟಿ ಕೊಂಡು ಮಡುವಿನಲ್ಲಿ ಧುಮುಕುವುದು 
ಕ್ಷೇಮ. ನೋಡು, ಹ ಬ" ನ್ಪ್ಪ ಅಂತಃಪುರದ ಮಾತನ್ನೆತ್ತಿ ಆಡಿದೆ. 
ಅದು ನನ್ನಲ್ಲಿರುವ ಸ್ತ್ರೀ ಸ್ವಭಾವ. ನನ್ನ. ಅಂತಃಪುರದ: ಯುವಶಿಯರೆಲ್ಲಾ 
ಹೇಗೆ ಬಂದು ಸೇರಿದರೋ, ನಾನೇಕೆ ಪರಿಗ್ರಹಿಸಿದೆನೋ ನನಗೇ ಗೊತ್ತಿಲ್ಲ. 
ನನ್ನ ಮನಸ್ಸನ್ನು ಬಿಚ್ಚಿ ಹೇಳುತ್ತೇನೆ. ಬ £ ನಿನ್ನ ದರ್ಶನವಾಗುವುದೋ 

ಇಲ್ಲರೊ$ ತಾ ನಿರು? ಸಿಕ್ನ ತೆ ನಾನೂ ನನ್ನ ಕಡೆಯ ಮಾತನ್ನು 
ಕೇಳಿಹೋಗಲು ನಿರ್ಧಾರಮಾಡಿತ್ಚೆನೆ. ನಮ್ಮ ಪ್ರೇಮವು ಈ ಮಾನವ. 
ಲೋಕದ ಸ್ರೇಮವಲ್ಲ: ದೇವರ `ತೋತಶೊಂದದ್ದತೆ ಆ ಲೋಕದ ಹಸು 
ಮಕ್ಕಳು ಸಾ ನಮ್ಮ ಪ್ರೇಮವು ಅಷ್ಟು ನವಿತ್ರವಾದುದು. ಈ ಪ್ರಸಂಚದ 
ಲ್ಲಿರುವ: ಯಾವ ಸ್ತ್ರೀಗೂ ನನ್ನನ್ನು “ಸದ್ದಿಲ್ಲ. ನೀನು. ಪೂರ್ಣವಾಗಿ 
ನನ್ನನ್ನು ಜಯಿಸಿದ್ದಿ «ಯೆ. ಆದರೆ ನಮ್ಮಿಬ್ಬರಿಗೂ ಈ ದರ್ಜಾರಿನಲ್ಲಿ ಸ [ವಿಲ್ಲ 
ಈ ಲೋಕದಲ್ಲಿ ನ ಮತ್ತೇ ಯೂ ಸ್ಥಳವಿಲ್ಲ ಆಕಾಶದಲ್ಲಿ ಗಾಳಿಯಾಗಿ "ನಾವು 
ಹಾರಿಹೋಗಬಹುದು. ಮೇಘಗಳಾಗಿ ಓಡಿಯಾಡಬಹುದು. ಪ್ರಕಾಶಮಾನ 
ವಾದ ನಕ್ಷತ್ರ ಲೋಕದಲ್ಲಿ ನಾವು ಸಣ್ಣ ಕಿರುತಾರೆಗಳಾಗಿ ಅನಂತ ಕಾಲ 
ರಮಿಸುತ್ತಿರಬಹುದು. : ಈ ಲೋಕದಲ್ಲಿ, ಈ ಸಂಸಾರದಲ್ಲಿ ನಮ್ಮಿಬ್ಬರಿಗೂ 
ಸ್ಥಳವಿಲ್ಲ, ಷಾಹೀಬಾ. ನಾನು ಇಂದೇಯುದ್ದಕ್ಕೆ ಹೊರಡುತ್ತೇನೆ. ನಿನ್ನ 
ಅಜಯನ್ನು ಪೂರ್ಣವಾಗಿ ನೆರವೇರಿಸಿ ಬರುತ್ತೇನೆ pi ನಿನ್ನ ತೃಪಿ ಗಾಗಿ 
ನಿನ್ನ ಮನಸ್ಸಿನ ಹುಚ್ಚ ನ್ನ್ನ ಸಮಾಧಾನಗೊಳಿಸುವುದಕ್ಕಾಿ. ಆನುನರೆಗೂ 


ಯಾವ ಹೋತಿ ಕ್ಕೂ "ಮನಸ್ಸು ಗೊಡಬೇಡ, ಇದೇ ನನ್ನ ಕಡೆಯ ಮಾತು- 
ಪ್ರಾರ್ಥನೆ.” 


ಆ 


ಲಕ್‌ 


-ಎಂದು ಹೇಳಿ ಆಸನದಿಂದ ಎದ್ದ ನು. 
ಜ್ಯ rte ನಿರ್ವಿಣ್ಣಳಾಗಿ ವಿಶಾಲ ನೇತ್ರಗಳನ್ನು ಅರಳಿಸಿ ನೋಡು 

ಫ್ರಿ 
ಇ 4 ಕಾ ತಿರುತಿರುಗಿ ನೋಡುತ್ತಾ ಬಾಗಿಲನ್ನು ತೆರೆದು 
ಮತ್ತೊ ಮ್ಮ್ಮೆ ಅವಳ ಕಡೆಗೆ ನೋಡಿ ಅವಳ ಸುಂದರ ಮೂರ್ತಿಯನ್ನು ಕಣ್ಣು 
ಗಳಿಂದ ಬರ ಹೈ ದಯದಲ್ಲಿ ತುಂಬಿಕೊಂಡು ಮೆಲ್ಲಮೆಲ್ಲಗೆ ಹೆಜ್ಜೆ 
ಯಿಡುತ್ತಾ ಟೂ ಹೊರಟುಹೋದ, 

ಮಾಕಗೆಂಯ ದಿನ ಪ್ರಾತಃ ಕಾಲವೇ ಬಿಜಾಪುರದ ಸೆ ಸೈನ್ಯಗಳು ಹೊರಡ 
ಬೇಕೆಂದು NR ಅಸ್ಸ ಣೆಮಾಡಿದೆ.ರಾತ್ರಿ ಸೀನಾಧಿದತಿಗಳನ್ನೆಲ್ಲ ಲಾ 
ಕರೆಸಿ ಪ್ರೋತ್ಸಾಹಿಸಿ ಅಪ್ಪ ಯತ್ತ. ತೋಪುಗಳ ಗಾಡಿಗಳು ಹೊರಡ 
ಬೇಕೆಂದೂ, ಮೂವತ್ತು ಸಾವಿರ ಕುದುರೆಯ ಬಲಗಳು, ಇಪ್ಪತ್ತು ಸಹಸ್ರ 
ಕಾಲಾಳು ಬಲಗಳು ಹೊರಡಬೇಕೆಂದು ಆಜ್ಞೆ ಯಿತ್ತ. 

ಸೇನಾಧಿಸತಿಗಳೆಲ್ಲರೂ ಹೊರಟು ಹೋದ ಮೇಲೆ ಅಫಜಲ್‌ ಖಾನನು 
ಏಕಾಂಗಿಯಾಗಿ ಸಾಜಿಯನರ ಮಹಲಿಗೆ ಹೋದ. ಆ ಹೊತ್ತು ವೂರಿದ 
ರಾತ್ರಿಯಲ್ಲಿ ಷಾಜಿಯವರ ಸತ್ತ ತೆಗೆದುಕೊಂಡ 

“ಷಾಜಿಯವಕೇ, ನನ್ನ ಮನಸ್ಸ ್ಸಿ ನೀವು ಆರಿತಿರುನಿರೋ ಇಲ್ಲವೋ 
ಹೇಳಲಾರೆ. ನಾನು ಗೆಲ್ಲಲಿ, ಸ ok ಈ ರಾಜ್ಯವು ಇನ್ನು ಮುಂಜೆ 
ಉಳಿಯದು. ' ಡೆಲ್ಲಿಯ ಬಾದಸಹನು ಇತ್ತ ಕಡೆ ದೃಷ್ಠಿ ಸ್ಟಿಯನ್ನು ಬೀರುವವರಿಗೆ 
ಮಾತ್ರ ಈರಾಜ್ಯವು ಉಳಿಯುತ್ತದೆ. ಬೆಟ್ಟ ಟಿಫಿ ಈ ಇಸ್ಟ ರಾಜ್ಯ 
ಮಸ ಮುಕ್ತಾಯವಾಗುತ್ತ 5ಜಿ ನಿಮ್ಮ ಅಪ್ಪ ಣೆಯಂತೆ ನಾನು ಯುದ್ಧ ಕೈ 
ಹೊರಬದ್ದೆ (ನೆ, ವು ಆಶೀರ್ವದಿಸಿರಿ. ಟನ ನಿಮಗೆ ದುಃಖವು 
ತಪ್ಪ ದು. ಅತ್ತ ಶಿವಾಜಿಗಾದರೂ, ಇತ್ತ ನನಗಾದರೂ ಮರಣವು ಸಿದ್ದ. 
ಹ ದೇವರು ಫೆ.ಸಲ್‌ ಮಾಡುತ್ತಾನೆ. ನೀವು ಆಶೀರ್ವಾದ ಮಾಡಿರಿ” 
ಎಂದು ಷಾಜಿಯವರ ಮುಂಡೆ ತಲೆ ಬಾಗಿಸಿದನು. 

“ಅಫಜಲ್‌' ಖಾನ್‌ ! ನಿನಗೆ ಜಯವಾಗುವುದು, ರಾಜ ಕೈ ಕ್ಷೇಮ 
ವಾಗುವುದು. ನೀನು ಸಂತೋಷದಿಂದ ಯುದ್ಧ ಕ್ಸ ಹೊರಡು ಆದರೆ 
ನಾನೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಇಲ್ಲಿ ಅರಮನೆಗಳಲ್ಲಿ 


೧೮೮ ಛತ್ರಪಶಿ ಶಿವಾಜಿ 


“ಷಾಹೀಬಾ. ನನ್ನ್ನ ಉರ ದ್ರ ಟಿತನನನ್ನು ಕ್ಷಮಿಸು. . ನೀನು ಏನೇ 
ಹೇಳು ನಮ್ಮ ಪ್ರೇಮದ ಮಾತು ಬೇರೆ, Bini ಮಾತು ಬೇರೆ. 
ನಿನ್ನ ಆಜ್ಞೆ ಗೆ ಕಟ್ಟುಬಿ ಚಿದು ನಾನು ಯುದ್ಧಕ್ಕೆ ಹೊರಟಿದ್ದೆ ನೆ. ನೀನು 
ಸುಲಾ ಎನೀಯಾಗದಿದ್ದರೆ ರಿ ಈ ರಾಜ್ಯವು ಮಣ್ಣುಗಡಿಗೆಯ ಸನ್ನು “ತಲ್ಲುಬಂಡೆಯ 
ಮೇಲೆ. ಎತ್ತಿ ಕುಕ್ಕಿದಂತಾಗುತ್ತದೆ. ನನಗೆ ಬಾಲಕ ಸಿಕಂದರನ ಮೇಲೆ 
ದ್ವೇಷವಿಲ್ಲ. ನಾನು ಅವನನ್ನು. ಪ್ರೀತಿಸುತ್ತೇನೆ. ಆದರೆ ಹೀಗೆ ಬಾಲಕ 

ಸುಲ್ತಾನನನ್ನು ಇಟ್ಟುಕೊಂಡು ಹುಚ್ಚು ದರ್ಬಾರನ್ನು ನಡೆಸುತ್ತಿ ರುವುದೆ 
ಕ್ಕಿಂತಲೂ ನಾವಿಬ್ಬರೂ ಪರಸ್ಪರ ಕಟ್ಟಿ ಕೊಂಡು ಮಡುವಿನಲ್ಲಿ ಧುಮುಕುವುದು 
ಕ್ಷೇಮ. ನೋಡು, pe py ನ ನನ್ನ ಅಂತಃಪುರದ ಮಾತನ್ನೆತ್ತಿ ಆಡಿದೆ. 
ಸ್ಯ ನನ್ನ ಲಿರುವ ಸಿ € ಸ್ವಭಾವ. ನನ್ನ. ಅಂತಃಪುರದ ಯುವಕ್ತಿಯಲ್ಲಲ್ಲಾ 
ಹೇಗೆ ಬಂದು ಸೇರಿದರೋ, ನಾನೇಕೆ ಪರಿಗ್ರ ಎ ನನಗೇ ಗೊತ್ತಿಲ್ಲ 
ತ್ರ ಮನಸ್ಸನ್ನು ಬಿಚ್ಚಿ ಹೇಳುತ್ತೇನೆ. ವಿ ನಿನ್ನ le ಲೊ 

oR des ನಿರು? ಸಿನ್ನಂತೆ ನಾನೂ ನನ್ನ ಕಡೆಯ ಮಾತನ್ನು 
By pe ನಿರ್ಧಾರವಾಡಿತ್ದೆ ಕೆ. ನಮ್ಮ ಪ್ರೇಮವು ಆ ಭಾನ. 
ಲೋಕದ ಪ್ರೇಮವಲ್ಲ: ದೇವರ ತೋತಕೊಂದಿದ್ದತೆ ಆ ಲೋಕದ ಹಸು 
ಮಕ್ಕಳು ನಾವು ನಮ್ಮ ಪ್ರೇಮವು ಅಷ್ಟು ನವಿತ್ರವಾದುದು. ಈ ಪ್ರಸಂಚದ 
ಲಿರುವ: ಯಾವ ಸ್ತ್ರೀ ನನ್ನನ್ನು ಗೆದ್ದಿಲ್ಲ. ನೀನು ಪೂರ್ಣವಾಗಿ 
ನನ್ನನ್ನು ಜಯಿಸಿದ್ದಿ «ಯೆ. ಆದರೆ ನಮ್ಮಿಬ್ಬರಿಗೂ ಈ ದರ್ಜಾರಿನಲ್ಲಿ ಸ ಸ್ಥಳವಿಲ್ಲ 
ಈ ಲೋಕದಲ್ಲಿ ನ ಮತ್ತೆ ಲಿಯೂ ಸ್ಥಳನಿಲ್ಲ ಆಕಾಶದಲ್ಲಿ ಗಾಳಿಯಾಗಿ ನಾವು 
ಹಾಂತೆಗೇಳುವು. ಮೇಘಗಳಾಗಿ ಓಡಿಯಾಡಬಹುದು. ಪ್ರಕಾಶಮಾನ 
ವಾದ ನಕ್ಷತ್ರ ಲೋಕದಲ್ಲಿ ನಾವು ಸಣ್ಣ ಕಿರುತಾರೆಗಳಾಗಿ ಅನಂತ ಕಾಲ 
ರಮಿಸುತ್ತಿರಬಹುದು.. ಈ ಲೋಕದಲ್ಲಿ, ಈ ಸಂಸಾರದಲ್ಲಿ ನಮ್ಮಿ ಬ್ಬ ೭ಗೂ 
ಸ್ಥಳವಿಲ್ಲ, , ಷಾಹೀಬಾ. ನಾನು ಇಂದೇಯುದ್ದಕ್ಕೆ ಹೊರಡುಕೆ ತ್ತೇನೆ. ನಿನ್ನ್ನ. 
ಆಜ್ಞ ಯನ್ನು ಪೂರ್ಣವಾಗಿ ನೆರವೇರಿಸಿ ಬರುತ್ತೆ ನೆ ಸ್ಯ ನಿನ್ನ ತೃಪಿ ಸಿ ಗಾಗಿ, 
ನಿನ್ನ ಮನಸ್ಸಿನ ಹುಚ್ಚನ್ನು ಸಮಾಧಾನಗೊಳಿಸುವುದಕ್ಕಾಗಿ. ಆಸುನರೆಗೂ 


ಯಾವ ಅಕಾರ್ಯಕ್ಕೂ ಮನಸ್ಸು ಗೊಡಬೇಡ. ಇದೇ ಇನ್ನ ಕಡೆಯ ಮಾತು 
ಪ್ರಾರ್ಥನೆ.” 


-ಎಂದು ಹೇಳಿ ಆಸನದಿಂದ ಎದ್ದನು. 

ಷಾಹೀಬಳು ನಿರ್ವಿಣ್ಣಳಾಗಿ ವಿಶಾಲ ನೇತ್ರಗಳನ್ನು ಅರಳಿಸಿ ನೋಡು 
ತ್ರಿದ್ದಳು. 
ಅಫಜಲ್‌ಖಾನನು ತಿರುತಿರುಗಿ ನೋಡುತ್ತಾ ಬಾಗಿಲನ್ನು ತೆರೆದು 
ಮತ್ತೊ ಮ್ಮ್ಮೆ ಅವಳ ಕಡೆಗೆ ನೋಡಿ ಅವಳ ಸುಂದರ ಮೂರ್ಶಿಯನ್ನು ಕಣ್ಣು 
ಗಳಿಂದ ಆರಣ್ಯ ಹ ಕೈ ದಯದಲ್ಲಿ ತುಂಬಿಕೊಂಡು ಮೆಲ್ಲಮೆಲ್ಲಗೆ ಹೆಜ್ಜೆ 
ಯಿಡುತ್ತಾ ಅಸ್‌ ಹೊರಟುಹೋದ, 

ಮಾರನೆಯ ದಿನ ಪ್ರಾತಃ ಕಾಲವೇ ಬಿಜಾಪುರದ ಸೆ ಸೈನ್ಯಗಳು ಹೊರಡ 
ಬೇಣೆಂದು ಆಹಿರಿಯಾನವೆ ಅನ್ಸ ಣೆಮಾಡಿದ.ರಾಶ್ರಿ ಸೇನಾಧನತಿಗಳನ್ನೆಲ್ಲ ಲಾ 
ಕರೆಸಿ ಪ್ರೋತ್ಸಾಹಿಸಿ ಅಪ್ಪ ಣೆಯಿ್ತ. ತೋಪುಗಳ ಗಾಡಿಗಳು ಹೊರಡ 
ಬೇಕೆಂದೂ, ಮೂವತ್ತು ಸಾವಿರ ಕುದುರೆಯ ಬಲಗಳು, ಇಪ್ಪತ್ತು ಸಹಸ್ರ 
ಕಾಲಾಳು ಬಲಗಳು ಹೊರಡಬೇಕೆಂದು ಆಜ್ಞೆ ಯಿತ್ತ. 

ಸೇನಾಧಿಸತಿಗಳೆಲ್ಲರೂ ಹೊರಟು ಹೋದ 'ಹೀಲೆ ಅಫಜಲ್‌. ಖಾನನು 
ಏಕಾಂಗಿಯಾಗಿ ಸಾಜಿಯನರ ನುಹಲಿಗೆ ಹೋದ. ಆ ಹೊತ್ತು ವೂರಿದ 
ರಾತ್ರಿಯಲ್ಲಿ ಸಾಜಿಯವರ ಮ ತೆಗೆದುಕೊಂಡ 

“ಷಾಜಿಯವಕೇ, ನನ್ನ ಮನಸ್ಸ ನೀವು ಆರಿತಿರುನಿರೋ ಇಲ್ಲವೋ 
ಹೇಳಲಾರೆ. ನಾನು ಗೆಲ್ಲಲಿ, ಹೋತು ck ಈ ರಾಜ್ಯವು ಇನ್ನು ಮುಂದೆ 
ಉಳಿಯದು. ' ಡೆಲ್ಲಿಯ ಬಾದಸಹನು ಇತ್ತ ಕಡೆ ದೃ ಸ್ಟಿಯನ್ನು ಬೀರುವವರಿಗೆ 
ಮಾತ್ರ ಈರಾಜ್ಯವು ಉಳಿಯುತ್ತದೆ. ಆದಿಲ್‌ಸಾಹಿಯು ಈ ಬಾಲಕನ ರಾಜ್ಯ 
ಬಾಸ ಮುಕ್ತಾಯವಾಗುತ್ತ ಕ ನಿಮ್ಮ ಅಪ್ಪ ಣೆಯಂತೆ ನಾನು ಯುದ್ಧಕ್ಕೆ 
ಹೊರಟದೆ ನೆ, `ನೀವು ಆಶೀರ್ವದಿಸಿರಿ. ಕ್‌ ನಿಮಗೆ ದುಃಖವು 
ತಪ್ಪದು. ಅತ್ತ ಶಿವಾಜಿಗಾದರೂ, ಇತ್ತ ನನಗಾದರೂ ಮರಣವು ಸಿದ್ದ. 
kk ದೇವರು ಫೈಸಲ್‌ ಮಾಡುತ್ತಾನೆ. ನೀವು ಆಶೀರ್ವಾದ ಮಾಡಿರಿ” 
ಎಂದು ಷಾಜಿಯವರ ಮುಂಜಿ ತಲೆ ಬಾಗಿಸಿದನು. 

“ಅಫಜಲ್‌ ಖಾನ್‌ ! ನಿನಗೆ ಜಯವಾಗುವುದು, ರಾಜ್ಯಕ್ಕೆ ಕ್ಷೇಮ 
ವಾಗುವುದು. ನೀನು ಸಂತೋಷದಿಂದ ಯುದ್ಧ ಕೈ ಹೊರಡು ಆದರೆ 
ನಾನೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಇಲ್ಲಿ ಅರಮನೆಗಳಲ್ಲಿ 


೧೯೦ ಛತ್ರಸತಿ ಶಿವಾಜಿ 


ಸುಖಾಸನಗಳಲ್ಲಿ ಕುಳಿತು ಕೊಡುವ ಎಚ್ಚರಿಕೆಗಳು ಅಲ್ಲಿ ರಣಕ್ಷೇತ್ರದಲ್ಲಿ ಫಲಿ 
ಸುವುಜೋ ಇಲ್ಲವೋ ಖಚಿತವಾಗಿ ಹೇಳಲಾಗುವುದಿಲ್ಲ. ಭಗವಂತನ ಕೃಪೆ 
ಇದ್ದರೆ ಹಿರಿಯರೆ ಮಾತುಗಳು ಫರಲಿಸಿದೆರೂ ಫಳಿಸಬಹುದು. ನೀನು 
ಉಪಾಯದಿಂದ ಆ ಶಿವಾಜಿಯನ್ನು ಹಿಡಿದು ತರುವ ಸಂಚು ಮಾಡು. ಈ 
ಪ್ರಕರಣದಲ್ಲಿ ಯುದ್ಧ ಕ್ಳಿಂತಲೂ ಉಪಾಯವೇ ಯಶಸ್ವಿಯಾಗುವುದು” 

ಅಫಜಲ್‌ಖಾನನು ಪುನಃ ಷಾಜಿಯವರಿಗೆ ವಂದನೆಯನ್ನು ಅರ್ಪಿಸಿ 
ಮನೆಗೆ ಹೊರಟುಹೋದ. 

ಆ ರಾತ್ರಿ ಬಿಜಾಪುರದಲ್ಲಿ ಯಾರೂ ನಿದ್ರೆ ಮಾಡಲಿಲ್ಲ. ಹೆಗಲಿಗಿಂತಲೂ 
೪ ರಾತ್ರಿಯು ಗಡಿಬಿಡಿಯಿಂದ ತುಂಬಿಹೋಗಿತ್ತು. ಯಾರೂ ನಿದ್ರಿಸಲಿಲ್ಲ. 

ಅಫಜಲ್‌ಖಾನನು ತನ್ನ ಶಯ್ಯಾಗೃ ಹದಲ್ಲಿ ಹೋಗಿ ಮಲಗಿದ, ಗಾಡ 
ನಿದ್ರೆಯು ಅವನನ್ನು ಆವರಿಸಿತು. ರಾತ್ರಿ ಮೂರನೆಯ ಜಾವದಲ್ಲಿ ಅವನಿಗೆ 
ಭೀಕರ ಸ್ವನ್ನವಾಯಿತು. ತನ್ನ ರುಂಡವು ಕಳಚಿಬಿದ್ದ ಂತೆ,ಶರೀರವೆಲ್ಲವೂ ರಕ್ತ 
ದಿಂದ ಅಭಿಷಕ್ತವಾದಂತೆ ಸ್ಪಪ್ನವನ್ನು ಕಂಡ್ಯ ಗಾಬರಿಯಿಂದ ಜಗ್ಗನೆದ್ದು 
ಕುಳಿತ. ತನ್ನ ಸ್ಪಸ್ನನನ್ನು ಪುನಃಪುನಃ ನೆನೆದುಕೊಂಡ. ಇದು ಅಶುಭ 
ಸೂಚನೆಯೆಂದು ಅವನಿಗೆ ಹೊಳೆಯಿತು ಯುದ್ದಕ್ಕೆ ಹೊರೆಡಬೇಕೇ 


ಬೇಡವೇ ಎಂಬ ಶಂಕೆಯು ಉತ್ಪನ್ಸವಾಯಿತು, ಸ ಸೈ ಸ್ನವನ್ನು ನೆನದು ಅವನ 
ಹೃದಯ ನಡುಗಿತು, 


ಅಫಜಲ್‌ ಖಾನನು ಧೈರ್ಯವನ್ನು ತಂದುಕೊಂಡು “ಸೈನ್ಯಗಳು 
ನನ್ನ ಆಜ್ಞೆಯಂತೆ ಯುದ ಕ್ಕ ಹೊರಬುಬಿಟ್ಟವೆ. ಸೇನಾಧಿಪತಿಗಳು ಉತ್ಸಾಹ 
ದಿಂದ ಹೊರಟು ನಿಂತಿದ್ದಾರೆ. ಈ ಕಡೆಯ ಘಳಿಗೆಯಲ್ಲಿ ನಾನು ಯುದ್ಧ ಕೈ 
ಹೋಗುವುದಿಲ್ಲವೆಂದರೆ ಅದಕ್ಕಿಂತಲೂ ಅಪಮಾನ ಕರವಾದುದುಬೇರೊಂದಿಲ್ಲ. 
ಆಮೇಲೆ ಯಾರಿಗೂ ಮುಖ ತೋರಿಸುವಂತಿಲ್ಲ. ನಾನು ಹುಟ್ಟಿದಂದಿನಿಂದ 
ವೀರನೆನಿಸಿಕೊಂಡು ಅನೇಕಯುದ ಗಳಲ್ಲಿ ಜಯವನ್ನು ಪಡೆದು ಹೆಮ್ಮೆಯಿಂದ 
ಹೊಗಳಿಸಿಕೊಂಡು ಇಷ್ಟೊಂದು ಸಿದ ತೆಗಳನ್ನು ಮಾಡಿಕೊಂಡು ಹೊರಟು 
ಹಿಂದಕ್ಕೆ ಹೆಜ್ಜೈಯಿಟ್ಟರೆ ಜನರು ಏನಂದಾರು? ಅಮೇಲೆ ಬದುಕಿ ಫಲವೇನು? 
ಆತ್ಮಹತ್ಯೆ ಮಾಡಿಕೊಳ್ಳ ಬೇಕು. ಡು ಸ್ವಪ್ನವನ್ನು ಅಷ್ಟೊಂದು ಮನಸ್ಸಿಗೆ 
ಹಚ್ಚಿ ಕೊಳ್ಳಲೂ ಬಾರದು. ಎರಡು ಮೂರು ದಿನಗಳಿಂದ ಡೋಲಾಯ 


ತೆ 


ನಿತ್ರನ ಕಿ ಶಿವಾಜಿ ಜ್‌ 


ಮಾನವನಾಗಿ ನನ್ನ ಮನಸ್ಸು ಕಷಾಯಿತವಾಗಿದೆ. ಅದರ ಪರಿಣಾಮವೇ ಈ 
ಸ್ವಪ್ನ ಪ್ರೌ ಎಂಡು ಸತ್ತ 

ಹಾಸಿಗೆಯಿಂದ ಎದ್ದು ಯುದ್ಧಕ್ಕೆ ಹೊರಡಲು ಸಿದ್ಧನಾಗತೊಡಗಿದ. 
ಕಡೆಯ ಕ್ಷಣದಲ್ಲಿ ಏನೋ ಆಲೋಚನೆ ಹೊಳೆದು ತನ್ನ ಅಂತಃಪುರದ 
ಅರವತ್ತುನಾಲ್ಕು ಜನ ಪಶ್ನಿಯರು ತನ್ನೂಡನೆ ಹೊರಡಬೇಕೆಂದು ಆಜ್ಞೆ 
ಮಾಡಿದ. ಅರವತ್ತು ನಾಲ್ಕು ಜನ ಹೆಂಡಿರು ಉತ್ಸಾಹದಿಂದ ಹೊರಟರು. 
ಮ್ಯಾನಾಗಳು, ಸಲ್ಲಕ್ಕಿಗಳು ಒಂದರ ಹಿಂದೆ ಒಂದು ಹೊರಟವು. ಅಂತಃ 
ಪುರದ ಮೈ ಗಾವಲಿನವರು ಆ ಪಲ್ಲಕ್ಕಿಗಳ ಒಂದೆ. ಹೊರಟರು. ಅಫಜಲ್‌ 
ಖಾನನು ಯುದ್ಧದ ದಿರಿಸನ್ನು ಧರಿಸಿ ಆನೆಯ ಮೇಲೆ ಕುಳಿತು ಹೊರಟ, 

ಇಡೀ ರಾಜಧಾನಿಯು ಆವನನ್ನ್ಟು ಬೀಳ್ಕೊಡಲು ಹೊರಟದ್ದಿ ತು. 
ದರಬಾರಿನ ಸಕಲ ರಾಜಮರ್ಯಾದೆಗಳು ಯಿ ಹೊರಟವು. ಸೈನಿಕರು 
ರಣವಾದ್ಯಗಳನ್ನು ಬಾರಿಸುತ್ತಿದ್ದರು, ಇಷ್ಟೊಂದು ವೈಭವದಿಂದ ಅಫಜಲ್‌ 
ಖಾನನು ಕೋಟಿಯ ಮಹಾದ್ವಾ ರದಿಂದ ಪೊರಹೊರಟ, ಬಿಜಾಪುರದ 
ಸೆ ಸೈನ್ಯವು ಸ ಸಾಲುಸಾಲಾಗಿ ಸಾಗಿ ಹೋಗುತ್ತಿ ದ್ದ ತು. ಈ ರಾಣಿ ವಾಸದವರು 
ಯುದ್ಧ ಕ್ಷೇತ್ರಕ್ಕೆ ಹೊರಟದ್ದು ಪುರಜನರೆಲ್ಲರಿಗೂ ಆಕ್ಟ ರ್ಯವನ್ನು ಟು 
ಮಾಡಿದ್ದಿ ತು. ಕರು “ಯುದ ಕ್ಟ ಹೊರಡುವಾಗ ಕ್ರ ಜಾರ 
ವನ್ನು ಜಿಲೆ ಕಟ್ಟ ಕೊಂಡು ಹೋಗುವವರೇ?” ಎಂದು ರೊಚಗುಟ್ಟ ದರು. 


ಸ್ಯಾ ಸೈನ್ಯ. ರಣವಾದ್ಯ ಗಳ ಮಹಾನಾದ. ಕುದುರೆಗಳ 
ಖುರೆಪುಟಿಗೆಳಿಂದ ಏಳುತ್ತಿದ್ದ ಧೂಳಿ. ಈ ದೃಶ್ಯವನ್ನು ಪುರಜನರು 
ಕೋಟಿಯ ಬತೇರಿಗಳ ಮೇಲೆ ನಿಂತು ಬಹುದೂರದವರೆಗೆ ನೋಡುತ್ತಿ ದ್ದ ರು. 
ಇಷ್ಟೊ ಂದು ಮಹಾ ವೆ ೈ ಭವದಿಂದ ಯುದ್ಧಕ್ಕೆ ಹೊರಟದ್ದ ಅಫಜಲ್‌ಖಾನನ 
ಹೃದಯದಲ್ಲಿ ತಾನು ಇಟ ಕಡೆಯಲ್ಲಿ ಕತಿ ಷಾಹೀಬಾಳ ಸುಂದರ 
ಮುಖಾರವಿಂದ, ಬೆಳಗಿನ “ಯಾನದಲ್ಲಿ ಕಂಡ ಫಲ ಸ್ವಸಇಡಮೊರದೆ 
ಎದ್ದು ಕುಳಿಯುಕ್ತಿದ್ದ ವು. 


೧೫ 


ಅಫಜಲ್‌ ಖಾನನು ಆ ದಿನೆ ಭರದಿಂದ ಪ್ರಯಾಣವನ್ನು ಸಾಗಿಸಿದ್ದನು. 
ತುಂಗಭದ್ರೆಯ ದಂಡೆಯಲ್ಲಿ ಸೈನ್ಯ ಬೀಡು ಬಿಟ್ಟಿತ್ತು. ಆ ದಿನ ಅಲ್ಲಿ ಗುಡಾರ 
ಗಳಲ್ಲಿ ಅಂತಃಪುರ ರಮಣಿಯರೆಲ್ಲರೂ ವಸತಿ ಮಾಡಿದ್ದರು. ಅಫಜಲ್‌ 
ಖಾನನು ತನಗಾಗಿ 'ನಿರ್ಮಿಸಲ್ಪಟ್ಟಿದ್ದ : ಗುಡಾರದಲ್ಲಿ ವಿಶ್ರಾಂತಿ ಹೊಂದಿದ. 

ರಾತ್ರಿಯಾಯಿತು. ಕತ್ತಲೆಯು ಕವಿಯಿತು. ನಕ್ಷತ್ರಗಳು ಮಿನುಗು 
ತ್ತಿದ್ದವು. ಆ ತುಂಗಭದ್ರೆಯ ತೀರದಲ್ಲಿ ಅಫಜಲ್‌ ಖಾನನು ಏಕಾಂಗಿಯಾಗಿ 
ಹೋಗಿ ಕುಳಿತುಕೊಂಡ. 

ರಾಜಭಏರನ್ನು ಕಳುಹಿಸಿ ಒಬ್ಬೊಬ್ಬರಾಗಿ ಸಶ್ತಿಯರನ್ನು ಕರೆಯಿಸಿದೆ. 
ಅವರಿಗೆ “ಇದು ನನ್ನ್ನ ಅಂತ್ಯಕಾಲ. ಇನ್ನು ನೀವು ಬದುಕಿರಬಾರದು. 
ಈ ಮಡುದಿನಲ್ಲಿ ಧುಮುಕಿ ಆತ್ಮಾರ್ಪಣೆ ಮಾಡಿರಿ” ಎಂದು ಹೇಳಿದೆ. 

ಕೆಲವರು ಸಂತೋಷದಿಂದ ಮಡುವಿನಲ್ಲಿ ಹಾರಿದರು. ಹಿಂತೆಗೆದವ 
ರನ್ನು ಕತ್ತಿಯಿಂದ ಕತ್ತರಿಸಿ ಪ್ರವಾಹದಲ್ಲಿ ಎಸೆದು. ಈ ಸಂಗಶಿಯು ಶಿಬಿರ 
ದಲ್ಲೆಲ್ಲಾ ಹರಡಿತು. ಸೈನಿಕರಿಲ್ಲರೂ ಗಾಬರಿಗೊಂಡರು. ಸೇನಾಧಿಪಕಿಗಳು 
ಹಾಹಾಕಾರ ಮಾಡಿದರು. 

ಒಬ್ಬಳೇ ಒಬ್ಬ ರಮಣಿ. ಅವಳ ಹೆಸರು ನಿಷಾದ. ಅವಳು ತಪ್ಪಿಸಿ 
ಕೊಂಡು ಓಡಿಹೋದಳು. ಎಲ್ಲಿ ಮಾಯವಾದಳೋ ಯಾರಿಗೂ ಕಾಣಲಿಲ್ಲ. 
ರಾಜಭಟರು ಹುಡುಕಿ ಹುಡುಕಿ ಬೇಸತ್ತು ಸೇನಾಧಿಸತಿಗೆ “ಆ ಬೇಗಂ 
ಸಾಹೇಬರು ಸಿಕ್ಕಲಿಲ್ಲ” ಎಂದು ಅರಿಕೆ ಮಾಡಿದರು. ಅರವತ್ತುಮೂರು 
ಜನ ಪಶ್ನಿಯರನ್ನು ತುಂಗಭದ್ರೆಗೆ ಸಮರ್ಪಣೆ ಮಾಡಿದ ಅಫಜಲ್‌ ಖಾನನು 
ಖಿನ್ನನಾಗಲಿಲ್ಲ. ಸಂತಪ್ತನಾಗಲಿಲ್ಲ. ಧೈರ್ಯದಿಂದ ತನ್ನ ಗುಡಾರಕ್ಕೆ 
ಬಂದು ಕುಳಿತುಕೊಂಡು "ಈ ಜಗತ್ತಿನಲ್ಲಿ ಸರ್ವಸ್ವವನ್ನು ನಾನಾಗಿ ತೊರೆ 
ದಿದ್ದೇನೆ” ಎಂದು ಸಂತೋಷಪಟ್ಟುಕೊಂಡ. 


ಜತ್ರಸಕಿ ಶಿವಾಜಿ ೫೯೩ 


ಅವರೆ ಆ ರಾತ್ರಿ ಸೈನ್ಯದಲ್ಲಿ ಒಬ್ಬ ರಾದರಾ ಊಟ ಮಾಡಲಿಲ್ಲ, ಮಲಗಿ 
ನಿದ್ರಿಸಲಿಲ್ಲ. ಶುಂಗಭನ್ರಯ ದಂಡೆಗೆ ಹೋಗಿ ಫಿಂತು ಆ ರಾಕಿ ಶ್ರಿಯೆಲ್ಲ 
ವನ್ನೂ ಕಣ್ಣಿ (ಶಿನಲ್ಲಿ ತಳೆದರು. ಪರಿಶಪಿಸಿದರು. | 
“ಅಫಜಲ್‌ಖಾನನು ಇಂತಹ ಘೋರ ಕೃತ್ಯವನ್ನು ಏಕೆ ಮಾಡಿದ?” 
ಎಂದು ಪರಸ್ಪರ ಹೇಳಿಕೊಂಡು ದೂಖಸಿಷರು. ಆ ಸೈನಿಕರು ಜೀವಂತ 
ರಾಗಿಸವವರಗೆ. ಆ ಘೋರರಾತ್ರಿಯ ಕರಾಳ ಸ್ಮರಣೆಯನ್ನು ಮರೆಯಲಿಲ್ಲ. 
ಬೆಳಕು ಹರಿಯಿತು. ಸೂರ್ಯೋಂದ ಮಾಡಿತ್ತು.  ಸೈನ್ಯವೆಲ್ಲವೂ 
ಉಡಾವಸ್ಥೆ ಸ ಯಲ್ಲಿದ್ದಿತು. 
ಅಫಜಲ್‌ ಖಾನನು ಕುದುಕಿಯ ಮೀಕೇರಿ ಶಿಬಿರದೆ ಎಲ್ಲ ಕಡೆಯೂ 
ಸಂಚಾರಮಾಡಿ ಮುಂದಕ್ಕೆ 'ಹೊರಡಬೇಕೆಂದು ಆಜ್ಞೆ ಯಿತ್ತ., ಆ ಆಜ್ಞೆ 
ಯನ ಎಲ್ಲರೂ ಕೇಳಿದರು ಅಫಜಲ್‌ ಖಾನನ ಸ್ರೂರ ರ'ಮುಖಮುಪ್ರೆ ಯನ್ನು 
ನೋತಿ ಭಯಗ್ರಸ್ತರಾದರು. ಅವನ: ಘೋರ. ಕೃತ್ಯವನ್ನು ನೆನೆನೆನೆದು 
ಂಬನಿಗೆರೆಯುಕ್ತಿ ದ್ದ ರು. ಆದರೆ ಯಾರೂ. ಜೆಜೆ ಯನ್ನು ಮುಂದಿಡಲಿಲ್ಲ. 
ಅಫಜಲ್‌ ಖಾನನು ನಿರಾಶನಾಗಿ ತನ್ನ ಗುಡಾರಕ್ಕೆ ಹಿಂತಿರುಗಿದೆ. ತನ್ನ 
ಸೈನಿಕರು ತನ್ನ ಮಾತಿಗೆ RE ನರಾಭವವನ್ನು ಅವನೆಂದೂ 
ಲರುಭವಿಸಿರಲ್ಲ್ಲ ಹಿಂದಿನ ರಾಶ್ರಿಯ ತನ್ನ್ನ ನಿರ್ದಯ ಕೋರಿ ಕೃತ ಕ್ಕಾಗಿ 
ಅವನು ಖಿನ್ನನಾಗಲಿಲ್ಲ. ಈ ಸೈನಿಕರ ಆಜಾ ಸ್ಹ ಭಂಗಕ್ಕಾಗಿ ಬ ತನ್ನ 
ಮೇಲೆ ಅಶಸ್ತ್ರ ವಡೆಯಾದಂತೆ ವ್ಯಥೆಸಟ್ಟ. 
ಚ ದಿನ ಸಂಧ್ಯಾಕಾಲದಲ್ಲಿ ಖಾನನ, ಆಜ್ಞೆ ಯಂತೆ ದಳಪತಿಗಳೆಲ್ಲರೂ 
ನೆರೆದಿದ್ದ ರು. 
ಖಾನನು ಅವರೆಲ್ಲರನ್ನೂ ಉದ್ದೆ (ಶಿಸ್ಕ, “ಸೇನಾಧಿಸತಿಗಳೇ, ದಳಸತಿಗಳೇ 
ನನ್ನಸೈ ಸೈನ್ಯ ದ ಫಿಸ ಬ್ರಿ ಭಂಗವಾಗಿದೆ.. “ಇನ್ನು ಮೇಲೆ ಈ ಬಿಜಾಪುರದ ಸೈನ್ಯದ 
est Sei ನಾನೆಂದುಕೊಳ್ಳು ಹ ಅಷಲೂಸ. .. ಶತ್ರು ಗಳಿಂದೆ 
ಪಠಾಭಸ ಹೊಂದುವ ಮಾತು ಹಾಗಿರಲಿ. ಈ ಮ ಮೇಲೆ 
ನನಗೆಂದೂ ಪರಜಯವಾಗಿಲ್ಲ. : ಆದರೆ-ಇಂದು. ನನ್ನ ಸೈನಿಕರಿಂದಲೇ ನನಗೆ 
ತೆ: ನಾನು ಹಿಂಜರಿದು ಹೋಗುವುದಿಲ್ಲ. ತೊಟ್ಟ ಹಟನನ್ನು 


19] 


ಸರಿತ್ಯಜಿಸುವುದಿಲ್ಲ. ವಿಕಾಕಿಯಾಗಿಯಾಗಲೇ ಸೆ ಸೈ ನೈಸವೆ ಮೇತನಾಗಲೀ ನಾನ್ಯ 
ಮೂಂದುನರಿಯವನೆನು. ಈಗಲೇ ನಾನು ಹೊರಟದೆ ನೆ, ಯಾವ 
ಸೈನಿಕರಿಗೆ ಯಾವ ದಳಪತಿಗಳಿಗೆ ನನ್ನಲ್ಲಿ ಗೌರವವಿದೆಯೋ. ನನ್ನ ಸರಾಕ್ರಮ 
ದಲ್ಲಿ ನಂಬುಗೆಯಿದೆಯೋ ಅವರು ಸ "ಹೀಡೆ ಬರಲಿ. ಉಳಿದವರ ಸ? 
ತುಂಗಭದ್ರೆ ಯ ತೀರದಲ್ಲಿ ಸಾಯಲಿ, ಔಯ ಬದುಕಲಿ. ನಾನು ಆಜ್ಞಾ 
ಭಂಗವನ್ನು ಎಂದಿಗೂ ಸಹಿಸುವನನೆಲ್ಲ” ಎಂದು ಉಚ್ಚೆ ಕಂಠದಿಂದ ಘೋಷಿಸಿ 
ಕುದುರೆಯ ಮೇಲೇರಿ, ಶಿಬಿರವನ್ನು ಬಿಟ್ಟು ಮುಂದಕ್ಕೆ ಹೊರಟಿ. 

ದಳಪತಿಗಳು ಗಾಬರಿಗೊಂಡು ಸೈನಿಕರನ್ನು ಎಚ್ಚ ರಿಸಿದರು. ಸೇನಾಧಿ 
ನಕಿಗಳು ಹೊರಟುಹೋದರು. “ನಾವು ಅವರ ಬಂಡೆ ಹೋಗುತ್ತಿ ವೆ. 
ನೀವೆಲ್ಲರೂ ತಕ್ಷಣ ಹೊರಡುವವರಿದ್ದಕೆ ಹೊರಟುಬನ್ನಿರಿ. ಯುದ ನ ವನ್ನು 
ಎಜುರಿಸಲಾರದ ಸೋಗಿನ ಸೆ ೈಫಿಕರಾಗಿದ್ದರೆ ಸೈನ್ಯ ನನ್ನು ಬಿಟ್ಟು ಶಸ್ತ್ರಾ ಸ್ರ 
ಗಳನ್ನು ನಮುಗೊಸ್ಪಿ ಸಿ ಹೋಟು ಹೋಗಿರಿ. Wie i 
ಘೋರ ದಂರಂತಕ್ಕಾ ಗಿ ನೀವು ಕಣ್ಣಿ "ರಿಡುತ್ತಾ ಕುಳಿತರೆ ನಿಮಗೆ ಬರುವ 
ಭಾಗ್ಯವೇನು?” RN ಎಚ್ಚರಿಸಿದರು 

ಸೈನಿಕರು ದಿರುಸುಗಳನ್ನು ಧರಿಸಿ ಶಸ್ತ್ರಪಾಣಿಗಳಾಗಿ “ಅಲ್ಲಾಹೋ 
ಅಕ್ಸರ್‌” ಎಂದು ಜಯಧ್ವ ನಿಮಾಡುತ್ತಾ ದಳಪಸತಿಗಳ ಹಿಂದೆ ಹೊರಟರು, 
ಆಶಾ ಒರೋಹಿಗಳು, ಉಲುಭಟರು, ಫಿರಂಗಿಯ ಬಂಡಿಗಳು ಆನೆಯ 
ಮಾವುತರು, ಒಂಟೆಯ ರಾಹುತರು, ಸೈನ್ಯದ ಶಿಸ್ತಿನಿಂದ ಮುಂದಕ್ಕೆ 


ಸಾಗಿದೆರು. ಅನೇಕರು ಶಿಬಿರವನ್ನು ಬಿಟ್ಟು ಹೊರಡಲೇ ಇಲ್ಲ. ಗ 
ಭಾಗ ಸೈನ್ಯವು ಅಲ್ಲಿಯೇ ಕಳಚಹೊಳಿಯಿತ್‌ 


ಆತೆ ೪ಕ್ಕೆ 'ಏಕಾಕಿಯಾಗಿ ಮುಂದಿನ ನೊಳ್ಳಾಂಪನ್ನು 
ತಲುನಿದನಃ. ಅಲ್ಲಿ ಶಿಬಿರದ ಸಿದ ತೆ ಗಳೆಲ್ಲವೂ ಆಗಿದ ವು. ಖಾನ್‌ಸಾಹೇಬನು 
ಓಂಬಯಾಗಿ ಬಂದುದನ್ನು ಕಂಡು ಅಲ್ಲಿ ಕಾದಿದ್ದ ಮುಂದಿನ ಗುಂಹಿಸವರೆಲ್ಲ 
ರಿಗೂ ಆಶ್ಚ್ರ pe” ಖಾನನು ಯಾರೊಡನೆಯೂ ಮಾತನಾಡಲಿಲ್ಲ. 
ತನಗಾಗಿ ಸಿದ್ಧ ವಾಗಿದ್ದ ಗುಡಾರದಲ್ಲಿ ಹೋಗಿ ಕುಳಿತುಕೊಂಡ. ಆ ದಿನಪೆಲ್ಲ್ವಾ : 
ಅವನು ಭೋಜನಮಾಡಲಿಲ್ಲ. ಮಾತನಾಡಲಿಲ್ಲ. ತನ್ನ ಸ್ಸ ನ್ನದ ಸ ಣೆಯ 
ಬಂದಿತು. ಖಾನನು “ನನ್ನ್ನ ಸ್ವಸ್ನವು ನಿಜವಾಯಿತು. ಹ ಪ್ರೀತಿ 


ಛತ್ರಸತಿ ಶಿವಾಜಿ ಗಜ 


ಯಿಂದ ವರಿಸಿದ್ದ ಪಷ್ಲಿಯರನ್ನು ಕೊಲೆ ಮಾಡಿದೆ. ಏಳೆ ಹಾಗೆ ಮಾಡಿದಿ? 
ನನ್ನ್ನ ಭವಿಷ್ಯವು ಕತ್ತ ಲಾದಂತೆ ನನಗೆ ಗೋಚರವಾಯಿತು. ಇನ್ನು ಅವರು 
ಬದುಕಿ ಫಲವೇನು? ಅವರ ಮರಣದಿಂದ ನಾನು ಖೇದಸಡುವುದಿಲ್ಲ. 
ಎಂದಾದರೂ ವೀರ ಪತ್ನಿಯರಿಗೆ ಅಂತಹ ಮರಣವು ಸಿದ್ಧ ವಾಗಿಯೇ ಇದೆ. 
ಸ್ತ್ರೀಯಠ ಜನ್ಮವೇ ಅಂತಹುದು. . ಗಿಡಗಳಲ್ಲಿ ಮೊಗ್ಗೆಯಾಗಿ ಅರಳಿ 
ಸಾವಾಸ ನ್ನು ಬೀರಿ ಪ್ರಕಾಶಿಸುವಂತೆ ಸ್ತ್ರಿ ಯರು ಸಹಜವಾದ ಕಲಾ 
ಫೆ ಪುಣ್ಯದಿಂದ : ಸೌಂದರ್ಯ ಭೂಷಣಗಳಿಂದ ರಾರಾಜಿಸುತ್ತಾರೆ. ಆ ಪುಷ್ಪಗಳು 
ತಿರಾಧಾರ್ಯಗಳು. ಬೇಗ ಒಣಾಗಿಹೋಗುತ್ತವೆ, ಭೂಮಿಯಲ್ಲಿ "ಬದ್ದು 
ಅಳಿಧುಹೋಗುತ್ತವೆ. ಹಾಗೆಯೇ : ನಾರೀಜನ್ಮ, ನನ್ನ್ನ ಕಂಠದಲ್ಲಿ ಧರಿಸಿದ್ದೆ 
ಆ ಪುಷ್ಪ ಮಾಲಿಕೆಯನ್ನು ಸಂತೋಷದಿಂದ ತುಂಗಭದ್ರೆಯಲ್ಲಿ ಅರ್ಷಿಸಿದ್ದೆ ನೆ. 
ಅಥವಾ ದೇವರೊಬ್ಬ ನದ ರೆ ಅವನಿಗೆ ಒಪ್ಪಿಸಿದ್ದೆ ನೆ. ಆದರೆ ನನ್ನ ಸ ಸ್ನವು 
ಹೆಜ್ಜೆ ಹೆಜ್ಜೆಗೂ KY ಕಾಣುತ್ತದೆ, ನಾನು ಬಹು : ಕಾಲದಿಂದೆ 
ಬೆಳೆಸಿದೆ ಸೈನ್ಯವು ನನ್ನನ್ನು ಸರಿತ್ಯಾಗ ಬಾಡಿದೆ. ಇದು ನನ್ನ ಸ್ವಪ್ನದ 
ಪ್ರಥಮ ಸೂಚನೆ. ನಾನು ಯುದ್ಧಕ್ಕೆ ಹೊರಟಿದೆ ನೆ. ಸೈನ್ಯವಿಲ್ಲದೇ 
ಯುದ್ಧ ಮಾಡುವುದು ಹೇಗೆ? ಹಿಂತಿರುಗಿ ಬಿಜಾಪುರಕ್ಕೆ ಹೋಗಲೇ? 
ಯಾನೆ ಮುಖದಿಂದ ಹೋಗಲಿ. . ಬಿಜಾಪುರದಲ್ಲಿ ನನಗೇನಿದ? ಅಲ್ಲಿ ನನ್ನ 
ಮೇಲೆ ಅಸೂಯಾಪರರಾದ ಅಂತಃಶತ್ರುಗಳು ತುಂಬಿದ್ದಾ ರೆ ಶತು ಸ್ರ್ರಮಧ್ಯ್ಯೃ 
ದಲ್ಲಿ ಸೇನಾಹೀನನಾಗಿ ಕಪ್ಪು ಮೋರೆ ಕಗ pol re ನನ 
ಭೂಷಣವೇ? ಇಲ್ಲ. ನಾನು ಹೊರಟ ಕಾರ್ಯದಿಂದ ಹಿಂತೆಗೆಯುವುದಿಲ್ಲ. 
ಶಿವಾಜಿಯ ಮುಂದೆ ಹೋಗಿ ಶಸ್ತ್ರ ಸವೆ €ತನಾಗಿ ಅವನ ಮೇಲೆ ಬಿದ್ದು ; 
ನೋಡುತ್ತೆ ನೆ. ಅದು ಅಷ್ಟು ಸಹಜವೆಂದು ಕಾಣುವುದಿಲ್ಲ. ಫಲಕಾರಿಯೂ 
ಅಲ್ಲ. ಶಿವಾಜಿಯ ld ಹೋಗಿ ನಾನು ನಿನ್ನ ಮೇಲೆ ಮಲ್ಲಯುದ್ಧ ಕೈ 
ಬಂದಿದ್ದೆ ನೆ. ನಾವಿಬ್ಬ ರೂ ಮಲ್ಲಯುದ್ದ ಮಾಠೋಣಎಂದು ಮಲ್ಲಯುದ' ಗ 


ಕರೆಯುತ್ತೆ ನೆ. ಸ ಇಡೆ ಪರ್ಟ್‌ ವೀರನಂತೆ ಸತ್ತರೆ ಸ್ವರ್ಗವು ನನಗಾಗಿ 
ಕಾದಿದೆ*”ನಿಂದುಕೊಂಡನು. 


ಸಂಧ್ಯಾಕಾಲದ ಹೊತ್ತಿಗೆ ಸೈನ್ಯಗಳು ಆ ಶಿಬಿರಕ್ಕೆ ಬಂದು ಸೇರಿದವು. 
ಸೈನಿಕರು ದಳಪಕಿಗಳು ಅವರವಃ' ಸ್ಥಾನಗಳಲ್ಲಿ ಅವರವರು ಇಳಿದುಕೊಂಡರು. 


೧೯೬ | ಛತ್ರಸಕಿ ಶಿವಾಜಿ 


ರಾತ್ರಿ ಖಾನನ ಸೇವಕರು “ಸೈನ್ಯಗಳೆಲ್ಲಾ ಶಿಬಿರಕ್ಕೆ ಬಂದು ಸೇರಿಷೆ” ಎಂದು 
ನರದಿಮಾಡಿದರು, 

ಅಭಜಲ್‌ಖಾನನು ಏನೊಂದು ಉತ್ತ ರವನ್ನೂ ಇಸ ಮೌನವಾ 
ಕುಳಿತಿದ್ದ. 

ಬೆಳಗಾಯಿತು. ಶಿಬಿರ ನುಧ ದಲ್ಲಿ ದಳಪಕಿಗೆಳೆಲ್ಲರೂ ಬಂದು ಸೇರೆ 
ಬೇಕೆಂದು ಖಾನನು ಅಸ್ಪಣೆ ಕಳುಹಿಸಿದ. ಎಲ್ಲರೂ ಬಂದು ಹಾಜರಿದ್ದರು. 
ಖಾನನು ಕಾಲುನಡೆಯಲ್ಲಿ ಫಿಯೇ ಆ ಬಳನತಿಗಳ ಮಧ್ಯದಲ್ಲಿ ಬಂದು ನಿಂತ. 

“ದಳಪತಿಗಳೇ, ಸೈನಿಕರ ನಾನು ನಿನ್ನು ಸಥ ನರಿತ್ಯಕ್ತ ನಾಗಿ 
ಜ್ಹೀನೆ. ಇಂದು ನಾನು ಸೇನಾಧಿನತಿಯಲ್ಲ. ನೊಬ್ಬ ಬಿಡಿ ಮನುಸ್ಯ. 
ಏಕಾಕಿ. ನಾನು ಏರುವ ಕುದುಕೆಯು ಕೂಡಾ ನನ ದಲ್ಲ. ತು 
ಅನರಾಧಿ, . ಪಾಸಿಯೆಂದು ನಿಮ್ಮಲ್ಲಿ ಯಾರಾದರೊಬ್ಬರು ಮನಸ್ಸಿನಲ್ಲಿ 
ಭಾನಿಸುವುದಾದಗೆ ಅನನು ಬೆ ಬಂದು ನನ್ನ ತಲೆ” ಕದಿ ದುಜಾಕಲಿ. 
ಅವನೇ ಸೇನಾಧಿನತಿಯಾಗಲಿ. ನನ್ನ್ನ ಕತ್ತಿ ಯಿಂದಲೇ ನನ್ನ್ನ ಶಿರಜ್ನೇದ 
ವಾಗಲಿ. sa ಈ ಶಿಕ್ಷೆಯನ್ನು ವಿಧಾಯಕ ಮಾಡುತ್ತೇನೆ. ನೀವೆಲ್ಲರೂ 
ನಾನು ಥಿರಪರಾಧಿ. ಎಂದು ದುಡಿತ” ಮನಸಾರ ಹೇಳಿರಿ. 
ಜಳ ದೊಡ್ಡ ಪುರಸ್ಕಾರವು ನನಗೆ ಬೇರೊಂದಿಲ್ಲ. ನಾನು 
ಸಂತಶೋಸದಿಂಬ ಏಕಾಕಿಯಾಗಿ ಹೊರಟುಹೋಗುತ್ತೆ ನೆ. ಇಷ ವಿಲ್ಲದ 
ಸೈನ್ಯನನ್ನು ಕಟ್ಟಿಕೊಂಡು ಹೋಗಿ ಶತ್ರುಗಳ ಕತ್ತಿಗೆ ಚಾಚುವ ಕೃತ್ಯವನ್ನು 


ನಾನೆಂದಿಗೂ ಮಾಡುವುದಿಲ್ಲ? ಸ ಹೇಳಿ “ಎರೆಯಿಂದ ಕತ್ತಿಯನ್ನು 
ಸೆಳೆದು ಬಿಸುಟ. 


ದಳಪತಿಗಳು ಕಣ್ಣಿ ಸೀರಿಡುತ್ತಾ “ಪ್ರಭು, ನೀನು ನಮ್ಮ ರಕ್ಷಕನು. 
ನೀನೂ ನಮ್ಮ ನಾಲಕನು., ನಿನ್ನ! ಅಸನರಾಧವೆಂದರೇನು? ನಿನ ಉಪ್ಪಂಡ 
ಈ ಬಾತು ಯ ನಿನಗೆ ಶಿಕ್ಷೆ ವಿಧಿಸುವುದೆಂದರೇನು? ಸೈನಿಕರು ಭಯ 
ಗ್ರಸ್ತರಾಗಿ: ನಿನ್ನ ಅಪ್ಪಣೆಯನ್ನು. ಉಲ್ಲಂಫಿಸಿದರು. ಅವರನ್ನು ಕ್ಷಮಿಸುವ 
ಪ್ರಭು ನೀನು. ಈ ಸೈನ್ಯ, ಈ ದಳಪತಿಗಳು ನಾವೆಲ್ಲರೂ ನಿನ್ನ್ನ ಆಜ್ಞಾ 
ಧಾಠಕರಾಗಿ ಬಂದು ನಿಂತಿದ್ದೆ "ವೆ. ಅಸರಾಧವು ನಮ್ಮದು, ನಮ್ಮ 
ಸ್ಫನಿಕರದು.' ಪ್ರಭುವಾದ ನೀನು ಶಿಕ್ಷೆಯನ್ನು ನಿಧಿಸು. ಸೆ 


ಭತ್ರಸತಿ ಶಿವಾಜಿ ೧೯೭ 


ಅನುಜ ವಿಸುತ್ತೆ ೇವೆ.. ಅಥವಾ ನಮ್ಮ ಗಳನ್ನು ಕ್ಷಮಿಸಿ ಕಾಪಾ ಪಾಡು: ನಾವು 
ನಿನ್ನವರು, ನಿನ್ನ ಪರಿವಾರ. ಸುತ ನಾವೆಲ್ಲರೂ ಒಟ್ಟಿಗೆ 
ಸಾಯಬೇಕು. : ನಿನ್ನ ಮುಂದೆ ನಾವು ಈ ಕತ್ತಿಗಳನ್ನು ಹಿಡಿದು ಹ 
ಮೇಲೆ ಆಣೆಯಿಟ್ಟು ತ ಗ್ರಮಾಣ ಮಾಡುತ್ತೇವೆ” ಚ ಕತ್ತಿಗಳನ್ನು ಹಿರಿದು 
ಒಬ್ಬೊಬ್ಬರಾಗಿ Kyle ಖಾನನ ಪ ಪಾದಗಳ ಮುಂದಿಟ್ಟೆ ಸಿವ 
ಅಫಜಲ್‌ ಖಾನನು “ಬಿಜಾಪುರದ ಆಧಿಲಷಾಯಿಯ ಮೇಲೆ ಭಕ್ತಿ 
ಯಿಟ್ಟು ಹೋರಾಡಿರಿ. : ವಂಶಪಾರಂಪರ್ಯವಾಗಿ ಸುಲ್ತಾನರುಗಳ ಉಪ್ಪು 
ತಿಂದವರು. ನೀವು. ಉಪ್ಪ. ತಿಂದ ಮನೆಗೆ ಎರಡು ಬಗೆಯುವವನು 
ಮುಸಲ್ಮಾನನಲ್ಲ. ನೀವು ಶುದ್ಧ RON ಬದುಕಿರಿ. ಶುದ್ಧ 
ಮುಸಲ್ಮಾನರಾಗಿಯೇ ಸ ಸಾಯಿರಿ. ನನ್ನ ಅಪರಾಧಗಳ ಗೊಡವೆ ನಿಮಗೇಕೆ 
ನನ್ನ ತಪ್ಪಿದ್ದರೆ ನಾನೇ. ಶಿಕ್ಷೆ ಮಾಡಿಕೊಳ್ಳುತ್ತೇನೆ. ಅಥವಾ ದೇವರು 
ಸುತನ. ಸೈನ್ಯದ ರ್ಯ ಸೇನಾಧಿಪತಿಯ ಆಜ್ಞಾ, ಪಾಲನೆ” ಎಂದು 
ಸೈನಿಕರೆಲ್ಲರೂ ಕತ್ತಿಗಳನ್ನು ಒರೆಗೆ ಸೇರಿಸಿ, “ಅಲ್ಲಾ ಹೋ ಅಕ್ಬ ರ್‌” 
“ಎಂದು ಜಯಥ್ವನಿಗೈೆ ದರ್ಗ. a 
ಬಿಜಾಪುರದ ಸೆ ೈನ್ಯವು ಮೊಕ್ತಾ ಂನ ಮೇಲೆ ಮೊಕ್ಕಾಂ ಮಾಡುತ್ತಾ 
ಮುಂದುವರೆಯಿತು. ಇಪ್ಪತ್ತು ಗಾವುದಗಳನ್ನು ದಾಟ: ಹೋಯಿತು. 
ಗೋದಾವರಿಯ ಜನು ಮೇಲೆ ವಿಶಾಲವಾದ ಸೈನ್ಯದ ಬೀಡು 
ಬಿಟ್ಟಿತ್ತು ಮೂರು ದಿವಸಗಳು ಆಸ ಳದಳ್ಲಿ . ಸ್ಫೈ ನ್ಯಗಳ ವಿಶ್ರಾಂತಿಗಾಗಿ 
ವ್ಯವನೆ ಯಾಗಿತ್ತು. ಸ್ಫನಿಕರೆಲ್ಲರೂ ಉತ್ಸಾ ಹದಿಂದ ಯಥಾಪ್ರ ಕಾರ ; ಅನೋದ 


ಥಿ 
ಪ್ರ ಮೋದಗಳಲ್ಲ ತೊಡಗಿದ್ದರು. 
ಸೈನ್ಯದ 'ಕೋಶಾಧಿಕೌರಿ ಇಸ್ಮಾಯಿಲ್‌ ಖಾನನು ಬಂದು ಅಫಜಲ್‌ 


ಖಾನನ ಗುಡಾರದಲ್ಲಿ ಅಂತರಂಗ ಭೇದ ಮಾಡಿದ. 
“ಹುಜೂರ್‌, ನಮ್ಮ ಖಜಾನೆಯಲ್ಲಿ ಹೆಣವಿಲ್ಲ. ಸಾಮಾನುಗಳ : 


ಉಗ್ರಾಣದಲ್ಲಿ ಒಂದು ವಾರದ ದಾಸ್ತಾನು ಇರಬಹುದು ಕುದುರೆಗಳ 
ಆಹಾರನಂತೂ ಇಲ್ಲವೇ ಇಲ್ಲ. ನಾವು ಅಹಾರಕ್ಕಾ ದರೂ ಇತ್ತ ಕಡೆ ಲೂಟ 
ಮಾಡಿ ಸ್ವಲ್ಪ ನ್ರಾಸವನ್ನ್ಯ ಸಂಪಾದಿಸಬಹುದು. ಈ ಜನರೆಲ್ಲಾ ಬಡಜನ., ' 
ಇದು ಬಿಜಾಪುರದ ರಾಜ್ಯಸ್ತೆ ಕೈ ಸೇರಿದ ಸ ಳ್ಳ. ಇಲ್ಲ. ಲೂಟ ಮೂಡಿದರೆ ಜನರು 


ರ೯ಆ ಛತ್ರಪತಿ ಶಿವಾಜಿ 


ನಮಗೆ ವಿರೋಧಿಗಳಾಗುತ್ತಾರೆ. ದುಡ್ಡು ಸಿಕ್ಕುವುದಿಲ್ಲ. ಅಸ್ಪಣೆಯಾದರೆ 
ಬಿಜಾಪುರದಿಂದ ಹಣ ತರಿಸುತ್ತೇನೆ” ಎಂದು ಹೇಳಿದ. 

ಅಫಜಲ್‌ ಖಾನನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ. 
“ಇಸ್ಮಾಯಿಲ್‌ ಖಾನ್‌, ನೀನು ದೊಡ್ಡ ಪದವಿಯಲ್ಲಿರುವವನು. ಉಮ್ರಾಗಳ 
ವಂಶಕ್ಕೆ ಸೇರಿದವನು. ರಾಜ್ಯದ ಅಂತರಂಗವನ್ನು ನಿನ್ನೊಡನೆ ಹೇಳದಿರು 
ವುದು ನನ್ನ. ತಪ್ಪಾಗುತ್ತ ನೆ. `ನಾನು ಈ ಯುದ್ಧ ಕ್ರೈ ಹೊರಡುವ ಮುನ್ನ 
ಬಿಜ್‌ಪುರದ' ಖಜಾನೆಯಲ್ಲಿದ್ದೆ ಹಣನೆಲ್ಲವನ್ನೂ ತೆಗೆದುಕೊಂಡು ಬಂದಿದ್ದೇನೆ. 
ಬಿಜಾಪುರದ ದರ್ಬಾರಿನ ಆಡಳಿತವು ಹತ್ತು ವರ್ಷಗಳಿಂದ ಶೈಥಿಲ್ಯವನ್ನ್ನು 
ಹೊಂದಿದೆ. ಅದು ವಜೀರನ ಅಧಿಕಾರದಪರಿಣಾಮ. ಏನು ಮಾಡ 
ಲಾದೀತು? ನನ್ನಕದ್ದೆ ಸ್ವಂತ ಸಂಪತ್ತನ್ನೆಲ್ಲಾ ಇಲ್ಲಿಗೆ ತೆಗೆದುಕೊಂಡು 
ಬಂದಿದ್ದೇನೆ. ನನ್ನ ಅಂತಃಪುರದ ಬೇಗಂ ಸಾಹೇಬರುಗಳ ಸುವರ್ಣಾಭರಣ 


ಗಳೆಲ್ಲಾ ಇಲ್ಲಿಯೇ ಸ ಅದನ್ನೆಲ್ಲಾ ನೀನು ವಹಿಸಿಕೋ. ಅಷ್ಟರಲ್ಲಿ ಇಲ್ಲಿ 
ಧನ ಸಂಗ್ರಹಕ್ಕೆ ಏನು ಮಾಡಬೇಕೆಂಬುದನ್ನು ನಾನು ಆಲೋಚನೆ ಮಾಡು 
ತ್ತೇನೆ. ಸೈನ್ಯದ ಆಹಾರ ಸಾಮಗ್ರಿಗಳಿಗಾಗಿ ಇಲ್ಲಿ ಲೂಟಿ ಮಾಡಕೂಡದು. 
ನಮ್ಮ ದೇಶವನ್ನು ನಾನೇ ಲೂಟ ಮಾಡುವುದಕ್ಕಿಂತಲೂ ಜಘಸ್ಯಕೃತ್ಯವು 
ಬೇರೊಂದಿಲ್ಲ. ನ್ಯಾಯವಾದ ಬೆಲೆ ಕೊಟ್ಟು ಸಾಮಗ್ರಿಗಳನ್ನು ಕೊಂಡು 
ಕೊಳ್ಳಿರಿ. ದೊಡ್ಡ ಸಾಹುಕಾರರಿದ್ದರೆ ಆವರಿಗೆ ಭರವಸೆ ಕೊಟ್ಟು ಸಾಲ 
ಪಡೆಯಿರಿ. ಬಡಜನರು ಸಂತೋಷದಿಂದ ನಮಗೆ ಜಯ : ಕೋರುವರು” 
ಎಂದು ಹೇಳಿ ಕಳುಹಿಸಿದ, 

ಅಫಜಲ್‌ ಖಾನನು “ಇನ್ನೂ ಅರ್ಧ ಹಾದಿಯನ್ನು ಕೂಡಾ ನಾವು 
ಕಳೆದಿಲ್ಲ. ಮುಂದೆ ನಾವು ಭಾರಿ ಯುದ್ದಗಳನ್ನು ಮಾಡುವುದು ನಮ್ಮ 
ಪಾಲಿಗೆ ಕಾದಿದೆ. ಅಪಾರವಾದ ಧನ ಚೇಕು. ಇದಕ್ಕೇನು ಮಾಡಬೇಕು?” 
ಎಂದು ಚೆಂತಾಕ್ರಾಂತನಾದ. ಒಂದೆರಡು. ದಿನಗಳು ಚಿಂತೆಯಲ್ಲಿಯೇ 
ಕಳೆದವು. ನ 

ಅಫಜಲ್‌ ಖಾನನಿಗೆ ಇದ್ದಕ್ಕಿದ್ದಂತೆ: ಒಂದು  ಆಲೋಜನೆಯು 
ಹೊಳೆಯಿತು. "ಈ ಕಡೆ ದೊಡ್ಡ ದೊಡ್ಡ ಹಿಂದೂ . ದೇವಾಲಯಗಳಿವೆ, 
ಆ ದೇವಾಲಯಗಳಲ್ಲಿ ಹಿಂದೂ ಜನ ವಿಶೇಷ 'ಧನಕನಕಗಳನ್ನು ಆರ್ಪಣೆಮಾಡಿ 


ತ್ರನತಿ ಶಿವಾಜಿ | ೧೯೯ 


ಶೇಖರಿಸಿದ್ದಾರೆ. ಆ ದೇವಾಲಯಗಳನ್ನು ಧ್ವಂಸ ಮಾಡಿ ನೋಡಬೇಕು. 
ಹಣ ಸಿಕ್ಕಿದರೆ ಲಾಭವಾಯಿತು. ಇಲ್ಲದಿದ್ದ ರೂ ನಮ್ಮ ಕರ್ತವ್ಯ ವನ್ನು 
ನಿರ್ವಹಿಸಿದಂತಾಗುವುದು. ನಮ್ಮ ಸೈ ಸೈನ್ಯ ಗಳು ಹೋಗುತ್ತಿ ರುವ "ಮತು 
ಮಾರ್ಗದಲ್ಲಿ ಹಿಂದೂ ನಾ ಳಿಸಿ ಹೋಗಬಾರದು” ಎಂದು 
ಫಿಶ್ಚ ಯಿಸಿದ 
ಅಫಜಲ್‌ ಖಾನನ ಸೆ ನ್ಯ ಗಳು ತುಳಜಾಪುರದ ಕಡೆ ಹೊರಟವು. 
ಅಫಜಲ್‌ ಖಾನನು ಸ ಪ್ರತಾನಭತದ ಕಡೆಗೆ ಶಿವಾಜಿಯ ಮೇಲೆ ಯುದ್ಧ ಕ್ಸ 
ಹೊರಟಿದಾ ನೆಂದು 4 ಪ್ರಾಂತದಲ್ಲಿಲ್ಲಾ ಜನಜನಿತವಾಗಿದ್ದಿ ತು. 2 
ಗೆಳೆಲ್ಲರೂ ಔವಾಜಿಗೆ ಜಯವಾಗಲಿ” ಎಂದು ಹೆರಸುತ್ತಿ ದ್ದ ರು. ಶಿವಾಜಿಯ 
ಜಯಕ್ಕಾಗಿ ದೇನಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಿದ್ದರು. 
ತುಳಜಾಪುರವು ಭವಾನೀ ದೇವಿಯ ಮಹಾಕ್ಷೇತ್ರ. ಭವಾನಿಯು ಆ ಕ್ಷೇತ್ರ 
ದಲ್ಲಿ ಸಾಕ್ಷಾತ್ತಾಗಿ ಉದ್ಭವಿಸಿದ್ದಾ ಳೆಂದು ಆ ಜನರ ನಂಬಿಕೆ. "ದರೆ 
ತುಳಜಾಪುರವು "ಪ್ರತಾಪ ಸಘಡಕ್ಕೆ ಹೋಗುವ ಮಾರ್ಗದಲ್ಲಿರುವ ಕ್ಲೇತ್ರವಲ್ಲ. 
ಪ್ರಚಂಡವಾದ ಮಹಮದೀಯ ಸೈನ್ಯ ಗಳು ಅತ್ತ ಬರುತ್ತ ವೆಯೆಂದರೆ ಹಿಂದೂ 
ಹ ತಮ್ಮ ದೇವಾಲಯಗಳಿಗೆ ಆಪತ್ತು ಸಾಭವಿ ಸುವುಜಿಂಬ : ಭಯವಿದ್ದೇ 
ಇದ್ದಿ ತು, ಅದಕೆ ಈ ಕ್ಷೇತ್ರವು ಮಾರ್ಗಮಧ್ಯದಲ್ಲಿ ಇಲ್ಲವೆಂದು. ಆ ಜನರಿಗೆ 
ಸ್ವಲ್ಪ ಸೆ ಲ್ಪ ಥೈರ್ಯವಾಗಿತ್ತು. ಖಾನನ ಸೆ ಸೈನ್ಯಗಳು. ಅಡ್ಡ ದಾರಿಗೆ ಕಿರುಗಿದವು 
ಎಂಬ ಸಮಾಚಾರವು ಬರುತ್ತಲೇ ತುಳಜಾಪುರದ ಜನ "ಭಯಗ್ರಸ್ತ ರಾದರು- 
ತಮ್ಮ ಊರಿಗೆ ಪ್ರಳಯಕಾಲವು ಬಂದಿತೆಂದು. ಸಿದ ಮಾಡಿಕೊಂಡರು 
ಕುಟುಂಗಳು ತನ್ನಲ್ಲಿದ್ದ ಅಲ್ಪಸಲ್ಪ ಧನಕನಕಗಳನ್ನು ತಮ್ಮ: ತಮ್ಮ ಮನೆ 
ಗಳಲ್ಲಿ ಹುಗಿದಿಟ್ಟ ರು. ಮಕ್ಕಳು "ಮರಿಗಳನ್ನು ಎತ್ತಿಕೊಂಡು ಗುಡ್ಡ Mid 
ಕಡೆಗೆ ಜಪತ ಮಾಡಿದರು. ಭಕ್ತ ಜನಕ “ಪುರಾತನವಾದ ಭವಾನೀ 
ಮೂರ್ತಿಯನ್ನು ಆ ದುರುಳನು ಬಿಡುವುದಿಲ್ಲ. ಈ ಮೂರ್ತಿಯು ಪ್ರ ತ್ಯಕ್ಷ 
ದೇವತಾಸಾನ್ಸಿಧ್ಯವಿರುವ ಮೂರ್ತಿ. ಕಾಡಿನಲ್ಲಿದ್ದರೂ ವರಪ್ರದಾನ ಮಾಡುವ 
ಮಹಿಮೆ ಈ ಸೀದಿಯಲಿತೆ” gi ಅಕಿ ದುಃಖದಿಂದ ಭವಾನೀ 
ಮೂರ್ತಿಯನ್ನು ತಮ್ಮ ಹಸ್ತ ಗಳಿಂದಲೇ ಪ್ರ ಹ್ಮಿತ ಪೀಠದಿಂದ ಕಿತ್ತರು. ಆ 
ಮೂರ್ತಿಯನ್ನು ಹೊತ್ತು ಕೊಂಡು fee ದ ಮಧ್ಯದಲ್ಲಿ ಇದ್ದ ಒಂದು 


ub | 


ದೊಡ್ಡ ಸರೋವರದಲ್ಲಿ ಮಂತ್ರಗಳನ್ನು ಹೇಳಿ ಮುಳುಗಿಸಿಟ್ಟಿ ರು. : “ದೇವಿ, 
ನಮ್ಮ ಶಕ್ತಾನುಸಾರ ಮಾಡಿದ್ದೆ ಪೆ. ಇನ್ನು ನಿನ್ನ್ನ ರಕ್ಷಣೆಯು ನಿನಗೆ 
ಸೇರಿದ್ದು ಟು ಹೇಳಿ ದೊರ “ದೂರದೆ ಕಾಡುಗಳಲ್ಲಿ ಸ್‌ ಅವಿತಳಿ 
ಕೊಂಡೆರು. 
ಅಫಜಲ್‌ ಖಾನನ ಸೈನ್ಯಗಳು ತುಳಜಾಪುರವನ್ನು ಮುತ್ತಿದವು. ಆ ' 
ಊರಿನಲ್ಲಿದ್ದ ಸಣ ನ ಪುಟ್ಟಿ ದೇವಾಲಯಗಳನ್ನೂ ಗುಡಿಗೋಪುರಗಳನ್ನೂ ನಾಶ 
ಪಡಿಸಿದರು. ನಿತ” ಅಳಿದುಳಿದಿದ್ದ ಹಿಂದುಗಳನ್ನು ಕಡಿದು ಹಾಕಿದರು. 
ಭವಾಸಿಯ' ದೀವಾಲಯನನ್ನು ಆತ್ರ; ಮಿಸಿ ಪ್ರವೇಶ ಜಿಎಣಬತ್ಕು ದೇವಸ್ಥಾನ ಪ: 
ದೊಳಗೆ: ದೇವತಾ ಪರಯಲ. ಭಕ್ತಾದಿಗಳಿರಲ್ಲಲ್ಲ. ಅಫಜಲ್‌ 
ಖಾನನೇ ಸ ಸ್ವತಃ ದೇವಾಲಯದೊಳಗೆ ಬಂದು ನಿಂತು, ಕಲ್ಲುಗಳನ್ನು ಕೀಳಿಸಿ 
ಭೂಮಿಯನ್ನು ಅಗೆಸಿದನು: ಭೂಗರ್ಭದಲ್ಲಿ ಅಮೂಲ್ಯವಾದ ಸ್ವ ಸ್ತ ವಿ 
ಗಳೂ ರಾಶಿ ರಾಶಿ, ಕಾಣಿಕೆಯ ಹೆಣಗಳೂ ಸಿಕ ದವು. ಅಫಜಲ್‌ ಖಾನನಿಗೆ 
ಅತ್ಯಾ :ನಂದವಾಯಿತು.' “ಪುರುಷ ಪ್ರಯತ್ನ ಕ್ರೈ ಫಲನಿಲ್ಲದೇ ಹೋಗುವುದೇ? 
ಧನಕನಕಗಳು ಯಾರ ಸ ನ ಅಲ್ಲ ಎಸ್ಟ ಪ ಪೌರುಷವಿದೆಯೋ ಯಾರಿಗೆ 
ಧ್ವ ರ್ಯವಿದೆಯೋ ಈ ಪ್ರಪಂಚದ ಧನಕನಕಗಳ್ಲೇವೂ ಅವರಿಗಾಗಿ ಸ ಷ್ಟಿ 
ಸಲ್ಪಟ್ಟುವು ್ಯಿಪುಗಳಾ. ಆಸೆ ಎಂಬುದು ಬಲು ಕೆಟ್ಟಿದು. ಅಸಮರ್ಥರು ಈ ಹಣ 
ವನ್ನು ಹಸಿಯಾಲಬುಡಿ॥ ಹೀಗೆ ದೇನರ ಹೆಸರನಲ್ಲ ಮುಚ್ಚಿ ಡುವರು ಇದು 
ಈ ನಸ ಜನರ ಆ ಜ್ಞಾನದ ಸರಮಾನದಿ. ಅದರ ನಿಜವಾದ ಅಧಿಕಾರಿಗಳು 
'ನಾವು” ವಂದು ಹೇಳ ಅತಿಜಾಗರೂಕತೆಯಿಂದ ತಾನೇ ಪ್ರತ್ಯಕ್ಷವಾಗಿ ನಿಂತು 
ಆ ಧನಕನಕಗಳನ್ನ ಲ್ಲಾ ಸಂಗ್ರಹಿಸಿ, ಬೊಕ್ಕ ಸಕ್ರೆ ಸೇರಿಸಿತೊಂಡ. ಆ ಊರಿ 
ನಲ್ಲಿದ್ದ ನೂರಾರು ಗೋವುಗಳನ್ನು ೫56% ಸ ದೇವಮಂದಿರದಲ್ಲಿ ತನ್ನ 
'ಹಣೆ ಕೆ ದುರಿಗೇ ಕಡಿಸಿ ಆ ರಕ್ತ ಕಾಕ ದೇವಮಂದಿ ನನ್ನು ಅಪವಿಶ್ರಮಾಡಿದ. 
ಆ ಮಾಂಸವನ್ನು ಸ್ಥೆ ಸೈಫಿಕರಿಸ. ಭೋಜನಕ್ಕಿ ಡಿಸಿದ. | 
ತುಳಜಾಪು ಪುರದಲ್ಲಿ ಒಂದು : ಬಂದೂ ಪ್ರಾಣಿ ಉಳಿಯಲಿಲ್ಲ. ಒಂದು 
ಗೋವು ಬದುಕಲಿಲ್ಲ. ತುಳಜಾಪುರವು ಸ ಶಾನವಗಿ ನಿಂತಿದ್ದಿತು. ಅಫಜಲ್‌ 
ಖಾನನು ಅಲ್ಲಿಂದ ಹಿಂತಿರುಗಲಿಲ್ಲ. ಸಕು ರಕ್ರೈ ಸೈನ್ಯ ನೈವನ್ನು ಮುಂದು 
ವರಿಸಿದ. 


ಛತ್ರಪತಿ ಶಿವಾಜಿ | ೨೦೧ 


ಪಂಡರಪುರವು ಭಕ್ತಾದಿಗಳಿಂದ ನಿಬಿಡವಾದ ಕ್ಷೇಶ್ರ. `ಸ ಸಾದುಸೆಂತರಿಂದ 
ಪವಿತ್ರವಾದ ಕ್ಷೇತ್ರ... ಆ ಕ್ಷೇತ್ರದಿಂದ. ಒಬ್ಬರಾ ದರೂ `ಓಡಿಹೋಗಲಿಲ್ಲ. 
“ರಕ್ಷಿಸಿದರೆ ಪಂಡರಿನಾಥನು ರಕ್ಷಿಸಲಿ. ಸತ್ತ ಕೆ ಮುಕ್ತಿದ್ವಾರವು ತೆರೆದಿದೆ? 
ನಿಂದು: ಸಂತೋಷದಿಂದ ಭಜನೆಮಾಹುತ್ತಿದ್ದರು. ಅನೇಕ ಸಂತರು 
ದೇವಾಲಯದ ಮುಂದೆ ಧ್ಯಾನಾಸಕ್ತರಾಗಿ ಕುಳಿತಿದ್ದ ರು. 

ತುರುಷ್ಪ ಸೈ ಸೈನಿಕರು ಬಜಿ "ಭಂಡರಪುರವನ್ನು ಆಕ್ರಮಣಮಾಡಿದರು. 
ವರ್ತಕರನ್ನು ಜಿನು ಬಡಿದೋಡಿಸಿದರು ಅಂಗಡಿ ಮುಂಗಟ್ಟು ಗಳು 
ಸೂರೆ ಹೋದವು. ಮನೆಗಳನ್ನು ನೆಲಸಮ ಮಾಡಿದರು.” "ಆ ಸೈನಿಕರು 
“ಅಲ್ಲಾಹೋ ಅಕ್ಬರ್‌? ಹಾಡು ಕೂಗುತ್ತಾ ದೇವಾಲಯನನ್ನು ಸುತ್ತು 
ಗಟ್ಟಿ ದರು, ಭಕ್ತರು ಭಯಸಡಲಿಲ್ಲ. ಸಜನೆ. ಮಾಡುತ್ತಲೇ ಇದ್ದರು. 
ಫಂಡರಿನಾಥನಿಗೆ ಆರತಿ ಎತ್ತುತ್ತಿ ದ್ವಗು. ದೇವಾಲಯದ ಮುಂದೆ. ತಂಡ 
ತಂಡವಾಗಿ ಧ್ಯಾನಮಗ್ನರಾಗಿ ಕುಳಿತಿದ್ದ ಸಾಧುಸಂತರು ಅಲುಗಾಡಲಿಲ್ಲ. 
ಈ ದಶ ಶೃವನ್ನು ನೋಡಿ ಭ್ರ ದಳಸತಿಗಳೂಹಿಂಜರಿದು ನಿಂತರು. ವಿಶ್ತಿ ದ 
ಕತ್ತಿ ಗಳನ್ನು ಒರೆಗೆ ಸೇರಿಸಿ ಸ್ತಂಭೀ ಭಾವದಿಂದ ಆ ಭಕ್ತರ ಧ್ಸೈ ರ್ಯ ಮತ್ತು 
ಅನುದಗಳನ್ನು ಮೆಚ್ಚಿಕೊಂಡು ನೋಡುತ್ತಾ ನಂತರು. ಸೊಸಿ ಬರುಶ್ತಿ ಗ 
ಅಫಜಲ್‌ ಖಾನನ ಕಿವಿಗೆ ಭಕ್ತರುಗಳ ಭಜಸೆಯ ಸ ಸದ್ದು ಕೇಳಿಬರುತ್ತಿ ದಿ ತು, 
ಖಾನನು ಆಶ್ಚೆ ರ್ಯಪಟ್ಟಿನು. «ಇದು ಹಿಂದುಗಳ ' ಭಜನೆಯ ಧೆ ನಿ 
ಸೈನಿಕರು ಹೋಗಿ ಆಕ್ರ ಮಿಸಿದ್ದ ರೂ: ಈ ಧ್ವ ನಿಯು ತರಂಗ ಭಾಗಾ 
ದೇವಸ್ಥಾನದಿಂದ ಕೇಳಿಬರುತ್ತಿ ಇ, ನಮ್ಮ ಸ್ಥ ಸೈನಿಕರು ಏನು ಮಾಡುತ್ತಿದ್ದಾರೆ?” 
ಎಂದು ಆಶ್ಚರ್ಯ ಕ್ರೋಫಗಳಿಂದ pp ಮುಂದೆ ಬಂದ. "ಭಜನೆಯ 
ಕೂಟವನ್ನು ಕಣ್ಣಾರೆ ಕಂಡ. ಮುಸಲ್ಮಾನ್‌ ಸೈನಿಕರು ಕೈಕಟ್ಟಿ ನಿಂತಿರುವು 
ದನ್ನು ನೋಡಿದೆ 

ಕ್ರೋಧದಿಂದ “ಮೂರ್ಯರುಗಳಿರಾ, ಇದೇನು ನೋಡುತ್ತಾ 
ನಿಂತಿದ್ದೀರಿ? ಇದು ಗೊಂಜೆಯಾಟವೇನು? ನೀವು ಆಜ್ಞೆ ಯನ್ನು: ಮರೆತು 
ಈ ತಮಾಷೆ ನೋಡುವುದಕ್ಕೆ ಇಲ್ಲಿಗೆ ಬಂದಿದ್ದಿ (ರೇನು?” ಎಂದು ಘರ್ಜಿಸುತ್ತಾ 
ಕತ್ತಿ ಯನ್ನು ಹಿರಿದು Ri ಮಂಟಪಷಜೊಳಗೆ ನುಗ್ಗಿ ದ. ಶಕ್ತಿ ಯನ್ನು 
ಬಿಜಿ ಆ ಭಕ್ತರುಗಳನ್ನು ಕಡಿದು ಬಿಸುಟ. ಸೈಸಿಕರು ಮುಂಜಿ ಬಂದು ಕೊರೆ 


೨೦೨ ಛತ್ರಪತಿ ಶಿವಾಜಿ 


ಗಳಿಗೆ ಆರಂಭಮಾಡಿದರು. ಭಕ್ತರು ಸಾಧುಸಂತರು ಸೃತ್ರಂಸದಿಂದ ಪ್ರಾಣಿ 
ಬಿಟ್ಟರು. ದೇವರ ಮೂರ್ತಿಯನ್ನು ಕಿತ್ತೊಗೆದು ದೇವಾಲಯವನ್ನೆಫ್ಲಾ 
ಅಗೆಯಲಾರಂಭಿಸಿದರು. ಗರ್ಭಗುಡಿಯನ್ನು. ಅಗೆದು ತೆಗೆದರು. ಅಲ್ಲಿಯೂ 
ಅಪಾರ ಸ್ಪರ್ಣನಿಧಿಯು ಸಿಕ್ಕಿತು. ದೇವಾಲಯದಲ್ಲೆಲ್ಲಾ ರಕ್ತದ ಕೋಡಿಯು 
ಹರಿದಿದ್ದ ತು, ಹೆಣಗಳ ರಾಶಿ ರಾಶಿ. ಅಫಜಲ್‌ಖಾನನು ಆನಂದದಿಂದ 
ಹಿರಿಹಿಗ್ಗ್ನಿದ್ದ “ಈ ಭಕ್ತರು ಹುಚ್ಚು ಹಿಡಿದ ಜನ. ಇವರು ಹಿಂದುಗಳ 
ತಲೆ ಕೆಡಿಸುವ ಜನ. ದೇವರು ಉದಾ ರಮಾಡುತ್ತಾನೆಂದು ಹೇಳಿ ಜನರ 
ತಲೆ ಕೆಡಿಸುವ ಜನ. ಇವರ ಗತಿ ಹೀಗಾದದ್ದು ಒಳ್ಳೆಯದು. ಹಿಂದು 


ಗಳಿಗೆಲ್ಲಾ ಇದೊಂದು ಪಾಠವಾಗುವುದು” ಎಂದುಹೇಳಿ ಆ ಣೆ _ರ್ಣನಿಿಯನ್ನು 
ತೆಗೆಸಿಕೊಂಡು ತನ್ನ ಶಿಖರಕ್ಕೆ ಹೋಗಿ ಸೇರಿದ. 


ಕನೋಶಾಧ್ದ ಕನು ಇ ದ ದ್ರವ್ಯ ಲೆಕ್ಕಹಾಕಿ ಅಫಜಲ್‌ 
ಖಾನನ ಮುಂದೆ 'ಬಂದು ನಎತುಸ ಲರ ಮಾಡಿ, “ಹುಜೂರ್‌, ನಮ್ಮ ಭಂಡಾರ 
ದಲ್ಲಿರುವ ಹಣ ಒಂದು ವರ್ಷಕ್ಕೆ ಸಾಕಾಗುವಸ್ಟಿ ದೆ. ಈ ಯುದ ವು ಪೂರೈಸು 
ವವರೆಗೆ ನಮಗೆ ಹಣದ ಕೊರತೆಯಿಲ್ಲ. ಬರಿದಾಗಿದ್ದ ಭಂಡಾರವು ಧನಕನಕ 
ಗಳಿಂದ ತುಂಬಿದೆ. ಇದು ತಮ್ಮ ಪ್ರಭಾವ. ಬಿಜಾಪುರದ ಆದಿಲ್‌ ಷಾಹಿಯ 
ಚರಿತ್ರೆಯಲ್ಲಿ ಇಷ್ಟು ಹಣ ಏಕಕಾಲದಲ್ಲಿ ಶೇಖರಿತವಾದ ನಿದರ್ಶನವನ್ನು 
ಯಾರೂ ಕಂಡು ಕೇಳಿಲ್ಲ” ಎಂದು ಅರಿಕೆಮಾಡಿದ. 

' ಅಫಜಲ್‌; ಖಾನನಿಗೆ ಸಮಾಧಾನವಾಯಿತು. ಯುದ್ಧಕ್ಕೆ ಹೊರಟಿಂದಿ 
ನಿಂದ ಮನಸ್ಸಿನ ಮೇಲೆ ಉಂಟಾಗಿದ್ದ ಖೇಥವೆಲ್ಲವೂ ಮರೆಯುವಂತಾಯಿತು. 
ಅವನ ಸಂತೋಷವು ಉಕ್ಕಿ ಬರುತ್ತಿದ್ದಿತು. . “ಇನ್ನು ಮುಂದೆ ಜಯವು 
ಸಿದ್ದ” ಎಂದು ತಿಕ್ಕಯಮಾಡಿಕೊಂಡ. ಸೈನಿಕರಿಗೆಲ್ಲಾ ಕೈತುಂಬಾ ಇನಾಮು 
ಗಳನ್ನು ಕೊಡಿಸಿದ. ಸೈನ್ಯ ವೆಲ್ಲವೂ ಹರ್ಷದಿಂದ ಉತ್ಸಾಹದಿಂದ ಕುಣಿದಾಡು 
ಕ್ರಿ ದ್ದ ತು. ಆ ಜನರು “ಇದ್ದ ರೆ ಇಂಥಾ ಸೇನಾಧಿಸಕಿಯಿರಬೇಕು. ಇಂಥಾ 
ಸೈನ್ವವರಬೇಕು' ಎಂದು ಹರ್ಷಧ್ವ ನಿಗಳನ್ನು ಮಾಡುತ್ತಿ ದ್ದ ರು.' 

ಅಫಜಲ್‌ ಖಾನನು ಸೊಸಉತ್ಪಾ ಹಾ ತನ್ನ ಸ್ರ ಚಂಡ ಸೈನ್ಯವನ್ನು 
ಹುರಿದುಂಬಿಸಿ, ಮುಂದುಮುಂದಕ್ಕೆ ಕನಿಡೊಟು ನು. 'ಸಾರಿಯಲ್ಲಿ ಸಿಕ್ಕಿ ದ 
ದೇವಾಲಯಗಳನ್ನು ನೆಲಸಮ ಮಾಡುತ್ತಾ ಹೊರಟಿ. ಕೈಗೆ ಸಿಕ್ಕಿ ಚ ಬಂದು 


ಅ 


ಛತ್ರಪತಿ ಶಿವಾಜಿ ೨೦೩ 


ಗಳು ಭೂಗತವಾಗಿ ಹೋದರು. ತಪ್ಪಿಸಿಕೊಂಡು ಓಡಿದವರು. ಕಾಡು 
ಪಾಲಾದರು. ಅಫಜಲ್‌ಖಾನನು ಆ ಮಹಾ ಸೈನ್ಯಸಮೇತನಾಗಿ ಪ್ರತಾಪ 
ಘಡಕ್ಕೆ ಒಂದು ಗಾವುದ ದೂರದಲ್ಲಿರುವ ವಿಶಾಲಭೂಮಿಯಲ್ಲಿ ಬೀಡುಬಿಟ್ಟಿನ ನು. 
ಲತ ಸೈನ್ಯಗಳು ಶಿವಾಜಿಯು ಮೇಲೆ ಯುದ್ಧಕ್ಕೆ 

' ಬರುತ್ತಿರುನ ವಾರ್ತೆಗಳು ಮೇಲಿಂದ ಮೇಲೆ ಬರುತ್ತಿದ್ದವು. ಶಿವಾಜಿಯ 
ಸಂಗಡಿಗರೆಲ್ಲರೂ ಪ್ರತಾಪಘಡದಲ್ಲಿ ಸೇರಿದರು. ಮರಾಠಾ ಸೈನ್ಯಗಳೆಲ್ಲವೂ 
ಅತ್ತಕಡೆ ಜಮಾಯಿಸುತ್ತಿದ್ದವು. ಮರಾಠಾ ಸರದಾರರು, ಸೇನಾಪಶಿಗಳು 
“ಯುದ್ದ ಮಾಡಿ ತೀರಿಸಿಬಿಡನೇಕು. ಇದು ಕಡೆಯ ಯುದ್ಧೆ. ಈ ಬಾರಿ 
ಸರಿಯಾಗಿ ಪೆಟ್ಟು ತಿಂದು ಓಡಿದರೆ ಇನ್ನು ಈ ಬಿಜಾಪುರದನರು ನಮ್ಮ 
ಗೋಜಿಗೆ ಬರುವುದಿಲ್ಲ.  ಅಫಜಲ್‌ಖಾನನ್ನು ದ ದಲ್ಲಿಯೋ ಆ 


ದಿಂದಲೋ ಕೊಂದು ಹಾಕಿಬಿಡಬೇಕು. ಹಿಂದಕ್ಕೆ ಹೋಗಲು ಬಿಡಬಾರದು? 
ಎಂದು ಹೇಳಿದರು. 


ಶಿವಾಜಿಯು ಮೌನವಾಗಿದ್ದ ನು 

ಭವಾನಿಯ ಜೀವಾಲಯಕ್ಕೆ ಹೋಗಿ “ದೇವಿ, ಶಕ್ತಿಯನ್ನು ಕೊಡು. 
ಜಯವನ್ನು ಕೊಡು? ಎಂದು ಹಾರ್ಥನೆ ಮಾಡಲಾರಂಭಿಸಿದ. ಶಿವಾಜಿಯು 
ಭಕ್ತಿ pd ತನ್ನ ತಲೆಯನ್ನು ಕತ್ತರಿಸಿ ದೇವಿಯ ಪಾದದಲ್ಲಿ ಸಮರ್ಪಣೆ 
ಮಾಡಲು ಸಿದ್ದ ನಾದ. 

ಅವನಿಗೆ ಅಶರೀರವಾಣಿಯು ಕೇಳಿಸಿದಂತಾಯಿತು. “ವಿಜಯೀಭವ” 
*ಸಾಮ್ರಾಟ್‌ಭವ” ಎಂಬ ದೈವೀವಾಣಿಯು ಕೇಳಿಸಿದಂತಾಯಿತು. 
ಅಂಬಿಕೆಯ ಪ್ರಸಾದವನ್ನು ಸಿ ್ರೀಕರಿಸಿ,. ಶಿವಾಜಿಯು ಭವಾನಿಯ ಸಾನ್ನಿಧ್ಯ 
ದಿಂದ ಹೊರಗೆ ಬರುವ ಹೊ ಗೆ ಬೆಳಕು ಹರಿದಿತ್ತು. ಶಿವಾಜಿಯ ಸಂಗಡಿಗ 
ರೆಲ್ಲರೂ ರಾತ್ರಿ ಯೆಲ್ಲಾ ಎವೆಯಿಕ್ಕ ದೆ ಕಾದು ನಿಂತಿದ್ದ ರು. 

; ಚಾಕು ಪಿನ ಇಟ್ಟು ಕೊಡು ದೇವಾಲಯದ ಹೊರಗೆ 
ಬರುತ್ತಲೇ ತಾನಾಜಿಯು, ರಾಹಿ: ದೇವಿಯು ಏನಸ್ಪಣೆ ಮಾಡಿ 
ದಾ ಳೆ? ಮೊದಲು ಹೇಳು” ಎಂದು ಕೇಳಿದ. 

ಶಿವಾಜಿಯು ಹಸನ್ಮುಖದಿಂದ “ಯುದ್ಧ- -ಯುದ್ಧೆ. ನಮಗೆ jy 
ವಾಗಿರುವುದು ಒಂದೇ ಮಾರ್ಗ. ಹಿಂದೂ ಸಾಮ್ರಾಜ್ಯ" ಸ್ಕಾಸನಯನರೆಗೆ 


೨೦೪ ಛತ್ರಪತಿ ಶಿವಾಜಿ 


ಯುದ್ಧ, ಇಲ್ಲವೇ ಮರಣ. ಯುದ್ಧಕ್ಕೆ ? ಟೆ ಎಂದು ಹೇಳಿ ತನ್ನ 


ಭದ್ರಾ ಚಲಕ್ಷೆ[ ತ್ರಕ್ಕೆ ಹೋಗಿ ರಾಮದಾಸರ ದರ್ಶನಮಾಡಿ ಆಸ್ಪಣೆ 
ಪಡೆದು ಗ Fi ಯೋಚನೆ ಮಾಡಿದ. “ಪ್ರತಾಫೆಫ ಡಕ್ಕೆ 
ಒಂದು ಗಾವುದ ದೊರದಲ್ಲಿ ಶತ್ರುವಿನ ಪ್ರಚಂಡ ಸೈನ್ಯವು ಬಂದಿದೆ. ಜ್ಯ 
ಕೋಟಿಯನ್ನು ಬಿಟ್ಟು ಹೊರಡಬಾರದು. ಗುರುಗಳು ತಾವೇ ಬಂದು ದರ್ಶನ 
ವೀಯುತ್ತಾರೆ” ಎಂದು ದೃಢಮಾಡಿಕೊಂಡ. 

ಅಫಜಲ್‌ ಖಾನನ ಶಿಬಿರವು ಪ್ರತ ಸ್ರತ್ನಾನಘೆಡದಾರಣ್ಟ್‌ ಒಂದು ಹರಿದಾರಿ 
ದೊರದಲ್ಲಿ ಬೀಡು ಬಿಟ್ಟಿ ದ್ದಿ ಕು. ಖಾನನು ಆ ಪರ್ವತ ಶ್ರೇಣಿಗಳನ್ನು ನೋಡಿ 
ಹರ್ಷಚಿತ್ತನಾದ “ಈ ಸಹ್ಯಾದ್ರಿಯ ಸೊಬಗು ಎಷ್ಟು ಮನೋಹರ 
ವಾಗಿದೆ | ಈ ಕೋಟಿಗಳು ಎಂಥಾ ಆಯಟ್ಟಿ ನಲ್ಲಿ ಕಟ್ಟ ಲೃಟ್ಟಿನೆ ! ಕೋಟಿಯ 
ಮೇಲೆ ಥಳಥಳಿಸುವ ಶಿಖರಗಳು ಯಾವುವು ? ಯಾವುದೋ ಹಿಂದೂ 
ಜೀವಾಲಯವನಿರಬೇಕು” ಎಂದು ಆ ಪ್ರಕೃತಿ ಸೌಂದರ್ಯವನ್ನು ನೋಡಿ : 
ನೋಡಿ ಅಹ್ಲಾ ದೆಸಟ್ಟಿ. 

“ಇನ್ನೇನು ಮೂರು ದಿನಗಳಲ್ಲಿ ಅಥವಾ ಒಂದೇ ಒಂದು ವಾರದಲ್ಲಿ ಈ 
ಭವ್ಯವಾದ ಸುಂದರ ದುರ್ಗವು ನಮ್ಮ ನಶನಾಗುತ್ತದೆ. ಇಲ್ಲಿ ಪ್ರಕೃತಿ 
3 ಚಾ ಇಷ್ಟೊ ೦ದು ಪ್ರಕಾಶಮಾನವಾಗಿ ೫ ಪ್ರಫುಲ್ಲವಾಗಿನೆಯೆಂದು 
NT ಟೆ ದರ್ಬಾರಿನಲ್ಲಿ ಯಾರೂ ಅರಿಯರು.  ಅದುದೆ 
ರಿಂದಲೇ ನಮ್ಮ herpes ಇಲ್ಲಿಗೆ ಕಳುಹಿಸಿದ ಫೌಜುದಾರರು, ಸೇನಾಧಿ 
ಪತಿಗಳು ಹಿಂದಕ್ಕೆ ಬರಲು ಒಪ್ಪುತ್ತಲೇ ಇರಲಿಲ್ಲ. ಅತ್ತ ದೂರದಲ್ಲಿ 
ಕಾಣುವುದೇ ಪುರಂಧರಘಡನಿರಬೇಕು.. ಇತ್ತ ತೋರಣ ಸಿಂಹಘೆಡಗಳಿರ 
ಬಹುದು. ಆ ಪುರಂಧರಘಡದ ರಾಣಿ, ಬಿಜಾಪುರದ ಸುಪ್ರಸಿದ್ಧ ಶ್ರೀಮಂತನ 
ಮಗಳು ದುರೇಷಾ.. ಅವಳು ಬಿಜಾಪುರದ. ಪ್ರಕಾಶಮಾನವಾದ ಕಿರಣ 
ವಾಗಿದ್ದಳು. ಎಂತಹ ಸುಂದರಿ! ಅವಳ ಗಾನ ಮಾಧುರ ವು ಎಷ್ಟು 

ನೋಹರ! ಈ ಹಾಳು ಗಿರಿದುರ್ಗದಲ್ಲಿ ಆ.ಫರೂಕ್‌ನು ಕೊರೆ ನಡತ, 
ಈ ಪ್ರಕೃತಿ ಸೌಂದರ್ಯವನ್ನು ಮಾನವನು ಅನುಭವಿಸುವುದಕ್ಕೆ ಅವನಿಗೆ 
ಶಕ್ತಿಯಿರ ಬೇಕು. ದುರ್ಬಲರಾಐ ಮನುಷ್ಯರು ಕ್ರೂರಕರ್ಮಿಗಳಾಗುತ್ತಾ ರೆ. 


[1 


ಛತ್ರಪತಿ ಶಿವಾಜಿ ೨೦% 


ಹಾಗೆಯೇ ಈ ಶಿವಾಜಿ ಈ ಕಾಡುಗುಡ್ಡ ಗಳಲ್ಲಿಯೇ ಹುಟ್ಟಿ ಬೆಳೆದ ಮೃಗ, 
ಅವನು ತೋಳ, ಚಿರತೆಗಳಂತೆ ಸಾಧು ಪ್ರಾಣಿಗಳನ್ನು ಕೊಂದು ತಿನ್ನುವ 
ಮನುಷ್ಯನಿವನು. ಯಾವ ದುರ್ಗವನ್ನೂ ಶಿವಾಜಿಯು ಪರಾಕ್ರಮದಿಂದ 
ಗೆಲ್ಲಲಿಲ್ಲ. ಇಲ್ಲಿಗೆ ಬಂದ ಥ ಇಜುದಾರರುಗಳು: ಈ ಪ್ರಕೃತಿ ಸರದಲ್ಲಿ 
ಮುಳುಗಿ ಅಮೋದ ಪ್ರಮೋದಗಳನ್ನು ಜ್‌ EEN 
ಮೆರೆಯುತ್ತಿ ದ್ದ ರು. ಅವರನ್ನು. ಮೋಸದಿಂದ ಕೊಂದು ಈ ಶಿವಾಜಿಯು 
ದೊಡ್ಡವನಾಗಿದ್ದಾನೆ. ಈಗ ಇವನೆ ಸೌರುಷನು. ಗೊತ್ತಾಗುತ್ತದೆ ನಾಳೆಯ 
ದಿವಸವೇ ಈ ದುರ್ಗವು ಮುರಿದು ಬೀಳುತ್ತದೆ, ನಮ್ಮ ಫಿರಂಗಿಗಳು ಈ 
ದುರ್ಗವನ್ನು ಒಂದೇ ದಿನದಲ್ಲಿ ಕೆಡವಿಹಾಕುತ್ತನೆ ಸೈರ್ಯಗಳು ದುರ್ಗದ 
ಮೇಲೇರಿ ಕಾಡುಮೃ ಗಗಳನ್ನು ಬೇಟೆಯಾಡುವಂತೆ ಬೇಟಿಯಾಡುತ್ತಾರೆ. 
ಶಿವಾಜಿಯು ಸತ್ತು ಬೀಳುತ್ತಾನೆ. ಅಥವಾ ಶತಣಾಗತನಾಗಿ ಬರುತ್ತಾನೆ. 
ಅಬ್ಬಾ! ಇದಕ್ಕೆ ಇಷ್ಟು ಪ್ರಯಾಸವೇಕೆ? ನಾನು ಈ ಮಹತ್ತ ರವಾದೆ 
ಸೈನ್ಯಗಳನ್ನು hr ಬಂದು ಇಷ್ಟೊಂದು ಆಟಾಟೋಪ ಮಾಡ 
ಬೇಕೇ? ಇಲ್ಲಿ ಯುದ್ಧ ದನ ನ್ರಮೇಯವಾದರೂ ಏನಿದೆ. ಈ ಪ್ರತಾನಘಡವು 
ಅಗೋ ಸ ಕಣ್ಣಿಗೆ” ಕಾಣುತ್ತಿದ್ದೆ ಒಂದು. ಗಾವುದ ದೂರವಿದೆಯೆಂದು 
ಮುಂಗಾವ ನ ಸೈನಿಕರು ಹೇಳುತ್ತಾರೆ. ಇಷ್ಟು ಹಕ್ತಿರ ಬಂದರೂ ಶಿವಾಜಯ 
ಕಡೆಯ ಒಬ ಸೈನಿಕರಾವರ್ಲೂ ಕಾಣುವುದಿಲ್ಲ ಇದೆಂಥಾ ಯುದ್ಧ. ಹಿಂದ 
ಗಳು ಸು ಸುಮ್ಮನೆ ರಾಜರೆಂದುಕೊಳ್ಳುಶ್ತಾರೆ ರೆ. ಜನಗಳಿಂದ ಹಣ 
ಸುಲಿದು ಭೋಗಪಡುತ್ತಾರೆ. ಅಂತಃಪುರವೆಂದು ಹೆಂಗಸರ ದಂಡುಕಟುತ್ತಾರೆ. 
ಯುದ್ಧವ ಸ್ನ ಅರಿಯರು. ಅವರು ಪುರಾಣ ಗ ಗ್ರಂಥಗಳಲ್ಲಿ ಯುದ್ಧ ಯುದ್ಧ? 
ಬಂದು ಬರದಿಟ್ಟು ಕೊಂಡಿದ್ದಾರೆ... ಅದನ್ನೇ ಪಠಿಸಿ ಪಠಿಸಿ ಸಂತೋಷನ ತಟ್ಟು 

ಕೊಳ್ಳು ತ್ತಾರೆ ಮನೆಯ ಗೋಡೆಗಳ ಮೇಲೆ ಚಿತ್ರಗಳನ್ನು ಬರೆಯುತ್ತಾ 
ಅದೇ ಯುದ್ಧ ಸೊದುಕೊಳ್ಳುತ್ತಾ ತಾಕಿ ನಮ್ಮ ನ ಗಳು ಬರುತ್ತಿ ವೆಯೊದು 
ಈ ಶಿವಾಜಿಯು ಕೇಳಿಯೇ ಇದ್ದಾನೆ. bi ಗಿರಿದುರ್ಗಗಳಿನು 

ಹಿಡಿದಿರುವ. ದುರ್ಗಾಧಿಸಕಿಯೆಂದು ಕೊಟ್ಟೆ ಕೊಳ್ಳುವ ಈ ಯು 
ಯುದ ಪ್ಪ ಸ ಸ್ರವೀಣನಾಗಿದ್ದ ರೆ: ಅವನ ಸೆ ಕ್ಯಕ್ಕೆ” ಅಷ್ಟು. ಶಕ್ತಿ ಯಿದ್ದ ರ್ಕಿ ಹತ್ತು 
Rha ನಮ್ಮ ನ್ನು ಐದುರಿಸುತ್ತಿ ರಲಿಕ್ಲವೇ? ಛೇ ಕೆ ಇಂತಹ 


೨೦೬ ಛತ್ರಪತಿ ಶಿವಾಜಿ 


ಕಾಡುಗಳಲ್ಲಿರುವ ಜೋರರನ್ನು ಒಡಿಯುವುದಕ್ಕೆ ನಮ್ಮಂತಹ ಸೇನಾಧಿ 
ಗತಿಗಳು ಬರಬಹುದೇ? ನಾವು ಗಳಿಸಿದ ಖಾ ಖ್ಯಾತಿ, ಮೇರೆಯ ಸಿದ ಪರಾಕ್ರಮ 
ಗಳಿಗೆ ಇದು ಕುದೇ ಸರಿ” ಎಂದು ಪ್ರಶೂನೆ ಮಾಡಿಕೊಂಡ, 


ತೋಪಿನ ದಳಪತಿಯನ್ನು ಕರೆಯಿಸಿ “ನಾಳೆ ಪ್ರಾತಃಕಾಲ ಹತ್ತು 
ತೋಪಿನ" ಗಾಡಿಗಳು ಹೊರಟು ಆಯಕಟ್ಟಿನ ಸ್ಥಳಗಳ ಮೇಲೆ ತೊ 
ಗಳನ್ನೇರಿಸಿ ಈ ಕೋಟಿಯನ್ನು RL ಕಾಲುಭಟರು ನುಗ್ಗಿ 
ಕೋಟಿಯನ್ನು ಆಕ್ರಮಿಸಲಿ? ಹಿ ಅಪ್ಪಣೆ ಮಾಡಿದೆ. 

ಮರುದಿನ ಪ್ರಾತಃಕಾಲ ಚ ತೋಪಿನ ಘನಾದಾರರು ತೋಪಿನೆ 
ಗಾಡಿಗಳನ್ನು ಸಿದ್ದೆಪ ಪಡಿಸಿ, ಹೊರಟರು ತೋಪಿನ ಗಾಡಿಗಳ ಹಿಂಡಿ 
ನ ಸಜ್ಜಾಗಿ "ನಂತರು. ಸೈನ್ಯದ ತುತ್ತೂರಿಗಳು ಧ್ವ ನಿಮಾಡಿದವು. 


ಅಫ ಸತ್ತೂ ನನು ತನ್ನ ಗುಡಾರದಲ್ಲಿ ಪ ತುತ್ತೂ ರಿಯ ಸದ ನ್ನ್ನ 
ಕೇಳಿದೆ... ತೋಪಿನ ಗಾಡಿಗಳು. ಹೊರಟವು ರ 


ತೋಪಿನ ಗಾಡಿಗಳೆ ಕುದುರೆಗಳು ಮುಂದಕ್ಕೆ ಹೆಜ್ಜೆ _ಯಿಡಲಿಲ್ಲ, 
| ಸೈನಿಕರು ಕಶಿಗಳಿಂದ ಕುದುರೆಗಳನ್ನು ಹೊಡೆದರು. ಉಡಿ 
ಯನ್ನು ಮುಂದಿಕ್ರ ದೆ ರುಂಕಾರ ಮಾಡಿದವ. ಸೈನಿಕರು ಕೋನೆಗೊಂಡು 
ಕುದುರೆಯ ಜಗಳ ಮೇಲೆ ಚಾವಟಗಳಿಂದ ಹೆದರು. ಕುದುರೆಗಳು 
ಮುಂದಕ್ಕೆ ಕಾಲಿಡದೇ ಹಿಂದಕ್ಕೆ ತಿರುಗಿ ಮುಗ್ಗರಿಸಿ ಬಿದ್ದು ಬಿಟ್ಟ ತವು, 


ಈ ಸಮಾಚಾರೆವು ಆಫಜಲ್‌ ಖಾನನ ಕವಿಗೆ ಬಿದ್ದಿ ತು ಅವನನು 
ಆಶ್ಯರ್ಯದಿಂದ ಬಂದು ನೋಡಿದನು. ತೋಪಿನ ಗಾಡಿಯ ಕುದುರೆಗಳು 
ಹಿಂತಿರುಗಿ ಮುಗ್ದ ರಿಸಿ ಬಿದ್ದು ರಂಕರಿಸುತ್ತಿ ವೆ, ಸೈನಿಕರು ಗಾಬರಿ 
ಗೊಂಡು ಶಸ್ತ್ರಾ ಸ್ತ್ರ ಗಳನ್ನು ಕೆಳಿಗಿಟ್ಟ ದ್ದಾ ಹೋಸ ' 

ಅಫಜರ್ಲಪಾನನು ಈ ದೃಶ್ಯವನ್ನು ಕಣ್ಣಾ ರ ನೋಡಿ “ಏಕೆ ಹೀಗಾ 
ಯಿತು? ಏಕೆ ಹೀಗಾಯಿತು?” ಎಂದು ಕೇಳಿದನು. 

ಯಾರೂ ಉತ್ತರ ಕೊಡಲಿಲ್ಲ. ಸುತ್ತಲೂ ಕಿರುಗಿ ನೋಡಿದ. 

“ಏಕೆ ಹೀಗಾಗಿಡೆ' TE ಸೈನಿಕರು ಏಕೆ ಶೆಸ್ಟ್ರಾಸ ಸ ಸ್ರೃಗಳನ್ನು ಕಳಗಿಟ್ಟ ದಾ ರೆ? 
ಏಕೆ ಯಾರೂ ಉತ್ತರ ಕನಸ: ಸ ಇ ವಜೀರ. 


ಛಕ್ರಪಕಿ ಶಿವಾಜಿ | ೨೦೭ 


ಸೈಲ ಗುಸು ಗುಸು ಮಾತನಾಡಿಕೊಂಡರು. 


ಅಪಶಕುನ-ಅನಶಕುನ” ಎಂದು ಗುಸುಗುಟ್ಟು ವ ಧ್ವ ನಿಯು ಖಾನನ 
ತ ಬಿತ್ತು. 


ಅವನು “"ಅಪಸತಕಾನ-ಅಹಪಶಕಾನ. ಇದೆಂತಹ. ಮಾತು ! ಕುದುರೆ 
ಗಳಿಗೆ ಏನೋ ಖಾಯಿಲೆಯಾಗಿದೆ. ಇರಲಿ, ನಾಳೆ ಬೇರೆ ಕುದುರೆಗಳನ್ನು 
ಕಟ್ಟ ತೋಪುಗಾಡಿಗಳನ್ನು ಹೊರಡಿಸಿರಿ” ಎಂದು ಹೇಳಿ ತನ್ನ ಗುಡಾರಕ್ಕೆ 
ಹಿಂತಿರುಗಿದ. 

ಖಾನನು ತನ್ನ ಗುಡಾರದಲ್ಲಿ ಏಕಾಂತವಾಗಿ ಚಿಂತೆಗೊಳಗಾದೆ, “ಅಪ 
ಶಕುನ-ಅಸಶಕುನ ಆ ಮಾತು ನಿಜ. ನಾನು ಈ ಯುದ ಕ್ಟ ಹೊರಟಂದಿ 
ನಿಂದಲೂ ಅಪಶಕುನವೇ. ಬಿಜಾಪುರದ ಅರಮನೆಯಲ್ಲಿ ಬೇಗಂ ಸಾಹೇಬಳು 
ನನ್ನನ್ನು ಉತ್ಸಾ ಹದಿಂದ ಆಲಂಗಿಸಿ, ಪಾ ಾರ್ಥನೆ ಮಾಡಿ ಬೀಳ್ಳ್ಯೊ ಡುವಳೆಂದು 
ಉತ್ಸಾ NE ಅರಮನೆಗೆ ಹೋಡೆ. pe ನಿಂದೊ Ps, ದುಃಖದ 
ನೋರೆಯ ಬೇಗಂಸಾಹೇಬಳು ದೀನವಾಣಿಯಿಂದ ಅಳುತ್ತಾ “ಯುದ್ದಕೆ 

pA ಬಡ 

ಹೋಗು” ಎಂದು ಹೇಳಿದಳು. ಇದು ಅಪಶಕುನವಲ್ಲವೆ ? 

“ಆ ರಾತ್ರಿ ನಾನು ಕಂಡ ದುಃಸ್ತಪ್ಠ ಆಹಾ, ಎಂಥಹ ಭಯಂಕರ 
ಸ್ವಪ್ನ. ಅದು ಆಪಶಕೂನವಭವೇ ? ಅದು ಅಶುಭವಲ್ಲವೆ ? 

“ನಾನು ಗಂಧರ್ವಲೋಕದ ಅಮೃತಪುತ್ಕಳಿಗಳಂತಿದ್ದ ಆಸ್ತ್ರೀಯರನ್ನು 
ಕೊಂದುಹಾಕಿದುದು ಅಶುಭವಲ್ಲವೆ ? 

ಇಂದು ಯುದ್ದ ದ ಆರಂಭದಲ್ಲಿ ಸಂಭವಿಸಿದ ವಿಫಾತವು ಅಶುಭವಲ್ಲವೆ? 

ಸೈನಿಕರ ಮನಸ್ಸಿನಲ್ಲಿ ಈ ಅಶುಭ-ಅಸಶಕುನಗಳು ;ಕರಾಳರೂಪದಿಂದ 
ಕುಣಿಯುತ್ತಿರುವಾಗ ಜಯವೆಂದರೆ ಎಲ್ಲಿ ಬರಬೇಕು ? ಜಯವು ತೋಳು 
ಬಲದಲ್ಲಿಲ್ಲ. ಹರಿತವಾದ ಅಸ್ತ್ರಗಳಲ್ಲಿಲ್ಲ.. ಭಯಂಕರವಾದ ತೋಪಿನ 
ಗುಂಡುಗಳಲ್ಲಿಲ್ಲ. ಅದಿರುವುದು ವೀರಪುರುಷರ ಕೆಚ್ಚೆ ದೆಯಲ್ಲಿ, . ಅಂಥಾ 
ಕಚ್ಚೆ ಜಡೆಯ 'ನೀರರಿಗೆ ಜಯವು ಲಭಿಸುತ್ತದೆ? ಟರ, 

ಉತ್ತರ ಕ್ಷಣದಲ್ಲಿಯೇ ತಾನು ಯುದ್ಧ ಕ್ರೈ ಹೊರಟ ಹಿಂದಿನ ಠಾಕ್ರಿಯ 
ನೆನಪು ಬಂದಿತು. ಬೇಗಂ ಸಾಹೇಬಳ ಸೈ ಸ್ಪರೂಪವು ಹಕಾರ ಕು: 
ಆ ರಾತ್ರಿ ಷಾಜಿಯವರಲ್ಲಿ ನಾನು ಆಶೀರ್ವಾದ ಳು ಹೋಗಿದ್ದೆ ನಲ್ಲವೆ ? 


ತಿರಿಲೆ | ಭತ್ರಸತಿ ಶಿವಾಜಿ 


ಅವರೇನು ಹೇಳಿದರು? “ನಿನ್ನಂಥಾ ನಿಖ್ಯಾತನಾದ ಶೂರ ಪುರುಷನಿಗೆ 
ಸಂಧಾನವು ಕಳಂಕವಾಗದು. ನೀನು ಶಿವಾಜಿಯನ್ನು ಸಂಧಾನದಿಂದ ವಶ . 
ಪಡಿಸಿಕೋ, ಅವನನ್ನು ಉಪಾಯದಿಂದ ಇಲ್ಲಿಗೆ ಕರೆತಂದರೆ ಅವನು ನಮ್ಮ 
 ವಶನರ್ತಿಯಾಗುತ್ತಾನೆ” ಎಂದವರು ಹೇಳಲಿಲ್ಲವೆ ? ಆ ಮಾತನ್ನು ಈಗ 
ನಾನು ಪಾಲಿಸಿ ನೋಡಬಾರದೇಕೆ? 


ಒಂದು ಬಾರಿ ಶಿವಾಜಿಗೆ ಸಂಧಿಯ ಸಂಧಾನವನ್ನು ಕಳುಹಿಸಿಕೊಡ 
ಬೇಕು. `ನಾನು ಮೊದಲೇ ಷಾಜಿಯವರಿಗೆ ವಚನಕೊಟ್ಟಿದ್ದೇನೆ. ಶಿವಾಜಿಯ 
ಪ್ರ ಕಟ್ಟಿ ಕಡೆಗಾದರೂ ನಮಗೆ ಶರಣಾಗತನಾಗಿ ಬಂದರೆ ಪ್ರಾಣಭಿಕ್ಲೆಯನ್ನು 
ನೀಡಲು ನಾನೂ ಸಂತೋಷವಾಗಿದ್ದೇನೆ.. ಶಿವಾಜಯಂಥಾ ವೀರಪುರುಷನು 
ನನ್ನೂಡನೆ ಸ್ನೇಹದಿಂದ ನಡೆದುಕೊಂಡರೆ ಆ ಸ್ನೇಹವು ಸತ್ಯವಾದುದಾದರೆ 
ಡೆಲ್ಲಿಯ ಬಾದಷಹನು ಬಿಜಾಪುರದ ಕಡೆಗೆ ಕಣ್ಣೆತ್ತಿ ನೋಡುವ ಸಾಹಸ 
ಮಾಡುವುದಿಲ್ಲ” ಎಂದು ಆಲೋಚನೆಮಾಡಿದ. ತನಗೆ ಆಪ್ತರಾದ ಸೇನಾಧಿ 
ಪತಕಿಗಳನ್ನು ಕರೆಸಿದ. ಅನರನ್ನು ಕುರಿತು ಅಫಜಲ್‌ ಖಾನನು ಅಪ್ಪಣೆ 
ಮಾಡಿದ, | 


“ರಸೂಲ"್‌ಖಾನ್‌, ಮಹೆನುದ್‌ ಖಾನ್‌, ನೀವಿಬ್ಬರೂ ಪ್ರತಾನಘಡಕ್ಸೆ 
ಹೋಗಿರಿ, ಶಿವಾಜಿಯನ್ನು ಭೇಟಮಾಡಿರಿ. : ನಾವೇ ಸಂಧಿ ಪ್ರಸ್ತಾಪವನ್ನು 
ಮೊದಲು ಮಾಡಿದ್ದೇವೆಂದು ಅವನಿಗೆ ಕಿಳಿಸಿರಿ. ಮೊದಲಿನಿಂದಲೂ ಈ ಗಿರಿ 
ದುರ್ಗಗಳು ಬಿಜಾಸುರಕ್ಕಸೇರಿದವುಗಳು.ಈ ಎಲ್ಲದುರ್ಗಗಿಳನ್ನೂ ಶಿವಾಜಿಯು 
ದುರಾಕ್ರಮಣ ಮಾಡಿದ್ದಾನೆ: ಅವೆಲ್ಲವೂ ಆದಿಲ್‌ ಷಾಹಿಯ ದುರ್ಗಗಳಂದು 
ಶಿವಾಜಯು ಪತ್ರ ಬರೆದುಕೊಡಬೇಕು. ಅವನು ಸುಲ್ತಾನರಿಗೆ ಶರಣಾಗತ 
ನಾಗಬೇಕು. ಅವನನ್ನು. ಈ ಗಡಿಪ್ರಾಂತದ ಮಹಾರಾಜನೆಂದು ನಾವೇ 
| ಪ್ರತಿಷ್ಠಿಸುತ್ತೇವೆ. ಅವನು ಶ್ರಿಕರಣಸಪೂರ್ವಕವಾಗಿ ಆದಿಲ್‌ಷಾಹಿಯ 
ಸಾಮಂತನೆಂದು ಒಪ್ಪಿಕೊಂಡು ನಡೆಯಬೇಕು, : ಅಫಜಲ್‌ ಖಾದನು ಸ್ನೇಹ 
ಹಸ್ತವನ್ನು ನೀಡಿದ್ದಾನಂದು ಶಿವಾಜಿಗೆ ತಿಳಿಸಿರಿ ಅದನ್ನು ಮರ್ಯಾದೆ 
ಯಿಂದ ಪರಿಗೃಹಿಸಿದರೆ ಕ್ಲೇಮವಾಗುವುಡೆಂದು ತಿಳಿಸಿರಿ” ಎಂದು ಹೇಳಿ 
ಕಳುಹಿಸಿದ, 


ಭತ್ರಸತಿ ತಿವಾಜಿ ೨೦೯ 


| ಶಿಬಿರದಲ್ಲಿದ್ದ ಮುತ್ಸದ್ದಿ ಕೃಷ್ಣೆರಾಯೆನನ SN ಅಂತರಂಗದಲ್ಲಿ ಅಫಜಲ್‌ 
ಖಾನನು ಫಕಿಸಿಕೆನಿಂಡು ey 
“ಕೃಷ್ಣ ರಾವ್‌, ನೀವು. ವಂಶಪಾರಂಪರ್ಯವಾಗಿ ಆದಿಲ್‌ ಷಾಹಿಯ 
ಉಪ್ಪು ಡು ಬದುಕುಪ್ತಿ ರುವವರು. ನೀನು ಹಿಂದು ಆದರೂ ಸತ್ಯವಂತನಾದ 
ಸ್ಯಾ ಮಿ ಷೆ ಯುಳ್ಳೆ ಹಿಂದು. ನನ್ನ್ನ ಮಾತುಗಳನ್ನು ಶಿವಾಜಿಗೆ 
ಹೇಳು. ಸ್‌ ಅಧಿಕಾರವಾಣಿಯಿಂದ ಹೇಳುವ ಮಾತಲ್ಲ ಸೋದರ 
ಪ್ರೇನುದಿಂದ ಹೇಳುವ ಮಾತೆಂದು ಹೇಳು. ನಾನು ಷಾಜಿಯವರ ಶಿಷ್ಯ. 
0ನ ಉನ್ನತ ಸ ಚಟ ಏರಿದೆನನು. ಯುದ ದಿಂದೆ' ಏನೂ ಫಲ | 
ವಾಗುವುದಿಲ್ಲ. ಶಿವಾಜಿಯ ಸೈನ್ಯಗಳು ನಮ, ಸೇನಾಬಲಕ್ಕೆ ಸಾಟಯಲ್ಲ. 
ಎಷ್ಟು, ಸರಾಕ್ರಮದಿಂದೆ ಹೋರಾಡಿದರೂ ಅವರಿಗೆ ಜಯವು ಲಭಿಸುವುದಿಲ್ಲ. 
ಪಾನು ಶಿವಾಜಿಗೆ ಭರವಸೆ ಕೊಡುತ್ತೇನೆ. ಅವನ ಅಧಿಕಾರವನ್ನು ಕಿತ್ತು 
ಕೊಳ್ಳುವುದಿಲ್ಲ. ನಾನು ಅವನನ್ನು ಮತ್ತೂ ಉನ್ನತ ಪದವಿಗೆ ಏರಿಸುತ್ತೇನೆ 
ಆದರೆ ಒಂದು ಮಾತು. ಅವನು ಪ್ರಾಮಾಣಿಕನಾಗಿ ನಡೆದುಕೊಳ್ಳಿ ಸೇಕು, 
ಕುಟಿಲೋಪಾಯಗಳಿಂದ ಎಲ್ಲಿಯೋ ಒಂದೊಂದುಬಾರಿ ಲಾ ವಾಗಬಹುದು. 
ಕುಟಿಲೋಪಾಯಕ್ಕೆ ಶಾಶ್ವತವಾದ ಜಯವು ಡೊರಿಯುವನಿಲ್ಲ.. ಅವನು 
ಮೊಗಲರ ಕಡೆ ಯ ದ್ರಾ ನೆಂದು ನಾವು ಕೇಳಿದ್ದೆ ನೆ. ದೆಕ್ಕನ್‌ಸರ್ವಾಧಿ 
'ಕಾಠಿಯೆಂದು ಹೇಳಿಕೊಳ್ಳುವ ಆಲಂಷಾನು ಸರಳ 'ಮನುಸ್ಯ. ವೀರಪುರುಸ 
ನಲ್ಲ, ಭೋಗಾಸಕ್ಕ. ಅವನ ಸ್ನೇಹವನ್ನು ಶಿವಾಜಿಯು ಸುಲಭವಾಗಿಮಾಡಿ 
ಕೊಳ ಬಹುದು. ಈಗಾಗಲೇ ಮಾಡಿಕೊಂಡೇ ಇರಬಹುದು. ಆದರೆ 
ಔರಂಗಸೇಬ ಜಾದಷಹನು ಎಂದೆಂದಿಗೂ ಶಿವಾಜಿಯನ್ನು ಪುರಸ್ಕ್ರ ರಿಸುವುದಿಲ್ಲ. 
ಅಂಥಾ ಹುಲ್ಲು ಬೆಂಕಿಗೆ ಸಮಾನವಾದ ಸ್ನೇಹವನ್ನು ವುದು ವಿವೇಕಿಯ 
ಬಕ್ಷಣವಲ್ಲ. ನೀನು ಈ ಹಿತವಾಕ್ಯುಗಳನ್ನು ಅ ಅವನಿಗೆ ಹೇಳು. ಇವೆಲ್ಲವೂ 
ಸಾಚಾ ಮಾತುಗಳು. ಇದರಲ್ಲಿ ಮೋಸವಿಲ್ಲ, ಕೃತ್ರಿಮವಿಲ್ಲ. ಅಫಜಲ್‌ 


ಖಾನನು ಎಂದೂ ಯುದ್ದಕ್ಕೆ ಷನ] ನನ್ನ್ನ ಜನ್ಮದಲ್ಲಿ ನಾನಾಗಿ 
ಎಂದೂ ಯಾರೊಡನೆಯೂ ಸಂಧಿ ಪ್ರ ಸವನ್ನುು ಮಾಡಿದವನಲ್ಲ. ಇದು 
ತಿನಾಜಿಯ ಮೇಲಿನ ಅನುಗ್ರ ಡ್‌ ಹೇಳು. ನೀನು ರಸೂಲ್‌ ಖಾನ್‌, 


14) 


೨7೦ ಛತೃಖತಿ ಶಿವಾಜಿ 


ಮಹವುದ್‌ಖಾನರೊಂದಿಗೆ ನೆ ತ್ರತಾಪಫಡಕ್ಕೆ ಹೋಗು” ಎಂದು ಹೇಳಿದ. 

ಕೃಷ್ಣ ರಾಯನು ಎದ್ದು ನಿಂತು ಹ ಜೆ “ಜಹಸನಾ, ನನ್ನ್ನ 
ದೊಂದು ಬಿನ್ನ ಹವಿದೆ. ತಮ್ಮ ಮಾತಿಗೆ ಪ್ರತಿ ಹೇಳುತ್ತೇನೆಂದು ಭಾವಿಸ 
ಬಾರದು. ತಮ್ಮ ಅಪ್ಪ ನೆಯಂತೆ ಹುಲಿಯ ಬಾಯಿಯಲ್ಲಾ ದರೂ ತಲೆ 
ಯಿಡಲು ಸಿದ ನಾನಿಷ್ಟೇನೆ. ಘಟಸರ್ನವನ್ನಾದರೂ ಕೊರಳಿಗೆ ಸುತ್ತಿಕೊಳ್ಳ 
ಬಲ್ಲಿ. ಆದರ ಆ ಶಿವಾಜಿಯ ಸಹವಾಸವು ಅತಿಕಷ್ಟ. ಕೌಟಲ್ಯ ವೇ ಅವರ 
ಮಾರ್ಗ. ಮೋಸವೇ ಅವನ ತಂತ್ರ. ನಾನು ಡಿ TSK 
ಮಾತನ್ನು ತಂದು ಇಲ್ಲಿ ಹೇಳಿ ಆಧಿ" ಬಿಗಡಾಯಿಸಿಕೊಂಡರೆ ನನ ಪ್ರಾಣಕ್ಕೆ 
ಸಂತರ ಬರುತ್ತದೆ. ನೀವು ನನ್ನಲ್ಲಿ ಎಷ್ಟೊ ೯ ಪ್ರೇಮನಿಟ್ಟಿ ದ್ದರೂ ನಾನು 
ಹಿಂದು. ಹೈನು ಪ್ರ ಪೃತಿಕೂಲವಾದಾಗ ಈ ಜ್‌ ಎಂಬ ಭಾವನೆಯು 
ಮೇಲೆದ್ದು ನನ್ನ ಸರ್ವನಾಶವಾಗುತ್ತ ದೆ. ಜಹನನಾ, ನನ್ನ ಮಾತನ್ನು 
ಕಮಿಸಿರೌ ಎಂದು ಹೇಳಿದ 

ಅಫೆಜಲ್‌ ಖಾನನು “ಕೃಷ್ಣರಾನ್‌, ನೀನು ಹೇಳಿದ ಮಾತುಗಳೇನೋ 
ಸರಿಯಾದವುಗಳೇ. ಈಗಿನ ಪ್ರಕರಣ ಅಂತಹೆದಲ್ಲ. ಶಿವಾಜಿಯ ಸಾಕ್ಷಾಶ್‌' 
ತಂಜಿ ಷಾಜಿಯವರೇ ಅವನನ್ನು ನಂಟುವದಿಲ್ಲ. ನಾವು ಅನನ ಮಾತೃ 
ಗಳಿಗೆ, ಅನನ ಕುತಂತ್ರಗಳಿಗೆ ಏಕೆ ಕಿನಿಗೊಡುತ್ತೇವೆ? `ಒಂದು ಬಾರಿ 
ಆವನಿಗೆ ಅನಕಾಕ ಕೊಡೋಣ. ನಾಳೆ ಯುದ ಮಾಡಿದ ಮೇಲೆ ಅನನು 
ಶರಣಾಗತನಾಗಿ ಬರುತ್ತಾನೆ. ಆಗ ನಾವು "ನಿನಗೆ ಮೊದಲೇ ಎಚ್ಚರಿಕೆ 
ಕೊಟ್ಟಿ ವು... ನಮ್ಮ ಹಿತವಾಕ್ಯಗಳನ್ನು ನೀನು ಕೇಳಲಿಲ್ಲ. ಈಗ ಬಂದು 
ಬೇಡಿದರೆ ಫಲವೇನು?' ಎಂದು ಹೇಳಬಹುದು.ಅವನಿಗೆ ಆಗ ಬೇಡುವುದಕೂ 
ಬಾಯಿಲ್ಲದೇ ಹೋಗುತ್ತದೆ” ಎಂದು ಹೇಳಿದ. | ತ 

ಬಿಜಾಪುರದ ರಾಯಭಾರಿಗಳು ಮೂವರೂ ಪ್ರತಾನಸಫಡಕ್ಕೆ ಜೋಗಿ 
ಶಿವಾಜಿಯ ಭೇಟಿಯನ್ನು ಕೇಳಿದರು. ಶಿವಾಜಿಗೆ ಆಶ್ಚರ್ಯವಾಯಿತು. 
“ಬಿಜಾಪುರದವರು ಒಂದು ಬಾರಿಯಾದರೂ ನಮೊ ಒಡನೆ 'ಯುದ್ಧ ಮಾಡಿಲ್ಲ. 
ನಮ್ಮ ಕೈಚಳಕ ನೋಡಿಲ್ಲ. ಅದರಲ್ಲಿಯೂ ವಿಖ್ಯಾತನಾ ನಾದ ಸೇನಾಧಿಪತಿ 

pes (| ಬಂದಿದ್ದಾನೆ ನೆ. ಬರುವ ದಾರಿಯಲ್ಲಿ ಅವನು ನಡೆಸಿರುವ 

ಘೋರ ಕೃತ್ಯಗಳು, ತುಳಜಾಪುರ ಫಂಡರಪುರಗಳ ವಿನಾಶಕಾರ್ಯಗಳು ಇಂಥಾ 


ಛತ್ರಪತಿ ಶಿವಾಜಿ ೨೧೧ 


ದುಷ್ಕೃತ್ಯಗಳನ್ನು ಮಾಡಿ ಹಿಂದೂ ಧರ್ಮಕ್ಕೆ ಅಪಮಾನಮಾಡುತ್ತಾ ಬಂದಿ 
ಶುನ ಈ ಖೂಳನು ತಾನಾಗಿ ಸಂಧಾನಕ್ಕೆ ಹೇಳಿ ಕಳುಹಿಸುವುದೆಂದರೇನು ? 
ಇದರಲ್ಲೇನೋ ಛದ್ಮ] ನೆಯಿರಬೇಕು. | ಬಂದ ರಾಯಭಾರಿಗಳನ್ನು 
ವಾಾತನಾಡಿ Ci ಸಟ ಎಂದುಕೊಂಡು ಆ ನಾಜುಜ್ಞಾಧಿತಳನ್ನು ಜವರ 
ಗೌರವಗಳಿಂದ ಬರಮಾಡಿಕೊಂಡ. 

ಶಿವಾಜಿಯ ಅರಮನೆಯ ದಿರ್ವಾಖಾನೆಯಲ್ಲಿ ರಾಯಭಾರಿಗಳು ಬಂದು 


ಶಿವಾಜಿಯ ಭೇಟಿಯನ್ನು ತೆಗೆದುಕೊಂಡರು. ಶಿವಾಜಿಯು ಅತ್ಯಂತ. ವಿನಯ 
ದಿಂದ ಸ ಸ್ವಾಗತಿಸಿದ. 


ಅವರುಗಳನ್ನು ಕೈಹಿಡಿದು ಆಸನಗಳ ಮೇಲೆಕುಳ್ಳಿ ರಿಸಿ, ಮರ್ಯಾ ದೆಮಾಡಿ 
“ನೀವು ಸಾದನ ಸಂದರ್ಭದಲ್ಲಿ ದರ್ಶನವಿತ್ತುದು ಸ ಸಂತೋನ. ಕೀವು 
ಏನು ಹೇಳ 'ಬೇಕೆಂದಿದ್ದ ರೂ ಹೇಳಬಹುದಾ ಇಂದು ಯುದ್ಧ ಬಂದಿದೆ. 
ನಾವೂ ಯುದ್ಧಕ್ಕೆ ಸಿದ್ಧನಿದ್ದೇನೆ. ಆದರೆ ಎಂದಾದರೂ ಅ ಫಿಮ್ಮನನೇ. 
ನೀವು ಸಂಕೋಚಪಡಬೇಡಿರಿ. ಹೇಳಿರಿ. ನಿಮ್ಮ ನೇನಾಧಿಸಕಿಗಳು ಏನು 
ಹೇಳಿ ಕಳುಹಿಸಿದ್ದಾ ರೋ ಆದನ್ನು ಸ್ಪಷ್ಟವಾಗಿ ಸು ನಾವು ಅಫಜಲ್‌ 
ಖಾನರ ವೀರ ಸರಾತ್ರ ಮಗಳನ್ನು ಕೇಳದವರಲ್ಲ ಅವರ ಖ್ಯಾತಿಯನ್ನು ಅಲ್ಲ 
ಗಳೆಯುವವರಲ್ಲ. ತೇರ ಸ ಮಾತಿಗೆ ಮೊದಲಿಟ್ಟಿ. 
ರಸಾಲ್‌ ಖಾನನ “ಶಿವಾಜೀ ಮಹಾರಾಜರೇ, ಸ ನಮ್ಮ ಹಾಜಿ 
ವ 1 ಮಕ್ಕಳು ನಾವು ಅವರಿಂದ ಮುಂಜಿ ಸ ಆ ಹಾ 
ವಟು ಕೊಂಡು ನಾವುಗಳು ಮಾತನಾಡಬೇಕು. ' ಪುರದ ದೊಡ 
ನಿಲ್ಲಾನರು ಕಾಲಗತಿಯನ್ನ್ಸೈದಿದರು. ಈಗ ಜಾ ಸುಲ್ವಾ ನರು: 
ಅವರನು ಮುಂದಕ ತರುವುದು ನನ್ನೇ ಲ್ಲರ ಕರ್ತವ್ಯ. ಬಾದಷಹ ರಂಗ 
ಸೇಬರ ವಿಚಾರ ನಿಮಗೆ ಗೊತ್ತೇ ಧ್ವ WE ಆದಿಲ್‌ ಷಾಹೀ ದೌಲತನ್ನು 
ನಾಶಮಾಡಬೇಕೆಂದು ಸಂಕಲ್ಪ ತೊಟ್ಟಿದ್ದಾರೆ. ಮೊಗಲ್‌ ರಾಜ್ಯ ಮತ್ತು 
ಆದಿಲ್‌ಸಾಹೀ ರಾಜ್ಯಗಳ ನಡುವೆ ಈ ಗಿರಿದುರ್ಗಗಳಿನೆ. ಇವುಗಳೆಲ್ಲಾ 
ನಮ್ಮ ರಾಜ್ಯ ಕ್ಸ ಸೇರಿದೆವುಗಳು. ಅದನ್ನು ಸೀನಾ ಒಪ್ಪುವಿರಿ. ಕೀವು 
ಆಚ! ಈ ಬುರ್ಗಗಳನ್ನು ಆಕ್ರಮಿಸಿದ್ದೀರಿ. ಪದೇ ನನೀ ಮೊಗಲ್‌ 
ದರ್ಬಾರಿನವರು ನಿಮ್ಮ ಮೇಲೆ ಬಾಡ "ಕೊಡುತ್ತ, ದ್ಹಾರೆ. ಇತ್ತ ದಕ್ಕನ್ನಿನ 


ಸ [ 


3” 
ಓಟ 


4 


೨೧.೨ ಛತ್ರಪತಿ ಶಿವಾಜಿ 


ಮೊಗಲ್‌ ಸರ್ವಾಧಿಕಾರಿ ಆಲಂ ಷಾರೊಡನೆ ನೀವು ಗೆಳೆತನ ಮಾಡಿದ್ದಿ ರೆಂದು 
ಗುಪ್ತ ಚಾರರು ನಮ್ಮ ದರ್ಬಾರಿಗೆ ಅರಿಕೆ ಪತನ ಇವೆರಡೂ ಪರಸ್ಪರ 
ನಿರುದ್ಧ ಸಂಗತಿಗಳಾಗಿವೆ. ಹೇಗೇ ಆಗಲಿ, ನಿಮ್ಮ ಮತ್ತು ನಮ್ಮ ನರ್ಟಾನಿನ 
ಸಂಬಂಧವು ಇತ್ಯರ್ಥವಾಗಿಬಿಡಬೇಕು. ಮ್ಮನ್ನು ಈ ಗಿರಿದುರ್ಗಗಳಿಂದ 
ಓಡಿಸಿಬಿಡಬೇಕೆಂದು ನಮ್ಮ Ad ಇಷ್ಟಸಡುವುದಿಲ್ಲ. ನೀನೇ ಈ 
ದರ್ಬಾರಿನ ಅಧೀನರಾಗಿರಬೇಕು. ಇದೇ ನಮ್ಮ ಸೇನಾಧಿಪಕಿಗಳ ಇಷ್ಟ. 
ಯಾವುದಾದರೊಂದನ್ನು ಇತ್ಯರ್ಥ ಮಾಡಿಬಿಡಿರಿ. ನಮ್ಮ ಸೇನಾಧಿಸತಿಗಳೇ 
ಔರ್ದಾಯದಿಂದ ನಿಮಗೆ ಸಂಧಿ ಪ್ರಸ್ತಾಪವನ್ನು ಕಳುಹಿಸಿದ್ದಾರೆ. ಸಂಧಿಗೆ 
ಒಪ್ಪುವುದಾದರೆ ಸಂತೋಷ. ನಮ್ಮ ಸೇನಾಧಿನತಿಗಳ ಸಮ್ಮುಖಕ್ಕೆ ಬಂದು 
ಸಂಧಿ ಮಾಡಿಕೊಳ್ಳಿರಿ, ಆದರೆ ಎಂದೆಂದಿಗೂ ಮಾತಿಗೆ ತಪ್ಪ ಕೂಡದು. ಇಲ್ಲ 
ದಿದ್ದ ಕೆ ಯುದ್ಧ ಮಾಡದೇ ಸಿರ್ವಾಹವಿಲ್ಲ. ನಮ್ಮ ಸ್ಥೆ ಸೈನ್ಯಗಳು ತಮ್ಮ ದುರ್ಗದ 
ಬಾಗಿಲಿಗೆ ಬಂದು ನಿಂತಿನೆ. ತೋಪುಗಳು ಈ ಕೋಟಿಯನ್ನು ದ ಹ್ಟ್ರಿಜ್ವಾ ಕೆ 
ಗಳಿಂದ ನೋಡುತ್ತಿವೆ, ನೀವು ಸ ೌಜನ್ಯದಿಂದ ಉತ್ತ ಶ್ರ ಹು 
ಷಾಜಿಯನರ ಮೇಲೆ ಅಣೆಯಿಟ್ಟು ಮಾತನಾಡಿರಿ” ಎಂಡು ಹೇಳಿದೆ 


ತಿನಾಜಿಯು “ಸೇನಾಧಿಪತಿಗಳೇ, ನಾನು ನಿಮ್ಮ ಮುಂದೆ ಮಾತಿನ 
ಪರಾಕ್ರಮವನ್ನು ತೋರುವುದಿಲ್ಲ. ಪ್ರಖ್ಯಾತ ಸೇನಾಧಿಸತಿಗಳಾವ ಅಫಜಲ್‌ 
ಖಾನೆ ಸಂಧಿಗೆ ಹೇಳಿ ಕಳುಹಿಸಿರುವುದು, ನನ ನ್ನು ಅತ್ಯಂತ ಗೌರವಿಸಿ 
ದಂತೆ ಆಗಿದೆಯೆಂದು ಮನಸಾರೆ ಒಪ್ಪುತ್ತೆ "ನೇ ಆ ಗೌರವಕ್ಕೆ ತಲೆಬಾಗಿ 
ಅಭಿನಂದಿಸುತ್ತೇನೆ. ಸೇನಾಧಿಸತಿಗಳೇ | ನಿಮ್ಮನ್ನು ನಿಜವಾಗಿಯೂ 
ಸಹೋಡರರಂತೆ ಭಾವಿಸ ಸುತ್ತೇ "ನೆ. ಈ ಸದ ಹಂಬಲವನ್ನು ನೀವು 
ಇಟ್ಟು ಕೊಳ್ಳ ಬೇಡಿರಿ. ಇಕ್ಕೆ ಇಷ್ಟೊ ಂದು ಪ್ರಚಂಡ ಸೈನ್ನ  ತರಬೇಕಾಗಿಲ್ಲ. 
ಪ್‌ ಚ ದಲ್ಲಿಯೇ ಹತ್ತಾ ರು ಯುದ್ಧ ಗಳಲ್ಲಿ Se ಸ ಬಾದಷಹ 
ಔರಂಗಸೇಬಿಗೆ ಎದುರು. ನಿಂತು ವರ್ಷಗಟ್ಟ ಲೆ ಜಗ್ಗ ದೇಸೆಣಸಿರುವ ವಿಖ್ಯಾತ 
ಸೇನಾಧಿಸತಿ ಅಫಜಲ್‌ ಖಾನರು ಇಲ್ಲಿಯವರೆಗೆ 'ಬರಬೇಕಾಗಿಲ್ಲ. ಬಂದಿರು 
ವುದು ನಮ್ಮ ಭಾಗ್ಯವೆಂದು ಒಪ್ಪಿ ಕೊಳ್ಳು ತ್ಲೇನೆ. ಅವರ ದರ್ಶನ ಮಾಡು 
ವುದು ವೀರಪುರುಸರಿಗೆ ಭಾಗೊ ೀದಯನೆಂದು ನಾನು ಮುಕ್ತಕಂಠದಿಂದ 


ಭತ್ರನತಿ ಶಿವಾಜಿ ೨೧೩. 


ಹೇಳುತ್ತೆ ನೆ. ಆದರೆ ಇಲ್ಲಿಗೆ ಬಂದಿರುವ ಇಬ್ಬರು ಸೇನಾಧಿಸತಿಗಳ ಕೈಗೆ ಈ 
ಒಂಬತ್ತು ದುರ್ಗಗಳನ್ನೂ ಒಸ್ಬಿ ಸಿಕೊಟ್ಟು ನಾವುಗುಡ್ಡ ಗಾಡುಗಳಿಗೆ ಹೊರಟು 
ಹೋಗುತ್ತೇನೆ. ಸೊಪ್ಪು ಗಡ ಗಳನ್ನು ವಂ ಜೀವಿಸುತ್ತೆ (ವೆ. ಸೇನಾಧಿ 
ಪತಿಗಳೇ ! ನನಗೆ ಅಧಿಕಾರದ “ಆಸೆಯಿಲ್ಲ. ನೀವೇ. ಹೇಳಿದಿರಲ್ಲಾ, ಡೆಲ್ಲಿ 
ಬಾದಸಹರ ಸ್ನೇಹ ಮಾಡುತ್ತಿದ್ದೆ ನೆಂದು. ಅಧಿಕಾರದ ಆಸೆ ಸೆಯಿದ್ದ ಕ ಬಾದ 
ಷಹ ಔರಂಗಸೇಬನ ದರ್ಬಾರಿನಲ್ಲಿ ಪ್ರಸಿದ್ಧ ಸೇನಾಧಿಪತಿ ಜಯಸಿಂಹನಿಗೆ 
"ಸರಿ ಸಮಾನವಾದ ಅಧಿಕಾರವನ್ನು ಸ ಸಂಪಾದಿಸಬಲ್ಲಿ. ಅದು ನನ್ನ್ನ ಅಭಿಲಾಷೆ 
ಯಲ್ಲ. | 

“ಸೋದರರೇ, ನಾನು ಅಫಜಲ್‌ ಖಾನರ ಅಡಿಗೆರಗಿ ಸಂಧಿಯನ್ನು 
ಮಾಡಿಕೊಳ್ಳಲು ಸಿದ್ಧ ನಾಗಿದ್ದೆ (ನೆ. ನನ್ನ ಸಂಧಿಯ ಬೇಡಿಕೆಗಳು ಬೇರೆ 
ಯಾಗಿವೆ, ಆದು ನಿಮ್ಮ ದರ್ಬಾರಿನವರಿಗೆಲ್ಲರಿಗೂ ಕಹಿಯಾಗಿರಬಹುದು. 
ನಾನು ನಿಮ್ಮಲ್ಲಿಯೂ ಬೇಡುತ್ತೇನೆ. ಮೊಗಲ್‌ ಬಾದಷಹರಲ್ಲಿಯೂ ಬೇಡು 
ತ್ತೇನೆ ನಕ್ಷ "ಬೇಡಿಕೆಯು. ಹಿಂದೂ ಧರ್ಮವನ್ನು ನಾಶ ಮಾಡಬೇಡಿರಿ. 
ಪೇವಾಲಯಗಳನ್ನು ಹಾಳುಮಾಡಬೇಡಿರಿ. ದೇವಮೂರ್ತಿಗಳನ್ನು ಒಡೆಯ 
ಬೇಡಿರಿ. ನಮ್ಮ ಮುಂಜಿ ಗೋವುಗಳನ್ನು ಕಡಿಯಜೇಡಿರಿ. ಇದೇ ನಮ್ಮ 
ಬೇಡಿಕೆಗಳು ಸೋಡಿ ಮುಸಲ್ಮಾನ ಸರದಾರರೇ. ಈ ಗಿರಿದುರ್ಗಗಳು ಇತ್ತ 
ಕಡೆಯಿಂದ ಪಶ್ಚಿ ಮ ಸಮುದ್ರಪವರೆಗೆ, ಈ ಎದುರಿಗೆ ಕಾಣುವ ಸಹ್ಯಾದ್ರಿಯ 
ಅಜೆ ಬಹುದೂರದವರಿಗೆ ನಮ್ಮ ಸೈನ್ಯ ಗಳು ಹೆಜ್ಜೆ ಹೆಜ್ಜೆ ಗೂ ಯುದ ಮಾಡಿ 
ಜಯಗಳಿಸಿನೆ. ಎಸ್ಟ ಪ್ರದೇಶಗಳಲ್ಲಿ ಒಂದು "ಮಸೀದಿಯ ಕಲ್ಲನ್ನಾದರೂ 
ನಾವು ಅಲ್ಲಾ ಡಿಸಿದ್ದೆ ೇನೆಯೇ?.ಒಂದು ಖುರಾನಿನ ಸವಿತ್ರ ಗ ಗ್ರಂಥನನ್ನಾ ದರೂ 
ನಾಶಸಡಿಸಿದ್ದೆ ನಿಜೂ ಒಬ್ಬ ಮಹಮದೀಯ ಸ್ತ್ರಿ (ಯಳನ್ನಾ ದರೂ ಕಣ್ಣೆ ತ್ರಿ 
ನೋಡಿ ಅಸಮಾನ ಸಡಿಸಿದ್ದೇವೆಯೇ? ನನ್ನ ಬೇಡಿಕೆಗಳು ಹ ನನು 
ತೆ 

ಆ ಸೇನಾಧಿಸತಿಗಳಿಬ್ಬ ರೂ ಮಂಕುಬಡಿದು ಕುಳಿತರು. 

ಕೃ ಷ.ರಾಯ ನು“ಶಿವಾಜೀ ಮಹಾರಾಜರೇ, . ನನ್ನ ಸರಿಚಯವಿದೆಯೇ 
ನಿಮಗೆ ಬಾಲ್ಯದಲ್ಲಿ ಷಾಜಿಯವರ ಸಮ್ಮುಖದಲ್ಲಿ ನನ್ನನ್ನು ನೋಡಿರುವ ನೆನ 
ನಿದೆಯೇ? ಅಂದಿಫಿಂದ ಇಂದಿನವರಿಗೆ ಷಾಜಿಯವರ ಅಭಿಮಾನವು ನನ 


w 


೨೧೪ ಛತ್ರಪತಿ ಶಿವಾಜಿ 


ಮೇಲೆ ಅಚ್ಚಳಿಯದೇ ಸ್ಥಿರವಾಗಿದೆ. ಹಿಂದೊನಾದೆರೂ ದರ್ಬಾರಿನಲ್ಲಿ ನನೆ 
ಗಿರುವ ಗೌರವಕ್ಕೆ. ಕುಂದು ಬಂದಿಲ್ಲ. ಹಿಂದುಗಳ ಮೇಲೆ ದುರಂತಗಳು 
ನಡೆಯುತ್ತಿರುವುಹೀನೋ ನಿಜ." ಅದು ಮುಸಲ್ಮಾನ್‌ ಸೈನಿಕರ ಹುಟ್ಟು 
ಗುಣ. ನೀನು ನಮ್ಮ ಮಾಶಿಗೆ ಬೆಲೆ ಕೊಡುತ್ತಿ ರೆಂದು ನನ್ನ ನಂಬಿಕೆಯಿದೆ. 
ಷಾಜೀಯವರೂ ನಿಮಗೆಹಿತನ ಚನಗಳನ್ನು ಹೆಳಬೇಕೆಂದೆ `ನನಗೆ ಆಜ್ಞಾ ಫಿಸಿ 
ದ್ದಾರೆ. ನೀವು ಕೇಳುವ ಬೇಡಿ ೆಗಳಿಲ್ಲಾ, ಶತಮಾನ ಕತಮಾನಗಳಾದಕೂ 
ಸಿದ್ಧಿಸುನ ಮಾತಲ್ಲ ಅದನ್ನು ರಾಜಕೀಯ ಪ್ರಸಂಗದಲ್ಲಿ ಸರತ್ತುಗಳಾಗಿ 
ಮಾಡಿಕೊಂಡರೆ ಯಾರೂ ಭರವಸಿಕೊಡಲಾಗುವುನಿಲ್ಲ. ನಿಮಗಿರುನಂತೆಯೇ' 
ನನಗೂ ಧರ್ಮಾಭಿನಾನವಿದೆ. ನಮ್ಮಿಬ್ಬರಿಗಿಂತಲೂ ಷಾಜಿಯನರಿಗೆ 
ಹೆಚ್ಚಿನ ಧರ್ಮಾಭಿಮಾನನಿದೆ. ಡೆ ಯ ದರಬಾರಿನಲ್ಲಿ ರಾಜಾ ಜಯಸಿಂಹ 
ರಂಥಾ ವೀರಪುರುಷರು. ದಾಸ್ಯದಲ್ಲಿ ಬಿದ್ದಿದ್ದಾರೆಂದು ಭಾವಿಸ ಸಬೇಡಿರಿ... ಅವರಿಗೆ 
ಧರ್ಮಾಭಿಮಾನವಿ: ನೆಂದು 'ಮೋಸ ಹೋಗಟೀಡಿರಿ. ನಮ ಒಂಥಾ ಪರಾಕ್ರ ಮು 
ಶಾಲಿಗಳು ದರಬಾರಿನಲ್ಲಿ ಉನ ಸ ತಾಧಿಕಾರಿಗಳನ್ನು ಜಡಿಕೂರೇಹು. ನಿಮ್ಮ 
ವರ್ಚಸ್ಸಿನಿಂದಲೇ ಹಿಂದೂ ನರ್ಮಕ್ಷಣೆಯಾಗುತ್ತ ಡೆ. ನಿಜವಾದ stl 
ರಕ್ಷಣೆಗೆ. ಇದೊಂದೇ ಮಾರ್ಗ, ಪ್ರರುಷರು ಸಂಧಿ ಮಾಡಿಕೂಳು ವು 
ರೆಂದಕೆ ರಾಜ್ಯ. ಕೋಟಿ ಕೊತ್ತ ದ್‌ ಹಣದ ವ್ಯವಹಾರ, ಅಧಿಕಾರದ 
ಮನ್ನಣೆ ಇವುಗಳು ಷರತ್ತು ಗಳಾಗಿರಬೇಕು. ಅವಲ್ಲವನ್ನೂ ಬಿಜಾಪುರದ 
ಧು ನಿಮಗೆ ಸಸಿತೋಷದಿಂದ ಕೊಡಲು ಸಿದ್ಧ ವಾಗಿದೆ. ಈ ಮಭೆ 
ಪ್ರ ಧರ್ಮಜಿಜ್ಞಾ ಸೆಯನ್ಸೇಕೆ ತರುಪವಿರಿ? ಈ ಒಂಬತ್ತು ದುರ್ಗಗಳು ನಿಮ್ಮ 
ವಶದಲ್ಲಿವೆ. ಆ ಅಧಿಕಾರವನ್ನು ಆದಿಲ್‌ಷಾಹೀ ಸುಲ್ತಾನರು ಮನ್ನಣೆ ಮಾಡಿ 
ದರೆ ನಿಮ್ಮ ದುರ್ಗಗಳಲ್ಲಿರುವತೀರ್ಥ-ಕ್ಷೇತ್ರ ಗೋಬಾ ಬ್ರಾಹ್ಮಣರುಗಳನ್ನುನೀವು 
ರಕ್ಷಿಸಿದೊತಾಗುವುದ್ದೀ ನೇ? ಪರ್ವತಗಳಿಗೆ ಚಡ್ಡಿ ಹೊಲಿಸಲು ಸಾಧ್ಯವೇ? 
ಆಕಾಶಕ್ಕೆ ಮುನುಗು ಹಾಕಲು ಹಾರಾಡುವುದು ಬುದ್ದಿ ವಂಕಿಕೆಯಾದೀತೆ? 
ಶಿವಾಜಿ ES ನಿಮ್ಮ ತಂದೆ ಷಾಜಿಯವರು ಹೇಳಿ ಕಳುಹಿಸಿದ್ದಾರೆ 
ತ್ಕ ಬಯಸಿ ನಲ್ಲ ಹಿರಿಯ. "ಹುತಂ ಬಹಳ ಆನುಭವ ಪಟ್ಟ, 


ದ್ದೇನೆ. ನನ್ನೆ ಮಾತಗಳು ಕಹಿಯಾಗಿವೆಯೆಂದು ಭಾವಿಸಜೇಡಿರಿ. ' ಕಹಿ 
ಯೌನರೂ ಇವು ಪಥ್ಯಗಳೆಂದು ತಿಳಿಯಿರಿ” ಎಂದು ಹೇಳಿದ. 


ಛತ್ರಸತಿ ಶಿವಾಜಿ | ೨೧೫ 


ಶಿವಾಜಿಯು ಸ್ವಲ್ಪ ಹೊತ್ತು ಮೌನ ಧಾರಣೆ ಮಾಡಿದೆ. ಆಮೇಲೆ 
“ರಾಯಭಾರಿಗಳೇ, ನಾನೇ ಕುಳಿತು ನನ್ನ ಸಂಗಡಿಗಕೊಡನೆ ಯೋಚನೆ 
ಮಾಡುವಾಗ ನನ್ನ ಯೋಜನೆಗಳೇ ನಹಿ ಕಾಣುತ್ತದೆ. ನೀವು ಬಿಡಿ 
ಬಿಡಿಸಿ ತವಾದ ನಿಮ್ಮ ಮಾತುಗಳೇ ಸಥ್ಯವೆಂದು "ಭಾಸವಾಗುತ್ತದೆ. 
ನಾನು ಹುಚ್ಚೆ ನಂತಾಗಿದ್ದೆ ಚ್ಟ ಇವೆಲ್ಲವನ್ನೂ ಪರಿತ್ಯಜಿಸಿ, ಎಲ್ಲಿಯಾದರೂ 
ಓಡಿಹೋಗಲೇ ಎನ್ನಿಸುತ್ತ ದೆ. ಬ ಬಾರಿ ಹಾಗೆಯೇ "ಮಾಡಿದ್ದಿ. 
ತುಕಾರಾಂರ ಸನ್ನಿಧಿಗೆ ಹೋಗಿ ಶರಣು ಹೊಡೆದು, ಸಂತಧರ್ಮವನ್ನುು 
ಸ್ತೀಕರಿಸಿದ್ದೆ. ಈ ನನ್ನ್ನ ಸಂಗಡಿಗರು ಬೇಡಿ ಕಾಡಿ ಪುನಃ ಈ ರಾಜ್ಯಕ್ಕೆ 
ಕರೆತಂದರು, ಜಟ ಸನ್ನಿಧಿಗೆ ಹೋಗಿ ಭಕ್ತ ಪಂಥದಲ್ಲಿ ಸೇರಿದೆ 
ಅವರೂ ನನ್ನನ್ನು ತಳ್ಳಿದರು. ನ ಬಿಜಾಪುರಕ್ಕೆ ಕಕೆದುಕೊಂಡು ಹೋಗಿ 
ಅಧಿಕಾರ ಸೀತದಲ್ಲಿ ಕುಳ್ಳಿ ರಿಸ ಸುತ್ತೇವೆಂದು ಬಾದಿದ್ದೀರಿ. ಯಾವುದು 
ಭಗವಂತನ ಅಷ್ಟ ದಲ್ಲಿದೆಯೋ ಬಲ್ಲ ಅವರಾರು ? ನನ್ನ ತಲೆ ತಿರುಗುತ್ತಿದೆ. | 
ಹೃದಯವು ಕರಗುತ್ತಿದೆ. ಬ ದಿನ ನನಗೆ ಅನಕಾಶ ಕೊಡಿರಿ, ನಾಳೆ 
ಪ್ರಾತಃಕಾಲ ನಿಮ್ಮ ರಾ ರಾಯಭಾರಕ್ಕೆ ಸುಡಕವಾಭಿ: ಉತ್ತರ ಕೊಡುತ್ತೇನೆ” 
ದು ನರರ 

ಸೇನಾಧಿಪತಿಗಳು “ನಮ್ಮ ಮಾತುಗಳು ಶಿನಾಜಿಯ ತೆಗೆ ಚೆನ್ನಾಗಿ 

ಹಕ್ತಿವೆ. ಇರಲಿ, ನಾವೇಕೆ ಅವಕಾಶ ಕೊಡಬಾರದು? ಎಂದು ಭಾವಿಸಿ 
ಕೊಂಡು "ಶಿವಾಜಿ ಮಹಾರಾಜರೇ, ಹಾಗೆಯೇ ಆಗಬಹುದು. ಒಂದೇ ಬಾರಿ 
ಖಚಿತ ಮಾಡಿಬಿಡಿರಿ. ಹಿಂದಕ್ಕೆ ಮುಂದಕ್ಕೆ ಓಲಾಡಬೇಡಿರಿ. ನಿಮ್ಮ ತಂದೆಯ 
ವರಿಗೆ ತಕ್ಕ ಸುವುತ್ರನೆನ್ಸಿ ಸಿಕೊಳ್ಳಿ ಈ ಪ್ರಸಂಚದಲ್ಲಿ ಅದಕ್ಕ ೦ತಲೂ 
ದೊಡ್ಡ ದೇನಿದೆ ೪ ಎಂದು ye ತನ್ನು ಬಿಡಾರಗಳಿಗೆ ತೆರಳಿದರು. 

“ರಾಯಭಾರಿಗಳ ಬಿಹಾರಗಳಲ್ಲಿ ರಾಜಯೋಗ್ಯವಾದ ಆತಿಥ್ಯಗ ಗಳು: ಸಿದ್ಧ 
ವಾಗಿದವು. ಮರಾಠಾ ಸೈನಿಕರು ಶಿಸ್ತಿನಿಂದ ತೆಯಿಂದ ಉಪಚರಿಸು 
ತ ಕರು ಶಿಶಿರದ ತನು ಭಾ 

ನಾಧಿನ ಪತಿಗಳಿಬ್ಬರೂ “ಈ ಶಿವಾಜಿಯು ಆ ತಂದೆಗೆ ತಕ್ಕ ಮಗೆ. 

ಎಂಥಾಸ ಜನ್ಯ, ಎಸ್ಟು ಆದರ ಗೌರವಗಳು? ಎಂದು ಪರಸ್ಪರ ಮೆಚ್ಚಿ ಗೆಯ 
ಮಾತನಾಡಿಕೊಂಡರು. 


೧೬. 


ಶಿವಾಜೆಯು ತನ್ನ ಸಂಗಡಿಗರೊಡನೆ ಈ ಸಂಧಿ ಸ್ರಸ್ಮಾಪವನ್ನು ಸಮಾ 
ಲೋಚನೆ ಮಾಡಿದ. 

“ಈ ಸಂಧಿಯ ಸುಳ್ಳು, ಇದರಲ್ಲೇನೋ ತಂತ್ರವಿಡೆ. ಸಂಧಿಗೆ 
ಅವರಾಗಿ ಹೇಳಿ ಕಳುಹಿಸುವುದಾದಕಿ ಇಷ್ಟೊಂದು ಸೈನ್ಯಗಳೇಕೆ 7 ಇಷ್ಟು 
ಯುದ್ಧ ಸನ್ನಾಹಗಳೇಕೆ 7 ಸೈನ್ಯವನ್ನು ಬಾಗಿಲಲ್ಲಿ ತಂದಿಟ್ಟು ಕೊಂಡು ನಮಗೆ 
ಭಯೋತ್ಪಾದನ. ಮಾಡಿ ಸಂಧಿ ಮಾಡುತ್ತೇನೆಂದು ಬಂದಿದ್ದರೆ ಇದೇದು 
ಮಶ್ಯಳಾಟಿಕೆಯೇ ? ನಾವೇನು ಯುದ್ದವನ್ನು ಅರಿಯದವರೇ 7 ಈ ಮಾತು 
ಗಳನ್ನು ನಂಬಲಾಗುವದಿಲ್ಲ,. ಇದರಲ್ಲೇನೋ ಮೋಸನಿದೆ. ಅದನ್ನು ಕಂಡು 
ಹಿಡಿಯಬೇಕು. ಸಂಧಿಯಲ್ಲಿ ಮೋಸ. ಅಥವಾ ಯುದ್ದ ದಲ್ಲಿ Fr ಇದೇ 
ಅಫಜಲ್‌ ಖಾನನ: ತಂತ್ರ ? ಎಂದು ತಾನಾಜಿಯು ಹೇಳಿದನು. 


ಸ್ರೆಭುವೆ “ಮಹಾರಾಜರೇ ! ನಿಮ್ಮ ಒ ಬುದ್ದಿಗೆ ಎ ಮಂಕುಬಡಿದಿರು. 
ವಂತೆ ಕಾಣುತ್ತ ಡೆ ಡಿ, ಈ ನರರಾಕ್ಷಸನು ಬರುವಾಗ ಹೇಗೆ ಬಂದ? ತುಳಜಾ 
ಪುರೆದ ಫೋತ ಕ ತ್ಯ ಗೆಳ ವಿವರಗಳನ್ನು ನೀವು ಕೇಳಿಲ್ಲವೆ? ಹಂಡರಸ್ಪುರ: 
ಆಘಾತ ಪ್ರಘಾತಗಳನ್ನು ನೀವು ಲಾಲಿಸಲಿಲ್ಲವೆ? ಹಿಂದೂ ಧರ್ಮದ ಮೇಲೆ 
ಇದಕ್ಕಿಂತಲೂ ದೊಡ್ಡ ಅತ್ಯಾಚಾರವು ನಡೆದದ್ದು | ನಮ್ಮ ವಯಸ್ಸಿಗೆ 
ನಾವೆಲ್ಲಿಯೂ ಕೇಳಿಲ್ಲ. ಈ ತುರುಕರು ನಮ್ಮನ್ನು ಕುಡುಜನ. ಎನ್ನುತ್ತಾರೆ. 
ನಾವು ಕಾಡುಜನರಾಗಿಯೇ ಇರೋಣ. ` ಇಂದು ಪ್ರಾತಃಕಾಲ ನೀವೇ 
ಹೇಳಿದಿರಲ್ಲವೇ; ಭವಾನಿಯು ಯುದ ಕ್ರೈ ಅಣ್ಣೆ ಮಾಡಿದ್ದಾ ಸಜ ಇನ್ನೂ 
ಅನೇಕ ಯುನ ಗಳು ಕಾದಿವೆ. ಆ ಘಟ್ಟ' ಮಾತು. ಸತ್ಯ ವಾದ ಫಂ 
ಆದರಂತೆ ನಡೆಯೋಣ” ಎಂದು ALE 


ರಾಮಚಂದ್ರನು “ನಾನೊಂದು ಮಾತು ಹೇಳುತ್ತೆ ನೆ. ಯುದ್ಧಕ್ಕೆ 
ನಾವು ಯಾವಾಗಲೂ ಸಿದ್ಧರಿದ್ದೇವೆ. ಆದು ಭವಾನಿಯ ಆ ಜ್ಞ. ಈ ಯುದ್ಧ 


ಛತ್ರಪತಿ ಶಿವಾಜಿ ೨೧೭ 


೩ 
30 
ತ್ರಿ 
ಡಿ 
Cb 
71 
[ಈ 
೬ 
ಐ 
೦ 
[28 
ಛಿ 
ರ್ಯ, 
ಜತ 
ಇಂತಿ 
ಹ್ಮ 
| 
25 
ಏಣಿ. 
ಹ 
2 
ದ 
ಲ್ಕ 
3 
03 
re 
ಣಿ 
dL 
C 


ಒಂದು ಪಕ್ಷ ಅಫಜಲ್‌ ಸ Fe ಲಿ Le ಸಂಧಿ ಮಾಡಿ 
ಕೊಂಡು ಹೋಗುತ್ತಾ ನೆಂದುಕೊಳ್ಳೋಣ. ನಾವು ಬಿಜಾಪುರದ ದರ್ಬಾರಿನ 
ಆಧೀನರೆಂದು ಒಪ್ಪಿಕೊಳ್ಳೋಣ. ಮೊಗಲ್‌ ಬಾದಷಹ ಔರಂಗನೇಬನು 
ನೋಡುತ್ತಾ ಕುಳಿತಿರುವುದಿಲ್ಲ. ಮೊಗಲ್‌ ಸೈನ್ಯಗಳು, ಸೇನಾಧಿಸತಿಗಳು 
ನಮ್ಮ ಸಸ ಯುದ್ದಕ್ಲೆ ಬಂದೇ ಬರುತ್ತಾ ಹ ತ ಈ ಅಫಜಲ್‌ ಖಾನನು 
ಘು ಬಿಡಾಪ್ರರ ಸ ಸೈನ್ಯ ವನ್ನು ತಗರ ಡು ನಮ್ಮ ಸಹಾಯಕ್ಕೆ ಬರು 
ತ್ಲಾನೇನು? ಫೇ ನಮ್ಮ ಪಾಲಿಗೆ ಯುದ್ದವು "ಕಾಡೇ ಇಡೆ. ಇಬ್ಬ 
ನಡೆಯವ ನಾವು ಎರಡು ಯುದ್ಧ ಗಳನ್ನು ಮಾಡಲೇಬೇಕಾಗಬಹುದು. 
ಅದಕ್ಕೆ ನಾವು ಸಿದ್ಧ. ಆದರೆ ಉಪಾಯಕ್ಕೆ ಜನನ ತಂತ್ರಕ್ಕೆ ತಂತ್ರ, 
ಧ್‌ ರಾಜನೀತಿ. ಖಾನನು ಉಪಾಯ ಮಾಡಿದ್ದರೆ ಇತ ಬು 
ಮಾಡಬಾರದೇಕೆ ? ಅವನು ಸಂಧಿಗೆ ಬರಲಿ, ನೋಡೋಣ. ಮಾತಿನಲ್ಲಿ 
ಯಾನದೂ ಇತ್ಯರ್ಥವಾಗುವುದಿಲ್ಲ. ಸಂಧಿಯನ್ನು ನಾವಾಗಿ ಒಡೆಯುವುದು 
ಬೇಡ“ ಎಂದು ಹೇಳಿದ. 

ಶಿವಾಜಿಯು “ಸಂಧಿ ಅಥವಾ ಯುನ ಕ ಈ ವಿಷಯಗಳಲ್ಲಿ ನಮ್ಮಲ್ಲಿ 
ಕೊಂಚ ಭಿನ್ನಾಭಿಪ್ರಾಯವಿದೆ. ಇದನ್ನು ಯುಕ್ತಿ ಯಿಂದ ಸಮನ ಶಯ 
ಮಾಡೋಣ” ಎಂದು ಹೇಳಿದ. 

ಆ ದಿನ ಭವಾನಿ ಡೇನಾಲಯದ ಅರ್ಚಕನು ಕೃಷ್ಣ ರಾಯನಿಗೆ ದೇನಿಯ 
ಪ್ರಸಾದಗಳನ್ನು ತೆಗೆದುಕೊಂಡು ಹೋಗಿ ಅರ್ಪಿಸಿದನು. 

ಕ್ಸ ಷ್ಠ ನ ರಾಯನು ಭಕ್ತಿಯಿಂದ ಸಿ ಸ್ಟೀಕರಿಸಿದೆ. ಅವನ ಮನಸ್ಸಿನಲ್ಲಿಯೂ 
ಲ ಜೀವಾಲೆಯನನ್ನು ನೋಡಿ, ದೇವಿಯ ದರ್ಶನ ಮಾಡಿ A 
ಕುತೂಹಲ ಹುಟ್ಟಿತು. ಅವನು ದೇವಮಂದಿರಗಳಿಗೆ ಹೋಗಿ ಎಷ್ಟೋ ದಿನ 
ಗಳಾಗಿ ಹೋಗಿದ್ದವು. ದೇವಿಯ ಅರ್ಚಕರು ಆಹ್ವಾನವನ್ನು ಇತ್ತರು. ಕೃಷ್ಣ 
ರಾಯನು ಒಪ್ಪಿಲೊಂಡ ಅರ್ಚಕನು ದೇವಿಯ ಮಹಾತ್ಮೆಯನ್ನು ಬಹಳ 
ವಾಗಿ ಹೊಗಳಿದ. i 

“ಸ್ವಾಮೀ ರಾಯರೇ. ಹೇಳುತ್ತೇನೆ ಕೇಳಿ. ಈ ಕಾಲದಲ್ಲಿ ಯಾರು 


೨೧೮ ಛತ್ರಸತಿ ಶಿವಾಜಿ 


ನಂಬುತ್ತಾರೆ. ನಂಬಿಕೆಯಿಲ್ಲದಿಯೇ ನಮ್ಮ ದೇವರ", ಧರ್ಮು ಎಲ್ಲವೂ 
ಹಾಳಾಗಿಹೋಯಿತು. ಇಲ್ಲಿಯ ಜನರು ಇನ್ನೂ ಸ್ವಲ್ಪ ನಂಬಿಕೆ ಇಟ್ಟು ; 
ಕೊಂಡಿದ್ದಾರೆ. ಅವರನ್ನು ದೇವಿಯು ಕಾಪಾಡುತ್ತಾಳೆ. . ಈ ಶಿವಾಜಿಯು 
ದೇವಿಯನ್ನು ಬಹಳ ನಂಬಿದ್ದಾನೆ. ಸ್ವಾಮೀ, ನಾವು ಸುಳ್ಳು ಹೇಳುವುದಿಲ್ಲ 
ಆ ದೇವಿಯು ಶಿವಾಜಿಗೆ ಪ್ರಸನ್ನಳಾಗಿದ್ದಾಳೆಂದು ಹೇಳಬಹುದು. ನಿನ್ನೆ ರಾತ್ರಿ 
ಬಿಜಾಪುರದ ಸೈನ್ಯವು ನಮ್ಮ ಕೋಟಿಯ ಬಾಗಿಲಿಗೆ ಬಂದಿರುವ ಸಮಾಚಾರ 
ವನ್ನು ಕೇಳಿ ಶಿವಾಜಿಯು ವಿಹ್ವಲನಾಗಿ ದೇವಿಯ ಆರಾಧನೆಗೆ ಹೊರಟ. 
ರಾತ್ರಿಯೆಲ್ಲಾ ಬಾಗಿಲು ಮುಚಿ,ಕೊಂಡು ಪೂಜೆ ಸ್ಪವನಗಳನ್ನುಮಾಡುತ್ತಿದ್ದ 
ರಾತ್ರಿ ಅವನು ತನ್ನ ಶಿರಸ್ಪನ್ನೇ ಕಡಿದು. ದೇವಿಯ ಪಾದಗಳಿಗೆ. ಅರ್ಪಿಸುವ 
ನೆಂದು ನಮ್ಮ ಹೈದಯಗಳೆಲ್ಲವೂ ನಡುಗುತ್ತಿದ್ದುವು. ಈ ಮರಾಠಾ ಸೇನಾ 
ನಾಯಕರೆಲ್ಲರೂ ಎವೆ ಇಕ್ಶದೆ ಹೊರಗೆ ಕಾದಿದ್ದರು. ಶಿವಾಜಿಯು ಪ್ರಸನ್ನ 
ವದನನಾಗಿ ಹೊರಗೆ ಬಂದ. ಅವನದು ಎಂಥಾ ಭಕ್ತಿ! ನೋಡಿ, ಹೊರಗೆ 
ಬರುವದರೊಳಗೆ ನೀವುಗಳು ಸಂಧಿಗೆ ಬಂದಿದ್ದೀರಿ. ಇದಕ್ಕಿಂತಲೂ ಪ್ರತ್ಯಕ್ಷ 
ಪ್ರಮಾಣವು ಮತ್ತೇನು ಬೇಕು?” ಎಂದು ಹೇಳಿದೆ. 


ಕೃಷ್ಣರಾಯನು “ಅಹುದಹುದು, ಭಕ್ತಿ ಮಾಡುವವರೆಗೆ ದೇನರು' 
ಮೆಚ್ಚುತ್ತಾನೆ 'ಅದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಹಿರಿಯರು 
ಹಾಗೆ ಹೇಳುತ್ತಿದ್ದರು. ಈಗ ಅದೆಲ್ಲಾ ಹೋಯಿತು. ಈಗ ಇರುವುದೆಲ್ಲಾ 
ದುಡ್ಡು--ಅಧಿಕಾರ, ಇಷ್ಟೆ” ಎಂದು ಹೇಳಿ ಆ ಅರ್ಚಕರಿಗೆ. ಒಂದೊಂದು 
ಚಿನ್ನದ ವರಹ ದಕ್ಷಿಣೆಯಿತ್ತು ಕಳುಹಿಸಿದ. 


ಸಂಧ್ಯಾ ಕಾಲವಾಗುತ್ತಲೇ ಪಕ್ಕದೆ ಗುಡಾರಕ್ಕೆ ಹೋಗಿ ಸೇನಾಧಿಪತಿ 
ಗಳನ್ನು ಕಂಡು “ಇಲ್ಲೊಂದು ಭವಾನಿಯ ದೇವಾಲಯವಿದೆ... ಅರ್ಚಕರು 
ಬಂದು ಕಠಿದು ಹೋಗಿದ್ದಾರೆ. ದೇವಾಲಯಗಳಿಗೆ ಹೋಗಿ ಎಷ್ಟೋ ವರುಷ 
ಗಳಾಗಿ ಹೋಗಿವೆ. ಈ ವನಸ್ರದೇಶ, ಈ ಗಿರಿದುರ್ಗಗಳಿಂದ ಹರಿಯುತ್ತಿರುವ 
ನದಿಗಳು. ಈ ಮನೋಹರ ಪ್ರದೇಶದಲ್ಲಿ ಇರುವ ದೇವಾಲಯ ಇವೆಲ್ಲವನ್ನೂ 
ನೋಡಿ ನನಗೂ ಕುತೂಹಲವಾಗಿದೆ? ಎಂದು ಹೇಳಿದ. 


ಛತ್ರಪತಿ ಶಿವಾಜಿ $0೧೯ 


(ನಾಧಿಪತಿಗಳು “ಅಗತ್ಯವಾಗಿ ಹೋಗಿ ಬನ್ಸಿ ರಾಯರೇ. ಬಡ 
ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು ಬನ್ನಿ. ಅವರು ನಿಮ್ಮ ದೊಡ್ಡಸಿ ಸಿಕೆಯನ್ನು 
ದಕ್ಷಿಗೆಯಿಂದಲೇ ಅಳೆಯುತ್ತಾರೆ. ಶೈತುಂಬಾ ದಕ್ಷಿಣ ಕೆಗಿಢಿ: ಬೊಗಸೆ 
ತುಂಬಾ ಪ್ರಸಾದ ಕೊಡುತ್ತಾರೆ. ಅದನ್ನು ಕಟ್ಟಿಟ್ಟುಕೊಂಡು ಬಿಜಾಪುರದ 
ವಿಗೆ ತೆಗೆದುಕೊಂಡು ಹೋಗಿ ನಿಮ್ಮ ಜನಾಂಗಕ್ಕೆ ಕೊಡಿ. ಅವರೂ 
ಸಂತೋಷಪಡುತ್ತಾರೆ ರಾವ್‌ ಸಾಹೇಬ್‌, ಒಂದು. ಮಾತು ನೆನಪಿಟ್ಟು 
ಕೊಳ್ಳಿರಿ. ಆ ಪ್ರಸಾದವನ್ನೆಲ್ಲಿಯಾದರೂ ತುರುಕರು ಮುಟ್ಟಿ ಬಿಟ್ಟಾರು, ನಿಮ್ಮ 
ಮಾತು ಹಾಗಿರಲಿ, ನಿಮ್ಮ ದೇವರ ಜಾತಿ ಕೆಟ್ಟು ಹೋದೀತು” ಎಂದು 
ಹಾಸ್ಯಮಾಡಿದರು. ನ 
ಕೃ ಷ ಕ ರಾಯನು ತನ್ನ ಗುಡಾರಕ್ಕೆ ಬಂದು ರೇಹಿಮೆಯ ಪಟ್ಟಿ ಯ ಮಡಿ 
ಯನ್ನು ಸ , ಕಲಾಪತ್ತಿನ ದುಸ್ಪಟಯನ್ನು ಹೊದ್ದು ಕೋಡು ನೀಪಾಲಯಕ್ಕೆ 
ಭಟ 

i ಆ ದೇವಾಲಯದ ತಸ ಕೃ ಷೆ ನ ರಾಯನು ಹೋಗಿ 
ನಿಂತು ಸುತ್ತಲೂ ನೋಡಿದ. ನಿರ್ಜನವಾಗಿತ್ತು. AN ಬಂದು ಕ ಷ್ಣ 
ರಾಯನನ್ನು ಒಳಗೆ ಕರೆದುಕೊಂಡುಹೋದ. ಭವಾನೀದೇವಿಗೆ ಕೃಷ್ಣರಾಯನು 
ಸಾಷ್ಟ್ರಾ ೦ಗ ಪ್ರಣಾಮ ಮಾಡಿದ ಅರ್ಚಕನು ಬೆಳ್ಳಿಯ ತಟ್ಟೆಯಲ್ಲಿಟ್ಟು 
ಭಗ ಪ್ರಸಾದವನ್ನು ಅರ್ಪಿಸಿದೆ. ಕೃಷ್ಣರಾಯನು ಎರಡು ಚಿನ್ನದ ವರಹ 
ಗಳನ್ಪಿತ ತ್ತು ಹ ಪ್ರಸಾದವನ್ನು ಸ್ವೀಕರಿಸಿದ. 

`' ಅರ್ಚಕನಿಗೆ ಧನ್ಯವಾದಗಳನ್ನು ಹೇಳಿ ಹಿಂತಿರುಗುವಸ್ಟ ರಲ್ಲಿ ಸೌಮ್ಯ 
ವೇಶದಿಂದ ಶಿವಾಜಿಯು ದೇವಾಲಯದೊಳಗೆ ಬಂದು “ರಾಯರೇ, ಇಲ್ಲಿ ನಿಮ್ಮ 
ದರ್ಶನವಾದದ್ದು ನಮ್ಮ ಸುಯೋಗ. ಬಸ್ಸಿ, ದೇವಿಯ ಮುಂದೆ ನಿಂತುಕೊಳ್ಳಿ. 
ನಾನು ಜಗನ್ಮಾತೆಯನ್ನು ನಂಬಿದನು. ಈ ಮಾತೆಯ ಎದುರಿನಲ್ಲಿಯೇ 
ನಾಳೆಯ _ ತೀರ್ಮಾನನನ್ನು ಇಂದೇ ಹೇಳುತ್ತಾನೆ” ಎಂದು ಹೇಳಿ 
ಕೃ ಸ ನ ರಾಯನೆ ಕ್ಸ ಹಿಡಿದು ಕೇಟಿ ಮುಂದೆ ನಿಲ್ಲಿಸಿದೆ. 

ಅರ್ಚಕರು ಹೊರಗೆ ಹೊರಟುಹೋದ. ಬಾಗಿಲುಗಳು ಮುಚ್ಚ ಲ್ಪ ಟ್ಟ ನು. 

ಶಿವಾಜಿಯು ಹಸನು: ತದಿಂದ “ರಾಯರೇ, ಈ ದೀನಿಯು ತ್ಯಕ್ತ 


A 
ದೇವರು. ಈ ವಾರ್ಥಿಕ್ಯದಲ್ಲಾ ದರೂ ಅದನ್ನು ನಂಬಿರಿ, ನೀವು ಬ್ರಾಹ್ಮಣರು. 


೨೨೦ ಛತ್ರಸತಿ ಶಿವಾಜಿ 


ನಳನನ್ನು ಹೇಳಿರಿ : ಈ ಸಂಧಿಪ್ರಸ್ತಾಪವು ನಿಜವಾಗಿದ್ದರೆ ನೀವು ಆತ್ಮಸಾಕ್ಷಿ 
ಕಾಗಿ ಭರವಸೆ ಕೊಟ್ಟರೆ ನಾನು ಸಂಪೂರ್ಣವಾಗಿ ಒಪ್ಪಿ ಕೊಂಡಿದ್ದೆ (ನೆ. 
೫... ಮಾತೇ ಇ ನೀವೇನು ಹೇಳುವಿರಿ?” ಎಂದ. 

ಕೃಷ್ಣ ರಾಯನ a ರುಲ್ಲೆಂದು ನುಡಿಯಿತು. 

“ಶಿವಾಜಿ. ಒಳ್ಳೆಯ ಉಪಾಯ ಹುಡುಕಿದೆ ದೇವಿಯವ: ಡೆ 
ಪ್ರಮಾಣ ಮಾಡುವ ಸಂಘಟನೆಯು ನನಗೆ ಪಿಸ್ತ ವಾಗಿದೆ. ನಾನು ಬ್ರಾಹ್ಮಣ. 
ನಿಜವನ್ನು ಹೇಳಿದರೆ ತಲೆಹೋಗುತ್ತ ಜೆ. ಏನು ಮಾಡಲಿ? ಕೇಳು ಹೇಳಿ 
ಬಿಡುತ್ತೇನೆ. ಈ ದೇವಿಯ ಸಾಕ್ಷಿಯಾಗಿ ನೀನು ಸಂಗಡಿ ಗಕೊಡನೆಯೂ ಈ 
ಮಾತನ್ನು ಹೇಳಕೂಡದು. ನಿನ್ನ 'ಮಾತೃಜೆ ದೇವತೆಯ ಆಣೆಯಿಟ್ಟು ಪ್ರಮಾಣ 
ಮಾಡು ಈ ಮಾತು ನಮ್ಮಿಬ್ಬರಲ್ಲಿ € ಉಳಿಯಬೇಕು.” 

ಶಿವಾಜಿಯು ಕೃಷ್ಣ ನ ರಾಯನ ಕ್ಕ ಮೇಲೆ ಕೈತಟ್ಟಿ “ಪ್ರಮಾಣ ಮಾಡಿ 


ಹೇಳುತ್ತಾನೆ. ಈ ಚಾ ಚಾ ನಾನು ಈ ಗುಬ್ಬಿನ ನ್ನು ಎಂದಿಗೂ 
ರಟು ಮಾಡುವುದಿಲ್ಲ” ಎಂದ. 


ಕೃಷ್ಣ ರಾಯನು “ಶಿಪುಸ್ರಭು ಈ ಸಂಧಿಯು ಮೋಸದ ಸಂಧಿ. ನಿನ್ನನ್ನು 
ಸಂಧಿಯ ನೆಸದಿಂದ ಹತ್ತಿರ: ಬರಮಾಡಿಕೊಂಡು ಸೆರೆಹಿಡಿದು ಬಿಜಾಪುರಕ್ಕೆ 
ಖಾನನು ಕೊಂಡುಹೋಗುತ್ತಾನೆ. ನಿಮ್ಮ ತಂದೆಯನ್ನು ಇಟ್ಟಿ ದಂತೆ ನಿನ್ನನ್ನು 
ದಾರುಣ ಬಂಧನದಲ್ಲಿ ಇಡುತ್ತಾರೆ. ಘ್‌ ಸೈನ್ಯವೆಲ್ಲವೂ ನಿಮ್ಮ ದುರ್ಗಗಳನ್ನು 
ದಾರುಣ ಬಂಧನದಲ್ಲಿ ಇಡುತ್ತಾ ರಳ ಸೈ ನ್ಯವೆಲ್ಲವೂ ನಿಮ್ಮ ದುರ್ಲ್ವಗಳನ್ನು 
ಸುಲಭವಾಗಿ ವಶಸಡಿ ಡಿಸಿಕೊಳ್ಳು ಕ್‌ ವೆ ಎಂದು ಹೇಳಿದ. 

ಶಿವಾಜಿಯು ಕೃಷ್ಣರಾಯನಿಗೆ ಪ್ರಣಾಮಮಾಡಿ “ರಾಯರೇ, ನೀವು 
ಮತ್ತೊಂದು ಮಹೋಸಕಾರ ಮಾಡಬೇಕು: ಅಫಜಲ್‌ ಖಾನನೊ ನಂಬುವಂತೆ. 
ಹೇಳಬೇಕು. "ಶಿವಾಜಿಯು ಭಯದಿಂದ ನಡುಗುತ್ತಿದ್ದಾನೆ. ಬುದಿ ಭ್ರಮಣೆ 

gh ಲಾ 

ಯಾದಂತಾಗಿದೆ.  ಮೊನ್ಸೈ ರಾತ್ರಿ ಆತ್ಮಹಕೆ ಮಾಡಿಕೊಳ್ಳ ಬೇಕೆಂದು 
ಹೊರಟಿದ್ದ. ಅಕಸ್ಮಾತ್‌ ರಾಯಭಾರಿಗಳು ಸಂಧಿಯ ಸ್ರಸ್ತಾ ಸವನ್ನು ತಂದಿ 
ರುವರೆಂದು ಕೇಳುತ ತ್ರಶೇ ಜೀವನವನ್ನು ಉಳಿಸಿಕೊಂಡಿದ್ದಾನೆ ನ. ಶಿವಾಜಿಯು 
ಯಾವ ಸಂಧಿಗಾದರೂ ಒಸ ಸ್ಪಲುಸಿದ್ಧ ವಾಗಿದ್ದಾನೆ ನೆ. ಪ್ರತಾನಘಡಕ್ಕೆ ಸೈನ್ಯ 


ಳಿಲದಿರುವುದೇ ಇದಕ್ಕೆ ಸಾ ಸಾಕ್ತಿ, ನೀವೇ ಪ್ರತಾಸಘಡಕ್ಕೆ ಬಂದು ಭೇಟ 


ಸಿಡಿ 


ಛತ್ರಪಕಿ ಶಿವಾಜಿ: 


ಟ 
ಮಾಡಿ ಅವನನ್ನು ಇಲ್ಲಿಗೇ ಕರೆತರಬೇಕು. ಒಂದುಪಕ್ಷ ಸಂಧಿಯಾದರೂ 
ಇಲ್ಲಿ ಅಪಾಯವಿಲ್ಲ. ಸ್ಯ ಇಷ್ಟು ಸೇವೆ ಮಾಡಿದರೆ ನಾನು ಬದುಕಿರುವವರೆಗೆ 
ನಿಮಗೆ ಬುಜೆಯಾಗಿರುತ್ತೆ ನೆ. : ನೀವು. : ಅಪೇಕ್ಷಿಸಿದರೆ. ಇಲ್ಲಿ ಜಹಗೀರಿ 


ಕೊಡುತ್ತೇನೆ, ಸಕಲಸ ಸೌಧಾಗ್ಯಗಳನ್ನೂ ಸಮರ್ಪಿಸುತ್ತೆ (ನೆ: ಎಂದು ಹೇಳಿದ. 


ಕೃ ಷ್ಣ ರಾಯನು ಒಬ್ಬ ಕೊಂಡು ತ ತನ್ನ ಸನ ಹೊರಟಿ. 
ಕೃಪ್ಲೆರಾಯನು ಗುಡಾರಕ್ಕೆ ಬರುತ್ತ ಲೇಸೆ ಸೇ ಧಿಪತಿಗಳಿಬ್ಬರೂ ಬಂದು 


ದರ್ಶನ ಮಾಡಿದರು. 

“ರಾವ್‌ ಸಾಹೇಬ್‌ | ದೇವಾಲಯಕ್ಕೆ ಹೋಗಿಬಂದಿರಾ? ಪ್ರಸಾದ 
ಗಳನ್ನು ತಂದಿರುವಿರಾ? ಈ ವೇಶದಲ್ಲಿ ನಿಮ್ಮನ್ನು ನೋಡಲು ನಮಗೆಷ್ಟೋ 
ಸಂತೋಷವಾಗುತ್ತದೆ. ನಾವೆಂದೂ ಫೊ 'ಹೊದ್ದು ಕೊಂಡು ಉಷ್ಟೀವ 
ವಿಲ್ಲದ ರಾಯರ ದರ್ಶನ ಮಾಡಿಯೇ ಇಲ್ಲ. ಬಹಳ ಸಂತೋಷ, ಏನೇ 
ತಂದಿದ್ದೀರಿ 7” ಎಂದು ಕೇಳಿದರು. 

'ಕೃಷ್ಣರಾಯನು "ಹಿಂದುಗಳ ದೇವಾಲಯಗಳಿಗೆ ಹೋದರೆ ಎಷ್ಟೊ CN: 
ರಹಸ್ಯಗಳ ತಿಳಿಯುತ್ತವೆ. ದೇವಿಯ ಪ್ರಸಾದವನ್ನೂ ತಂದಿದೆ ನ, ಒಂದು 
ಮುಖ್ಯ ವಾದ ರಹಸ ಸೃವನ್ಸೂ ತಿಳಿದು ಬಂದೆದ್ದೆ (ನೆ. ಹೇಳುತ್ತೇನೆ ವೀಳ ಎಂದ, 

'ಸೇನಾಧಿಪತಿಗಳಿಬ್ಬ ರೂ ಆತುರದಿಂದ ಕಿವಿಗೊಟ್ಟು ಕೇಳಲು ಸಿದ್ಧರಾದರು 

ಕೃಷ್ಣ ರಾಯನು ಪಿಸು ಮಾತಿನಿಂದ «ನಮ್ಮ ಸೈನ್ಯಗಳುದುರ್ಗದ 
ಬಾಗಿಲಿಗೆ ಬಂದಿರುವ ವಾರ್ತೆಯನ್ನು ಶಿವಾಜಿಯು ಕೇಳಿರೆ. ನಾಲ್ಕು 
ಮೈಲಿಗಳ ಪ್ರದೇಶದಲ್ಲಿ ಬೀಡುಬಿಟ್ಟಿರುವ ನಮ್ಮ ಸ್ಫನ್ಯವನ್ನು ದೂರದಿಂದ 
ನೋಡಿದನಂತೆ. ಎದೆ ಬಿಚ್ಚಿಹೋಗಿ ನಿ॥ನೈ/ದೇವಾಲಯದಲ್ಲಿ ಆತ್ಮಹತ್ಯೆ ಮೂಡಿ 
ಕೊಳ, ಲಕಿ ಹೋಗಿದ್ದ ನಂತೆ! ಸಂಗಡಿಗರೆಲ್ಲಾ ತಡೆದು ಹಿಡಿದು ಕರೆತಂದರಂತೆ 
ಬೆಳಿಗ್ಗೆ ನಾವು ಬಂದಿರುವ ಶುಭನಾರ್ಕೆಯನ್ನು ಕೇಳಿ ಎಲ್ಲರೂ ಖುಷಿಯಾಗಿ 
ದ್ಹಾರಿ.? ಎಂದು ಹೇಳಿದ. 

ಸೇನಾಧಿಪತಿಗಳು ಉತ್ಸಾಹದಿಂದ ಜಗ್ಗಿ ಹೋದರು. 

ಪ್ರಾತಃಕಾಲ ಶಿವಾಜಿಯು ರಾಯಭಾರಿಯನ್ನು ತನ್ನ ಅರ ಮನೆಗೆ ಬರ 
ಮಾಡಿಕೊಂಡ. ಅವರನ್ನು ಸ್ವಾಗತಿಸಿ ಆಸನಗಳ ಮೇಲೆ "ಕುಳ್ಳರಿ ಸಿದ, 


ಪಿಪಿ. | ಛತ್ರಪತಿ ಶಿವಾಜಿ 


ಪಶಿಗಳೇ, ನಾನು ಈ ಸಂಧಿಗೆ ಗೆ ಒಪ್ಪಿದ್ದೇನೆ. ಒಂಬತ್ತುಗಿರಿ 
ದುರ್ಗಗಳು ಹಸಗ ಯಾವುದಾದರೊಂದು ಮುರ್ಗಗಳನು ನನಗೆ 
ತಾಪಗಢೆವನ್ನೇ ಬಿಟ್ಟರೂ ಸರಿಯೆ. ಇಲ್ಲಿ 
ಭನಾನಿಯ Pre ನಾನು ಈ ದೇವಿಯ ಸೇವೆಯಲ್ಲಿ ಕಾಲ 
ತ್ತೇನೆ... ಸಂಧಿ ಮಡಿಕೊಳ್ಳಿಬ ದೇವಿ ಭವಾನಿಯ ಪ್ರೇರಣೆಯೂ 
ಆಗಿದೆ. ನನ್ನ ಸಂಗಡಿಗರೆಲ್ಲರೂ ಸಂಧಿಗೆ ಒಪ್ಪಿದ್ದಾ ಕೆ. ಅವರೆಲ್ಲರೂ ಒಳ್ಳೆ ಫಯ 
ಸೇನಾಧಿಸಕಿಗಳು. ಬಿಜಾಪುರದ ಜರ್ಚಾರನಲ್ಲಿ ಅಧಿಕಾರವನ್ನು ಸಥೆಳುಲ 
ಅವರುಗಳು ಆತುರರಾಗಿದ್ದಾರೆ. ಮೊಗಲರ ಭಯವಿಲ್ಲದಂತೆ ನಮ್ಮನ್ನು 
ಕಾಪಾಡಬೇಕು. ನಮ್ಮೆ ಲರಿಗೂ ಪ್ರಾಣಭಕ್ಷೆಯನ್ನು ನೀಡಬೇಕು. ಈ Wl 
ಗಳೆವನ್ನ ಜಾ ಅಫಜಲ್‌ ಖಾನರಿಗೆ ನಮ್ಮ ಸಲಾಂಗಳೊಡನೆ ಅರಿಕೆ 
ಮಾಡಿರಿ. “ನಾನ್ಮು ನಿಮ್ಮ ಶಿಬಿರಕ್ಕೆ ಬರುವುದಿಲ್ಲ. ನಜಗೆ ಭಯವಾಗಿದೆ. 
ಸೇನಾಧಿಪತಿ ಖಾನ್‌ಸಾಹೇಬರೇ, ಇಲ್ಲಿಗೆ ದಯಮಾಡಿಸಿ ಈ ರಾಜ್ಯಕೋಶ 
ವೆಲ್ಲವನ್ನೂ ಒಪ್ಪಿಸಿಕೊಳ್ಳ ಬೇಕು. ನಾಳೆಯೇ ನಮಗೆ ಉತ್ತರ ಕಳುಹಿಸಿ 
ಕೊಡಿರಿ. ನಾಳೆ ಉತ್ತರ ಬಾರದಿದ್ದರೆ, ನಾನು ಈ ಸಹ್ಯಾದ್ರಿಯಲ್ಲಿಯೇ 
ಯಾವುಜೋ ಕಾಡನ್ನು. ಸೇರಿಕೊಳ್ಳು ತ್ತ ತ್ಮೇನೆ. ನೀವೇ ಇಷ್ಟಸ್ತ ಸ್ರಕಾರ ದುರ್ಗ 


ಗಳ ನ್ನು ವಶಸಸಿಕೊಳ್ಳ ಬಹುದು” ಫಿ ಹೇಳಿ ಹುಟಟ ರಾಯಭಾರಿ 
ಗಳಿಗೂ ಅನಘ್ಯ ೯ವಾಹ ಉಡುಗೊರೆಗಳನ್ನು ಒಪ್ಪಿಸಿ ಮರ್ಯಾ ದೆ ಮಾಡಿದೆ. 


ಚಕ ಭಗದತ್ತ ಬಹಳ ese RE ನಮ್ಮ ಷಾಜಿಯವರ 
ಪುತ್ರಕೊಡನೆ : ಯುದ ಮಾಡುವುದಕ್ಕಿಂತಲೂ ಸ್ನೇಹಬಿಕೆಸುವುದು ನಮ್ಮೆಲ್ಲ 
ರಿಗೂ ಸಂತೋಷಕರವಾಗಿದೆ'' ಎಂದು ಹೇಳಿ ಶಿವಾಜಿಗೆ ಆಲಿಂಗನ ಕೊಟ್ಟು 
ತಮ್ಮ ಪಾಳಯಕ್ಕೆ ಹಿಂಶಿರುಗಿದರು. 

ಅಫಜಲ್‌ಖಾನನೊಡನೆ ರಾಯಭಾರಿಗಳು ಎಲ್ಲ ವಿದ್ಯಮಾನಗಳನ್ನೂ 
ಮಾತುಕತೆಗಳನ್ನೂ ವಿವರವಾಗಿ ತಿಳಿಸಿದರು. 

ಅಫಜಲ್‌ಖಾನನು ಸಲ್ಪಹೊತ್ತು ಮೌನ ದಿಂದ ಕುಳಿತು ಎಲ್ಲವನ್ನೂ 
ಆಲೋ ಚನೆ ಮಾಡಿದ. 

“ರಸೂಲ್‌ ಖಾನ್‌ ಈ ಮಾತುಗಳನ್ನು ಎಸ್ಟು ಮಟ್ಟಿ ಗೆ ನಂಬಬಹುದು?” 
ಎಂದು ಕೇಳಿದ. 


ಛಶ್ರಪತಿ ಶಿವಾಜಿ | ಚ ೨೩ 


| ರಸೂಲ್‌ಖಾನನು “ಹುಜೂರ್‌, ಶಿವಾಜಿಯ ವಿಷಯ ಯಾವುದನ್ನೂ 
ಖಚಿತವಾಗಿ ಹೇಳಲಾಗುವುದಿಲ್ಲ. ಅವನು ನಮ್ಮ ಸಗ ಸಿಕ್ಕುತ್ತಾ ನೋ 
ಇಲ್ಲವೋ ಆದನ್ನು ಖಚಿತವಾಗಿ ಹೇಳುವುದು ಕಷ್ಟ. ಅತ್ಯಂತ ಭಯಗ್ರಸ್ಥ 
ನಾಗಿದ್ದಾನೆ. ಸದ್ದಕೆ ಯುದ್ಧದ ಸುಳಿವೇ ಸಾಪ ನಾವು ಒಂದು 
ಗಾವುದ ದೊರ ಹೋಗಿದ್ದೇವೆ. ಸರ್ವತ ದುರ್ಗದಲ್ಲಿ ಒಂದು ದಿನವೆಲ್ಲಾ 
ಇದ್ದಿ ದ್ದೇವೆ. ಎಲ್ಲಿಯೂ ಸೈನಿಕರ ಸುಳಿವೇ ಇಲ್ಲ. ಯುದ್ದದ ಯೋಚನೆ 
ಯಿಲ್ಲ” ಹುಜೂರ್‌, ಅದರೆ ಅವನು ನಮ ಕೈಗೆ ಸಿಕ್ಕುತ್ತಾ ನೆಂಬ ಭರವಸೆ 
ನಮಗಿಲ್ಲ. ನಾಳೆಯೇ ಸಂಧಿಗೆ ರಿಕ ಒಪ್ಪಿಗೆ ಕಳುಹಿಸದಿದ್ದರೆ 
ನಾನು ಓಡಿಹೋಗುತ್ತೇನೆ ಎಂದು ಅವನೇ ಹೇಳಿದ. ಆ ಮಾತು ನಿಜ. 
ಅವನು ಓಡಿಹೋಗಿ ಯಾವುದೋ ಗುಡ್ಡ ಗಾಡಿನಲ್ಲಿ ಅವಿತುಕೊಂಡಿರುತ್ತಾನೆ. 
ನಮ್ಮ ಸೈನ್ಯಗಳೆಲ್ಲಾ ei) ಹೊರಟುಹೋದ ಮೇಲೆ ಈ ನಾಡು 
ಜನರನ್ನು ಕಟ್ಟಿಕೊಂಡು ಬಂದು ಪುನಃ ಈ ದುರ್ಗದಲ್ಲಿರುವ ನಮ್ಮ ೪ ಅಧಿಕಾರಿ 
ಗಳಿಗೆ ಕ ಕೊಡುತ್ತಾನೆ. ಅವನನ್ನು ಬಿಟ್ಟು ಹೋಗಕೂಡದು ಹ್ಯಾ, 
ಏನಾದರೂ ಮಾಡಿ ಅವನನ್ನು ಬಿಜಾಪುರಕ್ಕೆ eas ಹೋಗಬೇಕು. 
ಅಲ್ಲಿ ಹದ ಮಾಡಬೇಕು” ಎಂದು ಹೇಳಿದರು. | 

ಅಫಜಲ್‌ ಖಾನನು “ಲ್ಲ ಯದು, ಸ್ವಲ್ಪ ಯೋಚಕೆ ಮಾಡೋಣ” 
ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟ. 

ಆ ದಿನವೆಲ್ಲಾ ಯುದ್ಧ ಮಾಡಬೇಕೇ ಬೇಡವೇ? ಎಂಬ ಚಿಂತೆಯಲ್ಲಿಯೇ 
ಕಳೆದ. “ಯುದ್ದ ಮಾಡುವುದೇನೂ ದೊಡ್ಡ ಮಾತಲ್ಲ. ಅವನು ಕೋಟಿ 
ಯೊಳಗಿದ್ದಾ ನೆ. ಕೋಟೆಯು ಬೆಟ್ಟ ದ ಮೀಲಿಡೆ. ಯುದ ಮಾಡಬೇಕಾದರೆ 
ಫಿರಂಗಿಗಳನ್ನು ಹಾರಿಸಿ, ಕೋಟಿಯನ್ನು ಒಡೆದುಹಾಕಬೇಕು. ಫಿರಂಗಿಯ 
ಗುಂಡಿನ ಸುದ್ದು ಕೇಳುತ್ತಲೇ ಅವನು ಓಡಿಹೋಗುತ್ತಾನೆ. ಈ ಗುಡ್ಡ ಗಾಡು 
ಗಳಲ್ಲಿ ' ಅವನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಸಂಧಿಯ 
ಉಪಾಯದಿಂದಲೇ ಅವನಿಗೆ ರುಚಿಕರವಾದ ಮಾತುಗಳನ್ನು ಹೇಳಿ ಹಿಡಿ 
ದೊಯ್ಯುವುದೇ ಲೆ ಲೇಸು” ಎಂದುಕೊಂಡು ಕೃಷ್ಣ ಸ ರಾಯನನ್ನು "ಇಕಿಸದೆ. 

“ಕ ಷ್ಟ ರಾಯ, ನಿನ್ನೆ ಆಲೋಚನೆಯೇನು? ಶಿನಾಜಿಯು ಹೆದೆರಿದ್ದಾ 


ನೆಂಬುದು ನಿಜವೆ ? ಏಕೆ ಹೆದರಿದ್ದ ನೆ?” 


"ಹುಜೂರ್‌, ಹೆದಾರಿದ್ದಾ ಸೆಂಬುದು ಸತ್ಯ ಆವನು ಇಂತಹ ಪ್ರಚಂಡ 

ಸ್ಟೆ ನ್ಯವನ್ನು ಎಂದಾದರೂ ಎದುರಿಸಿದ್ದು ನಿಯೇ? « ಅವನಲ್ಲಿ ತೋಪುಗಳಿನೆಯೇ? 
ಇಷ್ಟೊ ೦೩ ಭಾರಿ ಸೈನ್ಯವನ್ನು ಆವನು ನೋಡಿಯೇ ಇಲ್ಲ. ಅವನಿಗೆ 
ರಣಕ್ಷೇತ್ರ ದಲ್ಲಿ ವ್ಯೂ ಹಕಟ್ಟಿ ನಿಂತು ಯುದ್ದ ಮಾಡುವ ಅಭ್ಯಾಸವೆಲ್ಲಿದೆ ? 
ಖಾವಿಂದ್‌. ಭೇ ಜನರನ್ನು ಕಟ್ಟ ಕೊಂಡು ಸಣ್ಣ ಪುಟ್ಟ ಮುಸಲ್ಮಾನ" 
ಸೈನಿಕರ ಮೇಲೆ . ಬಿದ್ದು ಜಯಗಳಿಸಿದೆ ನೆ ಎಂಡು ಹೆಮ್ಮೆ ಕೊಚ್ಚಿ 
ಕೊಳ್ಳು ತಿದ್ದು. 5 ಮಾಡವ ಸೈನ್ಯವನ್ನು ನೋಡಿ ಬಿಚೆ 
ಬಿದ್ದಿದ್ದಾ ನೈ ಮೊನ್ನೈ ರಾತ್ರಿ ಅವನ ದೇವರ ಮುಂದೆ ಆತ ಹತ್ಯೆ ಮಾ 
ಕೊಳ್ಳಲು ಪ್ರಯತ್ನಿಸಿದ್ದರಂತೆ. 

“ಸಂಧಿಯ ಪ್ರಕ ಕರಣವನ್ನೈ € ಮುಂದುವರಿಸಬಹುದು. ಆದರೆ ` ಅವನು 
ನನ್ನನ್ನೇ ಅನನ ಕೋಟಿಗೆ ಬರಬೇಕೆಂದು ಹೇಳುತ್ತಾನೆ. ಅದೇ ಶಂಕಾಸ್ಪದ 
ವಾಗಿದೆ.? 

“ಸಂದೇಹವೇನೂ ಇಲ್ಲ. ಹುಜೂರ್‌. ಅವನು ಭಯದಿಂದಲೇ ಹಾಗೆ 
ಹೇಳುತ್ತಾ ನೆ. ಈ ಶಿಬಿರಕ್ಕೆ ಬಂದರೆ ತನ್ನ ಸಂಗಡಿಗರ ಕಣ್ಣ ಮುಂದೆ ತನಗೆ 
ಆಸನಾನವಾಗಬಹುದೆಂದು ಶಿವಾಜಿಯು ನಾಚುತ್ತಾನೆ. ನಾವೇ ಅಲ್ಲಿಗೆ 
ಹೋಗಲು ಅಂಜಿಕೆಯೇಫಿದೆ, ಹುಜೂರ್‌?” | 

“ಅಂಬಿಕೆ ಅಂಜಿಕೆ, ಯಾರು ಅಂಜುವವರು! ನನಗೆ ಅಂಜಕೆಯೆಂದ 
ಕೇನುು ರಾಯರೇ! ಯುಕ್ತಾಯುಕ್ತತೆಗಳನ್ನು ನಿಮ್ಮೊಡನೆ ಆಲೋಚನೆ 
ಮಾಡಿದೆ. ಇರಲಿ) ನಾವೇ ಪ್ರತಾಸಘಡಕ್ಕೆ ಹೋಗೋಣ. ಅವನದೊಂದು 
ಮಾತನ್ನು ನಡೆಸಿಕೊಟ್ಟರೆ ನಾವು ಅವನನ್ನು ಹಿಡಿಯುವುದು ಸುಲಭ. ನೀವು 
ರಸೂಲ್‌ ಖಾನನೊಡನೆ ನಾಳೆಯೇ ಹೋಗಿ ಭೇಟಿಯ ಏರ್ಪಾಡನ್ನು ಮಾಡಿರಿ. 
ಭೇಟಿಯ ಸ್ಥಳವನ್ನು ಗೊತ್ತುಮಾಡಿರಿ. ಆ ಸ್ಥಳದ ಸುತ್ತುವಲಯದಲ್ಲಿ 
ಯಾವೃಸೈ ನ್ಯಗಳೂ ಇರಕೂಡದು. ನಮ್ಮ ಸೈನ್ಯಗಳೂ ಇಲ್ಲ, ಅವರ ಸ್ಫನ್ಯಗಳೂ 
ಇರಕೂಡದು. ನಮ್ಮ ಅಂಗರಕ್ಷಕರು ಹತು ಹನ್ನೆರಡು ಮಂದಿ ಬರುತ್ತಾರೆ 
ಅವರು ಹೊರಗೆ ಕಾದಿರುತ್ತಾರೆ. ಭೇಟಯ ಸ್ಥಳದಲ್ಲಿ ನಾನು ಮತ್ತು ಶಿವಾಜಿ 
ಇಬ್ಬ ರೇ ಇರಬೇಕು. ಅದು ಅವರದೇ ಸ ಳವಾದ್ದರಿಂದ ಅವರಿಗೇನೋ 
ಭಯವಿಲ್ಲ. ದ ಅಂಗರಕ್ಷಕರೆ ಕೇ ಯಾರೂ ಬಾರದಂತೆ ಫೋಡಿ 


ಭತ್ರಸಕಿ ಶಿವಾಜಿ : | ೨೨% 


ಕೊಳ್ಳುತ್ತಾರೆ, ಆ ಸ್ಥಳದಲ್ಲಿ ಎಲ್ಲಿಯೊ ಆಯುಧೆಗಳಾಗೆಲಿ, ಗುಪ್ತಗೃಹೆ 
ಗ ಇಲ್ಲದಂತೆ ನೋಡಿಕೊಳ್ಳ ಬೇಕು. ಅತಿ ಜಾಗರೂಕತೆಯಿಂದ 
ನೀವು ಇಷ್ಟು ಮಾಡಿಸಿರಿ. ಅವನ ಇಷ್ಟ ದಂತೆ ನಾವು  ಖಂದು ಭೇಟಿ 
ಕೊಡುತ್ತೆ ಜು ತಿಳಿಸಿರಿ” 

ತ್ಸಷ್ಣ ರಾಯನು ವ ಎಡೆಯೇ ಇರಬಾರದು, ಖಾನ್‌ 

ಜಾಕೀ ಅವರ ಸ ಸ್ಥಳ ಬಾಸೆ ಕಟ್ಟ ಡಗಳು ನಮಗೆ ಬೇಡವೇ ಬೇಡ. 

rd ದಾ ರವನ್ನು ಭ್ರವೇಶ ಮಾಡುತ. ಲೇ ಬೊಡ್ಡ ದೊಂದು ಬಯೆಲಿಜೆ. 
ಆ ಬಯಲಿನಲ್ಲಿ ಹೊಸದಾಗಿ ಗುಡಾರ ಹಾಕಿಸಿಬಿಡುತ್ತೆ ನೆ. ಆ ಗುಡಾರದಲ್ಲಿ 
ತಮಗೂ ಶಿವಾಜಿಗೂ ಭೇಟಿ ನಡೆಯಲಿ, ನಮ್ಮ ಕಡೆಯ ನೂರು ಸಿಪಾಯಿ . 
ಗಳನ್ನು ನಮ್ಮೊಡನೆಯೇ ಕರೆದುಕೊಂಡು ಹೋಗುತ್ತಿ "ನೇ ಆ ಮೈದಾನದಲ್ಲಿ 
ನಮ್ಮ ಪಹರೆಯ ಏರ್ಪಾಡು ಮಾಡಿಬಿಡುತ್ತೇನೆ. ತಮ್ಮ ಅಂಗರಕ್ಷಕಗು 
ಗುಡಾರದ ಬಾಗಿಲಿನಲ್ಲಿಯೇ ಇರುತ್ತಾರೆ. ತಾವಿಬ್ಬ ರೇ ಹಹ 

ತರಂಗವಾಗಿ ಮಾತನಾಡಬಹುದು. ನಾಚಯ್ಯ ಮ: ಖೇಡಿ, ಯಾರಾದರೂ 
ಇದ್ದರೆ ಧಾರಾಳನಾಗಿ ಮಾತನಾಡಲಾ ಹಳ್ಳಿಯ ಸ್ವಭಾವ. ಹಳ್ಳಿ 
ಗಮಾರ್‌ ಸನಿ ವುದಿಲ್ಲವೆ ಹಾಗೆ? ದ ಹೇಳಿ ನಕ 

ಖಾ ಹಾಕ್‌ ಅಸ್ಪ ಣೆಯಂತೆ ಮರುದಿನವೇ ಕೃಷ್ಣ ರಾಯನೂ 
ಫಸೂಲ್‌ಖಾನನೂ ಪ್ರತಾಸಘಡಳ್ಳಿ ಹೋದರು. ವ.ಹಾ ಸೇನಾಧಿಪತಿ 
ಅಫಜಲ್‌ಖಾನರವರೇ ಬಂದು ಭೇಟಿಕೊಡುತ್ತಾರೆಂದು ಶಿವಾಜಿಗೆ ತಿಳಿಸಿದರು. 
ಭೇಟಿಯ ವ್ಯವಸ್ಥೆ ಗಳನ್ನೆಲ್ಲಾ ಕೃಷ್ಣರಾಯರು ಬಿಡಿಸಿ ಬಿಡಿಸಿ ಹೇಳಿದರು. 

| ಶಿವಾಜಯು' ಸಂಶೋನದಿಕ ಧನ್ಯ ವಾದಗಳನ್ನು ಅರ್ಪಿಸಿದ. ತನ್ನ 

ಕಡೆಯ ಕಾಮಾಟಗಳನ್ನು ಕರಿಸಿ, ಗುಡಾರವನ್ನು "ನರ ವನಿಡಬು 
ಅಸ್ಪ ಣೆ ಮಾಡಿದ. i ; 

ಗುಡಾರ ಹಾಕುವ ಕಳಾಸಿಗಳು ಭವ್ಯವಾದ ಶುಭ್ರವಾದ ಗುಡಾರವನ್ನು 
ನಿರ್ಮಿಸಿದರು. ಕೋಟಿಯ ಮಹಾದ್ವಾರದಿಂದ ಗುಡಾರದ ಬಾಡಿಲಿನವರೆಗೆ 
ನಡೆಮುಡಿಗಳನ್ನು. ಹಾಸಿದರು. ಗುಡಾರದೊಳಗೆ ಅನರ್ಫ್ಯವಾದ ಪಾರಸೀ 
ದೇಶದ ರತ್ಸಗಂಬಳಿಗಳನ್ನು ಹಾಸಿದರು. ಗುಡಾರದೊಳಗೆ ಕಿಂಕಾಹಿನ 


15] 


೨೨೬ ಛತ್ರಪತಿ ಶಿವಾಜಿ 


ಸರದೆಗಳನ್ನು ಕಟ್ಟಿದರು. ಮೇಲೆ . ಜರಿಗೆಯ ಮೇಲುಕಟ್ಟಿ ನ್ಚು ಕಟ್ಟಿ 
ಆಲಂಕರಿಸಿದರು. ಬೆಳ್ಳಿ ಯ ಸಿಂಹಾಸನ ನವನ್ನು ಸಜ್ಜುಗೊಳಿಸಿಟ್ಟ ರು. 
ಖಾನನೂ ಕೃಷ್ಣರಾಯನೂ ಜಾಗರೂಕತೆಯಿಂದ ಈ ಏರ್ಪಾಡುಗಳನ್ನು 
ಕಣಿ ಕ್ಸ ನಲ್ಲಿ ಕಣ್ಣಿ ಟ್ಟು ನೋಡಿಕೊಳ್ಳು ತ್ತಿದ್ದ ರು. 
ಪ್ರತಾವೆಘದಕ್ಕೆ ಬರಬೇಕಾದಕ್ಕೆ” ಎತ್ತ ಕಡೆಯಿಂದಲೂ ರಸ್ತೆ ಯಿಲ್ಲ. | 
ಸುತ್ತಲೂ ದಟ್ಟ ವಾಗಿ ಬೆಳೆದ ಕಾಡು-ಗೊಂಡಾರಣ್ಯ, ಶಿವಾಜಿಯ "ಜಿಯ 
ಕಾಡುಜನರಿ ಕಾಡುಗಳನ್ನು ಕಡಿದು ಮೂರು ವೆ ಮೈಲಿಗಳ ದೂರ ರಸೆ ಸೈಯನ್ನ 
ಒಂದೇ ದಿನದಲ್ಲಿ KS ದುರ್ಗದ. ತಳದಿಂದ ಸ್ಸ್‌ (ಲಸ 
ಕೋಟಿಯ ಮಹಾದ್ವಾ ರದವರೆಗೆ ಹತ್ತಿ ಹೋಗುವ ರಸೆ ಸ್ಲೆಯನ್ನು ಅಚ್ಚುಕಟ್ಟು 
ಮಾಡಿದರು. ಕೋಟೆಯ ಮೇಲೆ ಬಣ್ಣ ದ ಪತಾಕೆಗಳನ್ನು ಕಟ್ಟಿ « ಅಲಂಕರಿಸಿ 
ಸಿದ್ದ ರು. ಗುಡಾರದ ಮುಂಜಿ ಪುಷ್ಪ ಮಾಭಿಗಳಿಂದೆ. ಕೋರಣಗಳನ್ನು 
ಕಟ್ಟಿ ದ್ದರು. ಗುಡಾರದ ಮೇಲೆ ಥಳಥಳಿಸುವ ಚಿನ್ನದ ಕಳಶವು ರಾಸಸುತ್ತಿದ್ದಿತು. 
ಅಫಜಲ್‌ಖಾನನು ಮಿತನರಿನಾರಡೊಂದಿಗೆ ಹೊಕಟು ದುರ್ಗದೆಡಿಗೆ 
ಬಂದು ಸೇರಿದ. ಅಲ್ಲಿಂದ ಮುಂದೆ ಸಲ್ಲಕ್ಕಿಯಿಲ್ಲಿ ಕುಳಿತು, ದುರ್ಗವನ್ನು 
ಹತ್ತುವ ವ್ಯವಸ್ಥೆ ಯಾಗಿತ್ತು. , ಶಿವಾಜಿ ಕೆಯ ಅಧಿಕಾರಿಗಳು ಅಲ್ಲಿ ಕಾದಿದ್ದು 
ಮುಜುರೆ ಮಾಡಿ ಖಾನನನ್ನು ಸ್ಟ್ರಾ ಗಕಿಸಿದರು. ಖಾನನು ಕುದುರೆಯಿಂದ 
ಇಳಿದು ಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡನು. ಶಿವಾಜಿಯ. ಅಧಿಕಾರಿಗಳು 
ಎರಡು ಕಡೆಯಿಂದಲೂ ಪ್ರಷ ಶ್ರಗಳನ್ನು ಪಲ್ಲಕ್ಕಿಯ ವೆ ಮೇಲೆ ಎರಚಿದರು. 
ವಾದ್ಯಘೋಷಗಳು ಎಸೆ ಬಾರ ವು. : ಸೇನಾಧಿಪತಿ ಅಫಜಲ್‌ 
ಖಾನನನ್ನು ಸಂಭ್ರಮದೊಡನೆ ಪ್ರತಾಸಘೆಡದ ಕೋಟೆಯೊಳಗೆ ಕರೆತಂದರು, 
ಅಫಜಲ್‌ ಖಾನನ ಸಲ್ಲಕ್ಕಿಯಿಂದ ಇಳಿದು ನಿಂತುಕೊಂಡು. ಆ ಸ್ಥಳದ 
ರಮಣೀಯತೆಯನ್ನೂ ಗುಡಾರದ ಭವ್ಯತೆಯನ್ನೂ ನೋಡಿ ಹರಿಸಿದ. 
ಅಂಗರಕ್ಷಕರು ಗುಡಾರದ ಕಡೆಗೆ ದಾರಿ ತೊ(ರಿಸುತ್ತಾ ನಡೆದರು. ಗುಡಾರದ 
ಬಾಗಿಲಿನಲ್ಲಿ ಒಂದು ಕಡೆ ರಸೂಲ್‌ಖಾನನೂ ಕೃಷ್ಣ ರಾಯನೂ ನಿಂಕಿದ್ದ ರು. 
ಮತ್ತೊಂದು ಕಡೆ ಶಿವಾಜಯು ಸಸ್ಯೂವೇನದಿಂಡ ಕಾಡು ನಿಂತಿದ್ದ. 
ಅಫಜಲ್‌ಖಾನನು ಬಾಗಿಲಿಗೆ ಬರುತ್ತ ಲ ವಾಯು ನಗುಮೊಗ 
ದಿಂದ ಸಲಾಂ ಮಾಡಿದ. ಖಾನನು ಖಾ ವನ್ನು ಬೀರುತ್ತಾ ಸ್ರ ್ರತ್ಯೃಭಿ 


ಭತ್ರಸಶಿ ತಿವಾಜಿ ೨೨೩ 


ವಾದನ ಮಾಡಿದ. ಕೃ ಸ ರಾಯನು ಗುಡಾರದೊಳಗೆ 'ಬಜಯಮಾಡ 
ಬೇಕೆಂದು ಕೈಕೋರಿಸಿದೆ. ಖಾನನು ಮುಂಜೆ ಮುಡೈೆ ಶಿವಾಜಿಯು 
ಹಿಂದೆ ಹಿಂದೆ ನಡೆಯುತ್ತಿ ದ್ದರು ಆಫಜಲ್‌ ಖಾನನ ಅಂಗರಕ್ಷಕನಾದ 
ವಸ್ತಾದ್‌ ಭಂಡುವ ಜ್‌ ಸಡಗರದಿಂದ ೫ ಶ್ರ ನೇಶಮಾಡಲು ನುಗು ತ್ತಿ ದ್ದ. 


ಶಿನಾಜಿಯು ರಸೂಲ್‌ ಖಾನನ ಕಡೆಗೆ ನೋಡಿ “ಒಳಗೆ ಎಕ. 
ಇರಬಾರಜೆಂದು Ru ಇವನನ್ನು ಹೊರಗಿರುವಂತೆ ಅಪ್ಪಣೆ 
ಮಾಡಿರಿ” ಎಂದು ಸನ್ನೆ ಮಾಡಿದ. | | 

ರಸೂಲ್‌ ಖಾನನು ಭಂಡುವಿನ ಕೆ ಹಿಡಿದು ದಕ್ಕೆ ಜಗ್ಗಿ ಕಿವಿಯಲ್ಲಿ 
ಹೇಳಿದೆ. 

“ಇಲ್ಲಿಯೇ ಇರು. ಒಳಗೆ ಹೋಗುವ ಅಗತ್ಯವಿಲ್ಲ. ಅಲ್ಲೇನೂ 
ಅಪಾಯವಿಲ್ಲ” 

ಭಂಡುವು ಹಿಂದೆಕ್ಕೆ ಸರಿದು ಹೋದಡೆ, 

ಶಿವಾಜಿಯು ರ್ಯಾ ಟ್‌ ಸ್ರವೇಕಮಾಡುತ್ತ ಲೇ ಗುಡಾರಪೆ 
. ಬಾಗಿಲುಗಳು ಮುಚ್ಚಲ್ಪಟ್ಟವು, | 

ಶಿವಾಜಿಯ ಸಿಂಹಾಸನದ ಕಡೆಗೆ ಕೈತೋರಿಸಿ “ಖಾನ್‌ ಸಾಹೇಬರು 
ಈ ಆಸನವನ್ನು ಅಲಂಕರಿಸಬೇಕು” ಎಂದು ನಮ್ರತೆಯಿಂದ ಪ್ರಾರ್ಥನೆ 
ಮಾಡಿದೆ. ; 

 ಅಫಜಲ್‌ಖಾನನು ಬಿರುಗಣ್ಣು ಬಿಟ್ಟು ಆ ಗುಡಾರದ ಸುತ್ತಲೂನೋಡಿ 

ಸಿಂಹಾಸನವನ್ನು ಒಂದು ಬಾರಿ ನೋಡಿ, “ಇದೆಲ್ಲಾ ಏನು? "ಈ ಆಡಂಬರ 
ವೇನು? ಈ ವೈಭವದ ಪ್ರ ಪ್ರದರ್ಶನಗಳೇನು?ನಿಮ್ಮ ಐಶ ಶೈರ್ಯವನ್ನು ಬೆಡಗಿಸು 
ತಿದಿ ಯೋ??? ಎಂದು ಗದ್ದ ರಿಸಿದ. 


ಶಿವಾಜಿಯು ನಮ್ರತೆಯಿಂದ “ಹುಜೂರ್‌, 'ಬಿಜಾಪುಕೆದ ಮೆಸೋನ್ಸ, ಶ್ರ 
ಅಧಿಕಾರಿಗಳಾದ ತಾವು ಸುಲ್ಮಾನರಿಗೆ ಸಮಾನರಾದವರು: ನಮ್ಮೆ ಲರಿಗೂ 
ಸ್ರಭುಗಳು ತಾವು. ಬಿಜಾಪುರದ ದರ್ಬಾರು, ತಮ್ಮ ಅಂತಸ್ತು ಧಗೆ 
ಪ್ರಭುಗಳು ತಾವು, ಬಿಜಾಪುರದ ದರ್ಬಾರು, ತಮ್ಮ yh ಇವುಗಳಿಗೆ 
ತಕ್ಕ ಂತೆಉಸಚಾರ ಮಾಡಬೇಕೆಂಬ ಆಸೆಯಿಂದ ಉತ್ಸು ಹದಿಂದ. ಇದನ್ನೆಲ್ಲಾ 


ಪಿಪಿಲೆ ಛತ್ರಪತಿ ಶಿವಾಜಿ 


"ಅತಿ ಪ್ರಯಾಸೆದಿಂದ ಸಂಪಾದಿಸಿ ಸಿದೆ ಭಾ ನಮ್ಮಂಥಾ' ಗುಡ್ಡ 
ನ ಜನರಿಗೆ ಇದೆಲ್ಲಾ ಎಲ್ಲಿಡೆ? ನಮಗೆ ಚಾಪೆ ಕಂಬಳಿಗಳೇ ದೊಡ್ಡ 
ಆಸನಗಳು. ಜಹಪನಾ, ಇದೆಲ್ಲಾ ತಮಗಾಗಿ,: ಖಾವಂದರ ಘನತಿ ಗಾಗಿ 
ಬಿಜಾಪುರದ ದರ್ಬಾರಿನ ವ್ಠೆ ಭವಕ್ಕಾಗಿ ಏರ್ಪಡಿಸಿದ್ದೇವೆ ಪ್ರಭು.ಅನುಗ್ರಹಿಸ 
ಬೇಕು” ಎಂದು ನಮ್ರ ತಮ ನೇಳಿಕೊಂಡ. 

ಅಫಜಲ್‌ ಜಾನನ ಉರಿಯೆದ್ದ ಹೈ ದಯಕ್ಕೆ ತಣುವಾದಂತಾಯಿತು. 
ಅವನ ಮುಖದಿಂದ ಬೆಂಕಿಯ ನಗುವು ಸಕ. 

“ಸಂತೋಷ, ಶಿವಾಜಿ. ನಿನ್ನ ನಡತೆಗೆ ಮೆಚ್ಚಿ ದ್ರೆ ನೆ? ಎಂದು ಹೇಳಿ 

ಆಢ್ಯ ತೆಯಿಂದ ಸಿಂಹಾಸನದ ಮೇರೆ ಕುಳಿತುಕೊಂಡ. 

ಶಿವಾಜಿ, ನೀನೂ ಕುಳಿತುಕೋ. ನಾವೆಂದೂ ನಿನ್ನನ್ನು ನೋಡಿಲ್ಲ. 
ಇಂದು ನೋಡಿದ್ದು ಬಲು ಸಂತೋಷ. ಎರಡು ಸೆ ಟನ ಬಾಂಧವ್ಯಗಳ ಳ ಮಾತು 
ಗಳನ್ನು ಆಡೋಣಿ. x 

ಶಿವಾಜಿಯು ನೆಲಕ್ಕೆ ಹಾಸಿದ್ದ ರತ್ನಗಂಬಳಿಯ ಮೇಲೆಯೇ ಕುಳಿತು 
ಕೊಂಡನು. 

“ನೋಡು, ಶಿವಾಜಿ. ಸಂಧಿಯ ಸರತ್ತುಗಳನ್ನೆಲ್ಲಾ ಕೇಳಿ ಕಿಳಿದ 
ಕೊಂಡಿರುವೆಯಷ್ಟೆ?” ಕ 

"ಹುಜೂರ್‌, ಎಲ್ಲವನ್ನೂ ರಾಯಭಾರಿಗಳ ಮೂಲಕ ಕೇಳಿದ್ದೆ ನೆ. 
ಈ ಊಉಪಚಾರಗಳೆಲ್ಲಾ ಏಕೆ ಜರಾಂ ಈ ಶಿವಾಜಿಯು ನಿಮ್ಮವನೆಂದು 
ನರಿಗ್ರಹಿಸಿರಿ, ನಾನು ಧನ್ಯನಾದೆನೆಂದು ಭಾವಿಸುತ್ತೆ (ನೆ: ಷರತ್ತು ಗಳೆಂದ 
ಕೀನು? ನಾನು ನಿಮ್ಮ! ವನೇ ಆದ ಮೇಲೆ ಷರತ್ತುಗಳು ಏಕೆ? ಯಾಕೊಡನೆ 
ಸಂಧಿ ಮಾಡಿಕೊಳ್ಳ ಬೀಕು? ನನ್ನ ಸರ್ವಾತ್ಮನಾ ಶರಣಾಗತಿಯನ್ನು ' ನಿಮಗೆ 
ಅರ್ಪಿಸಿದೆ ನೆ? ಸ ಕೈಮುಗಿದನು. 

ಅಫಜಲ್‌ ಖಾತನು ಸಂತೋಷದಿಂದ ಗಹಗಹಿಸಿ ನಕ್ಕು “ಸಾಜಿಯವರ 
ಮಗನು ಹೀಗೆಯೇ ಇರಬಹುದೆಂದು ಭಾವಿಸಿದ್ದೆ. ಹರತ ಏನೇನೋ 
ದೂರಿಕೊಳ್ಳು ತ್ರಿ ದ್ದ ರು. ನನ್ನ್ನ ಭಾವನೆಯೇ ನಿಜನೆಂದು ಖಾಯಂ ಆಯಿತ್ತು 
ನೀನು ನಮ್ಮ ಸಸ ಆಗಿಬಿಟ್ಟ. ನನ್ನ ಎರಡು ಹಸ್ತ: ಗಳಿಂದಲೂ ತಟ್ಟ ಪ್ರ ಪ್ರಮಾಣ 


ಛತ್ರಪತಿ ಶಿವಾಜಿ | ೨೨೯ 


ಮಾಡಿಕೊಡುತ್ತೇನೆ." ನೀನು ನಮ್ಮವನು. ಇನ್ನೆ ಮಾನ ಮನ್ನಣೆ ಗೌರವ 
ಗಳು ನಮಗೆ ಸೇರಿದ್ದು. ನಮ್ಮ ದರ್ಬಾರಿನಲ್ಲಿ ನಿನ್ನೆ ತಂದೆಯವರಿಗೆ ಸಮಾನ 
ಸ್ಥಾನದಲ್ಲಿ ಕೂಡಿಸುವುದು ನನ್ನ ಭಾರ. ಸ್ನೇಹದಿಂದ ನಿನಗೊಂದು 
ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಬಿಜಾಪುರದ ದರ್ಬಾರಿನಲ್ಲಿ ದೇವರು 
ಧರ್ಮ ಇವೆಲ್ಲವೂ ಹುಸಿಮಾತುಗಳು.ಶ್ರೀಮಂತರೂ ದರ್ಬಾರಿಗಳೂ ಎಲ್ಲರೂ 
ನಗುತ್ತಾರೆ. ನಿನಗೆ ಅಲ್ಲಿ ದೊಡ್ಡ ಸೇನಾಧಿಗತಿ ಸಟ್ಟಿವನ್ನು ಕಟ್ಟಿಸುತ್ತೇನೆ 

ಅದಕ್ಕೆ ತಕ್ಕ ಗಾಂಭೀರ್ಯದಿಂದ ನೀನು ನಡೆದುಕೋ. ಈ ದೇವರು ಧರ್ಮ 
ಗಳನ್ನು ಇಲ್ಲಿಯೇ ಕಟ್ಟಿಟ್ಟು ಬಾ. ನೀನು ತರುಣನಾಗಿದ್ದೀಯೆ. ವೀರಾ 
ಗ್ರೇಸರನೆಂದು ಹೆಸರು ಪಡೆದಿದ್ದೀಯೆ, ರಾಜಧಾನಿಯಲ್ಲಿ ಒಬ್ಬ ಶ್ರೀಮಂತ್ರರು 
ಹೆಣ್ಣನ್ನು ಮದುವೆಯಾಗು. ಆಗ ಪಕ್ಕಾ ದರ್ಬಾರಿಯಾಗುತ್ತೀಯೆ. 
ದರ್ಬಾರಿನಲ್ಲಿ ನಿನಗೆ ಫೆನತೆಯು ಬರುತ್ತದೆ. ಇದು ಸೋದರ. ಪ್ರೇಮದಿಂದ 
ಹೇಳಿರುವ ಮಾತು” ಎಂದು ಹೇಳಿದ, 


ಶಿವಾಜಿಯು ಎದ್ದು ಮೌನದಿಂದ ಕೈಮುಗಿದೆ. 

ಅಫಜಲಾ ಖಾನನು : "ಬಾ ಸೋದರಾ. ನಾವಿಬ್ಬರೂ ಸಮಾನರು. 
ಆಲಿಂಗನ ಮಾಡೋಣ,” ಎಂದು ಎರಡು ತೋಳುಗಳನ್ನೂ ಮುಂಡೆ ಚಾಚಿದ, 
ಶಿವಾಜಿಯು ಅವನ ಮುಂದೆ ಎಡೆಗೆ ಎಡೆಕೊಟ್ಟು ನಿಂತ. ಇಬ್ಬರೂ ಗಾಢಾ 
ಲಿಂಗನ ಮಾಡಿದರು 

ಶಿವಾಜಿಯು ಅತ್ಯಂತ ಜಾಗರೂಕತೆಯಿಂದ ಇದ್ದ. ಶಿವಾಜಿಯು 
ಕುಳ್ಳ. ಖಾನನು ಎತ್ತರವಾದ ಮನುಷ್ಯ. ಆಲಿಂಗನ ಮಾಡುವ ಸಮಯ 
ದಲ್ಲಿ ಶಿವಾಜಿಯ ಕೊರಳನ್ನು ಬಿಗುವಾಗಿ ಒತ್ತಿ ನೆಲಕ್ಕೆ ಬಗ್ಗಿ ಸಲು ಅಫಜಲ್‌ 
ಖಾನನು ತೋಳಿನ ಶಕ್ತಿ ಯನ್ನು ಪ್ರಯೋಗಿಸಿದ. ಶಿವಾಜಿಯು ಬಲು 
ಪ್ರಯಾಸದಿಂದ ಹೆಣಗಾಡಿ ಆ ಬಂಧನವನ್ನು ಸಡಲಿಸಿಕೊಂಡ. ಶಿವಾಜಿಯ 
ಎಡಗೈ ಖಾನನ ಜಿನ್ನು ಮೇಲಿನ್ದಿತು. ಎಡಗೈ ಅಂಗರೇಖದಲ್ಲಿದ್ದ ವ್ಯಾಘಫ್ರನಖ 
ವನ್ನು ಜಾರಿಸಿ, ಬೆನ್ನಿಗೆ ನೆಟ್ಟಿನು. ಬಲಗೈಯಿ:ದ ಕಠಾರಿಯನ್ನು ಹಿರಿದು 
ಪಕ್ಕೆಗೆ ತಿವಿದನು. ಕ್ಷಣದಲ್ಲಿ ಇವೆರಡು ಪೆಟ್ಟುಗಳೂ ಏಕಕಾಲದಲ್ಲಿ ಖಾನನಿಗೆ 
ಬಲವಾಗಿ ಬಿದ್ದು ವು. ಖಾನನು ಆ ನೋವನ್ನು ಲಕ್ಷ್ಯಮಾಡದೇ ಶಿವಾಜಿ 


೨೩೦.  ಘೆತಸತಿ ಶಿವಾಜಿ 


ಯನ್ನು ಆಕ್ರಮಣ ಮಾಡಿನ. ಕ್ಷಣ ಹೊತ್ತು ಇಬ್ಬರೂ ಹೋರಾಡಿ, ಖಾನನು 
ನೆಲದ ಮೇಲೆ ಬಿದ್ದ. 


ಕಾ 

ಶಿವಾಜಿಯು ಅವನ ಮೇಲೆ' ನೀರೆ ಮಂಡಿಯಣರಿ ಕುಳಿತ್ತು. ಕಠಾರಿ 
ಯನ್ನು ಖಾನನ ಎಡೆಗೆ ಇರಿದ ಖಾನನು ಅರಚುತ್ತಾ ಆರ್ತನಾದ ಮಾಡಿದ. 
ಭಂಡುವೂ ಆಂಗರಕ್ಷಕರೂ ಗಾಬರಿಕೊಂಡು ಭರದಿಂದ. ಗುಡಾರದೊಳಗೆ 
ಮುನ್ನಿಗಿ ದರು. ಬಾಗಿಲಿನಲ್ಲಿ ಕೈಕಟ್ಟಿ ಕೊಂಡು ನಿಂತಿದ್ದ ಶಿವಾಜಿಯ ಸಂಗ 
ಡಿಗೆರಾದೆ ಮರಾಠಾ ಸರದಾರರು ಕತ್ತಿ ಯನ್ನು ಬೀಸಿ ಬಂಡುವನ್ನು ಚೂರು: 
ಚೂರು ಮಾಡಿ ಕಾಲಿನಿಂದೆ ಓತಿ ತಳ್ಳಿ ದರು. ಅಂಗರಕ್ಷಕರೂ ಸೌನಾದಿಸತಿ 
ರಸೂಲ್‌ ಖಾನನೂ ಜೀರೆಸಿಣಳಗೆ ಸಾಹಸದಿಂದ ನುಗ್ಗಿ ಬಂದರು. ಶಿವಾಜಿಯು 
ಪರದೆಯೊಳಗಿನಿಂದ' ಜಾರಿ ವಾಯವಾಗಿ ಹೋಗಿದ್ದ. ಅಫಜಲ್‌ ಖಾನನು 
ನೊಂದು ಆರ್ತನಾದ ಮಾ ಸಾಡುತ್ತಾ ನೆಲದ ಮೇಲೆ. ಶೊರಳುತ್ತಿದ್ದ. ಆಂಗೆ 
ರಕ್ಷಕರು ಅವನನ್ನು ಎಕ್ತಿ ಕೊಂಡು ತಂದು ಸಲ್ಲಕ್ಕಿಯಲ್ಲಿ ಕೂಡಿಸಿ ಲಗುಬಗೆ 
ಯಿಂದ ಹೊತ್ತು ಕೊಂಡು ಓಡಲು ಪ್ರಯತ್ನ ಸಟ್ಟಿರು 


ಮರಾಠಾ ಸರದಾರರುಗಳು ಆ ಆಂಗರಕ್ಷಕರನ್ನೈಲ್ಲಾ ಕತ್ತಿ ಗೆಳಿಂದೆ 
ಹೊಡೆದು ಕೆಡವಿದರು ಸಲ್ಲಕ್ಕಿಯು ಮೆಣಗಚಿ ಬಿದ್ದಿ ತು. ಅಫಜಲ್‌ ಖಾನನೆ 


ಪ್ರಾಣವು ಹಾರಿ ಕ ಹೋಯಿತು. 


ಅಫಜಲ್‌ ಖಾನನ ಸೈನಿಕರು ತಮ್ಮ ಶಿಬಿರದಲ್ಲಿ ಆಮೋದ ಸ್ರಮೋದೆ 
ಗಳಲ್ಲಿದ್ದರು.. ಅಫಜಲ್‌ ಖಾನನು ಶಿಬಿರದಲ್ಲಿಲ್ಲ. ಯಾರಿಗೂ ಭಯವಿಲ್ಲ. . 
ತಗಿ ಕುಡಿದು ಪ್ರಮತ್ತರಾಗಿ ಬಿದ್ದಿದ್ದರು 


ಆಶ್ವಸ್ಥೈನ್ನ ದೊಡನೆ ಹೊರಟು ಅಫಜಲ್‌ ಖಾನ ನಶಿಬರದಮೇಲೆ ಲೆ ಬಿದ್ದು 
ರನ್ನು ಸಂಹರಿಸಲಾರಂಭಿಸಿದರು. ಗುಡಾರಗಳಲ್ಲಿ ಪ್ರಮತ್ತ ರಾಗಿದ್ದ ಸೇನಾಧಿ 
ಪತಿಗಳು ಆ ಕೋಲಾಹಲವನ್ನು ಕೇಳಿ ಜಾಗೋ ಕಕ್ತಿಗಳನ್ನು ಹಿರಿದು 
ಗುಡಾರಗಳಿಂದೆ ಸೊರಗೆ ಬಂದು ಸುತ್ತಲೂ ಕೋಡುವ ವಷ್ಟ ತೆ | 
ನೆಲಕ್ಕೆ ಉರುಳಿದವು. 


ನೇತಾಜಿಯೂ ತಾನಾಜಿಯೂ ಅರಣ್ಯಮಧ್ಯನಿಂದ ಸಾಲು ಸಾಲಾಗಿ 
* ಹೌ ತ್ಯ 


ಛಶ್ರಸತಿ ಶಿವಾಜಿ | ೨೩೧ 


ಸೂರ್ಯನು ಅಸ್ತ ಮಿಸುವವರೆಗೆ, ಕರಾಳ ನ ಕವಿಯುವವರೆಗೆ 
ಸಸಂ ನಡೆಯುತ್ತ ರೆ ಲೇ ಇದು ವು. ಬಿಜಾಪುರದ ಸೆ ಸೈನ್ಯ ಗಳು ಘಾಸಿ 
ಗೊಂಡವು. ಅಳಿದು ಬಿದು ವು. ಉಳಿದವರು ಸಲಾಯನ ಮಾಡಿದರು. 
ಮರಾಠಾ ಸೈನಿಕರಿಗೂ ಬಿಡಾಪು ರದ ಸೈನಿಕರಿಗೂ ಅಲ್ಲಲ್ಲಿ ಸಣ್ಣ ಸಣ್ಣ 
ಹೋರಾಟಗಳು ನಡೆಯುತ್ತಿದ್ದ ವು, | 
| ಶಿವಾಜಿಯು ಕೃ ಸಂ ಕ ರಾಯನಿಗೆ ಭರವಸೆ ಕೊಟ್ಟು ಧೈರ್ಯ ಹೇಳಿದ. 
ಅಫಜಲ್‌ ಖಾನನ ಮೃತ. ಕಳೇಬರವನು ನ್ನು ಪಲ್ಲಕ್ಕಿಯಲ್ಲಿ ಪ್ರತಾಪಘಡದ . 
ದುರ್ಗದಿಂದ ಕೆಳಗೆ ತಿಗ ಕೊಂಡು ಬಂದು ಬೆಟ್ಟಿ ದ ತಪ ಸಲಿನಲ್ಲಿ ರಮ್ಯವಾದ 
ಪ್ರದೇಶದಲ್ಲಿ ಶಿವಾಜಿಯೇ ಎದುರಿಗೆ ನಿಂತು ಗೋರಿ ಟಿ, ಆ ಗೋರಿಗೆ 


ತನ್ನ ಕ್ಸ ಯಿಂದಲೇ ಧೂಸ ಹಾಕಿ ಪ್ರ ಪುಷ್ಪಗಳನ್ನು ಅರ್ಪಿಸಿದ. 


೧೭ 


ಅಫಜಲ್‌ಖಾನನ ಮರಣ _ನಾರ್ತೆಯು ಬಿಜಾಪುರಕ್ಕೆ ತಲುಪಿತು 
ಸಿಡಿಲು ಬಡಿದಂತಾಯಿತು ದರಬಾರಿಗಳಿಲ್ಲರೂ. ಕಣ್ಣೀರಿಟ್ಟರು. ಬಿಜಾಪುರದ 
ಭುಜಬಲವೇ ಕಳಚಿಬಿದ್ದ ಂತಾಯಿತೆಂದು. ಪರಿತಸಿಸಿದರು. ಬಿಜಾಪುರದ 
ಮಹಲುಗಳ ಮೇಲೆಯೂ ಕೋಟೆಯ ಮೇಲೆಯೂ ಕಪ್ಪು ಬಾವುಟಗಳು 
ಏರಿಸಲ )ುಟ್ಟುವು. ಬೇಗಂ ಸಾಹೇಬಳಿಗೆ WS ತಿಳಿಯಿತು. 
ಶಿವಾಜಯು "ಕಿ ಯಿಂದಲೇ ಅಫಜಲ್‌ಖಾನನು ಕೊಲ್ಲಲ್ಪಟ್ಟಿನೆಂದು ಕೇಳಿದಳು. 
ಬೇಗಂಸಾಹೇಬಳು ಅಳುತ್ತಾ. ಅಫಜಲ್‌ ಖಾನನ ಪರಾಕ್ರಮವನ್ನು ನೆನೆದು 
ಪ್ರಲಾನಿಸುತ್ತಾ ತನ್ನ ಕೋಣೆಯೊಳಗೆ ಹೋಗಿ ಕ್ಸಗಳಿಂದ ತಲೆ ಬಡಿದು 
ಕೊಳ್ಳುತ್ತಾ ಬಿದ್ದು ಮೂರ್ಛಿತಳಾದವು. ಬೇಗಂಸಾಹೇಬಳು ಹೊರಗೆ 


ವಜೀರ ಸಿದ್ದಿಮಸೂದನು ಗಾಬರಿಗೊಂಡ. ಅಫ ಜಲ್‌ಖಾನನು ಸತು 
೨ ಲ ಮ: ತಿ 
ಕೂದನೆಂಬುದನ್ನು ನಂಬುವುದಕ್ಕೆ ಅವನ ಮನಸ ಸ್ಸು ಒಪ್ಪಲಿನ್ಲ. ಶಿವಾಜಿಯ 


ಕ 5 | ಛತ್ರಪತಿ ಶಿವಾಜಿ 


ಮೋಸದಿಂದ. ಅಫಜಲ್‌ಖಾನನ್ನು ಕೊಲೆ ಮಾಡಿದನೆಂಬ ಮಾತುಗಳನ್ನು. 
ಕೇಳಿ ಕಟಿಕಟಿನೆ ಹಲ್ಲು ಕಡಿದ - 

ತನ್ನ ಸಹೋದಕನಾದ ಸಿದ್ದಿಜೋಹರನನ್ನು ಕರೆಕಳುಹಿಸಿ, “ಜೋಹರ್‌ 
ನೀನು ಪೆ ಪ್ರತಾಸಘಡದ ಮೇಲೆ ನೈ ವ್ಯಸಮೇತನಾಗಿ ಯುದ್ದಕೆ ಕೆ ಹೋಗಬೇಕು. 
NESE ಕಳ್ಳ, ಮೋಸಗಾರ, ಯ ಬದ್ವಕ್ಕೆ ಸಿಕ್ಕುನವನಲ್ಲ. ಹೇಗಾದರೂ 
ಅವನನ್ನು ಹಿಡಿದು ತರಬೇಕು. ಇಲ್ಲವೇ ಕೊಂದುಹಾಕಿ ತಲೆಯನ್ನು ಕಡಿದು 
ತರಬೇಕು. ಬಿಜಾಪುರದ ದರಬಾರಿನ ಮರ್ಯಾದೆಯು ನಿಸ್ಲಿಂದ 'ಉಳಿಯು 
ಬೇಕು. . ಭಂಡಾರದಿಂದ ಎಷ್ಟು ಧನವನ್ನಾದರೂ ತಗೆದುಕೊಂಡು ಹೋಗು. 
ನಮ್ಮಲ್ಲಿ ರುವ ಸೈನ್ಯ ಸ್ಲಿಲ್ಸ್‌ ತೆಗೆದುಕೊಂಡು ಹೋಗು. ದಾರಿಯಲ್ಲಿ 
ನನ್ನು ಸೈನಿಕರು ಸಿಕ್ಕಿದರೆ $ ಅವರನ್ನೂ ಜೊತೆಗೊಳಿಸಿಕೊಂಡು ಹೋಗು” 
ಎಂದು ಆಜಾ ನಿಸಿದ. 

ಸಿದ _ಜೋಹರನು ಸ್ಥೆ ಹೆ ಸನ್ಯಾಸ ಸಮೇತ ಪ್ರತಾಸಘಡದ ಸಮೀಪಕ್ಕೆ ಸೇರುವ: 
ಹೊತ್ತಿಗೆ “ಶಪಾಜಿಯು ಸತಾಸಭೆಡವನ್ನು ಬಿಟ್ಟು ತನ್ನ ಸೈನ್ಯವೆ ಪನ್ನ 
ಜಮಾಯಿಸಿಕೊಂಡು ಹೊರಔನ Es 

ಪನ್ವಾ ಲ ನ್ನ್ನ ಶಿವಾಜಿಯ ಸೈನ್ಯಗಳು ಬೀಡುಬಿಟ್ಟ - ಪು. ಜೋಹರನು 
ಎಲ್ಲೆಲ್ಲ ಲಿ ಲೂ ಈ ಮರಾಠಾ ಸೈಸ್ಯ್ಯಗಳವೆ. ಸಣ್ಣ ಸಣ್ಣ ಗುಂಪುಗಳು. 
ಅವುಗಳ ಮೇಲೆ ನಾವು ದೊಡ್ಡ ಸ್ಥೆ ಸೆ ಕೈನ್ಯಪೊ ಡನೆ ಸ ಯುದ್ಧ ಮೂಡುತ್ತಾ ಹೋದರೆ 
ಹತ್ತು ನರುಸಗಳಾದರೂ ಈ ಮದ್ಯವು ಪೂರೈಸುವುದಿಲ್ಲ, ಶಿವ ವಾಜಿಯುತ 
ಎಲ್ಲಿದ್ದಾನಿಂಬುದನ್ನು ಹುಡುಕಿಸಿ. ೩.ಚಿತ ಮಾಡಿಕೊಳ್ಳ ಬೇಕು. ಹಠಾತ್ತನೆ 
ಅವನ 'ಮೆತೀಲೆ ಬದ್ದು ಹಿಡಿಯಬೇಕು. ಎಂದು ನಿರ್ಧರಿಸಿಕೊಂಡ. ಎಸಕ 
ಕಾರರನ್ನು ನಾಲ್ಕೂ ಕಣೆ ಅಟ್ಟ ದು. ಇಬ ರು ಬೇಹುಕಾರರು ಶಿವಾಜಿಯ 


ನಂದು ಅಲ್ಲಿ ಅವನ ನ 


ಸೈನ್ಯ ಸಮೇತ ಸಾ ಲದಲ್ಲಿ ಬೀಡು ಬಸ್ಯ 
ರೆಲ್ಲರೂ ಇದ್ದಾ ಜ್‌ ಸಂಕ್ರಾಂತಿಯನರಿಗೆ ಅಲ್ಲಿರಾಷ್ತಾನೆ ಂದೂ ಖಚಿತ ವಾಗಿ 
ಹ 

ಜೋಹರನು ಕತ್ತಲಾಗ ವವರೆಗೆ ನಿರಾಲೋಚನೆಯಿಂದ ಇದ್ದು 
ಕತ್ತಲಾಗುತ್ತಲೇ ಚಡನಿಡಿಸಹತ್ತಿ ದನು ಸೇನಾಧಿಸಕ ಗಳನ್ನು ಕರೆಸಿ 


“ನೀವುಗಳು ಮೂರು ಭಾಗಗಳಾಗಿ ನಮ್ಮ ಸ್ಫನ್ಫಗಳನ್ನು SSE 


ಛತ್ರಪತಿ ಶಿವಾಜಿ 


ನನ್ವಾಲವನ್ನು ಹಠಾತ್ತನೆ ಮುತ್ತಬೇಕು. 
ಸೈನ್ಯವು ಬರುತ್ತಿರಬೇಕು” ಎಂದು ಅಸ್ಪಣೆ್ಳು 
ಶಿವಾಜಿಯ ಶಿಬಿರದ ಸನೀಪವನ್ನು ಸೇರಿದ. 


ಶಿಬಿರದ ಕಾನಲುಗಾರರು ಈ ಸುದಿ ಯನ್ನು ಶಿವಾಜಿಗೆ ಮುಟ್ಟಿಸಿದರು. 
ಮರಾಠಾ ಸೈನ್ಯಗಳು ಯುದ್ಧಕ್ಕೆ ಸಜ್ಜಾಗಿ ನಿಂತವು. ಸಿದ್ದೀ ಜೋಹರನ 
ಸೈನ್ಯಗಳು ಹಠಾತ್ತನೆ ಮೇಲೆ ಬಿದ್ದರೂ ಮರಾಠಾ ಸೈನಿಕರೂ ದಳಸತಿಗಳೂ 
ಯುದ್ಧಕ್ಕೆ ಸಿದ್ಧರಾಗಿಯೇ ಇದ್ದರು. ಆ ರಾತ್ರಿ ರಣಾರಣಿ ಯುದ್ಧವು 
ಆರಂಭವಾಯಿತು. | | 

ಬಿಜಾಪುರದ ಸೈನಿಕರು ಸಂಖ್ಯೆಯಲ್ಲಿ ಅಷ್ಟೇನೂ ಹೆಚ್ಚಾಗಿರಲಿಲ್ಲ. 
ಇದರೆ. ಹಿಂದಿನಿಂದ ಬಹು ಸಂಖ್ಯಾತವಾದ ಬಿಜಾಪುರದ ಅಶ್ವ ಸೈನ್ಯವು 
ಬರುತ್ತಿ ದೆಯೆಂದು ಸಮಾಚಾರವು ಬಂದಿತು. ಶಿವಾಜಿಯು ತನ್ನ ಸಂಗಡಿಗ 
ರನ್ನು ಕರೆದು ಸಮಾಲೋಚನೆ ಮಾಡಿದ. 


“ಬಿಜಾಪುರದ ಅಶ್ವ ಸೈನ್ಯಗಳು ಹೆಸರುವಾಸಿಯಾದವುಗಳು. ಸಂಖ್ಯೆ 
ಯಲ್ಲಿಯೂ ಹೆಚ್ಚಾಗಿವೆ. ಅವರ ಸೈನ್ಯದಲ್ಲಿ ತೋಪುಗಳಿವೆ. ಈ ಸ್ಥಳವು 
ನಮಗೆ ಅನುಕೂಲವಾಗಿಲ್ಲ. ನಮಗೆ ಸರಾಜಯವು ಸಿದ್ದ. .ಅನ್ಯಾಯನಾಗಿ 
ನಮ್ಮ ಸೈನ್ಯಗಳನ್ನು ಬಲಿ ಕೊಡುತ್ತೇವೆ. ಈಗಿರುವುದು ಒಂದೇ ಉಪಾಯ. 
ನಮ್ಮ ಸೈನ್ಯಗಳಲ್ಲಿ ಅರ್ಧ ಭಾಗ ಸೈನ್ಯವು ಇಲ್ಲಿ ಯುದ್ಧ ಮಾಡುತ್ತಿರಲಿ, 
ಒಬ್ಬನೇ ಶೂರನಾದ ಸೇನಾಧಿಪತಿಯು ಇಲ್ಲಿರಲಿ: ನಾನು. ಇಲ್ಲೇ ಇರುತ್ತೇನೆ, 
ನೀವೆಲ್ಲರೂ ಈ ಮಾರ್ಗವನ್ನು ಅತಿಕ್ರಮಿಸಿ, ಜಾಗ್ರತೆಯಾಗಿ ಅರಣ್ಯ ಪ್ರದೇಶ 
ವನ್ನು ಸೇಸಿಕೊಳ್ಳಿರಿ. ಆ ಸ್ಥಳವು ಸುರಕ್ಷಿತವಾಗಿರುತ್ತದೆ, ದೈವೇಚ್ಛಯು 
ಹೀಗೇಯೇ: ಇದೆಯೆಂದು ನಿರ್ಧರಿಸಲು ನಮ್ಮಿಂದ ಶಕ್ಯವಿಲ್ಲ. ನನ್ನನ್ನು 
ಶತ್ರುಗಳು ಸೆರೆ ಹಿಡಿಯಬಹುದು ನಾನೇ ಯುದ್ಧ ದಲ್ಲ ಮಡಿದುಹೋಗ 
ಬಹುದು. ನೀವೆಲ್ಲರೂ ಸುಸ್ಥಿ ರತೆಯಿಂದ ಮಹಾರಾಷ್ಟ್ರ ದೇಶವನ್ನು ರಕ್ಷಿಸ 
ಬೇಕು. - ರಾಮದಾಸ ಗುರುಗಳ ಸನ್ನಿಧಿಗೆ ಹೋಗಿರಿ. ನಾನು ಕಾಲಗತಿ 
ಯನ್ಸೈದಿದರೆ ನೀವೆಲ್ಲರೂ ಒಂದೊಂದು ದುರ್ಗವನ್ನು ಹಿಡಿದು ರಕ್ಷಿಸಬೇಕು. 
ರಾಮದಾಸಸ್ವಾಮಿಗಳ ಆಭ್ಚಯಂತೆ ನಡೆಯಿರಿ” ಎಂದು ಅಪ್ಪಣೆ ಮಾಡಿದೆ, 


lo 
(9. 
ತ್ರ 


ಛತ್ರಪತಿ ಶಿವಾಜಿ 


ಸೇನಾಧಿಪತಿಗಳು ಒಪ್ಪಲಿಲ್ಲ. . :ಹೆಜ್ಜೆಯನ್ನು ಮುಂದಿಡಲೂ ಇಲ್ಲ. 
ಹಿಂದಕ್ಕೆ ಸರಿಯಲೂ 


ಶಿವಾಜಿಯು ರೋಷದಿಂದ ಫೆರ್ಜಿಸಿದ : “ನನ್ನ ಮಾತು ನೂರಬೇಡಿರಿ. 
ರಾಸ್ಟ್ರಪ್ಪ ನಾಶವಾಗಿ ಹೋಗುತ್ತದೆ. ಕ್ಷಣಕಾಲ ಗ ಮಾಡಬೇಡಿರಿ. 
ದೇವಿ ಭವಾನಿಯು ಮುಂಜಿ ಎಂಥಾ ಸಮಯದಲ್ಲಿಯೂ ನನ್ನ ಮಾತನ್ನು 
ಲಾ. FA $ ಇ ) ಇ ಈ 
ವೂರುವುದಿಲ್ಲವೆಂದು ಪ್ರಮಾಣ ಮಾಡಿಕೊಟ್ಟಿದ್ದೀರಿ, ಎಚ್ಚರಿಕೆ. ತಕ್ಷಣ 
ಹೊರಡಿರಿ.” 

ಬಾಜೀಪ್ರಭುವು ಎಲ್ಲರ ಮುಖವನ್ನೂ ನೋಡಿದೆ. ಶಿವಾಜಿಯು 
ಮುಖವನ್ನೂ ನೋಡಿದ. ಶಕಳಕಳಿಸುವ ಬೆಂಕಿಯ ಕೆಂಡದಂತೆ ಶಿವಾಜಿಯ 
ಕಣ್ಣು ಗಳು. ಕೆಂಪಗೆ ಹೊಳೆಯುತ್ತಿದ್ದವು. ಮುಖವು ಜ್ರಲಿಸುತ್ತಿರುವಂತೆ 


ಭಾಸನಾಯಿ ತು. 


ಬಾಜೀಪ್ರಭುವು “ಮಹಾರಾಜ್‌, ನೀನು ಹೇಳಿದ ಆಜ್ಞೆಯನ್ನು 


. ಮರಣ ಪರ್ಯಂತ ) ಪಾಲಿಸುತ್ತ ವೆಂದು ನಾವು ಪ್ರಮಾಣ ಮಾಡಿಕೊಟ್ಟದ್ದೇವೆ. 


ಮ ) ತ್ಯುಪಾಶವು ನಮ್ಮ ಕೊರಳನ್ನು ಬೀರಿ” ಸೆಳೆಯುತ್ತಿವೆ. ಇದುವರೆಗೆ 
ನಿಮ ಬ ಆಜ್ಞಾ ಪಾಲನೆ ಮಾಡಿದ್ದೆ ವೆ. ಅದಕ್ಕೆ ದೇವಿ ಭವಾನಿಯು ಸಾಕ್ಷಿ 
ಯಾಗಿದ್ದಾ ಳೆ ಈಗ ಅಂತ್ಯಕಾಲದಲ್ಲಿ ನಾವು ಕೇಳಿಕೊಳ್ಳುವ ವರಪ್ರಧಾನ 
ನನ್ನು ನೀವು ಅನುಗ್ರ ಹಿಸಲೇ. ಬೇಕು.. ನೀವಿಲ್ಲದಿದ್ದರೆ ಈ ರಾಸ್ಟ್ರವೆಲ್ಲಿರುತ್ತದೆ? 
ಈ ಸೆ ಸ್ಸ ನ್ಯಗಳೆಲ್ಲಿ ಉಳಿಯುತ್ತ ನೆ? ಈಸೇನಾಧಿಸತಿಗಳು ಏನು ಮಾಡಬಲ್ಲರು. 
ನಿಮ  ಮುಂದಾಳುತನದಿಂದ ನಾವು ಕಟ್ಟಿರುವ ಈ ಜನ್ಮ ಈ ರಾಷ್ಟ್ರ ಎಲ್ಲವೂ 
ನಿರ್ಣಾಮನಾಗಿ. ಹೋಗುತ್ತದೆ. . ದೀವಿ ಭವಾಸಿಯ ವರಪ್ರಸಾದವು ಇಷ್ಟು 
ಕ್ಷಣಿಕವಾದುದಲ್ಲಿ. . ಚಂಚಲವಾದುದಲ್ಲ. ನಮ್ಮ ವಿವೇಕದಿಂದ, ನಮ್ಮ 
ಪೌರುಷದಿಂದ ಆ ಭವಾನಿಯ ಪರಪ ಗ್ರಸಾದವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳ 
ಬೇಕು, ನೀವೆಲ್ಲರೂ ಇಲ್ಲಿಂದ "ಹೊರಟ SAE. ಪ್ರಭು, ನ 
ಮೊದಲು ಹೊರಡಬೇಕು. ನಾನು ಬೆಳಗಿನವರೆಗೆ ಯುದ್ಧ ವನ್ನು ಆಧಿಕಾರ 
ವನ್ನು ನನಗೆ ಅನುಗ್ರಹಿಸಿರ. : ಇದೇ ನನ್ನ ಬೇಡಿಕೆ. "ನಾನೊಬ್ಬನೇ ಶ್ರ 
ದಿನ ಯುದ್ಧನನ್ನು ಗೆಲ್ಲಬಲ್ಲೆ” ಎಂದು ಹೇಳಿದ. 


ಛತ್ರಪತಿ ಶಿವಾಜಿ | | | ೨೩೫ 


ಸೇನಾಧಿಪತಿಗಳೆಲ್ಲರೂ : “ಸಹಬಾಸ್‌, ಅದು ವಿವೇಕದ ಮಾತು. 
ಗಂಡು ಮಾತು” ಎಂದು ಹೇಳಿದರು. : 
J SAW ಅವಾದಕ್ಕಾಗಿ ತಲೆಬಾಗಿ ಬಾಜೀಪ್ರಭುವನ್ನು ಆಲಂಗಿಸಿ, 

“ಬಾಜೀಪ್ರಭು, ನಾವು ಸುರಕ್ಷಿತ ಸಾ ಸ್ಥಾನವನ್ನು ಸೇರುತ್ತಲೇ ಪೂರ್ವ 
ದಿಕಿ ನಿಂದ ಗುಂಡುಹಾರಿಸುತ್ತೆ ವೆ. ನೀನು ತ ಸೈನ್ಯವನ್ನೂ “ಕಟ್ಟ ಕೊಂಡು 
ಅತ್ತ ಕಡೆಗೆ 1 ಓಡಿ Kid ಅದುವರೆಗೆ ಯುದ್ಧ ದಸೋಗನ್ನು ತೋರುತ್ತಾ 
ನಮ್ಮ ಸೈನ್ಯಗಳು ಜೋಹರನು ಸೈನ್ಯಗಳನ್ನು ತಣಿದು ನಿಲ್ಲಿಸಸಲಿ? ವ ಹೇಳಿ 
ಶಿವಾಜಿಯು ತನ್ನ ಸಂಗಡಿಗರೊಡನೆ. ವನಪ್ರಾತಂತಗಳ ನೆಗೆ ಧಾವಿಸಿದ. 

ಅರ್ಧಸ್ಮೈನ್ಯಗಳು ಆವರನ್ನು ಹಿಂಬಾಲಿಸಿ ಹೋದವು. 

ಅರ್ಥರಾಶ್ರಿಯು ಕಳೆದು ಮೂರನೆಯ ರೂವವು ಬಂದಿತ್ತು ಸಿದ್ದೇ 
ಜೋಹರನು ಮರಾಠಾ ಸೈನ್ಯದೊಡನೆ ಬಲವಾದ ಹೋರಾಟ ನಡೆಸಿದ್ದ. 

ಬಾಜೀಪ್ರಭು ಮುಂದೆ ನುಗ್ಗಿ ಜೋಹರನನ್ನು ಎರಡುಬಾರಿ ಒಂದಕ್ಕೆ 
ಓಡಿಸಿದ. ಪುನಃ 3 ಸರ್ವತಕಾಲದ ಸಮುದ್ರ ದ ಜಟೆ. ತರುಸ್ಕ ಸೆ ಸೈನ್ಯಗಳು 
ಮೇಲೆ ಮೇಲೆ ಬಂದು ಬೀಳುತ್ತಿ ದ ವು. ಬತ ದಸೆ ಸೈನ್ಯಗಳು ಕಕ್ಕಿಯ 
ಸೆಟ್ಟಿ ಗೆ ನೆಲದ ಮೇಲೆ ಉರುಳುತಿ, ದ ವು 'ಶಿವಾಜಿಯ ಭಟ್ಟ ರು ಇನ್ನೂ ರು 
ಭು ಮಾತ್ರ ಉಳಿದಿದ್ದರು. ಬೌ ಜಿಪ್ರಭುನಿಗೆ ಮೈಯಲ್ಲಾ ಕತ್ತಿಯ 
ಸೆಟ್ಟುಗಳು ತಗುಲುತ್ತಿದ್ದ ವು. ರಕ್ತವು ರ ಅವನು “ಹಿಂಜರಿಯ 
` ಬೇಡಿ. ಮುಂದಕ್ಕೆ ನುಗ್ಗಿರಿ. ಪ್ರಾಣದ ಆಸೆ ಮಾಡಬೇಡಿರಿ” ಎಂದು ಕೂಗಿ 
ಹೇಳಿ ಹುರಿದುಂಬಿಸುತಿ ಶ್ರಿದ್ದ. 'ಆ ಇನ್ನೂರು ಮಂದಿ ಭಟರು ಪುನಃ ಮುಂದೆ 
ನುಗ್ಗಿ ಸೈನ್ಯ ನನ್ನು ಸ ಲ್ಪ ಮಟ್ಟಿ ಗೆ ಹಿಮ್ಮೆ ಬಸ ದರು, ಪೂರ್ವ ದಿಕ್ಕಿನಿಂದ ಢಿಂ 
ಎಂದು ಗುಂಡಿನ ಎರವು ಜು. ಬಾಚಿ ಪ್ರ ನು “ಜಯ. ಜಯ ಭವಾನಿ? 
ಎಂದು ಕೂಗುತ್ತಾ ನೆಲದ ಮೇಲೆ ಉರುಳಿದ. ಸೈನಿಕರು ಓಡಿ ಬಂದು 
ನೋಡಿದರು. ಕ್ಷಣದಲ್ಲಿ ಪ ಪಲ್ಲಕ್ಕಿಯ ಮೇಲಿಟ್ಟು ಕೊ ೦ಡು ವನಸ್ರದೇಶಗಳ 


'. ಕಡೆಗೆ ಓಡಿಹೋದರು. ಬೆಳಕು ಹರಗ ಸೂರ್ಯನು ಜಗಜಗನೆ 


ಪ್ರಕಾಶಿಸಿದನು. ಸಿದ್ದೆ ಜೋಹರನು ರಣಭೂಮಿಯಲ್ಲಿ ಸುಕ್ತಿನೋಡಿದನು. 
ಒಬ್ಬ ಮರಾಠೆ, ನಿಕರ ಕಣ್ಣಿಗೆ ಬೀಳಲಿಲ್ಲ. ಕುದುರೆಗಳು ನೆಲದ ಮೇಲೆ 


೨೩೬ | ಛತ್ರಪತಿ ಶಿವಾಜಿ 


ಸುತ್ತಿ ಬಿದ್ದಿದ್ದ ತಮ್ಮ ತಮ್ಮ ಸ ಸನಾರುಗಳ ಮುಖಗಳನ್ನು ಧ್ಯ 
ಕಣು ಜು HA ದ್ದ ವು. ರಣಭೂಮಿಯಲ್ಲಿ ನೊಂದು ಮರನೋಣು 
ಸೈನಿಕರ ಆತೌಡ. ಕುದುರೆಗಳಕಂಕಾರಗಳು ತುಂಬಿಹೋಗುತ್ತಿದ್ದ ಇಸ 
ದಿ ಜೋಹರನು ಶಿವಾಜಿಯು ತಪಿ )ಸಿಗೂಂಡು ಹೋಗಿದ್ದಾ ಸಾಡು | 
ಬಹುಬೇಗ" ನಿರ್ಧಾರಮಾಡಿಕೊಂಡ, ಟು ಕಾಲವನ್ನು ವ ಸರ್ಥವಾಗಿ 
ಕಳೆಯಲಿಲ್ಲ. ತನ್ನ ಸೈನಿಕರನ್ನು ಕರೆದುಕೊಂಡು ಹತ್ತು ಮೈಲಿಗಳ ee ಛತ್ರೆ 
ಯಲ್ಲಿ ಹುಡುಕಿ ನೋಡಿದ. ಸಂಧ್ಯಾಕಾಲದವರೆಗೆ ಅವನಿಗೆ ಯಾವ ಗುರುತು 
ಗಳೂ ಸಿಕ್ಕಲಿಲ್ಲ. ' ಸೂರ್ಯಾಸ್ತಮಾನ ಸಮಯಕ್ಕೆ ದಣಿದು ಬೇಸತ್ತು ಸಿದ್ದಿ 


ಜೋಹರನೂ ತನ್ನ ಶಿಬಿರವನ್ನು ಸೇರಿ ಗುಡಾರ ತೊತಿಗೆ ಹೋಗಿ ಜಾ ಸ ನರೂಧ್ಯ 
ನಾಗಿ ಬಿದ್ದ. 


ಬೆಳಕು ಹರಿಯಿತು. ಸಿದ್ದ ಜೋಹರನು ಎಸ ತಸ 
ತಲೆಯ ಮೇಲೆ ಕೈಯಿಟ್ಟು ಕೊಂಡು ಕುಳಿತನು. ಸೆ ನ್ಯ ದ ದಳಪತಿಗಳು ಅವನ 
ಗುಡಾರದೊಳಗೆ ಹೊಕ್ಕು ನೋಡಲು ಭಯಸಟ್ಟಿ ಶಿ ಮಧ್ಯಾಹ್ನದ ವೇಳೆ 
ಯಾಯಿತು. ಭೋಜನವಿಲ್ಲ. ಒಬ್ಬರಾದರೂ. ದಿರುಸುಗಳನ್ನ್ಮೂ ಬಿಚ್ಚೆಲ್ಲ. 
ಎಲ್ಲರ ತರೀರಗಳನ್ನೂ ಕೈ ಕಾಲುಗಳೆನ್ನೂ ರಕ ಕ್ಷಮಯವಾಗಿದ್ದವು. 

ಸೀನಾಧಿಸತಿಗಳು ಗುಡಾರದೊಳಗೆ "ಹೋಗಿ “ಹುಜೂರ್‌. ಚಿಂತೆ 
ಯಿಂದ ಫಲವಿಲ್ಲ. ತಾವು ಸ್ಟಾನ ಭೋಜನಗಳನ್ನು ಮಾಡಿ ವಿಶ್ರಾಂಕಿ 
ಪಡೆಯಿರಿ. ನಾಳೆಯ ದಿನ ನಾವೆಲ್ಲರೂ ಶಿನಾಜಿಯನ್ನು ಹುಡುಕುತ್ತೇವೆ. 
ಅಲಾನ ನ ಕೃ ಪೆಯಿಂದಾಗುತ್ತದೆ” ಎಂದು ಅರಿಕೆ ಗಣಕದ 

"ಸಿದ ಜೋಹರನು ಎತೊೋದೂ ಉತ್ತರವನ್ನೂ ಹೇಳದೇ ಎದ್ದು ಸ್ಟಾನಾದಿ 
: ಗಳನ್ನು ಪೂಕ್ಳಿಸಿ, ಪರಿಚಾರಕರು ಬಲಾತ್ಕಾರದಿಂದ ಕೊಟ್ಟು ತಿಂಡಿಯನ್ನು 
ಕಿಂದು ನಿರ್ವಿಣ್ಣ ನಾಗಿ ಕುಳಿತ. ಸಣ್ಣ ಸಣ್ಣ ಸೇನಾಧಿಸತಿಗೆಳು ನಾಲ್ಕಾರು 
ದಿನಗಳು ಗುಡ್ಡ ಗಾಡುಗಳನ್ನು ಸುತ್ತಿ ಅಲೆದರು ಕುದುರೆಗಳು ಬಡಪೆಟ್ಟ ಗೆ 
ಗುಡ್ಡ ಗಳನ್ನು ಹತ್ತುವು. ಜರೆಗಳ ನೀರುಗಳನ್ನು ದಾಟವು. ಅವು ನ ಮೈದಾನದ 
ಕಮಿಕೆಗಳು ಸೈನಿಕರು: ಕುದುನೆಗಳನ್ನು ಬಿಟ್ಟು ಇಳಿದು ಅಲೆದಾಡಿದರು. 
ಬೊಡ್ಡ ಗುಂಪುಗಳಾಗಿದ್ದರೆ ಯಾರೂ ಕಣ್ಣಿಗೇ, ಬೀಳುಕ್ತಿರಲಿಲ್ಲ. ಸಣ್ಣ 


ಗುಂಪಿನ ಸೈನ್ಯವನ್ನು ಕಂಡರೆ ಮರಾಠಾ ಸೈನಿಕರು ಆಕಾಶದಿಂದ ಇಳಿದು 


ಛತ್ರಸಕಿ ಶಿವಾಜಿ | ೨೩೭ 


ಬಂದಂತೆ, ಭೂಮಿಯಿಂದೆ ಎದ್ದು ಬಂದಂತೆ ವನದುರ್ಗಗಳಿಂದ ನುಗಿ ಬಂದು 


ತುರುಷ್ಕರನ್ನು ಸಂಹಾರ ಮಾಡಿ ಮಾಯವಾಗಿ ಹೋಗುತಿ ತ್ತಿದ್ದರು. 


ಹತ್ತುಕಿನಗಳು ಕಳೆದವು." ಜೋಹರನು “ಈ ಪ್ರಯತ್ನವು ವ್ಯರ್ಥ. 
ಈ ವನದುರ್ಗಗಳು ನಮಗೆ ಅಸರಿಚಿತವಾಧುನುಗಳ.. ಇಲ್ಲಿ ವೃಥಾ ನಮ್ಮ 
' ಸೈನ್ಯಗಳನ್ನು ಬಲಿಕೊಡಲು ನಾನೊಪ್ಪ ಲ್ಲ” ಎಂದು ನಿರ್ಧಾರ ಮಾಡಿ 
ಕೊಂಡನು. ತನ್ನ ದಂಸತಿಗಳನ್ನೂ ಸ್ವ ನಿಕರನ್ನೂ ಜಮಾಯಿಸಿ, 
“ನೀಪೆಲ್ಲರೂ ಬಿಜಾಪುರಕ್ಕೆ ಜುತಿಕು9ೂ ಸ್ತ ಯ.ದ್ಧ ವು. ನಿಲ್ಲಿಸಲ್ಪಟ್ಟಿ ಜೆ” 
ಸ ಅಜ್ಜ ಮಾಡಿದ. 

ಜೋಹರನ ಅರ್ಥಮುಕ್ಕಾಲರಷ್ಟು ಸೈನ್ಯವು ನಷ್ಟವಾಗಿಹೋಗಿತ್ತು. 
ಉಳಿದ ಸೈನಿಕರು ನಿರುತ್ಸಾಹದಿಂದ ಹಿಂಕಿರುಗಿದರು. ಅವರಿಗೂ ಬೇಸರ 
ವಾಗಿತ್ತು. ನಿರಾಶೆಯಾಗಿತ್ತು. 


೧೮ 


ಜೀ ತಿ ಸಿದ್ದೀ ಜೋಹರನು ಬಿಜಾ ಪುರಕ್ಕೆ ಸೈನ್ಯಸರ್ಮೇನಗಗಿ 
ಹಿಂತಿರುಗಿದ. ಎಲ್ಲ ವಿದ್ಯಾ ಮಾನಗಳನ್ನೂ ಫೆಜೀರನಗೆ ಅರಿಕೆ ಮಾಡಿದನು 

“ಅಣ ೧ ನವರ ಆ hi ಯುದ್ದ ಮಾಡುವುದು ದುಸ್ತರ 
ಪ್ರಸಂಗ. "ಓಡಿದು ತರುವುದೆಂತೂ ಅಸಂಭವ, : ಆ ಗಿರಿದಾರ್ಗಗಳನ್ನು ನಶ 
ನಡಿಸಿಕೊಳ್ಳು ವುದೂ ಸಾಧ್ಯ ವಾಗದ ಮಾತು. ಆ ಸ್ಥಳಸ ಸನ್ನಿವೇಶಗಳು ಹಾಗೆ 
ಚ ದುರ್ಗಗಳನ್ನೂ ಕ ಹೊರಟರೆ ಈ. ಕಳೆದುಹೊದರೂ 
ಯುದ್ಧವು ಮುಗಿಯುವುದಿಲ್ಲ. ಮುಳಗಾಲವು ಪಾ ್ರಾರಂಭವಾದರಂತೂ ಆಸ ಸ್ಥಳ 
ಗಳು ಮನುಷ್ಯರ ನೆಲೆಗೇ ಅನರ್ಹವಾಗುತ್ತೆವೆ. 'ನಟ್ಟಿವಾದ ಕಾಡುಗಳು ಗಿಜ 
ಗಿಜ ಎನ್ನುತ್ತೇವೆ. ಹಗಲು ಹೊತ್ತಿ ನಂತೆಯೇ ರಾತ್ರಿ ಕವಿದಂತಿರುತ್ತದೆ, 


೨೬೪ ಛತ್ರಪತಿ ಶಿವಾಜಿ 


ಬೆಟ್ಟಗಳ ಮೇಲಂತೂ ಹೆಕ್ಕಿಳಿಯುವುದು ಸಾಧ್ಯ ವೇ ಇಲ್ಲ ನಾವು ಎಷ್ಟು ವರ್ಷ 
ಸ ಯುದ್ದಮ ಸಾಡಿದರೂ ಎಸ್ಟು ನ್ಯಗಳನ್ನು ಬಲಿಕೊಟ್ಟಿರೂ “ವೃಥ. 
ಶಿವಾಜಿಯು ನರಿಯಂತೆ ನುಸುಳಿಕೊಂಡು ಒಂದು ಜೆಟ್ಟಿದಿಂದ ಮತ್ತೊಂದು 
ಬೆಟ್ಟಕ್ಕೆ ಹಾರಿಹೋಗುತ್ತಾನೆ. ಶಿವಾಜಿಯನ್ನು ಹಿಡಿಯುವುದಕ್ಕಿಂತಲೂ 
ಅವನ ಗೊಡವೆಗೇ ಹೋಗದೆ ಬಿಟ್ಟು ಬಿಡುವುದೇ ಲೇಸು. . ನಿಮಗೆ ಇನ್ನೂ 
ಹಠವಿದ್ದೆ ಒಂದು ಬಾರಿ ನೀವೇ ಸಾಹಸ ಮಾಡಿ ನೋಡಬಹುದು ಅವಮೊಡನೆ 
ಯುದ್ದ ಕ್ಕ ಹೋಗಿ ಹೋಗಿ ಮರಳಿ ಬರುವುದು ನಮ್ಮ ದರ್ಬಾರಿಗೇ ಅಗೌರವ 
ಮಾಡಿದಂತಾಗುತ್ತದೆ. ಶಿವಾಜಿಯು ಮುಸಲ್ಮಾನ್‌ ವಿದ್ರೋಹಿ, ಆವನು 
ಡಿಲ್ಲಿಯ ಬಾದಸಹರಿಗೊ ಸೊಪ್ಪು ಹಾಕುವವನಲ್ಲ. ಅವರಿನ್ನೂ ಆ ಹುತ್ತದಲ್ಲಿ 
| ಕ್ಸ ಹಾಕಿ ನೋಡಲಿಲ್ಲ. ನೋಡಿದಕೆ ಅವರಿಗೂ ಇದೇ ಗತಿ” 

ವಜೀರನು ಈ ಮಾತುಗಳನ್ನು ಫೇಳಿ 2 ಅಪ್ರ ತಿಭನಾದ. 


“ಸಿದ್ದಿಕ್‌, ನೀನು ಅನೆಲ್ಲಾ 3 ಸ್ಮ ತಮೆ ಎನ್ನುತ್ತಿ ಯಾ? 
ಶಿವಾಜಿಗೆ ಏನೂ ಶೌರ್ಯ ಪರಾಕ್ರಮಗಳಿಲ್ಲವೆಬ್ನಿತ್ತೀಯಾ?” 


«ಹಾಗೇನಾಗುವುದಿಲ್ಲ. ಅವನು ಪರಾಕ್ರಮಶಾಲಿಯೂ ಹೌದು 
ಇಲ್ಲದಿದ್ದರೆ ಒಂಬತ್ತು ಗಿರಿದುರ್ಗಗಳನ್ನು ನಶಸಡಿಶಿಕೊಂಡು ಕೈಯಲ್ಲಿ ಇಟ್ಟು 
ಕೊಳ್ಳುವುದು ಸಾಮಾನ್ಯವಲ್ಲ. ಆ ಜನರೂ ಹಾಗೆಯೇ ಇದ್ದಾರೆ ಅಣ್ಣಾ 
ನವರೇ. ಜನ ಗುಡ್ಡ ಗಾಡಿನ ಜನರು. ಹಿಂದೂ ಧರ್ಮ ಭಾವನೆಯು ಅವನಲ್ಲಿ 
ವಿಶೇಷವಾಗಿ ಬೆಳೆದಿದೆ. ಸಂತ ತುಕಾಠಾಮನೆಂಬ ಫಕೀರನೊಬ್ಬನಿದ್ದು 
ಮೊನ್ನೆ ಮೊನ್ನೆ ಸತ್ತು ಹೋಗಿದ್ದಾನೆ ಆ ಜನರಲ್ಲಿ ಆ ಸಾಧುವಿನ ಮೇಲಿನ 
ಭಕ್ತಿಯು ಅಸಾಧಾರಣವಾದುದ್ದು .. ಅವನ ಸಂಬಂಧವಾಗಿ ಎಷ್ಟೋ ಸವಾಡ 
ಗಳನ್ನು ಕಟ್ಟ ಹಾಡುತ್ತಾರೆ. ಆ ಪವಾಡಗಳಿಂದ ಆ ಜನರಿಗೆ “ಒಂದು 

ವಿಧವಾದ ಯು ಥೈರ್ಯವು ಬಂದಿದೆ. ಸಂತರನ್ನು ನಂಬಿದವನು. 
ಸಾವಿಗೆ ಅಂಜುವುದಿಲ್ಲ, ಹುಜೂರ್‌, ಕತ್ತಿಯಿಂದ ಕತ್ತರಿಸುಕ್ತಿ ದ್ದ ರೈ ಜೀವ 
pr ಹೋಗುವವರಿಗೆ ಅವರ ದೇವರ ಹೆಸರನ್ನು ಒಡಿದುಕೂಗುತ್ತಿರುತ್ತಾರೆ, 


್ಸೈೆಯ ರ್ಯವನ್ನು ನೋಡಿ ಜನರೆಲ್ಲರೂ ಹಕಕಟ್ಟಿ ಪ್ರಾಣಗಳನ್ನು ಅರ್ಪಿಸಿ 
ಹೊಸೂರ ಮತೊ ಇಬ್ಬ sia ದಂಡೆಯಲ್ಲಿ ರಾಮ 


೧೧ 


ದಾಸನೆಂಬ ಗುರುನಿದ್ದಾ ನೆಂತೆ, ಆನಭೂ ಒಬ್ಬ ಪವಾಡಪುರುಷನಂತೆ. ' ಈ. 


ಛತ್ರ ಪತಿ ಶಿನಾಜಿ 


le 
> 
ಇ 


ಭಕ್ತರು ಎಲ್ಲಿ ಪ್ರಾರ್ಥನೆ ಮಾಡಿದರೆ ಅಲ್ಲಿ ದರ್ಶನ ಕೊಡುತ್ತಾ ನಂತೆ. 'ಈ 
ಹುಚು ಭಾವನೆಯನ್ನು ಆ ಜನ ನಂಬುತ್ತಾರೆ. ಅದರಿಂದಲೇ ಆವೇಶಗೊಂಡು 
ಹೋರುಡುತ್ತಾರೆ ಆ ಜನೆ ಜರು ಹೇಳುತ್ತಾ ರ ಬಲ್ಲಿರು? ಆಫಜಲ್‌ 
ಖಾನರು ಶಿವಾಜಗೆ ಭೇಟಳೂಟ ಸಾಗ ಭವಾನಿ ದೇವಿಯು ರಣಚಂಡಿಯಾಗಿ 
ಬಂದು ಅಫಜಲ್‌ ಖಾನನನ್ನು ಕೊಂದಳೆದು ಆಗಲೇ ಸವಾಡಗಳು ಹುಟ್ಟ 
ಹೋಗಿವೆ. ಜನ ಬಲು ಸಾ? ಜನೆ, ಗಟ್ಟ ಜನ. ಒಂದೇ ಒಂದು ನಿದರ್ಶನ 
ಕೊಡುತ್ತೆ ನೆ. ಪನ್ರಾ ಲದಲ್ಲಿ ಶಿವಾಜಿಯ ಸ್ಕೈ ಸ್ಯ ಳಿತ್ತು. ಸುಮಾರು ಒಂದು 
ಸಾವಿರ ಸೆ ಸೈ್ಯವಿರಬಹುದು, ನಾವು ಸಮಯ ಸಾಧಿಸಿ ಅರ್ಧರಾತ್ರಿಯಲ್ಲಿ 
ಆ ಶಿಬಿರವನ್ನು ಆಕ್ರಮಣ ಮಾಡಿದೆವು. ನಮ್ಮ ಸೈನ್ಯ ಹತ್ತು ಸಹಸ್ರ 
ಸೈನ್ಯ ಗಳಿದ್ದು ಪು. ಕತ್ತ ಲೆಯ ಸಮಯ್ಯ ಕಾಡಿನ ಮಧ್ಯ ಸಳ. ಆ ಜನರು 
ಯಾರ ಕಣ್ಣಿಗೂ ಬೀಳದೇ ಎಲ್ಲರೂ ಪಲಾಯನವಾಗಿ ಹೋದರು. ಇನ್ನೂರು 
ಜನ ತುಂಡಾಳುಗಳು ನಿಂತು ನಮ್ಮ ಹತ್ತು ಸಾವಿರ ಸೈನ್ಯವನ್ನು ಬೆಳಕು 
ಹೆರಿಯುವವರೆಗೆ ಎದುರಿಸುತ್ತಿದ್ದ ರು. ನಾನಾವ ಯುದ್ಧ ದಲ್ಲಿಯೂ ಅಂತಹ 
ಪ್ರಕಿಭಟಿನೆಯನ್ನು ಕಂಡುದಲ್ಲ ಆ ಸೈನ್ಯದ ಸೆ ಸೇನಾಧಿಪತಿ, ಅವನ ಹೆಸರು 
ಬಾಜೇಪ್ರಭುನಂತೆ, ಆವನ ಶರೀರದಲ್ಲಿ ನೂರಾರು ಗಾಯಗಳಾಗಿರಬಹುದು. 
ಕಡೆಯ 3 ತನಕ ಕತ್ತಿಯನ್ನು ಕೆಳಗಿಳಿಸದೇಯುದ್ದ ಮಾಡಿದ್ದಾನೆ ಬಜ ತಲೆಯ. 
ಮೇಲೆ ನೀರಮುಕುಟವಿದ್ದಿ ದ ರೆ ಅನನ ತಲೆಯ ಮೇಲಿಟ್ಟು ಸ್ಯ ಕ್ಸಿ ಜದ 
ಬರುತ್ತಿ ದ್ದೆ. ಆ ಜನರು "ಯುದ್ಧ ದಲ್ಲಿಯೂ ನಿಷ್ಣಾ ಶರು. ಸ್ಕಾಮಿನಿಸೆ ಯ 
ಲ್ಲಂತೊ ಅವರಿಗೆ ಸ ಸಮಾನರು ನ ಮತ್ತಾರೂ ಇಲ್ಲ.” | | 


ವಜೀರನು*ಸೆಹೆಬಾಸ್‌, ಸಿದ್ದಿಕ್‌ ? ? ಅಂಥಾ ವೀರನು ಅಂಭಾ ಸೈನ್ಯ 
ದೊಂದಿಗೆ ನಮ್ಮ ಅಧೀನದಲ್ಲಿ ಇದ್ದಿ ದ್ದ ರೆ ಡೆಲ್ಲಿಯ ಬಾದಹಹನಿಗೆ ನಾವು 
ತಲೆಬಾಗಬೇಕಾಗಿತ್ತೇ 7 ಅಂಥಾ ಬಾಗ್ಯ `ನಮ್ಮ ಆದಿಲ್‌ಷಾಹಿಗೆ ಇಲ್ಲಿದೇ 
ಹೋಯಿತು.” ಎಂದು ವಿಷಾದಿಸಿದ. 

“ಹಾಗಲ್ಲ. ಅಣ ನವರೇ. ನಾನು ನಿಮಗೆ ಮೊದಲೇ ಹೇಳಿದೆನಪ್ಟೆ ಕ 
ಆ ಜನವೇ ಅಂಥವರು. : ಆ ಜನಕ್ಕೆ ತಕ್ಕ ಸೈನ್ಯ. 'ಟ್ರ ಸೈನ್ಯಕ್ಕೆ ತಕ್ಕ 
ಸೇನಾಧಿಪತಿಗಳು, ಅವರಿಗೂ ನಮಗೂ ಸ್ಟೇಹವಲ್ಲ ಬರಬೇಕು? ಧರ್ಮದ 


ಪ೪೦ ° ಭತ್ರಹತಿ ಶಿವಾಜಿ 


ಗೊಡ್ಡು ಜನೆ ಅವರು. ಅರಮನೆಯೊಳಗೆ ದೇವಾಲಯಗಳನ್ನು ಕಟ್ಟ ಗಂಟಿ 
ಹೊಡೆದು ಆರಕಿಯೆತ್ತ ಬೇಕೆನ್ನುವ ಜನ ಆವರು. ಅವರ ಪಾಡು ಅವರಿಗೆ 
ನಮ್ಮ ಸಾಡು ನಮಗೆ” ಎಂದು ಹೇಳಿ ವಜೀರನ ಅಪ್ಪಣೆ ಪಡೆದು ತನ 
ಮಹಲಿಗೆ ಹೊರಟುಹೋದ. 

ವಜೀರನು ಈ ಎಲ್ಲ ಸಮಾಚಾರಗಳನ್ನೂ ಚಾಚು ಬಿಡದೆ ಬೇಗಂ 
ಸಾಹೇಬರಲ್ಲಿ ಅರಿಕೆ ಮಾಡಿದ. 

. ಬೇಗಂಸಾಹೇಬಳು “ವಜೀರರೇ, ನನ್ನ ಅವತಾರವು. ಮುಗಿದು 
ಹೋಗಿದೆ. ಇದೊಂದೂ ನನ್ನ ತಲೆಗೆ ಹತ್ತುವುದಿಲ್ಲ. ನನ್ನ ದಾರಿಯನ್ನು 
ನಾನು ಸಿದ್ಧ ಸಡಿಸಿಕೊಂಡಿದ್ದೇನೆ. ಈ ಬಿಜಾಪುರದ ರಾಜ್ಯ ಈ ಬಾಲಕನಾದ 
ಸುಲ್ತಾನ ಇವೆರಡನ್ನೂ ನಿಮ್ಮ ಕೈಲಿಟ್ಟು ಹೋಗುತ್ತೇನೆ. ನೀವೇನು ಮಾಡ 
ಬೇಕೆಂದು ಹೇಳಿದರೆ ಅದನ್ನು ಮಾಡುತ್ತೇನೆ. ನಾನು ಮಾನವಳಾಗಿಲ್ಲ. 
ಕಲ್ಲಾಗಿ ಹೋಗಿದ್ದೇನೆ. ಈಗ ಏನು ಮಾಡಬೇಕೆನ್ನುವಿರಿ? ಯಾವುದು 
ಆದಿಲ್‌ಷಾಹಿಗೆ ಹಿತಕರವೆನ್ನುವಿರಿ? ಆ ಒಂದು ಮಾತನ್ನು ಹೇಳಿರಿ? 
ಏಂದಳು. | | | 

ನಜೀರನು ನಿರ್ರಿಣ್ಣನಾಗಿ “ಬೇಗಂಸಾಹೇಬ್‌, ಏನೇ ಆಗಲಿ. ಆ ಶಿವಾಜಿ 
ಯನ್ನು ಆದಿಲ್‌ಷಾಹಿಯ ಸ್ಪೇಹಿತನನ್ನಾಗಿ ಮಾಡಿಕೊಳ್ಳಬೇಕು.” ಎಂದ 

“ಹಾಗೆಯೇ ಮಾಡಿರಿ. ನನ್ನ ಮನಸ್ಸಿನಲ್ಲಿ ದ್ವೇಷವಿಲ್ಲ, ಭಲವಿಲ್ಲ, 
ನಾನು ಹಕ್ಕಿಯಂತೆ ಹಗುರವಾಗಿದ್ದೇನೆ.? | 

ವಜೀರನು “ಆ ಕಾರ್ಯವು ಮತ್ತಾರಿಂದಲೂ ಸಾಧ್ಯವಾಗುವುದಿಲ್ಲ 
ತಾವೇ ಖುದ್ದಾಗಿ ಷಾಜಿಯವರಿಗೆ ಆಪ್ಪಣೆ ಮಾಡಬೇಕು” ಎಂದು ಹೇಜ್ಜೆ 
ನೆಲಮುಟ್ಟ ಸಲಾಂ ಮಾಡಿದ. 


ಬೇಗಂಸಾಹೇಬಳು*ನೀವು ಹೇಳಿದಂತೆ ಮಾಡುತ್ತೆ ನೆ ಸಾಜಿಯವರನ್ನು 
ಕರೆಸಿರಿ” ಎಂದು ಹೇಳಿದಳು, | | | 
ನಜೇರನು ಹಾಜಿಯವರನ್ನು ಶಕ್ಷಣ ಕರೆಕಳುಹಿಸಿದನು. 
ಷಾಜಿಯು ಅರಮನೆಗೆ ಬರುತ್ತಲೇ ಅವನನ್ನು ಕರೆತಂದು ಅರಮನೆಯ 
ಅಂತಃಪುರದ ರಂಗಮಹಲಿನಲ್ಲಿ ಆಸನದ ಮೇಲೆ ಕುಳ್ಳಿರಿಸಿದ. ದರ್ಬಾರಿನ 


ಭೆತ್ರಸತಿ' ಶಿವಾಜಿ .. ೨೪೧... 


ಶ್ರೀಮಂತರೂ ಮಂತ್ರಿಗಳೂ ಬಂದಿದ್ದೆ ರು. ಬೇಗೆಂಸಾಹೇಬಳು ಗಂಭೀರವಾಗಿ 
ನಡೆದು ಒಂದು ಒಂಡು ಪಾರ್ಶ್ವದಲ್ಲಿ ನಿಂತು ಎಲ್ಲರನ್ನೂ ಅಭಿವಂದಿಸಿದಳು. . 
ಎಲ್ಲರೂ ಎದ್ದು ಮುಜರೆ ಮಾಡಿದರು. | | | 

ಬೇಗಂ ಸಾಹೇಬಳು ಕೈ ಕೋರಿಸಿ ಸಂಜ್ಞೆ ಮಾಡಿ: ಎಲ್ಲರನ್ನೂ ಕುಳಿತು 
ಕೊಳ್ಳುವಂತೆ ಹೇಳಿದಳು. ' 

“ಆದಿಲ್‌ಷಾಹಿಯ ದರ್ಬಾರಿನೆ ಶ್ರಿಮಂತಕೀ, ಮಂತ್ರಿಗಳೇ 1 ' ನಾನು 
ಈ 'ರಾಜ್ಯದ ಹೊಣೆಯನ್ನು ನನ್ನ ತಲೆಯಿಂದ ಇಳಿಸಿ,ನಿನ್ಮುಗಳಸ್ಸಿಗೆ ಒಪ್ಪಿಸು 
ತ್ರಿ ದ್ದೇನೆ. ಆದಿಲ್‌ಷ:ಹಿಯ ಹಿತಕ್ಕಾಗಿ ನಾನೊಂದು: ಮಾತು ಹೇಳುತ್ತೇನೆ. 
ಎಲ್ಲರೂ ಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ' ಶಿವಾಜಿಯು ನಮ್ಮ ಗಡಿ 
ನಾಡಿನಲ್ಲಿ ಒಂಬತ್ತು. ದುರ್ಗಗಳನ್ನು ಆಕ್ರಮಿಸಿ, ಆಜೇಯನಾಗಿದಾ ನ. 
ಗ ೌಿರವಕ್ಳೆ, ಬಾಲಕನಾದ ಸುಲ್ತಾನೆನ ಹಿತಕ್ಕೆ ಶ್ಲೇಮುವಾದುದೆಂದು ನಾನ; 
ಹೋರಾಡುವುದು ತಿಳಿಗೇಡಿತನ. ಈ ಸಿಂಹಾಸನವು ಮುಸಲ್ಮಾನರದು. ಈ 
ರಾಜ್ಯವನ್ನು ಕಟ್ಟಿ ರಕ್ಷ್ಮೀತಿತ್ತಿ ರುನವರುಫೆನ್ಮು ಪೊರ್ನೀಕೆರಾದೆ ಮುಸಲ್ಮಾನಿರು. 
ಆದರೆ ಈ-ಜನರ್ಕು. ಈ ಪ್ರಜಾಸ್ಪೋಮ ಹಿಂದುಗಳಲ್ಲಿನೇ? ಈ ಭೂಮಿಯು 
ಬಿಂದಾಗಳವೆಲ್ಲನೇ? ನಮ್ಮ ಸ್ಫವ್ಯದಲ್ಲಿ ಬೇಕಾನೆಸ್ಬುಜನೆ ಹಿಂದೂ ಯೋಧರು 
ಪ್ರಭುಭಕ್ತಿಯಿಂದ ನಡೆದುಕೂಳ್ಳುತ್ತಿ ಜನೇ?  ಶಿವಾಜಿಯಾದರೂ “ಯಾರು ? 
ಅನನು ನಮ್ಮ ಆಸ್ಲಾನೆದಲ್ಲ ಅತ್ಯುನ್ನತ ಸದವಿಬಬ್ಸಿರುವ ಷಾಜಿಯವರಮಗ., 
ಅವನು ನಮ್ಮವನೇ. ನಾವು ಅವನನ್ನು ನಮ್ಮನನನ್ನಾಗಿ ಮಾಡಿಕೊಳ್ಳಲು 
ಸಂತೋಷದಿಂದ ಸ್ನೇಹಹಸ್ತ ನನ್ನು ನೀಡಲೇಬೇಕು. : ;ಷಾಭೀಯವರು 
ನಮ್ಮ್ಮಲ್ಲರ ಮಾತಿನಂತೆ ಸ್ವತೀಪ್ರತಾಪಘಡಳ್ಳೆ ಹೋಗಿ ಶಿವಾಜಯೊಡನ ಸಂಧಿ 
ಮಾಡಿಕೊಂಡು ಬರಬೇಕು. ಅವನಿಗೆ ಅರ್ಧರಾಜ್ಯವನ್ನು ಕೂಡಬೇಕಂದರೂ 
ನಾನೂಪ್ಪುತ್ತೀನೆ. ಸಂಧಿಯೆಂದರೆ ಪೂರ್ಣ ಸಂಧಿಯಾಗಬೇಕು. ಅಂಥಾ 
ಅಧಿಕಾರವನ್ನು ಸುಲ್ತಾನನ ಪರವಾಗಿ ನಾನುಷಾಜಿಯನರಿಗೆ ಕೂಟ್ಟರುತ್ತೆ ನೆ. 
16] | / 


೨೪೨ ಛತ್ರಪತಿ ಶಿವಾಜಿ 


ಅವರು ಈ ರಾಜ್ಯದ ಮೇಲಿನೆ ಅಭಿಮಾನದಿಂದ ಜೀವರ ಮೇಲೆ ಭಾರಹಾಕಿ 
ಈ ಕಾರ್ಯಸಾಧನೆ ಮಾಡಿಕೊಂಡು ಬರಬೇಕು. ಇದು ನನ್ನ ಪ್ರಾರ್ಥನೆ. 
ಅಖೈರು ಪ್ರಾರ್ಥನೆ.” 

ಎಲ್ಲ ದರ್ಬಾರಿಗಳೂ ಎದ್ದುನಿಂತು, “ಜೀಗಂ ಸಾಹೇಬರ ಮಾತುಗಳತಿ 
ವಿನೇಕದಿಂದ ಕೂಡಿವೆ. ನಾನೆಲ್ಲರೂ ಇದಕ್ಕೆ ಒಪ್ಪಿ ದ್ದೇವೆ. ಷಾಜಿಯವರು 
ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಲೇಬೇಕು” ಎಂದು: ಹೇಳಿದರು. 

ನಾಜಿಯವರು ಎದ್ದುನಿಂತು, ಜೇಗಂಸಾಹೇಬರನ್ನು ವಂದಿಸಿ, ದರಬಾರಿ - 
ಗಳಿಗೆ ಅಭಿವಾದನ ಮಾಡಿ, “ತಮ್ಮೆಲ್ಲರ: ಅಪ್ಪಣೆಯನ್ನು . ಶಿರಸಾ: ಮಾನ್ಯ 
ಮಾಡಿ ನಾನು ಈ ಸಂಧಿಗೆ ಹೊರಡುತ್ತೇನೆ.  ಪೇನರ- ದಯೆಯಿಂದ ಈ 
ಪ್ರಯತ್ನವು ಸಿದ್ಧಿ ಸುವ್ರ ದೆಂದು ನನಗೆ ನಂಬುಗೆ ಇದೆ, ಇಷ್ಟರ ಮೇಲೆ. ಕಷ x 
ಬಾಜಿಕೆ ನಾನು ರಾಮದಾಸರ ಮಡಲಿನಲ್ಲಿ ಹಾಕಿಬಿಡುತ್ತೆ ನೆ. ಪಾಸ ಪುಣ್ಯ, 
ನ್ಯಾಯೆ- ಅನ್ಯಾಯ, ಧರ್ಮ-ಅಧರ್ಮ ಅವರದು. - ಅವರೆದುರಿಗೆ ಒಪ್ಪಿ 
ಕೊಂಡ ಮೇಲೆ ಶಿವಾಜಿಯು ಅದಕ್ಕೆ ಎಂದಿಗೂ ತಪ್ಪಿ ನಡೆಯನು” ಎಂದು 
ಹೇಳಿಬೆ, 

ಎಲ್ಲರೂ ೫ರಸ್ಪರ ಅಭಿವಾದನ ಮಾಡಿ ಮನೆಗಳನ್ನು ಸೇರಿದರು. 

ಸಾಜಿಯು ಮಿತಪರಿವಾರದೊಂದಿಗೆ . ಪುರಂಧರಘಡಕ್ಕೆ : ಪ್ರಯಾಣ 
ಮಾಡಿದೆ. ದೂತರು. ಹಾಜಿಯವರು... ಬರುತ್ತಿರುವ, : ಸಮಾಚಾರವನ್ನು 
ಮೊದಲೇ ಶಿವಾಜಿಗೆ ತಿಳಿಯಪಡಿಸಿದರು, 


ಶಿವಾಜಿಯು ಕೋಟೆಯ ಬಾಗಿಲ್ಲಿನಲ್ಲಿಯೇ ಸಮಸ್ತ ಸಂಗಡಿಗಕೊಡನೆ 
ಕಾದಿದ್ದು ಶಂಜಿಯವರಿಗೆ ಸಾಸ್ಟ್ರಾಂಗ ಪ್ರಣಾಮ ಮಾಡಿ ಅರಮನೆಗೆ ಕರೆ 
ನೊಯ್ದ. ರಾಜಯೋಗ್ಯನಾದ ಸತ್ಕಾರದ ಏರ್ಪಾಡುಗಳಾಗಿದ್ದು ವ್ರ. 

ಸಾಜಿಯು ಶಿವಾಜಿಯನ್ನು ಆಲಿಂಗನ ಮಾಡಿಕೊಂಡು ಆಸನದ ಮೇಲೆ 
ಕುಳಿತು ವಿಶ್ರಮಿಸಿಕೊಂಡು ಶಿವಾಜಿಯನ್ನು ಕರಿದು ಹೇಳಿದ. 

*ಫಿವಾ! ನಾನು ಮಹಾರಾಜನಾದ ನಿನ್ನ ಆತಿಥ್ಯವನ್ನು ಸ್ವೀಕರಿಸಲು 


ಬಂದಿಲ್ಲ. ಬಿಜಾಪುರದ ಸುಲ್ತಾ ನನ ರಾಯಭಾರಿಯಾಗಿ ಬಂದಿದ್ದೇನೆ. 
ನಿನ್ನೂಡನೆ ಸಂಧಿಯ ಪ್ರಸ್ತಾನವನ್ನು ಮಾಡಲು ಬಂದಿದ್ದೇನೆ. ಸಂಧಿಗೆ ನೀನು 


ಛತ್ರಪತಿ ಶಿವಾಜಿ ೨೪೨ 


ಒಪ್ಪಿಕೊಂಡರೆ ನಾನು ತಂದ್ಕೆ ನೀನು ಮಗೆ. ಆಗ ಆತಿಥ್ಯ ಸೇವೆ 'ನಮ 
ಗಳನ್ನು ಸ್ವೀಕರಿಸಲು ಸಿದ್ದೆನಾಗಿದ್ದೆ ನೆ. ಸೀನು ಸಂಧಿಯನ್ನು ಹೌ 
ನಾನು ಇಲ್ಲಿಂದ ಹೀಗೆಯೇ ರಾಮದಾಸ ಗುರುಗಳವರ ಸನಿ ಧಿಗೆ ಹೋಗಿ 

ಪ್ರಾರ್ಥನೆಯನ್ನು ಸಲ್ಲಿಸಿ ಬೇಡುತ್ತೇನೆ. ಅನರು ಅದನ್ನು ನಿರಾಕರಿಸು * 
೫. ಹಾ ೯ಣರಲ್ಲ. ಡಿ 


ಶಿವಾಜಿಯು ಕೈಮುಗಿದು “ಪಿತಾಜೀ, ಅಸ್ಪಣೆ ಕೊಡಿಸೋಣವಾಗೆಲಿ. 
ನನಗೆ ನೀವೂ ರಾಮದಾಸ ಸ ಸ್ವಾಮಿಗಳೂ ಟ್ಟ ನಾನೆಂದೂ ಭೇದವನ್ನು 
ಎಣಿಸಿಲ್ಲ (. ಅಪ್ಪಣೆ ಕೊಡಿಸಿರಿ” ಎಂದು ಕ್ಸ ಮುಗಿದ. 


ಇ ನೀನು ಗೆಔಿರಾಜ್ಯದೆ ಅರ್ಥಾತ್‌ ದ ಮಹಾ 
ಜನೆಂದು ಆದಿಲ್‌ಷಾಹೀ ದರ್ಬಾರು ಪೂರ್ತಿಯಾಗಿ ಒಪಿ ಕೂಳು ತ್ತ ಡೆ. 
ಈ. ಒಂಬತ್ತು : ದುರ್ಗಗಳೂ  - ಕೊಂಕಣದೆವಕಿಗಿನ ಭೂಮಿಯೂ 
ಸಿನ್ನಮ. ನೀನು ಪೊಗದಿಯನ್ನು ಕೊಡಬೇಕಾದುದಿಲ್ಲ: '' ಅದಕೆ ಶಿ ಶ್ರಿಕರಣ 
ಪೂರ್ವಕವಾಗಿ . ಬಿಜಾಪುರದ" ::ದರ್ಚಾರಿಗೆ ಭಕನ ಸಲ 
ಎಂದೆಂದಿಗೂ ಡೆಲ್ಲಿ ಬಾದಷಹರೊಡನೆ' ಅಂತರಂಗ ಸ್ನೇಹ ಮಾಡಿಕೊಂಡು 
ಬಜಾಪುರಕ್ಕೆ ವಿರೋಧಿಯಾಗಕೂಡದು. ನಾನು ಮತ್ತು ನೀನು ಹೇಗೆ ತಂಜೆ 
ಮಕ್ಕಳೋ ತ್‌ ಬಿಜಾಪುರದ ಸುಲಾ *ನನೂ ನೀನೂ ಪರಸ್ಪ ರ "ಸೆ Ni 
ಬಾಂಧವ್ಯಗಳನ್ನು ಕಾಪಾಡಿಕೊಂಡು ಬರಬೇಕು. ಇದಕ್ಕೊಬ್ಬ ಬಿದ್‌ ಶ್ರೀರಾಮ 
ಚಂದ್ರ ಜೇಮಾಣ, ರಾಮದಾಸ ಗುರುಗಳ ಪಾದದಾಣೆ, ` ನನಗೆ ಪ್ರಮಾಣ 
dea ಇಲ್ಲಿದಿದ್ದ ರೆ ನಾನು ಹೊರಡುತೆ ತ್ತೇನೆ, ಬಿಟ್ಟು ಬಿಡು.” 
ತಿವಾಣಿಯು. ಸಂಗಡಿಗರ ಕಡೆ ನೋಡಿದ 
ರಾಮಚಂದ್ರನು ಮುಂದೆ ಬಂದು ` ಷಾಜಿಯವರಿಗೆ 'ಅಡ್ಡ ಬಿದ್ದು, 
“ಫಿಶಾಜೀ। ನಾವೆಲ್ಲರೂ ತಮ ಸಂಧಿಗೆ ಒಪ್ಪಿ ಕೊಂಡಿದ್ದೆ ಸೇವೆ. ಶಿವನ ಭುತಿ 
ಹಸಿ ಪಕೊಂಡಿದ್ದಾ ಕೆ ತಮ್ಮ ಈ! ಜ್‌ ಗೆರೆ ಮೀರುವನನಲ್ಲ' ಎಂದು 
ಹೇಳಿದ. 


ಶಿವಾಜಿಯು ತಂಜೆಯ ಪಾದಗಳನ್ನು ಮುಟ್ಟಿ “ಪಾಲನೆ ಮಾಡುತೆ ತ್ತೇನೆ 
ಎಂದು ಹೇಳಿದ. 


ಳಳ ಛತ್ರಪತಿ ಶಿವಾಜೆ 


ಸಾಜಿಯು ಆಸನದಿಂದ ಎದ್ದು ಶಿವಾಜಿಯನ್ನು. ಆಲಿಂಗನ ಮಾಡಿದ. 
ಮಧ್ಯಾಹ್ನ ಭೋಜನದ ವೇಳೆ ಬಂದಿತು. ಮೃಷ್ಠಾ ನ್ನ ಭೋಜನವು ಸಿದ್ಧ 
ವಾಗಿದ್ದಿ ತು, ರಾಜಯೋಗ ವಾದ” ನೀತಿಯಲ್ಲಿ ಚನ ಶಾಲೆಯು 
ಕಳಕಳಸುತ್ತಿ ದ್ದ ಶೂ 

ಶಿವಾಜಿಯು ತಂದೆಯ ಕ್ಫೈ ಹಡಿದು ಕರೆತಂದು ಪೀಠದ ಮೇಲೆ ಕುಳ್ಳಿ 
ರಿಸಿದ. 

ಸೇನಾಧಿಸತಿಗಳೆಲ್ಲರೂ ಸಾಲಾಗಿ ಭೋಜನಕ್ಕೆ ಟಗ 

ಶಿವಾಜಿಯು ಕೈಕಟ್ಟಿ ನಿಂತಿದ್ದ. ik 

ಹಾಜಿಯು AN ನೋಡಿ ಶಿವಾ [` ಟು ಭೇ ೪ ಕುಳಿತು 
ಕೊಳ್ಳಲಿಲ್ಲ” ಎಂದು ಸ್ರಶ್ನಿ ನ ಮಾಡಿದ. 

ಶಿವನು ಕ್ಳೈ ಮುಗಿದು “ಹಿತಾಜಿ, ನಸ ಸ ತಮ್ಮ ಪಕ್ನದಲ್ಲಿ ಕುಳಿತು: 
ಭೋಜನ ಮಾಡಲು ಅರ್ಹನಾಗಿಲ್ಲ. ಬಾಲ್ಯದಿಂದಲೂ ವಿನಯದಿಂದ ನಾನು 
ಆಸರಾಧಿಯಾಗಿದ್ದೇನೆ. ಅದನ್ನೆಲ್ಲಾ ತಾವು ಒಂದೇ ಬಾರಿ ಕ್ಷಮಿಸುವುದಾದರೆ 
ನಾನು ನಿನ್ಮು ಮುಗನೆಂದುಕೊಳ್ಳ ಲು. ಅರ್ಹನಾಗುತ್ತೇನೆ? ಎಂದು ಹೇಳಿದ, 

ಜಾಗ ಎರಡು ಹಸ್ತ ನರೆ ಶಿವಾಜಿಯ ತಲೆ ಸವರಿ, “ಶಿವಾ 1 
ಈ ಅನ್ನದ ಸಾಕ್ಷಿಯಾಗಿ ನಾನು ಎಲ್ಲವನ್ನೂ: ಕ್ಷಮಿಸಿದ್ದೆ sik ಎಂದು ಹೇಳಿ 
ಶಿವಾಜಿಯನ್ನು ಎಕ್ತಿ ತನ್ನ ಸಕ್ಕದಲ್ಲಿ: ಕುಳ್ಳಿ ರಿಸಿಕೊಂಡು.: 

ಭೋಜನವು. ಮುಗಿಯಿತು, | 

ಸಂಧ್ಯಾ ಕಾಲದಲ್ಲಿ ಶಿವಾಜಿಯ: ಸಂಗಡಿಗರೆಲ್ಲರನ್ನೂ ಸಭೆ: ಸೇರಿಸಿ, 
ಶಿನಾಜಿಯನ್ನು ಹೀರದ ಮೇಲೆ, ಕಾಳ್ಳಿರಿಸಿ.ಆದಿಲ ಷಾಹಿಯ ಮುದ್ರಾಂಕಿತ: 
ಸುಲ್ತಾನರ ಆಜ್ಞಾ ಪತ್ರವನ್ನು ಓದಿ ಢಿ py 

ದಿಲ್‌ ಸಾಹಿಯ ಸುಲ್ತಾನರವರು. ಸಂತೋತದಿಂದ ಅಪ್ಪ ಣೆ ಕೊಡಿ 
ಸುವುದೀನೆಂದರೆ ನಮ್ಮ ದರ್ಬಾರಿನ .ಮಹೋನ್ನ ತಾಧಿಕಾರಿಗಳಾದ ಷಾಜಿ 
ಯವರ ಕುಮಾರ ಸಿವಾಜೀ ಸ್ರಭುಗಳವರಿಗೆ ವಿಶಾ ಸದಿಂದ ಅನುಗ್ರಹಿಸಿರುವ , 
ಶಾಸನ ಪತ್ರಮೇನೆಂದರೆ, ಆದಿಲ್‌ ಷಾಹಿಯಗಡಿ ಪ್ರದೇಶಗಳಲ್ಲಿರುವ Roc 
ಗಳೂ ಆ ಸುತ್ತಮುತ್ತಲಿನ ಪ್ರಾ ಂತಗಳೂ ಇವೆಲ್ಲವೂ ಶಿವಾಜಿ ಪ್ರಭುವಿಗೆ 
ಸೇರಿದ್ದಾ ಗಿದೆ. "ನಮ್ಮ ಸ್ಟೆ ಈ ಮುಂಡೆ ಶಿನಾಜಿಯವರನ್ನು ಮಹಾ 


ಭತ್ರಸತಿ ಶಿವಾಜಿ ೨೪೫ 


ರಾಷ್ಟ್ರದ ಸ್ವತಂತ್ರ ಮಹಾರಾಜಕಿಂದು ಒಪ್ಪಿಕೊಂಡಿದೆ. ಇನ್ನು ಮುಂದಿ ಶಿವಾಜಿ 
ಮುಹಾರಾಜರನರು ಸುಲ್ತಾನರ ಸ್ನೇಹಿತರಾಗಿ ಆದಿಲ್‌ ಸಾಹಿಯ ಮರ್ಯಾದೆ 
ಗೌರವಗಳನ್ನು ಕಾಪಾಡಿಕೊಂಡು ಬರಬೇಕೆಂದು ಕೋರಲಾಗಿದೆ. ಈ ಶಾಸನ 
ವನ್ನು ದರಬಾರಿನ ವಿಲ್ಲತ್ತು ಗಳೊಡನೆ ಶಿವಾಜಿ ಮಹಾರಾಜರಿಗೆ ಷಾಜಿಯವರ 
ಮುಖೇನ ಕಳುಹಿಸಿಕೊಡಲಾಗಿದೆ. 
ಸುಲ್ತಾನರವರ ಆಜ್ಞಾನುಸಾರ 
ವಜೀರ ಸಿದ್ದೀ ಮಸೂದ್‌ ಖಾ. 


ಹಷಾಜಿಯು ಈ ಪತ್ರವನ್ನು ಉಚ್ಚ ಕಂಠದಿಂದ ಓದಿಸೇಳಿ, ಪಿಲ್ಲತ್ತು 
ಗಳೊಡನೆ ಶಿವಾಜಿಗೆ ಒಬ್ಬಿಸಿದ. 

ಷಾಜಿಯು ಪುರಂಧರಘಡದಿಂದೆ ಭದ್ರಾಚಲಕ್ರೆ ಹೋಗಿ ರಾಮದಾಸ 
ಸ್ವಾಮಿಗಳವರಿಗೆ ನಮಸ್ಕಾರಮಾಡಿ ಆಶೀರ್ವಾದ ಪಡೆದು, ಶ್ರೀರಾಮಚಂದ್ರ 
ಸಿಗೆ ವೈಭವೋಪೇತವಾದ ಪೂಜಾದಿಗಳನ್ನು ನೆರವೇರಿಸಿ, ಬ್ರಾಹ್ಮಣರಿಗೆ ದಾನ 
ಧರ್ಮಗಳನ್ನು ಇತ್ತು ವೈಭವದಿಂದ ಏಜಾಪುರಕ್ಕೆ ಹಿಂತಿರುಗಿದ. 


ಯ 
ತ ಮ್ತ 
ಸಃ 


ತಿನಾಜಿ ಮ ಹಾ ರಾಜ 


೧ 


ಶರನ್ನವರಾತ್ರಿಯ ಉತ್ಸವದ ಸಮಯವು ಬಂದಿತು. ಪ್ರತಾಸಘಢದಲ್ಲಿ 
ನಡೆಯುವ ಉತ್ಸವಗಳಿಗೆ ಮಹಾರಾಶ್ಟ್ರರು ತಂಡೋಪತಂಡವಾಗಿ ಬರಲ 
ಆರಂಭಿಸಿದ್ದ ರು. 'ಜಾಪುರಣ ಮಹಾ ಸೈ ಸನ್ಯಗಳೊಡನೆ ಯುದ್ಧ ಮಾಡಿ 
ಗೆದ್ದಿ ಸ್ಟೆ ತ ಅವನ ಸತೋರೋಗಿಗಳಾರ ಮಹಾರಾಷ್ಟ್ರ ವೀರ 
ರಿಗೂ ಪುರೆಳ್ಸ ರವಾದ ನೀರಸೂಜೆಯೆನ್ನು ಒಪ್ಪಿಸಲು ದೇಶದೆ ಜನೆ 
ಜೆ ತುಂಬಿತ್ತು. 

ಹಿಂದೂಸ್ಥಾನದ ದೌ ಕ್ರಿಣೋತ್ತೆರ ಪೂರ್ವ ಪಶ್ಚಿಮ ರಾಜ್ಯ ಗಳಿಂದೆ ಬಹು 
ಮಂದಿ ವಿದ್ವಾಂಸೆರುಗಳೂ ವೈ 3 ದಿಕ ಮಹಾಜನರೂ ಜೆ ಸೇರಿದ್ದೆ ರಾ 
ಪ್ರತಾಪಘಢದಲ್ಲಿ ಇನ್ನೊ 2 ಜನಸ್ತೊ (ಮಕ್ಕೆ ತಕ್ಕ ತೆ ಊಟಿ ಉಪಚಾರ 
ಗ ವಸತಿಗೂ ವ್ಯವಸ್ಥೆ ಯಾಗಿತ್ತು. 

ಈ ನವರಾತ್ರಿಯ ಉತ್ಸವವು ಬಂದುಗಳ ದೃಷ್ಟಿ 43 ಆತ್ಯಂಶಮುಖಕ್ಕಿ 
ವಾದುದೆಂದು ಭಾವಿಸಲ್ಪ ಟಃ ತ್ತು. ಬಿಜಾಪುರದ ಪ್ರ ಪ್ರಸಿದ್ಧವಾದ ಸೈನ್ಯ ಗಳನ್ನು 
ಗೆದ್ದ ಮೇಲೆ ಬಿಜಾಪುರದ ಸದ ತೇ ಶಿವಾಜಿಯನ್ನು ಇಪ 
ಒನ್ಬಿ ಕೊಂಡಿದ್ದೆ ರು ಶಿವಾಜಿಯ ತಂದೆ ಷಾಜಿಯವರೇ ಬಿಜಾಪುರದೆ 
ದರ್ಬಾರಿನ ಸ್ವ ಪ್ರತಿನಿಧಿಗಳಾಗಿ ಬಂದು ಸೆಂಧಿಸತ್ರವನ್ನು ಒಪ್ಪಿ ಸಿದ್ದೆ ರು. ಸಮರ್ಥ 
ರಾಮದಾಸರು ಶಿವಾಜಿಗೆ ಮುಹಾರಾಜ ಸಟ್ಟಾ ನಿಷೇಕವನ್ನು ಮಾಡಿಸೂ ರೆಂಬ 
ವದಂತಿಯು ದಕ್ತಿಣಾಪಥದಲ್ಲಲ್ಲಾ ಹರಡಿತ್ತು. 

ನವರಾತ್ರಿಯ ದಿನಗಳು ಬಂದುವು. ರಾಮದಾಸ  ಸ್ವಾಮಿಗಳಿ 
ಎಲ್ಲಿಂದಲೋ ಇದ್ದ ಕ್ಕಿದ್ಧಂತೆ ಬಂದು ಸ ಸ್ರತಾಸಘಡದಲ್ಲಿ ದರ್ಶನನಿತ್ತರು. ಪುಣೆ 


೨೪೪ ಛತ್ರಪತಿ ಶಿವಾಜಿ 


ಯಿಂದ ಮಾಶೂಕ್ರೀ ಜೀಜಾಬಾಯಿಯೆವರೂ ಶಿವಾಜಿಯ ಧರ್ಮಪತ್ನಿ 
ಸಾಯಿಬಾಯಿಯನರೂ ಬಂದಿದ್ದ ರು. ಭವಾನೀ ದೇನಮಂದಿರದ ಸ ಸುತ್ತಲೂ 


¢ 


ವಿಶಾಲವಾದ ಯಾಗಶಾಲೆಯ ಸಿದ ಮಾಡಲ ಓ ದಿ ತು. ಸಹೆಸ ಚಂಡೀ 
೦ ಎ ಬಂ ಇ 


ಯಾಗಕ್ಕೆ ರಾಮದಾಸರೇ ಹೋರಾಡ ಖತ್ತಿಜರಿಗೆ ಆಮಂತ್ರಣ 
ಕೊಟ್ಟಿರು. ವೇದಘೋಷಗಳು ದಿಗಂತೆಗಳನ್ನು ವ್ಯಾಸಿಸುತ್ತಿರುವಾಗೆ 
ಖತ್ತಿಜರು ಶಿವಾಜಿ ಮಹಾರಾಜರನ್ನು ಅವರ ಧರ್ಮಪಶ್ನಿಯವರೊಂದಿಗೆ 
ಸೀಠದ ಮೇಲೆ ಕುಳ್ಳಿರಿಸಿ, ದೇವೀಯಾಗದ ಸಂಕಲ್ಪ ಮಾಡಿಸಿದರು. ಜಸ, 
ಪಾರಾಯಣ ಹೊ ಸನ ಗಳು ನಡೆಯುತ್ತಿದ್ದ ವು ಭವ ಷೀ ದೇವಾಲಯ 


ದಲ್ಲಿ ಅಭಿಪೇಕ ವಿಶೇಷ ಪೂಜಾದಿಗಳನ್ನು ಅರ್ಜಿಕರು ನಡೆಸಲೌರಂಭಿಸಿದರು. 
ಭಕ್ತಾ ದಿಗಳು ಅರಿಸಿನ ಕುಂಕುಮ ಫಲಪುಷ್ಟಾದಿಗಳನ್ನೂ ಹೋಮುದ್ರವ 


ಚಿಕ 
ಗಳನ್ನೂ ತೆಗೆದುಕೊಂಡು ಬಂದು ಭವಾನಿಯ ದೇವಾಲಯ; ಕ್ಕೂ, ಯಾಗೆ 


ಮುಂದಿರಕ್ಕೂ ಸಮರ್ಪಿಸಿ, ದರ್ಶನಗಳನ್ನು ಮಾಡಿಕೊಂಡು ಪ್ರಸಾದಗಳನ್ನುು 
ಪಡೆಯುತ್ತಿ ದ್ದರು. ಪೂಜೆ ಹೋಮ "ಮುಂಗಳಾರತಿಗಳೆಲ್ಲಾ ಪೂರೈಸಿದ 
ಮೇಲೆ ಬಾ ಗಹ ಣರಿಗೆ ಮೃಷ್ಟ್ರಾನ್ಸ್ನ ಭೋಜನ ಸಂತರ್ಪಣೆಗಳಾಗುತ್ತಿ ದ್ದವು. 
ಅನರವರ 7 ನರ್ನಾಕ್ರ ಮ ಪದ್ಧ ಕಿಗಳಂತೆ' ಭೋಜನಗಳು ನಡೆಯುತ್ತಿ ದ” ಅವು, 
ಮಧ್ಯಾಹ್ಮ್ನೋತ್ಕರ ಯಜ್ಞ ಶಾಲೆಯಲ್ಲಿ ವೇದಶಾಸ್ತ್ರ ಗಳ. ವಾದಗೋಸಿ ಗಳನ್ನು 
ಏದ್ರ ಜ್ಜ ಎ ನೆಡಿಸುತಿ ದ ರು. ಸಂಧ್ಯಾಕಾಲದಲ್ಲಿ ಸಂತ ಜುಕಾರಾನುಕಷರ 
ಗೀತೆಗಳನ್ನು | ಧಾಸಸಂಥದ ವರು ಹಾಡಿ ಭಜನೆಗಳನ್ನು ನಡೆಸುತ್ತಿ ದ್ದರು 
ಠಾಮದಾಳರು ಅಮಾತ್ಯ ರಾಮಚಂದ ಸರನ್ನು ಕರೆಯಿಸಿ “ಫಿಜಯದಶನಿಯ 
ದಿನ ಶಿವಾಜೀ ಮಹಾರಾಜರ ಸಟ್ಟಾ ್ಯಭಿಷೇಕ "ಮಹೋತ್ಸ ಶವವು. ನಡೆಯುತ್ತದೆ. 
ಫುರೋಹಿತ ಹರಿಸಂಥರನ್ನೂ ರ4ನಿನಾಥದಿಕ್ಷೀತರನ್ನೂ ಮುಂದಿಟ್ಟು ಕೊಂಡು 
ಪಟಾ ಫಿ ಭಿಷೇಕದ ಸಿದ ತೆಗಳೆಲವೂ ನಡೆಸಲ್ಪ ಡಲ್ಲಿ, ಸೇನಾಧಿಪತಿ: ಳು ಅಧಿ 
ಕಾರಿಗಳು, ಗ್ರಾ ಮಗ್ರಾ ಮಗಳ ಮುಖಂಡರುಗಳು ಎಲ್ಲರಿಗೂ: ಕರೆಯೋಲೆಗಳು 
ಕಳುಹಿಸಲ್ಪ ಡಿ” ತ್‌ ಅಪ್ಪ ಣೆ ಮಾಡಿದರು. 


ಪಟ್ಟಾ ಭಷೇಕದ ದ ತ್ರೆಗಳು ಆರಂಭವಾಜವು. ಹೀಗೆ" ಒಂಬತ್ತು 
ದಿನಗಳು ಭನಾನಿಯ ಮಹಾಪೂಜೆ. ಮಂಗಳಾರಕಿಗಳ್ಳೂ ಚಂಡೀಯಾಗದ 


ಛತ್ರಸತಿ ಶಿನಾಚಿ ೨೪೯ 


ಹೋಮ-ಹವನಗಳೂ ಸಾಂಗವಾಗಿ ನೆರವೇರಿದವು. ದೆಶನಿಯ ದಿನ ಪಾ ತಃ 
ಕಾಲದನ್ಲಿ ಭಮಾನೀಜೀನಿಯೆ ಸನಿ ಧಾನದಲ್ಲಿ ಶಿವಾಜಿಯನ್ನು ರಜ ಡಿ 
ಮೇಲೆ ಕುಳ್ಳರಿಸಿ, ಗಂಗಾದಿ ನುಡಾನನಿ ಗಳ ತೀರ್ಥದಿಂದಲೂ ಸಮುಪ್ರೋದಕ 
| ಗಳಿಂದಲೂ ನೆವರತ ಗಳಿಂದಲೂ ಅಭಿಷೇಕ ಮಾಡಿಸಿ, ನೂತನ ಪಟ್ಟವಾಳಿ 

ಗಳನ್ನು ಉಡಿಸಿ ಯಾಗತಾಲೆಸೆ ಕರೆತಂದರು. ಅಲ್ಲಿ ಪೂರ್ಣಾಹುತಿಯಾಯಿತು. 
ಅಲಾದ ಸಮರ್ಥೆ ` ರಾಮದಾಸಕೇ ಹಸ್ತ ಲಾಘವಸ್ಥಿತ್ತು ಶಿವಾಜಿಯನ್ನು 
ಭನಾನಿದೇವಿಯ ಸ ನ್ಲಿಧಾನಕ್ಕೆ ಕರೆತಂದು. ಭವಾಸಿಯ ಪ್ರಸಾದ ಮಂತರಾಕ್ಷತೆ 
ಗಳನ್ನು ಕೊಟ್ಟಿರು.' ಶಿವಾಜಯು ದೇವೀ ಪ್ರಸಾದವನ್ನು ಹಣೆಯಲ್ಲಿಯೂ 
ಶಿರಸಿ ನಲ್ಲಿಯೂ ಧಾರಣೆಮಾಡಿದನು. ದೇವಿಯ ಸನ್ನಿಧಾನದಲ್ಲಿ ಅಣಿಮಾಡ 


ಕ ಲ್ರಬ್ಬಿಡ ಸಿಂಹಾಸನದ ಮೇಲೆ ಪ್ರರೋಹಿತರೂ  ದೀಕ್ಷಿತರೂ ಶಿವಾಜಿಯನ್ನು 
: ಹರೆತಂದು "ಕೂಡಿಸಿದರು ವೇದಫಘೋಷಗಳೂ : ಮಂಗಳ ವಾದ್ಯ ಗಳೂ 
| ಮೊಳಗುತ್ತಿ ರುವಾಗ ರಾಮದಾಸಸ್ವಾ ಮಿಗಳು ದೇವಿಯ: ಹಸ ಸ್ಪದಿಂದ ಪಟ್ಟ ದೆ 
ಕತ ತಿಯನ್ನು ತಂದು: ಶಿವಾಜಿಗೆ ಬಿ ಸಿಜರು. ಶಿವಾಜ ಜಿಯ ಎದು ನಿಂತು 
ಎರಡು ಕೈಗಳಿಂದಲೂ ಪಟ್ಟಿದ ಕತಿ ತಿಯನ್ನು ಸ್ವೀಕರಿಸಿ, ಗುರು ರಾಮದಾಸರ 
ಇಡಾ ಸಿಂಹಾಸ ದೆ ಮೇಲೆ ಕುಳಿತುಕೊಂಡು. ಜನಸ್ತೋಮ 
` ದಿಂದ ದಶದಿಕ್ಳುಗಳೂ ತುಂಬುವಂತೆ ಜಯಘೋಷಗಳಾಗುತ್ತಿ ದೆ ವು, ಧಾಮ 
ದಾಸರು ಸಿಂಹಾಸನದ ಮುಂದೆ ನಿಂತು “ಇದು ರಾಮರಾಜ ಜ್ಯ... ಶ್ರೀರಾಮ 
ಚಂದ್ರನ ಆಜ್ಞೆಯಂತೆ ರಾಮರಾಜ್ಯವನ್ನು ಸ್ಥಾಸಿಸುತ್ತಿದ್ದೆ ದೇವನೆ: ಭಳ 
ಎಲ್ಲರೂ ಧರ್ಮದಿಂದ ನಡೆದುಕೊಳ್ಳ ಬೇಕು. ಧರ್ಮರಾಜ್ಯವೆಂಬ ಹೆಸರ 
ಮಹಾರಾಜನಿಗೆ ಆಳುವ ಸ್ರಥವಾಗಿ ಪಟ್ಟ ಕಟ್ಟಿದ್ದೇವೆ. ಈ ತಲ್ಲ 
ಆಚಂದ್ರಾರ್ಕವಾಗಿ ಜಾರ ಬಮಾಜಚನೀಸ ಕನ್ಯಾಕುಮಾರಿಯ 
ವರೆಗಿನ 'ಸವಿತ್ರ: ಭಾರತ ಭೂಮಿಯು ಈ ರಾಜ್ಯಕ್ಕೆ ಅಧೀನವಾಗಿರಬೇಕು. 
ವಿಧರ್ಮೀಯರು ನಾಶನಾಗಬೇಕು” ಎಂದು ಆಶೀರ್ವದಿಸಿದರು. 

ಸ್ಟ ಸಪ ಸ್ರಜಾಭ್ಯಃ ಪರಿಪಾಲಯಂತಾಂ 

ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ | 

ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ 

ಟೋಕ್ಕಾ ಸಮಸ್ತಾಃ ಸುಖಯೊಭವಂತು ॥ 


೨೫೦ ಟು | ಛತ್ರಪತಿ ಶಿವಾಜಿ 


ಇದು ರಾಜ್ಯಕ್ಕೆ ರಾಮರಕ್ಷೆ, ಆಸೇತುಹಿಮಾಚಲದವಕಿಗೆ ಈ 
ಧರ್ಮಸೂತ್ರವು ಭದ್ರವಾಗಿರಲಿ, ಶಾಕ್ಯ ತವಾಗಿರಲಿ” ಎಂದು ವೈದಿಕ 
ಬ್ರಾಹ್ಮ! ಉರು “ಸಾಗ ಅನಂತರ ಸ ಯುದ್ಧಗಳಲ್ಲಿ ಸಾಹಸದಿಂದ 
ಯಶಸ್ಸ ಸ್ಸ ಗಳಿಸಿರುವ ಸರದಾರರುಗಳಿಗೆ ಅವರವರ ಶಕ್ತಿ ಸಾರ್ಮರ್ಥ್ಯದಳಿಗೆ 
AY ole ಅಧಿಕಾರ ಪತ್ರಗಳು ಮಹಾರಾಜ ಶಿವಾಜಿಯಿಂದೆ 
ಕೊಡಲ್ಪ ಟ್ಟಿ ವು. ಮೊಟ್ಟ ಮೊದಲು ಅಮಾತ್ಯ ರಾಮಚಂದ್ರ ನಿಗೆ ಸರ್ವೋನ್ನ ತೆ 
Ee ವು ಉಡುಗೊರೆಗಳೊಂದಿಗೆ ಕೊಡಲ್ಪಟ್ಟ ವು. ಅನಂತರ ಅಸ್ಟ 
ಧನಾ ನೇವ: ಕವಾಯಿತು. ಆಣ್ಣಾ ಜೀದೆತ್ತೋ ಈ ಸೆರದಾಕನನ್ನು. 
ಸರ್ವಾಧಿಕಾರಿಯಾಗಿ ನೇಮಿಸಿದರು. ಬಾಲಾಜೀ ಚಟ ಸ್‌, ಕೀಲಸ, 
ದತ್ತೋತ್ರಿಮಲ್‌ ಇವರುಗಳಿಗೆ ಕಾರಭಾರಿ ಅಧಿಕಾರಗಳು ಕೊಡಲ್ಲ ಟ್ಟುವು' 
ನೇತಾಜೀಫಲ್ವರ್‌, ಪ್ರತಾಪರಾನ್‌ ಗೂಜಾರ್‌, ಹೆಂಬಿರ್‌ರಾವ್‌ ಮೋಹಿತೆ, 

ತಾನಾಜೀ ಮಲ್‌ಸುತೆ, ಆನಂದರಾವ್‌ ಕೌಲಕ್‌, ಈ ಮಹಾ ಸೇನಾಧಿಸತಿ 
ಗಳಿಗೆ ಸೈನ್ಯದ ಆಯಾ ವಿಭಾಗಗಳ ಸರ್ವಸೇನಾಧಿಪತ್ಯದ ಅಧಿಕಾರಿಗಳು 
ಕೊಡಲ ಲ್ಬುವು. ಮೋರೋ ಶ್ರಿಂಬಕ, ಶ್ರಹ್ಹಾದ ನಿರಾಜಿ ಇವರುಗಳನ್ನು 
ಚಿ ರಾಯಭಾರಿಗಳಾಗಿ: ನೇಮಿಸಿದರು: ಹೀಗೆ ರಾಜ್ಯಾಡಳಿಶಕ್ಕೆ 
ಅಧಿಕಾರಿಗಳನ್ನು ನೇಮಿಸಿ ಉಡುಗೊರೆ ಕತ ಅಧಿಕಾರ ಪತ್ರಗಳು 
ಕೊಡಲ್ಪಟ್ಟಿವು. ಗ್ರಾಮಗ್ರಾಮಗಳ್ಳಲ್ಲಿಯೂ, ನ್ಯಾಯಶೀರ್ಮಾನಕ್ಕೆ ಮಹ 
ಜರ್‌ಗಳನ್ನು ತತ (ಮುಹಜರ್‌ ಎಂದರೆ ಮಹಾಜನರ ನ್ಯಾಯಸ್ಮಾನ 
ಗಳು) ವಂಶಪಾರಂಪರ್ಯವಾಗಿ ಬಂದಿರುವ ಗ್ರುಮನಿಗಳಿಗೆ ಉಡುಗೊರೆಗಳನ್ನು 
ಕೊಟ್ಟಿ ರು. ಪ್ರತಿಯೊಂದು ಗ್ರಾಮಕ್ಕೂ ರಕ್ಷಣೆ ಶಾಸನಗಳಿಗಾಗಿ ಕೊತ್ವಾಲ 
ತಳಮರರುಗಳನ್ನು ನೇಮಿಸಿದರು. ಸಮಸ್ತ ಮಹಾಜನರೂ ಶಿವಾಜಿ ಮಹಾ 
ರಾಜನಿಗೆ ಕಪ (ಕಾಣಿಕೆಗಳನ್ನು ಒಪ್ಪಿಸಿ ಮ ಜುರೆ ಮಾಡಿದರು. ಹೀಗೆ ರಾಮ 
ದಾಸರು ತಮ್ಮ 'ಶಿಷ ನಿಗೆ ಸರೀ ಪಟ್ಟಿ ವನ್ನು ಕಟ್ಟಿ ಶಿವಾಜಿಗೂ, ಅವನ 
ಮಾತುಶ್ರೀ ಸಾಜ ಯಾಃ ಜಾಯಔಗಿಯಿಯವಗೂ 
ಆಶೀರ್ವದಿಸಿ ಭದ್ರಾಚಲಕ್ಕೆ ಪ್ರಯಾಣಮಾಡಿದರು. 


ಶಿವಾಜಿಯು ಕೋಡಿಕೊತ ಶ್ರಲಗಳನ್ನು ಮದ್ದು ಗುಂಡುಗಳ ಉಗ್ರಾಣ 
ಗಳನ್ನೂ ಭದ್ರ ನಡಿಸಲಾರಂಭಿಸಿದೆನು. ಶಿವಾಜಿಯು "ತನ್ನ ಸಂಗಡಿಗರನ್ನೆ ಲ್ಲಾ 


ಛತ್ರಪತಿ ಶಿವಾಜಿ 3೫೧ 


ಪುರಂಧರಘೆಡದ ಅರಮನೆಯಲ್ಲಿ ಮಂತ್ರಾಲೋಚನಾ ಸಜೆಗೆ ಸೇರಿಸಿದನು. 
“ಸೇಹಿತರೇ, ನಾವೆಲ್ಲರೂ ದೇಶಪ್ರೆಮದಿಂದ ಗುರುಮಹಾರಾಜರ ಅನು 
ಗ್ರಹದಿಂದ ಈ ರಾಜ್ಯವನ್ನು ಸ್ಥಾ ಸ್ಥಾಪನೆ ಮಾಡಿದ್ದೇವೆ. ಆಯಾ ಅಧಿಕಾರ 
ಗೆ ತಕ್ಕ ಂತೆ ನಿಮ್ಮಗಳನ್ನು ನೇಮಿಸಲಾಗಿದೆ “ದರಲ್ಲಿ ಒಬ್ಬರು ಹೆಚ್ಚು 
ಒಬ್ಬ ರು ನ ಎಂಬ ಭಾವನೆಯನ್ನು ಇಟ್ಟು ಕೊಳ್ಳ ಬೇಡಿರಿ. ನಾವೆಲ್ಲರೂ 
8 ಸೋದರರು. ರಾಜ್ಯ ನಾಭನನಸುದೆ, ಮೈ ಮರೆಯ 
ಬೇಡಿರಿ. ಇನ್ನೂ ಇದು ರಾಜ್ಯಸ್ಥಾಸ ಸನೆಯ ಆರಂಭವಾಗಿದೆ. » ಅಷ್ಟೆ. ನಮ್ಮ 
ಮೇಲೆ ಮೊಗಲ್‌ ಸ ಸಾಮ್ರಾಟನ ಕೂ ಬರದೃಷ್ಟಿ ಯು ಇದ್ದೇ ಸ ಔರಂಗ 
ಸೇಬನು ಈ ಹಿಂದುಗಳ ಔನ್ನತ ನನ ಸಹಿ ಸುವುದಿಲ್ಲ. ನಮ್ಮ ಮುಂದೆ ಇನ್ನೂ 
ಎಸ್ಟೋ ಯುದ್ದ ಗಳು ಉಡ “ದಕ್ಕಾಗಿಯೇ ಟೀಂ ಕ 
ಕರಾಳವನ್ನು ನನಗೆ ಅನುಗ್ರೆಹಿಸಿದ್ದಾಳೆ. ನಾವು ಪ್ರಮತ್ತರಾಗಬಹುದು. 
ಭೋಗೇಶ್ವರ್ಯಗಳಲ್ಲಿ ಮೈಮರೆಯಬಾರದು. ನ ವ ರಾಜರಲ್ಲ, 
ಆಧಿಕಾರಿ ಗಳಲ್ಲ. ನಾವೆಲ್ಲರೂ ಯೋಧರು, ಧರ್ಮುಸ್ಥಾಸನಗಾಗಿ ಎಲ್ಲರೂ 
ಯೋಧರಾಗಬೇಕು. ಡೆಲ್ಲಿಯ ಸಿಂಹಾಸನವು ನೆಲಕ್ಕ ಉರುಳುವತನಕ 
ನಾವು ಎತ್ತಿದ ಕತ್ತಿಯನ್ನು ಕೆಳಗಿಡಚಾರದು. ನಮ್ಮು ರಾಜ್ಯದಲ್ಲಿ ಎಲ್ಲಿಯೂ 
ಅನ್ಯಾಯ  ವರ್ತನೆಗಳಾಗಬಾರದು. ಆ ಧರ್ಮರಕ್ಷಣೆಗೆ ನೀವೆಲ್ಲರೂ 
ಜವಾಬ್ದಾರರು”---ಎಂದು ಉಸಜದೇಶಮಾಡಿದನು 
| ಶ್ರೀರಾಮುವಾಸರ ಪ್ರಭಾವದಿಂದ ದೇಶದಲ್ಲೆ ಲ್ಲಾ ನವಚೇಶನವು 
ಆವಿರ್ಭಸಿದಂತಾಯಿತು. ಮಹಾರಾಸ್ಟ್ರನು ಒಬ್ಬನಿರಲಿ, ಹೆತ್ತು ಜನರಿರಲಿ 
ಧರ್ಮಕ್ಕಾಗಿ ಹೋರಾಡುತ್ತಾ ಷೆ ನ್ಯಾಯದಿಂದ ನಡೆಯುತ್ತಾ ನೆ. ಇದೇ 
ರಾಷ ಸೈ ಜೇವನೆ-ಎಂಬ ಭಾವನೆಯು ಜನಜನಿತವಾಗಿದ್ದಿ ತು. 


ಪಿ 


ಸೂರತ್‌ ಪಟ್ಟಣವು ಆಗಿನ ಕಾಲದೆಲ್ಲಿ ಬಹು ಸ ಸಿದ್ಧ ವಾದ ವಿದೇಶಿ 
ಪಾರದ ಪಟ್ಟಣ. ಆಲ್ಲಿ ಇಂಗ್ಲೀಷ್‌ ಬೆ ಮುಖ್ಯ ಕೋರಿಯ 
ಸಹಿ, ಸಮರ್ಥರಾದ ಇಂಗ್ಲೀಷ್‌ ಅಧಿಕಾರಿಗಳದ್ದ ರು, 
ಪ ನದ ಅಧಿಕಾರವು ಮೊಗಲ್‌ ಬಾದಸಹನಿಗೆ ಸೇರಿತ್ತು, ಫ್ರೆಂಚರು, 
ಪೋರ್ಚುಗೀಸರು, ಡಚ್ಚರು, ಓರ್ಕಿ-ಆರೆಬ್ಬೀ ವ್ಯಾಸಾರಿಗಳು ಅಲ್ಲಿ ನೆಲ 
ಸಿದ್ಧರು. ಮೊಗಲ್‌ ಸೌದಿದಾರನೂ ಅಧಿಕಾರ ನಡೆಸುತಿ ತ್ತಿದ್ದನು. ಮೊಗಲ್‌ 
ನ್ಯಾಯಸ್ಕಾ ನವು ಇದ್ದಿ ತು. ಐಶ್ವ ರ್ಯದ ಸುಭದ್ರತೆಯು ಮೊಗಲ್‌ ಅಧಿ 
ಕಾರಿಗಳಿಂದ ರಕ್ಷಿಸಲ್ಪ ಡುತಿ ದ್ದಿ ನ ರಾಮಪುರವೆಂಬ ಸ ಳದಲ್ಲಿ ಇಂಗ್ಲೀಷರ 
ವ್ಯಾಪಾರ ಕೋಠಿ; ಅದು ಬಿಜಾಪುರಕ್ಕೆ ಸೇರಿತ್ತು. ಬಿಜಾಪುರದ ಸೇನಾಧಿ 
ಪತಿ ಅಫಜಲ್‌ಖಾನನಿಗೂ ಶಿವಾಜಿಗೂ ಯುದ್ಧ ನಡೆಯುತ್ತಿರುವಾಗ 
ಇಂಗ್ಲೀಷ್‌ ಸರದಾರರು ಸನ್ಹಾ ಲಾದಲ್ಲಿ ನುಗ್ಗಿ ಅತ್ಯಾಚಾರಗಳನ್ನು ನಡೆಸಿದ್ದರು. 
ಶಿವಾಜಿಯು ಬಿಜಾಪುರದವರೊಡನೆ ಯುದ್ಧ ಪೂರ್ಭೈ ಸಿದನಂತರ ,ಸನ್ಹಾಲದಲ್ಲಿ 
ದುಷ್ಕೃತ್ಯಗಳನ್ನು ನಡೆಯಿಸಿದ ನಾಲ್ಕೈದು ಮಂದಿ ಆಂಗ್ಲ ಸರದಾರರನ್ನು 
ಸಿರೆಹಿಡಿಸಿ, ರಾಯಘಡ ದುರ್ಗದ ಬಂದೀಖಾನೆಯಲ್ಲಿ ಇಡಿಸಿದ್ದನು.. ರಾಮ 
ಪುರದ ಇಂಗ್ಲೀಷ್‌ ಖೋರಕಿಯನ್ನು ಮಹಾರಾಷ್ಟ್ರ ಸೈನಿಕರು ಕೊಳ್ಳೆ ಹೊಡೆದು 
ಬೆಲೆಬಾಳುವ ಪದಾರ್ಥಗಳನ್ನೂ ಮ ಗುಂಡುಗಳನ್ನೂ ಹೊತ್ತು ಕೊಂಡು 
ಹೋಗಿದ್ದೆ ರು. 
ರಾಯಭೆಡದೆ ಕೋಟಿಯಲ್ಲಿ ಬಂದೀಖಾನೆಯಲ್ಲಿದ್ದ ಇಂಗ್ಲಿ (ಷ್‌ ಸರ 
ಟಾರರು ಸೂರತ್‌ನಲ್ಲಿದ್ದ ಇಂಗ್ಲೀಷ್‌ ಗೌರ್ನರ್‌ ಸಾಹೇಬರಿಗೆ ಆಗಾಗ 
ಪತ್ರಗಳನ್ನು ಬರೆದು ಕಳುಹಿಸುತ್ತಿದ್ದರು. ಆ ಸೆತ್ರಗಳಲ್ಲ ಬಹಳ ನಿಸ್ಮೂರತೆ 
ಯಿದ್ದಿತು. ತಮ್ಮಾನ್ನು ಶಿವಾಜಿಯು ಎರಡು ವರ್ಷಗಳಿಂದ ಸೆರೆಯಿಟ್ಟಿ ದ್ದರೂ 
ಅದನ್ನು ಸಹಿಸಿಕೊಂಡಿರುವುದು ಇಂಗ್ಲೀಷ್‌ ಕಂಪನಿಗೆ ಅತ್ಯಂತ ಅಗೌರವ 
ವೆಂದು ಬರೆದಿದ್ದರು. 


ಛತ್ರಪತಿ ಶಿವಾಜಿ ೨೫೩ 


ಸೂರತ್‌. ಕೋಶಿಯಲ್ಲಿ ಗೌರ್ನರ್‌. ಸಾಹೇಬನು ತನ್ನ ಆದಿಸ್‌ರಿ 
ಗಳೊಂದಿಗೆ ಸಮಾಲೋಚನೆ ನಡೆಸಿದನು. . “ಅಧಿಕಾರಿಗಳು ಆ: ಶಿನಾಜಿಗೆ 
ಪ್ರತೀಕಾರ ಮಾಡಬೇಕು. ಡೆಲ್ಲಿ ವರ್ಬಾರಿಗಾದರೂ ಬರೆದು. ಶಿವಾಜಿಯ 
ಸೊಕ್ಕನ್ನು ಮುರಿಯುವಂತೆ ಮಾಡಬೇಕು” ಎಂದು ಹೇಳಿದನು. ಗೌರ್ಸರ್‌ 
ಸಾಹೇಬನು ಬುದ್ದಿವಂತ. ಹಿಂದೂಸ್ಥಾನದ: ಆಗಿನ ರಾಜಕೀಯನನ್ನು 
ಚೆನ್ನಾ ಗಿ ಅರಿತಿದ್ದ ಚಾಣಾಕ್ಷ. ಅವನು ಹೇಳಿದನು: “ಶಿವಾಜಿಯು ಸ ಸಾಮಾನ್ಯ 
ನಲ್ಲ... ಅವನ ಸೈ ಸೈಕ್ಯವು ಪ್ರಬಲವಾಗಿದೆ... ಆವನ ರಾಜ್ಯದಲ್ಲಿ ಅಧಿಕಾರವನ್ನು 
ನ್ಯಾಯವಾಗಿ: ನಡೆಸುತ್ತಾರೆ... ಶಿಸ್ತು ಚಿನ್ನಾ, ಗಿಜೆ.. ಶಿವಾಜಿಯ ಸೈನಿಕರು 
ಹಣಕ್ಕಾಗಿ ದುಡಿಯುವವರಲ್ಲ, ಹೊಟ್ಟಿ ಹೊರೆದುಕೊಳ್ಳುವುದಕ್ಕೆ ಸೈನ್ಯದಲ್ಲಿ 
ಸೇರಿರುವವರಲ್ಲ.. ದೇಶಪ್ರೆ (ಮದಿಂದ ಮು ಯೋಧರಾಗಿದ್ದಾರ., ಈ 
ಹಿಂದುಗಳಲ್ಲಾ ಗಲಿ, ಮುಸಲ್ಮಾನರಲ್ಲೂ! ಗಲೀ ದೇಶಸ್ರೇಮಪ್ಪು ; ಎದ್ದು 
ಕಾಣುತ್ತದೆ. ಮೊಗಲ ಸಾಮಾ ಟಿನಿಗೆ ಅಖಂಡ ಸೈನ್ಯವಿದ್ದ ರೂ. ಐಶ್ವರ್ಯ 
ಏದ್ದ ರೂ ಸುಲಭವಾಗಿ “ಈ ಶಿವಾಜಿಯನ್ನು. ಗೆಲ್ಲಲಾಗುವುದಿಲ್ಲ.  ಕುಂಪಚಿ 
ಯವರ ಅಭಿಪ್ರಾ ಯವು ಖಚಿತವಾಗಿದೆ. ನಾವು. ಮೊಗಲ್‌. ಸಾಮ್ರಾಟ 
ರೊಡನೆಯೂ. ನೂರ ಕಟ್ಟಿ ಕೊಳ್ಳ ಸ್‌ ಶಿವಾಜಿಯೊಡನೆಯೂ 
ವಿರೋಧ ಕಟ್ಟಿ ಕೊಳ್ಳ ಕೂಡದು. ಸ್ನ ಹ ಸಂಧಾನದಿಂದಲೇ ಅವೆರಡು ರಾಜ್ಯ 
ಗಳೊಡೆನೆಯೂ ವರ್ತಿಸಬೇಕು. ಬ ಕಂಪನಿಯವರ ಇಸ್ಟ. ಈ ಸರದಾರರ 
ವಿಚಾರಕ್ಕೆ . ನಾವು ಕೈಹಾಕುವಂತಿಲ್ಲ. ಪನ್ವಾಲಕ್ಕೆ ಅವರು ಹೋದೆದ್ದು 
ಶಪ್ಪು. ದ್ದ ಗಡಿ ದಾಟಿ ಹೋಗಿದ್ದಾ ರೆ ಮಳ ರಕ್ಷಣೆಗೆ ನಾನು ಎಷ್ಟು 
ಮಾತ್ರಕ್ಕೂ ಜನಾಬ್ದಾ ರರಲ್ಲ. ಮವ ಕೋಠಿಯನ್ನ್ನು ವ್ಯ ಗ 
ಕೊಳ್ಳೆ 'ಕೊಡೆದಿದ್ದಾ ರೆ. ” ಅದರ ನಷ್ಟ ನ್ನು ಶಿವಾಜಿಯು ಕಟ್ಟಿ ಕೊಡಬೇಕು. 
ಆದಕ್ಕಾಗಿ. ಶಿನಾಜಯ ಧರ್ಭಾರಿಗೆ ಜ್‌ TE ಕಳಿಸುತ್ತೆ ಕೆ? ಎಂದಿ 
ಹೇಳಿದನು... 

ಅಧಿಕಾರಿಗಳೆಲ್ಲರೂ ಒಪ್ಪಿ ಓ ಕೊಂಡರು. 

ಗೌರ್ವರ್‌ ರ್‌ ಸಾಹೇಬನು ತಮ್ಮ ಕೋಕಿಯಲ್ಲಿದ್ದ ವಕೀಲ ಫಿರೋಲಸ್‌ 
ನನ್ನು ಅಂತರಂಗದಲ್ಲಿ ಕರೆಯಿಸಿ ಗದು. ಮಿ ಕೋರಕಿಗಳಲ್ಲಿದ್ದ 
ವಿದೇಶೀ ವಕೀಲರುಗಳು ಬಹಳ ಬುದ್ಧಿ ವಂತರಾಗಿದ್ದ ರು. ಅವರು ಹಿಂದೂ 


೨೫೪ ಛತ್ರಪತಿ ಶಿನಾಜಿ 


ಸ್ಥಾನಕ್ಕೆ ಬಂದು ಪಾರಸಿ, ಉರ್ದು ಭಾಷೆಗಳನ್ನು ಬಲು ಚೆನ್ನಾಗಿ ಕಲಿತಿರು 
ಕ್ರಿದ್ದರು. ಈ ವ್ಯಾಪಾರ ಕೋಠಿಗಳನರಲ್ಲಿ ಪರಸ್ಪರ ಜವಾದಗಳೇನುದರೂ 
ಬಂದರೆ ಈ ವಕೀಲರುಗಳನ್ನು ಕಳಿಸಿ ಇತ ರ್ಥ ಮಾಡಿಕೊಳ್ಳು ಕ್ರಿ ದ್ದ ರು. 
ಸಾಧಾರಣವಾಗಿ ವಿದೇಶಿಯರು ತಮ್ಮ ತನ್ನು ವಿವಾದಗಳನು ಬಡು ಪ್ರರದ 
ದರ್ಬಾರಿಗಾಗಲೀ ಡೆಲ್ಲಿಯ ದರ್ಬಾರಿಗಾಗಲೀ ವಸಡು ಹೋಗು 
ಕ್ರಿರಲಿಲ್ಲ. ಏಕೆಂದರೆ ಆ ದರ್ಬಾರುಗಳಲ್ಲಿ ವರ್ಷಗಟ್ಟಿ ಲೆಯಾದರೂ ಯಾವ 
ನಿವಾಸಗಳತ ಇತ ತೃರ್ಥವಾಗುತ್ತಿ ರಲಿಲ್ಲ. ಅನ್ಯಾಯವಾಗಿ ದರ್ಬಾರಿನ ಅಧಿ 
ಕಾರಿಗಳಿಗೆಲ್ಲಾ ಲಂಚ ಸುರಿಯಬೇಕು. ವಿದೇಶೀ ವ್ಯಾಪಾರಸ್ಥರು ತಮ್ಮ | 
ತಮ್ಮ ಕಡೆ ವಕೀಲರನ್ನು ಕಳಿಸಿಯೇ ಪರಸ್ಪರ ವಿವಾದಗಳನ್ನು ಬಗೆಹರಿಸಿ 
ಕೊಳ್ಳುತ್ತಿದ್ದರು. ಮೊಗಲ್‌ ದರ್ಬಾರಿಗಾಗಲೀ ಬಿಜಾಪುರದ ದರ್ಬಾರಿ 
ಗಾವ ವಕೀಲರನ್ನು ಕಳಿಸಬೇಕಾದರೆ ಬಹು ದೊಡ್ಡ ಅಂತಸ್ತಿನ ವಕೀಲ | 
ರನ್ನು ಕಳುಹಿಸ ಸುತ್ತಿ ದ್ದರು. ಆ ದರ್ಬಾರುಗಳಿಂದ ಏನಾದರಹ ಸ ವಲಸ್ತು 
ಪಜೆಯಬೇಕಾಗದ್ದಕ್ಕೆ” ಉನ್ನತಾಧಿಕಾರಿಗಳ ಕೋಪವನ್ನು ಶಮನ' ಮಾಡ 
ಬೇಕಾಗಿದ್ದ ರೈ ಈ "ವಶೀಲರುಗಳನ್ನು ಕಳುಹಿಸುತ್ತಿದ್ದ ದರು. ಈ ವಕೀಲರುಗಳು 
ಆಯಾ 'ದರ್ಬಾರುಗಳ ಸಂಪ್ರದಾಯಗಳು, "ಆಧಿಕಾರಿಗಳ -ಮರ್ಜಿಗಳು 
ಇವುಗಳೆಲ್ಲವನ್ನೂ ಚೆನ್ನಾಗಿ ಆರಿಕಿರುತಿ ಕ್ತಿದ್ದರು. ಒಂದೊಂದು ಬಾರಿ ಸಿ ಸೀ 
ಯರನ್ನು ಕರೆದುಕೊಂಡು ಹೋದ ನಿದರ್ಶನಗಳು ಅನೇಕ ಉಂಟು. ಸೇ 
ಯಜು ಲಾವಣ್ಯದಿಂದ, ಚಾಕ್ಯಚಕ್ಕ ತೆಯಿಂದ ಅನೇಕ ದುರ್ಫಟ ಪ ರ್ರಸಂಗ 
ಗಳನ್ನು ಸರದೇಶೀ ವ್ಯಾಪಾರಿಗಳು ಸುಲಭವಾಗಿ ಪರಿಹರಿಸಿಕೊಂಡ ನಿರ್ಮ 
ಗಳು ಜೇಕಾದಷ್ಟಿ ವೆ. ಅಂಥಾ ರಾಯಭಾರಿಗಳಲ್ಲಿ ನಿಕೋಲಸ್‌ನು ಅತ್ಯ 
ಬುದ್ದಿ ವಂತ. ಹೋ ಭಾಷೆಯನ್ನೂ ಚೆನ್ನಾ ಗಿ ಕಲಿತಿದ'ನ ನು. 

ಗೌರ್ನರ್‌: ಸಾಹೇಬನು ರಾಯಭಾರಿ iis ಸ್‌ನಿಗೆ ಹೇಳಿದನ್ನು 
“ನಮ್ಮ eg ಶಿವಾಜಿ ಮಹಾರಾಜನಿಗೂ ಎರಡು ವಿನಾದಾಂಶಗಳಿನೆ. 
ಯುವಕನ ಕೋಕಿಯನ್ನು ಮರಾಠರು ಕೊಳೆ, ಹೊಡೆದಿದ್ದಾರೆ. ಆ ನಷ 
ವನ್ನು ಶಿವಾಜಿ ಮ ಕಟ ಕೊಡಬೇಕು. ನಮ್ಮಲ್ಲಿ ರೆಖ್ಬಾಚಾರ 
ಗಳ್ನು' ಕರಾರುವಾಕ ಇವೆ. ಮತ್ತೊ ಹ ಅಂಶವೆಂದರೆ ನಮ್ಮ ,ಸರದಾರರನ್ನು 
ಅವರ ಸೆರೆಯಲ್ಲಿ ಇಟ್ಟ ದ್ಹಾರೆ. ಅದು ಅಷ್ಟು ಮುಖ್ಯವಾದ ನಿನಾದಾಂಶವಲ್ಲ. 


ಛತ್ರಪತಿ ಶಿವಾಜಿ ೯ ವಿ೫ 


ಆದರೂ ಅದನ್ನು ಅವರಿಗೆ ಕಿಳಿಯಪ ಡಿಸಬೇಕು. ಏಕೆಂದರೆ ಮುಂದೆ ಅ-ಥಾ 
ಕಾರ್ಯಗಳು. ಕೈಮಿಂಚದಂತೆ ಹದ್ದು ಬಸ್ಮಿರಬೇಕು. ಇವೆರಡಕ್ಕೂ ಒಂದು 
ಮುಖ್ಯ ರಹಸ್ಯವಿದೆ. ಶಿವಾಜೀ ಕಾಂಡ ನಿಗೆ ಒಳ್ಳೆಯ ಬಂದೊಕುಗಳೂ 
ಮದ್ದು ಗುಂಡುಗಳೂ ಬೇಕು, ಇವರಿಗೆ ಆಯುಧಗಳನ್ನು ಕೊಡಕೂಡದೆಂದು 
ಮೊಗಲರು ನಮ್ಮಿಂದ ಒಪ್ಪಂದವನ್ನು ತಿಗೆದುಕೊಂಡಿದ್ದಾರೆ. ಆದೆರಿಂದ 
ಆಷ್ಟ್ರೇನೂ ಪ್ರಯೋಜನವಿಲ್ಲ. ಪೋರ್ಚುಗೀಸರೂ ಫ್ರೆಂಚರೂ ಅವರಿಗೆ 
ಬೇಕಾದಷ್ಟು ಆಯುಧಗಳನ್ನು ಮಾರುತ್ತಾರೆ. ವ್ಯಾಪಾರ ದೃಷ್ಟಿಯಿಂದ 
ಅದು ನಮಗೆ ನಷ್ಟ ಸಾಕಯ್ಯ ಇಡೆ. ಶಿವಾಜಿಯು ನಮ್ಮ ಆಯುಧ 
ಗಳಿಗಾಗಿ ಯಾಚಿಸುವಂತೆ ನಾವು ಸ್ನೇಹ ಔದರ್ಯಗ ಳಿಂದ sue ರಹಸ್ಯ 
ವಾಗಿ ಆಯುಧಗಳನ್ನು ಕೊಡಲು ಒಪ್ಪಿ ರುವಂತೆ ಸೂಚನೆ ಮಾಡಬೇಕು. 
ಸರ ಸ ಮುಖ್ಯವಾಗಿ ಸೆ ಸ್ನೇಹ ಸ ಸೌಜನ್ಯಗಳು ಭದ್ರ ವಾಗಿರುವಂತೆ 
ಮಾಡಿಕೊಂಡು ಬರಬೇಕು” ಎಂದು pS 


ನಿಕೋಲಸ್‌ನು ಒಪ್ಪಿಕೊಂಡು ಶಿವಾಜಿಯ ದರ್ಬಾರಿಗೆ ಪ್ರಯಾಣ 
ಮಾಡಿದನು. ಮುತ್ಸದ್ಧಿ ಗಳೂ ಅಂಗರಕ್ಷಕರೂ ಅವನೊಡನೆ ಹೊರಟರು. 


ಶಿವಾಜಿಗೆ ಒಪ್ಪಿಸಲು ಅಮೂಲ್ಯವಾ ವಾದ ಖಿಲ್ಲತ್ತುಗಳನ್ನು ತೆಗೆಸಿಕೊಂಡು 
ಹೊರಟನು. 

ಶಿವಾಜಿಯು ಪುರಂಧರಘಡದಲ್ಲಿದ್ದನು. ಆಂಗ್ಲೆ ರಾಯಭಾರಿಯು 
ಬರುವ ಸುದ್ದಿ ಯನ್ನು ಕೇಳಿ ರಾಜಯೋಗ್ಯವಾದ ಬಿಡಾರವನ್ನೂ ಆತಿಥ್ಯದ 
ಏರ್ಪಾಡುಗಳನ್ನೂ ದ್ಧ ಗೊಳಿಸಿದ್ದನ ಕು. 

ನಿಕೋಲಸ್‌ನು ಸಂವಾರಸಸೇತನಾಗಿ ಬಂದು ತನಗಾಗಿ ಏರ್ಪಡಿಸಿದ್ದ 
ಬಿಡಾರದಲ್ಲಿ ಇಳಿದುಕೊಂಡನು. ಮೂರನೆಯ ದಿವಸವೇ ದರ್ಬಾರಿನ 
ಅಧಿಕಾರಿಗಳು ಬಂದು ರಾಯಭಾರಿಯ ಭೇಟಮಾಡಿ ಅವನನ್ನು ಮರ್ಯಾದೆ 
ಯೊಂದಿಗೆ ದರ್ಬಾರಿಗೆ ಕರೆದುಕೊಂಡು ಹೋದರು. 

ನಿಕೋಲಸ್‌ನು ತನ್ನ ಅನುಚರರ ಕೈಯಲ್ಲಿ ಖಿಲ್ಲತ್ತುಗಳ ಳನ್ನು ತೆಗೆಸಿ 
ಜೊಂಡು ದರ್ಬಾರಿಗೆ ಪ್ರವೇಶಮಾಡಿದನು. 

ಆ ದರ್ಬಾರಿನ ವೈ ಭವವನ್ನೂ ಅಟ್ಟ ಹಾಸವನ್ನೂ ನೋಡಿ ಅಚ್ಚ ರಿ 


೨೫೬ ಛತ್ರಪತಿ ಶಿವಾಜಿ 


ಗೊಂಡನು.:. ಅನರ್ಫೇವಸ: ಗಳಿಂದ ಲಂಕೃತ ತವಾದ ಗೆದ್ದು ಗೆಯ ಮೇಲೆ 
ಸ ಸ್ವರ್ಣಸಿಂಹಾಸನವು ಅಲಂಕ್ಸತವಾಗಿದ್ದಿ ಚ ನೆಲದ ಮೇಲೆ ಅನರ್ಥ ನಾದ 
ರತ ಕಂಬಳಿಗಳು ಹಾಸಲ್ಪ ಎಡಪಾರ್ಶ್ವದಲ್ಲಿ ಮುಖ್ಯ ಸಿ 
ಪ್ರಧಾನರು, ಗೋರಲ ಅಡ ಓಸಿ ಇರ 3 ನಗಳು ಇಡಲ್ಪಟ್ಟಿ ದ್ದುವು. 
ರಾಯಭಾರಿಗಾಗಿ ಬಲಪಾ ರ್ಶ್ವ ದಲ್ಲಿ ಬೆಳ್ಳಿಯ ಆಸನವೂ ಸಜ್ಞಾನಿದ್ದಿತು 
ಸಿಂಹಾಸನದ ಎಡಬಲ ಪಾರ್ಶದಲ್ಲಿ ಸುವರ್ಣದ ಮಕರ: ತೋರಣಗಳಿಡ್ದುಪ್ಪ ವು. 
ಹಿಂದುಗಡೆ ಜರತಾರಿಯ ಭಾ ಸುತ್ತಲೂ ನುತಮಲ್ಲಿನನರಜಿಗಳೂ ' 
ರೇಷಿಮೆಯ ಸರದೆಗಳೂ ಕಟ್ಟಲ್ಪ ಟೈದ್ಣುವು, . ದರಬಾರಿನ: ಅಧಿಕಾರಿಗಳ್ಳ; ; 
ರಾಯಭಾರಿ ನಿಕೋಲಸ್‌ನನ್ನು" ನ್ಯಾ ಜೆಯಾದ ಕರೆತಂದು ಆಸನದ ಮೇಲೆ: - 
ಕುಳ್ಳಿರಿಸಿದರು. ದೆರ್ಬಾರನಲ್ಲಿದ್ದ « ರಾಯಭಾರಿಯ ಸಮೂಸಕ್ಕೆ 
ಜೂ. ರಾಂ. ರಾಂ ಅಭಿವಾದನ ಮಾಡಿದರು. ಪರಸ್ಪರ ಕುಶಲಸ್ರ್ರಶ್ನೆಗಳಾದಪು. 
ಗೆದ್ದು ಗೆಯ ಮೇಲೆ ಬಲ ಲಪಾರ್ಶ್ವದ ಪರದೆಯು ಕ್‌ ಲಕೈತ್ತ ಬ್ಬಭೈತು. ವಂದಿ 
ಮಾಗದರು ಚಿನ್ನದ ಸೋಬಾಗಳನ್ನು ಹಿಡಿದು"ಪರಾಕು' ಹೇಳುತ್ತಾ ಮುಂಜಿ 
ಬಂದರು ಶಿಸಜಯ ಗೆಭೀರೆವಾಗಿ `ದ ಸಿಯ ನಾ ನಾಲ್ಕು £ ದಿಕ್ಸಿಗಳೆನ್ನೂ 
ತಿರುಗಿ ನೋಡಿ ಮುಂದೆಹಾಸದಿಂದೆ ಅಭಿನಂನಸಿ ಸಂಹುಸನಹ ಮೇಲೆ ಕುಳಿತು 
ಕೊಂಡನು. . ಇನ್ನೂರು ಮಂದಿ ಅಂಗರಕ್ಷಕರು: ಭನ ವಾದ: ದಿರುಸುಗಳಿಂದ 
ಅಲಂಕೃತರಾಗಿ ಕತ್ತಿ ಗಳನ್ನು ಎತ್ತಿಹಿಡಿದು ಫಿ ತಿದ ಅವರ ತಲೆಯ-ಮೇಲೆ 
ಜರಿಯ್ದ ಪ ಪಗಢಿಗಳು. ಜಗಜ ಗಿಸುತ್ತಿದ ದ್ದುಪು, ಭುಜಗಳ ಮೇಲಿಯೂ ಎಡೆಯ 

ಮೇಲೆಯೂ ಚಿನ್ನದ ಹೂಗಳು ” ಧಂಢಳಿಸುತ್ತಿ ದು ವು. ಆ ಅಂಗರಕ್ಷಕರ 
ನೀರಮುಖಗಳನ್ನು ನೋಡಿ ನಿಕೋಲಸ್‌ನು ಬೆರಗೂಗಿ ಹೋದನು. ಅನನು 
ಶಿವಾಜಿಯನ್ನು ಪ್ರತ್ಯಕ್ಷನಾಗಿ ದರ್ಶನ ಮಾಡಿದ್ದು ಅದೀ ಮೊದಲು 
ಶಿವಾಜಿಯ ಪ್ರಸನ್ನ ನದನ,್ಯ ವಿಶಾಲನೇತ್ತ ಶೈಗಳು, ದೀರ್ಥಬಾಹುಗಳು, ಎಜಿ 
ಭುಜಗಳು ಅವೆಲ್ಲವನ್ನೂ ನೋಡಿ ದ. ನದಲ್ಲಿಯೇ. ಇಂತಹ ಫೀ 
ಪುರುಷನು ಮತ್ತಾ ವನೂ ಇಲ್ಲ. ಇನನು ಫನಲ್‌'ಖಾನನ್ನು' ಕೊಂದು 
ಹಾಕಿದ್ದರಲ್ಲಿ ಅತಿಶಯವೇನೂ ಇಲ್ಲ” ಸ ನೊಗ ರಣ್ಣದರಲ್ಲಿ 
ಆಸ್ಚರ್ಯಪೇನೂ ಇಲ್ಲ” ಎಂದುಕೊಂಡನು. ನಿಕೋಲಸ್‌ನು ತನ್ನ 
ಕೈಗಳಿಂದಲೇ ಖಿಲ್ಲತ್ತಿನ ಹರಿವಾಣವನ್ನು ತೆಗೆದುಕೊಂಡು ಗದ್ದು ಸಯ 


ಭತ್ರನೆತಿ ಶಿವಾಜಿ ೨೫೩ 


ಮೆಟ್ಟಿ ಸಲು ಗಳನ್ನೇರಿ, ಹರಿವಾಣದೆ ಮೇಲೆ ಮುಚ್ಚಿದ ಮಚಿಲಿನ್‌:. ಬಟ್ಟಿ ಕ್ರಯನ್ನು 
ತೆಗೆಯ ಖಿಲ್ಲತ್ತನ ನ್ನು ಶಿವಾಜಿಯ ಮುಂದೆ ಒಪ್ಪಿಸಿದನು 

ಶಿವಾಜಯು. ಆ ಖಿಸ್ಲತ್ತನ್ನು ಮ್ಯಾಜಿಯಿಂದ ಸ್ಪರ್ಶಮಾಡಿದನು. 
ದರ್ಚಾರಿನ ಅಧಿಕಾರಿಗಳು ಆ ಹರಿವಾಣವನ್ನು ಕೈಸೆ ತೆಗೆದುಕೊಂಡರು. 
ಶಿನಾಜಿಯು ಸಿಂಹಾಸನದ ಮುಂದೆ ನಿಂಕಿದ್ದೆ ರಾಯಭಾರಿಯನ್ನು ನೋಡಿ 
“ನಿಕೋಲಸ್‌ ಸಾಹೇಬ, ಬಾ” ಎಂದು ಕರೆದು [ಎರಡು ಕೆ ಕೈಗೂಂದಲೂ ಅವನೆ 
ಹಸ್ತ ವನ್ನು ಕುಲುಕಿ, ತನ್ನ ಪಕ್ಕದಲ್ಲಿದ್ದ ಆಸನದ ಮೇಲೆ ಕುಳಿ )ರಿಸಿಕೊಂಡನು 
Ei ಅಂದಿನ ಮುಖ್ಯ ಕಾರ್ಯಗಳೆಲ್ಲವೂ. ಪೂರ ರೈಸಿದ ಸಷ ಮಹಾ 


ಪ್ರಧಾನಿಯೂ ಸೇನಾಧಿಸತಿಗಳೂ ಮುಜುರೆ ಮಾಡಿದರು. ನಿಕೋಲಸ್‌ ನಿ 
ಫೌರವದಿಂದ ಮುಜುರೆ ಮಾಡಿದನು. 


ಶಿವಾಜಿಯು ಮಂದಹಾಸವನ್ನು ಬೀರಿ ಪ್ರಸನ್ನ ನಾಗಿ ಎಲ್ಲರನ್ನೂ ಅಭಿ 
ವಂದಿಸಿ, ಅರಮನೆಯೊಳಗೆ ಹೊರಟುಹೋದನು. 


ಮಧ್ಯಾಹ್ನ ಮೂರು ರ್ಲಾವಗಳು ಕಳೆದ ಮೇಲೆ ಶಿವಾಜಿಯ ಅರಮನೆ 
ಯಿಂದೆ ರಾಯಭಾರಿಯ ಬಿಡಾರಕ್ಕೆ ಮ್ಯಾನಾ ಬಂದಿತು. ನಿಕೋಲಸ್‌ನು 
ಮ್ಯಾನಾದಲ್ಲಿ ಕುಳಿತು ಅರಮನೆಗೆ ಹೋಗಿ ಅಂತರಂಗ ಹಜಾರದಲ್ಲಿ 
ಶಿವಾಜಿಯ ಭೇಟಮಾಡಿದನು. 

ಶಿವಾಜಿಯು ಸಾದಾ ಉಡುಪು ಧರಿಸಿದ್ದ ನು. ಯಾವ ಆಡೆಂಬರಗೆಳೂ 
ಇರಲಿಲ್ಲ. 

ನಿಕೋಲನ್‌ನು ಶಿನಾಜಿಯ ಭೇಟಿಮಾಡಿ ಸಮೀಪದಲ್ಲಿ ಕುಳಿತು 
ಕೊಂಡನು. 

_ ಶಿವಾಜಿಯು “ನಿಕೋಲಸ್‌ ಸಾಹೇಬ, ನೀವು ಇಂಗ್ಲೀಷ್‌ ಕಂಸನಿಯ 
ರಾಯಭಾರಿಗಳಾಗಿ ಬಂದಿದ್ದೀರಿ, ಬಹಳ ಸಂತೋಷ. ನಮ್ಮಿಂದ ಏನು 
ಕಾರ್ಯವಾಗತಕ್ಕ ದ್ವಿ ದೆ? ಇಂಗಿ (ನರು ಬಹಳ ಸಂಭಾವಿತರೆಂದು ನಾವು 
ನಂಬಿದ್ದೇವೆ, ತ ಒ್ರರಾಜ್ಯದಲ್ಲಿ “ಮಗೆ ಯಾವ ಸೌಲತು ಸ್ತ ಗಳನ್ನಾದೆರೂ 
ಮಾಡಿಕೊಡಲು ನವಗೆ ಸಂತೋಷನಾಗುತ್ತ ಡೆ” ಎಂದು ಹೇಸ! ಜನಾ: 

ನಿಕೋಲಸ್‌ನು “ಮಹಾರಾಜರೇ, : ತಾವು ಬಿಜಾಪುರದನಕೊಡನೆ 
ಯುದ್ಧಮಾಡಿ ಗೆದ್ದಿ ದ್ಹೀರಿ. ಈಗ ನೀವು ಸ್ವತಂತ್ರ ಮಹಾರಾಜರು. ನಿನ್ಮು 
17] | | 


೨೫೮ | ಛತ್ರಪತಿ ಶಿವಾಜಿ 


ಸ್ನೇಹೆನನ್ನು ಕೋರಿ ನಾವು ಬಂದಿದ್ದೇವೆ” ಎಂದೆ. 

ಶಿವಾಜಿಯು “ಬಹಳ ಸಂತೋಷ, ನೀವು ಒಳ್ಳೆ ವ್ಯಾಪಾರಿಗಳು. ನಮ್ಮ 
ರಾಜ್ಯಗಳಲ್ಲಿ ಇಂಗ್ಲೀಷ್‌ ಕೋತಿಗಳನ್ನು ತೆರೆಯಲು ಪರವಾನಗಿಗಳನ್ನು 
ಕೊಡಿಸುತ್ತೇವೆ. ನಿಮ್ಮ ಕೋಠಿಗಳ ರಕ್ಷಣೆಯು ನಮಗೆ ಸೇರಿದ್ದು ೨ 
ಬಂದ. ಚ 

ನಿಕೋಲಸ್‌ನು “ಮಹಾರಾಜರೇ, ತಮಗೆ ಧನ್ಯವಾದಗಳು. ನಮ್ಮ 
ವ್ಯಾಪಾರ ಹದ ಕಿಯು ಒಂದು ಶಿಸ್ತಿನಿಂದ ನಡೆಯತಕ್ಕದ್ದಾಗಿದೆ.ರಾಮಪುರದ 
ಕೋಶಠಿಯನ್ನು ನಿಮ್ಮ ಸೈನಿಕರು ಕೊಳ್ಳೆ ಹೊಡೆದಿದ್ದಾರೆ. ಅದರ ನಷ್ಟವನ್ನು 
ನಿಮ್ಮ ದರ್ಬಾರಿನಿಂದ ಕಟ್ಟಿ ಕೊಡಬೇಕಾಗುತ್ತದೆ. ಅದು ವ್ಯಾಪಾರ ರಕ್ಷಣೆಯ 
ಮುಖ್ಯ ಕುರುಹು” ಎಂದ. 

ಶಿವಾಜಿಯ ಮುಖಘು ಗಂಭೀರಭಾವವನ್ನು ತಾಳಿತು. “ಅದು ತೊಡ 
ಕಿನ ಪ್ರಶ್ನೆ. ರಾಮಪುರ್ಯೂ ಬಿಜಾಪುರದ ಸುಲ್ತಾನರ ಅಧೀನದಲ್ಲತ್ತು. 
ನಮಗೂ ಬಿಜಾಪುರದವರಿಗೂ ಯುದ್ಧ ನಡೆಯುತ್ತಿ ತ್ತು. ನಿಮ್ಮ ಕಂಪನಿಯ 
ಅಧಿಕಾರಿಗಳು ತಾಟಿನ್ಮ ಸಿದಿಂದ ಇರುವುದು ವ್ಯಾಪಾರ ಧರ್ಮ. ಅಧಿಕಾರಿಗಳು 
೧ ಹದ್ದುವೂರಿ ನಮ್ಮ ಶತ್ರುಗಳ ಕಡೆ ಸೇರಿ, ಕಾರುಖುದ್ದು ಗಳನ್ನು ನಡೆಸಿ 
ದರು, ಅಸ್ಟೇ ಅಲ್ಲ ಆಯುಧಧಾರಿಗಳಾಗಿ ಬಂದು ನಮ್ಮ ರಾಜ್ಯದ ನನ್ಹುಲ 
ದಲ್ಲಿ ಅತ್ಯಾಚಾರಗಳನ್ನು ನಡೆಸಿದರು. ಅವರನ್ನು ಹಿಡಿದು ಬಂಧನದಲ್ಲಿ 
ಇಡಿಸಿದ್ದೇವೆ. ಅವರ ವಾಜ್ಮೂಲಗಳಿಂದಲೇ ತಪ್ಪು ಸಾಬೀತಾಗುತ್ತದೆ ಅದೇ 
ಸಮಯದಲ್ಲಿ ಅದೇ ಕಾರಣಕ್ಕಾಗಿ ರಾಮಪುರದ ಕೋಶಿಗೆ ಅಪಾಯ ತಟ್ಟರ 
ಬಹುದು. ತಪ್ಪು ಯಾರದು ಎಂಬುದನ್ನು ನಿರ್ಧಸಿರುಪುದು ಕಷ್ಟ. ಈಗ 
ಚರ್ಚೆಯಿಂದ ಪ್ರಯೋಜನನೇ ಇಲ್ಲ. ರಾಜರು ವ್ಯಾಪಾರಿಗಳಿಗೆ ದಂಡ 
ತೆರುಪುದು ನಿಮ್ಮ ರಾಜ್ಯದಲ್ಲಿಯೂ ಇರಲಾರದು” ಎಂದ, 

ನಿಕೋಲಸ್‌ನು “ರಾಂ ರಾಂ ಹಾಗಲ್ಲ, ಮಹಾರಾಜರೇ, ನಾವು ದಂಡ 
ನನ್ನು ಕೇಳುತ್ತಿಲ್ಲ. ನಷ್ಟವನ್ನು ಕೇಳುಕ್ತಿ ದ್ಹೇವೆ.ಆ ಸಮಯದಲ್ಲಿ ಇಂಗ್ಲಿಷ್‌ 
ಕೋಶಿಯ ಅಧಿಕಾರಿಗಳು ಹದ್ದುಮೂರಿ ನಡೆದದ್ದನ್ನು ನಮ್ಮ ಕಂಪನಿಯವರು 
ಖಂಡಿಸಿದ್ದಾರೆ. ಆ ಸೆರೆಯಲ್ಲಿರುವ ಅಧಿಕಾರಿಗಳು ನಮಗೆ ಅನೇಕ ಪತ್ರ 
ಗಳನ್ನು ಬರೆದುಕೊಂಡಿದ್ದಾರೆ. ಆ ಅಧಿಕಾರಿಗಳ ಬಂಧನವು ಸ್ನೇಹಭಂಗಕ್ಕೆ 


ಭೆತ್ರಸತಿ ಶಿವಾಜಿ 2 


ಕಾರಣವಾಗುತ್ತದೆದು ನನ್ನು ಆಧಿಕಾರಿಗೆಳಿ: 'ಭಾನೆನೆ: ನೆನ್ಮು ಗಿರೌ 
ಸಾಹೇಬನಸ್ತು ಆ ಅಧಿ*ಾಡಿ “ಳು ಎ ನೂರಿ ಹೋಗಿದ್ದಾರೆ. ಅವರ ವಿಷಯವಾಗಿ 


ನಾವು ಯಾವೆ ಹೊಣೆಯನ್ನೂ ಹೊರಲಾಸುವುಡಿಲ್ಲ-ಎಂದು ಅಷರಿಗೆ ಉತ್ತರೆ 
ಖರೆ? ಸಿದ್ದಾರೆ ಠೆ”,ಎಂದ 

ಶನಾಜಿಯು ಮುಗುಳುನಗೆಯನ್ನು ನೆಕ್ಕು “ತಪ್ಪ ಯಾರದು ಎಂದಶಿ 
ಇತ್ಯರ್ಥವಾದಂತಾಯಿತು. ನಾವು ಅವರನ್ನ್ಟ್ಸು ಬಂಧನದಲ್ಲಿ ಇಟ್ಟಿದ್ದರೂ 
ಮರ್ಯಾದೆಯಿಂದ ಇಯ ಸನ್ನೇಷೆ. ಸೌಖ್ಯವ ವಾಂಟೆ ದ್ಮೇಷೆ. ಇಂದೇ ಅವರನ್ನು 
ಬಿಡುಗಡೆ ಮಾಡಿಸುತ್ತೇವೆ” ಎಂದ. 

ರುಯಭಾರಿಯು “ತಮ್ಮ ಸೌಜನ್ಯಶ್ಶಾಗಿ ಧನ್ಯವಾದಗಳು. ಆದರೂ 
'ರಾಮಪುರದ ಕೋಠಿಯ ನಷ್ಟವನ್ನು ನಾವು ಪುನರಾಲೋಚನೆ ಮಾಡಜೇಕು. 
ಮತ್ತೊಂದು ವಿಚಾರನಿಸೆ, ನಮ್ಮ ಇಂಗ್ಲಿಷ್‌ ಜನರು ಸ್ನೇಹವೆಂದರೆ ತಮ್ಮಲ್ಲಿ 
ಬಂದು ಸೌಲತ್ತುಗಳನ್ನು ಷದೇ ಷದೇ ಬೇಡುತ್ತಿರಲು ಇಷ್ಟಸಡುವದಿಲ್ಲ. 
ನಮ್ಮಿಂದ ತಮಗೆ ಏನಾದರೊ ಪ್ರತ್ಯುಷಕಾರವಾಗಬೇಕು. ನಾವು ಮಾಡ 
ಬಹುದಾದ ಸೇವೆ ಏನಾದರೂ ಇದ್ದರೆ ಸಂಕೋಚಸಡದೇ ತಿಳಿಯಪಡಿಸ 
ಬೇಕು? ಎಂದು ಹೇಳಿದನು. 

ಶಿವಾಜಿಯು ಮೊಗಲರು ನಿನ್ನೆ ಎನ್ನಿ ಅಲಕ್ಷ ಶ್ಲ್ಯವಾಗಿ ಶಾಣುತ್ತಾರೆ. 
ಅವರ ಅಧಿಕಾರಿಗಳೂ. ಕೂಡಾ ತಾತ್ಸಾರದಿಂದ ನೋಡುತ್ತಾರೆ. ನಾವು 
ಎಂದಿಗೂ ಹಾಗೆ ಮಾಡುುದಿ್ಬ. ಗೌರಷದಿಂದ ನೋಡುತ್ತೇವೆ ನಮಗೂ 
ಅವರಿಗೂ. ಸ್ನೇಹಾಚರಣೆಯಲ್ಲಿ ಈ ಜೀದವಿದೆ. ನಿಮ್ಮ ಕೋಠಿಯವನರು 
ಮೊಗಲರಿ ಬೇಕಾದಷ್ಟು ಮನ್ಸು ಗುಂಡುಗಳನ್ನೂ ಫಿರಂಗಿಗಳನ್ನೂಬಂದೂಕ 
ಗಳನ್ನೂ ಒದೆಗಿಸುತ್ತಾರೆ. ಮೊಗಲ್‌ ಸರ್ಕಾರವು ಅದಕ್ಕೆ ಹಣ ಕೊಡುತ್ತದೆ; 
ಅವರೂ ನಿಮ್ಮನ್ನು ಅವರು  ಅಧೀನರಂತೆ ಕಾಣುತ್ತಾರೆ. ನಿಮ್ಮ ದೊಡ್ಡ 
ಕೋಠಿ ಸೂರತ್ತಿನನ್ಲಿಡೆ. ಸದ್ಯಕ್ಕೆ ಅದು ಮೊಗಲರ ರಕ್ಷಣೆಯನ್ಲಿದೆ. ನೀವು 
ಮೊಗಲರಿಗೆ ಶಸ್ತ್ರಾಸ್ತ್ರಗಳ ಸರಬರಾಜಾ ಮಾಡದಿದ್ದರೆ ಅವರು ಒಂದೇದಿನದಲ್ಲಿ 
ಫಿಮ್ಮ ಕೋರಠಿಗಳನ್ನು ನೆಲಸಮವಾಡಿ ಓಡಿಸುತ್ತಾ ಶೆ" ಆದರಿಂದ ನೀವು 
a ಸಡುತ್ತೀರಿ. ಜು ವ್ಯಾಪಾರವು ಗುಜರಾತಿಫ' ಕಡೆಯಿಂದ ನಡೆಯ 
ತ್ರೆ. ಮಹಾರಾಷ್ಟ್ರದ ಕಡೆಯಿಂದಲೂ ಹೆಚ್ಚು ವ್ಯಾಪಾರವಿದೆ, ನಾವು 


೨೬೦ ಛತ್ರಪತಿ ಶಿವಾಜಿ 


ವ್ಯಾಪಾರ ಮಾರ್ಗಗಳನ್ನು ತಡೆಮಾಡಿದರೆ ನಿಮ್ಮ ವ್ಯಾಪಾರ ಲಾಭಕರವಾಗು 
ವುದಿಲ್ಲ... ನಮಗೆ ಆಯುಧಗಳನ್ನು ಕೊಡುವುದಿಲ್ಲವೆಂದು ನೀವು ಅವರಿಗೆ 
ಒಪ್ಪಂದ ಕೊಟ್ಟಿದ್ದೀರಿ. ಈ ಪರಿಸ್ಥಿ ಶಿಯಲ್ಲಿ ನಮಗೂ ನಿಮಗೂ ನಿಜವಾದ 
ಸ್ನೇಹವು ಹೇಗೆ ಬೆಳೆಯಬೇಕು ? ಸೂರತ್‌ ರೇವುಸಟ್ಟಿ ಇವು ಮೊಗಲರ 
ದಾದರೂ ಡೆಲ್ಲಿಗೆ ದೂರವಾಗಿದೆ, ನಮ್ಮ ರಾಜ್ಯದ ನೆರೆಯಲ್ಲಿದೆ. ಇದನ್ನು 
ನಿಮ್ಮ ಕಂಪನಿಯವರು ಗಮನದಲ್ಲಿಡಬೇಕು” ಎಂದ. 

ಈ ಮಾತುಗಳನ್ನು ಕೇಳಿ ನಿಕೋಲಸ್‌ನಿಗೆ ಬರೆ ಎಳೆದೆಂತಾಯಿತು. 
ಸೂರಶ್ತಿನ ಕೋಠಿಯ ಮೇಲೆ ಮರಾಠರ ಕರಾಳ ಖಡ್ಲವು ಆಡುತ್ತಿರುವಂತೆ 
ಭಾಸವಾಯಿತು. ಅವನ ಮುಖವು ವಿವರ್ಣವಾಯಿತು. `` ಥ್ಲೆರ್ಯೆ ತಂದು 
ಕೊಂಡು “ಶಿವಾಜಿ .- ಮಹಾರಾಜರೇ, ನೀವು ಹೇಳುವ ಮಾತು ಸತ್ಯವಾಗಿದೆ. 
ನಮಗೂ ಮೊಗಲ್‌ ದರ್ಬಾರಿಗೂ ಬಹುಕಾಲದ ಹಿಂದೆಯೇ ಈ ಶಸ್ತ್ರಾಸ್ತ್ರಗಳ 
ಒಪ್ಪಂದವಿದೆ. ನಿಮ್ಮ ರಾಜ್ಯ ಹೊಸದಾಗಿ ಉದ್ಭವಿಸಿರುವ ರಾಜ್ಯ. ನಾವು 
ಈಗ ತಾನೆ ಮೊಟ್ಟಮೊದಲನೆಯ ಬಾರಿ ನಿಮ್ಮ ಸ್ನೇಹಕ್ಕೆ. ಬರುತ್ತಿ ದ್ದೇವೆ. 
ಒಪ್ಪಂದವು ಹೇಗೇ ಇದ್ದರೂ ನಿಮಗೆ ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನು ಸುಲಭ 
ಬೆಲೆಗೆ ಕೊಡಲು ನಾವು ಸಂತೋಷದಿಂದ ಒಪ್ಪುತ್ತೆ "ವೆ. ಸಧ್ಯಕ್ಕೆ ನಾವು 
ಹೀಗೆ ಒಪ್ಪಂದ ಮಾಡಿಕೊಳ್ಳ ಬಹುದು. ನಮ್ಮು ದೊಡ್ಡ ಕೋಶಠಿಗಳು 
ಸೂರತ್‌, ಬೊಂಬಾಯಿಗಳಲ್ಲಿವೆ. . ರಕ್ಷಣೆಯ ಭಾರವು ಹಿಂದಿನಿಂದಲೂ 
ಮೊಗಲ್‌ ದರ್ಬಾರಿಗೆ ಸೇರಿದ್ದು, ಸೂರತ್‌ ಒಳ್ಳೆಯ ರೇವುಸಟ್ಟಣ, ' ಅಲ್ಲಿ 
ನಮ್ಮ ಕೋಕಿಯೊಂದೇ ಅಲ್ಲ, ಇನ್ನೂ ಅನೇಕ ವಿದೇಶೀ ವ್ಯಾಪಾರ ಕೋಠಿ 
ಗಳಿವೆ. ಅದರಿಂದ ಸೂರಕ್ತಿನ ರಾಜಕೀಯದ ಸೋಂಕಿಲ್ಲದೆ ಇದ್ದೇವೈನಾವು” 
ಎಂದು ಹೇಳಿದನು. | 

ಸರದೇಶದ ರಾಜ್ಯಭಾರ, ವ್ಯಾಪಾರ, ನೌಕಾ ನಿರ್ಮಾಣ, ಹಡಗು 
ವ್ಯಾಪಾರ ಯೂರೋಪಿಯನ್‌ ಜನರ ಸ್ವಭಾವ, ಮರ್ಜಿ ಇವುಗಳ ವಿಚಾರ 
ನಾಗಿ ನಿಕೋಲಸೀನು ಶಿವಾಜೀ ಮಹಾರಾಜನೊಂದಿಗೆ ಬಹಳವಾಗಿ ಮಾತ 
ನಾಡಿದನು. | 

ಶಿವಾಜಿಯು “ವಕೀಲ್‌ ಸಾಹೇಬರೇ, ನಿಮ್ಮ ಮಾತುಗಳು ಬಹಳ 
ಕುತೂಹಲವನ್ನುಂಟುಮಾಡುತ್ತವೆ. ನಾನು ನನ್ನ್ನ ಸ್ವಂತ ವಿಚಾರವಾಗಿ 


ಛಶ್ರಸತಕಿ ಶಿವಾಜಿ | 3೬೧ 


ನಿಮಗೆ ಹೇಳುತ್ತೆ "ನೆ ಈ ಹಿಂದೂಸಾ ಸ್ಥಾನ ನಮ್ಮ ದು. ನಮ್ಮ ಧರ್ಮಕ್ಕೆ 
ಸೇರಿದ್ದು. ಸ ನರು ನಮ್ಮ ಧರ್ಮವನ್ನು "ಪ್ರತ್ಯಕ್ಷನಾಗಿ NEU, 
ತ್ತಾರೆ. . ಅವರನ್ನು ನಿರ್ಮೂಲ ಮಾಡುವದಕ್ಕಾ ಗಿಯೇ ನಾವು ರಾಜ್ಯ 
ನಿರ್ಮಾಣ ಮಾಡಿದ್ದೇವೆ. ದಕ್ಕನ್ನಿನ ಮೊಗಲ್‌ ಟ್‌ ಆಜಂಸಾನು 
ಸರಳ ಸ ಸೈ ಭಾವದವನು. ಆದರೇನು ನೊಗಲ್‌ ಬಾದಸಹನು ಹಿಂದೂ 
ಧರ್ಮದ ಕಟ್ಟಾ ವಿರೋಧಿ, ನನಗೆ ನಿಮ್ಮಿಂದ ಪ್ರಪಂಚದ ವಿಸಯಗಳನ್ನು 
ತಿಳಿದುಕೊಳ್ಳಲು ಬಹಳ ಅಪೇಕ್ಷೆ ಇದೆ. ಒಂದು ದಿನ ನಿಮ್ಮಂಥಾ ವಕೀಲರು 
ನಮ್ಮ ದರ್ಜಾರಿನಲ್ಲಿಯೂ ಇರಬಾರದೇಕೆ ಎನ್ನಿಸುತ್ತದೆ ನಮಗೆ. ಸಧ್ಯಕ್ಕೆ 
ಇನ್ನೂ ಮೂರು ನಾಲ್ಕು ದಿನಗಳು ನೀವು ನಮ್ಮ ರಾಜಧಾನಿಯಲ್ಲಿಯೇ 
ಇದ್ದರೆ ನಮಗೆಷೆ: ಶೀ ಸಂತೋಷವಾಗುತ್ತದೆ” ಎಂದು ಹೇಳಿದನು. | 
ರಾಯಭಾರಿ ನಿಕೋಲಸ್‌ನು ಸಂತೋಷದಿಂದ ಒಪ್ಪಿ ಕೊಂಡನು, 
ಮಾರನೆಯ ದಿವಸವೇ ರಾಯಘಡದ ಬಂಧೀಖಾನೆಯಲ್ಲಿದ್ದ. ಇಂಗ್ಲಿಷ್‌ 
- ಅಧಿಕಾರಿಗಳು ಬಿಡುಗಡೆಯನ್ನು ಹೊಂದಿ ಪುರಂಧರಘಡಕ್ಕೆ ಬಂದರ! ಅವರು 
ಶಿವಾಜೀ ಮಹಾರಾಜನ ಭೇಟಿಮಾಡಿ, “ಮಹಾರಾಜರೇ, ಸೊ; ರಾಯಘಡದ 
| ಕಾರಾಗೃಹದಲ್ಲಿದ್ದ ಇಂಗ್ಲಿಷ್‌ ಕಂಪನಿಯ ಅಧಿಕಾರಿಗಳು. ದಯೆಯಿಟ್ಟು 
ನಮ್ಮ; ನ್ನ್ನ ಬಿಡುಗಡೆ ಮಾಡಿದ್ದಿ (ರಿ. ನಿಮ್ಮ ಅಧಿಕಾರಿಗಳು ನಮ್ಮನ್ನು ಕಾರಾ 
ಗೃಹದಲ್ಲಿ" ಬಹಳ ಚೆನ್ನಾ ಗಿ ನೋಡೂ ಅದಕ್ಕಾಗಿ ತಮಸಿ ಧನ್ಯ 
_ ವಾದಗಳನ್ನು 91೫8) ಬಂದಿದ್ದೇವೆ” ಎಂದು ಹೇಳಿದರು. 

ಶಿವಾಜಿಯು “ರಾಜಕೀಯ ಕಾರಣಗಳಿಗಾಗಿ ನೀವು ಎರಡು ವರ್ಷಗಳು 
ನಮ್ಮ ಕಾರಾಗೃಹದಲ್ಲಿ ಇರಬೇಕಾಯಿತು. ಅದಕ್ಕಾಗಿ ನನಗೆ ವ್ಯಸನ 
ವಾಗುತ್ತದೆ. ನಾವು ಯಾವಾಗಲೂ ನಿಮ್ಮನ್ನು ಸ್ನೇಹಿತರಂತೆ ಭಾರತ ಆ 
: ಫಿಮ್ಮ ನಡತೆಯ ಬಗ್ಗೆ ನಮಗೆ ಬಹಳ ಮೆಚ್ಚಿ ಕೆಯಾಗಿದೆ. ನಿಮ್ಮ ಕಂಪನಿ 
ಗರ ಠ್‌ ಸಾಸೇಬರಿಗೂ ಬರೆಸಿ ಕಳುಹಿಸುತ್ತೆ ವೆ. ಅನಶ್ಯವಿದ್ದಾ ಗ ನೀವು 
ನಮ್ಮ ದರ್ಬಾರಿಗೆ ಬರಬೇಕು? ಎಂದು ಉಸಚಾಶೋಕ್ತಿ ಗಳನ್ನು ಹೇಳಿ 
ಕಳುಲಿಸಿದನು. 

ಆ ಅಧಿಕಾರಿಗಳು ಪುರಂಧರಘಡದೆನ್ಲಿದ್ದ ಕಂಸರಿಯ ರಾಯಭಾರಿ 
ನಿಕೋಲಸ್‌ನನ್ನು ನೋಡಿ. “ತಮ್ಮ ಶಿಫಾರ್ಸಿನಿಂದ ನಮ್ಮಗಳ ಬಿಡುಗಡೆ 


೫8 Ns ಕಂತಿ 
೨೬.೪ ಛೆಶ್ರಪತಿ ಶಿವಾಜಿ 


ಯಾಗಿದೆಯೆಂದು ಕೇಳಿದ್ದೇನೆ. ತಮಗೆ ಧನ್ಯವಾದಗಳನ್ನು ಆರ್ನಿಸಲು: 
ಬಂದಿದ್ದೇವೆ? ಎಂದರು. 

“ಬಹಳ ಸಂತೋಷ. ನಮ್ಮ ಶಿಫಾ ರಿಗೆ ಬೆಲೆ ಕೊಡಬೇಕೆಂಬುದೇ 
ನದೆ7 ಅದು ಮಹಾರಾಜರ ಧಯನ ಅವರಿಗೆ ಇಂಗ್ಲಿ (ಷರ ವಿಷಯ 
ದಲ್ಲಿ ಬಹಳ ಗೌರವನಿರುವಂತಿಜಿ. ಆದಕ್ಕಾಗಿ ಸಾಪೆಲ್ಲರೂ ಸಂತೋಷ 
ಪಡಬೇಕು. :. ನೀವು ಠಾಯಘಡದ ಕೋಟೆಯಲ್ಲಿ ಇದ್ದಿರಲ್ಲಾ ; ಅಲ್ಲಿಯ 
ವಿಚಾರಗಳೇನು:?” | 

“ನಾವು ಎರಡು ವರ್ಷಗಳು. ಆ ಕೋಟೆಯ ಲ್ಪಿಜೆ ವ್ರ. ಆಧಿಕಾರಿಗಳು: 
ಬಹಳ ಶಿಸ್ತಿನಿಂದಲೂ ವಿನಯದಿಂದಲೂ ನಡೆದುಕೊಳ್ಳುತ್ತಾರೆ . ಅವರುಗಳಿಗೆ 
ದೇಶಭಕ್ತಿ, ಸ್ವಾಮಿನಿಷೆ ಗಳು: ಅಪಾರವಾಗಿಷೆ. ಎಲ್ಲ ಕೆಲಸ ಕಾರ್ಯಗಳೂ 
ಗಂಟೆ ಹೊಡೆದಂತೆ ಕರಾರುವಾಕ ನಡೆಯುತ್ತದೆ. . ಈ ಜನರು ಬಹಳ ಶೀಲ 
ಪಂತರು.” 

“ಮರಾಠಿ ಭಾಷೆಯನ್ನು ಅಭ್ಯಾಸ ಮಾಡಿದ್ದೀರೋ ಗಳ 

“ಹೌದಾ. ೮ನ್ನಾ ಗಿ ಕಲಿತಿದ್ದೆ (ಪೆ ಸ | 

“ಒಳ್ಳೆ ಯದ ದು. -ನಿಮ್ಮ ಜೀನನದಲ್ಲಿ ಎಂದಾದರೂ € ಸಹಾಯಕ 
ಪಾಗುತ್ತದೆ. ನೀಪು ಸೂರತ್ತಿಗೆ ಹೋಗಿ ಗೌರ್ನರ್‌. ಸಾಹೇಬರ ಭೇಟ 
ಮಾರಿ” ಎಂದು. ಹೇಳಿ ಕಳುಹಿಸಿದನು. 

ಶಿವಾಜಿಯು ಮೂರು ನಾಲ್ಕು ದಿ ದಿನಗಳು ಸಿಶೋಲಸ್ಸ ನೊಡನೆ. ಅನೇಕ 
ವಿಷಯಗಳನ್ನು ಕುರಿತು ಮಾತನಾಡಿದನು. ಮುಖ್ಯವಾಗಿ ಜಲಮಾರ್ಗದ 
ವ್ಯಾಪಾರ, ವತ್ತಿ € ಮಾರಿಗಳತ, ಹಡಗುಗಳು. ಇವುಗಳ ವ್ಯಾ ಪಾರ್ಕ. ಈ. 
ವಿಷಯಗಳಲ್ಲಿ ಆನೇಕ ವಿಧವಾಗಿ ಪ್ರಶ್ನೆಮಾಡಿ ತಿಳದುಕೊಂಡನು. ಕೆನೆ 
ಯಲ್ಲ “ವಕೀಲ್‌ ಸಾಹೇಬರೇ, ನಿನ್ನು ಯೂರೋಪ್‌ ದೇ5ಕ್ಕೆ ಹೋಗಿ 
ಒಂದು ಬಾರಿ ಎಲ್ಲ ರಾಜ ಜ್ಯಗಳನ್ನೂ ನ ನೋಡಿಕೊಂಡು ಬರಬೇಕೆಂದು ನನಗೂ | 
ಆನ್ಸಿಸುತ್ತದೆ. ಫಿಮ್ಮೇಥಾ ರಾಯಭಾರಿಗಳು ಜೊತೆಯಲ್ಲಿದ್ದಕೆ ಎಷ್ಟೋ 
ಕಾರ್ಯುಸಾಧನೆಯಾದೀತೆಂದು ತೋರುತ್ತ ಜಿ” ಎಂದು ಹೇಳಿದನು. 

ನಿಗೋಲಸ್‌ನ್ಯು “ಮಹಾರಾಜರೇ. ಯೂರೋಪ್‌ ರಾಜ್ಯಗಳು ಆ ಅಂಥ 
ದೇನೂ ಆದರ್ಶರಾಜ್ಯಗಳ್ಳಂದು ಹೇಳಲಾಗುವುದಿಲ್ಲ. , ಅಲ್ಲಿಯೂ ಎಸ್ಟೋ 


ಛತ್ರಸಶಿ ಶಿವಾಜಿ | ' | ೨೬೩ 


ದೋಷಗಳಿವೆ. ಎನ್ಟೊ ೇ ಕಸ ಸನಿಷ್ನೂ ರಗಳಿನೆ. ' ಪರಸ್ಪರ ವೈಷಮ್ಯಗಳವೆ. 
ನೋಡಿ, ಆಹರ ನದಲ್ಲಿ ಫ್ರೆಂಚರು, ಚೀರ್ಜುಗುೂಟ ಬ ಡಚ್ಚರು 
ನಮ್ಮನ್ನು ವಿರೋಧಿಸುತ್ತಾರೆ. ಇದಕ್ಕೆ ಕಾರಣ ಈ ರಾಜ್ಯಗಳು ಅಲ್ಲಿ 


ಈ 
ಪ್ರಬಲ ವಿರೋಧಗಳನು ಕಟ್ಟಿ ಕೊಂಡು ಹೋರಾಡುತ್ತಿವೆ. . ಆದರೂ 


ಸ ಒಂಥಾವರು ವಿಶಾಲ. ಆ ಸೀತ; ಸಂಚಾರವನ್ನು ಮಾಡುವುದು ಒಳ್ಳೆಯದು. 
೫೪ ಅಸೇಕ್ಷಿ; ಸುವುದಾದರಿ ನಮ್ಮ ಕಂಪನಿಯ ಜಹುಜುಗಳಲ್ಲಿಯೇ 
ಪ್ರ ಯಾಣಕ್ಶಿ ಏರ್ಸಾಡು ಮಾಡುತ್ತೇವೆ” ಎಂದ. 

ಶಶಿಯು ದೀರ್ಫ ನಿಶ್ವಾಸ ಬಿಟ್ಟು “ಅದೆಲ್ಲಾ ಗಗನ ನಗರವನ್ನು 
ಕಲ್ಪಿಸಿಕೊಂಡಂತೆ. ಎಲ್ಲಿ ಸಾಧ್ಯವಾದೀತು, ಸಾಹೇಬರೇ. ಈ ಮೊಗಲರ 
ಹಾವಳಿ ವರ್ಣನಾಶೀತವಾಗಿದೆ. ದೇಶಾಂತರ ಪ್ರಯಾಣ ಮಾಡುವುದು 
ಹಾಗಿರಲಿ, ನಾವು ಕೊಂಚ ಮೈಮರಿಕಿದ್ದಕೆ ಮೊಗಲರು ಈ ರಾಜ್ಯವನ್ನೇ 
ನುಂಗಿಬಿಡುತ್ತಾರೆ. ನಾವು ಹೀಗೆಯೇ ಹೋರಾಡಿ ಈ ಮಾತೃ ಭೂಮಿಯನ್ನು 
ಮುಕ್ತಿ ಗೊಳಿಸಬೇಕಾಗಿಜಿ” ಎಂದೆ. 

"ನಿಕೋಲಸ್‌ ನು “ಮಹಾರಾಜರೇ, ಕಾಲವು ಒಂದೇ ವಿಧವಾಗಿರುವುದಿಲ್ಲ 
ಎಲ್ಲವೂ ಬದಲಾಗುತ್ತದೆ. ಇಂದು ಬೆಟ್ಟಿ ದಂತೆ ಬಂದುದು ನಾಳೆ ಗಾಳಿಯಂತೆ 
ಹಾರಿಹೋಗುತ್ತದೆ” ಎಂದು ಹೇಳಿದನು. 

ಶಿವಾಜಿಯು ರಾಯಭಾರಿಗೆ ಖಿಲ್ಲತ್ತುಗಳನ್ನು ಕೊಟ್ಟು ಮರ್ಯಾದಿಮಾಡಿ 
ಕಳುಸಿಸಿಕೊಟ್ಟೆನು. 

ಸೂರಕ್ಕಿನ ಇಂಗ್ಲೀಷ್‌ ಕಂಸನಿ ಗೌರ್ನರ್‌ ಸಾಹೇಬನು ರಾಯಭಾರಿ 
ಯಿಂದ ಎಲ್ಲ ವಿದ್ಯಮಾನಗಳನ್ನೂ ಕೇಳಿ ಬಹಳ. ಸಂತೋಸಪಟ್ಟನು. 
ಅಧಿಕಾರಿಗಳ ಬಿಡುಗಡೆಯ ಬಗ್ಗೆ ಮೆಚ್ಚುಗೆಯನ್ನು ತೋರಿದನು. “ರಾಮ 
ಪುರದ ಕೋಕಿಯ ಪ್ರಕರಣವೊಂದು ಹಾಗೆಯೇ ಉಳಿದಿದೆ. ಸಮಯ 
ಬಂದಾಗ ಸಾಧಿಸಿಕೊಳ್ಳ ಬೇಕು” ಎಂದು ಹೇಳಿದನು. 

ಶಿವಾಜಿಗೆ ಗುಸ್ತ URE ಶಸ್ತ್ರಾಸ್ತ್ರ ಗಳ dei ಘೂ ಏರ್ಸಾಡು 


ಗಳನ್ನು ನಣಿಡಿಡನು? 


ಡೆಲ್ಲಿಯ ಬಾದಸಹ ಔರಂಗಸೇಬನ ಅಧಿಕಾರವು. ಅಪ್ರಕಿಹತವಾಗಿ 
ನಡೆಯುತ್ತಿದ್ದಿತ:. ಡೆಲ್ಲಿಯ ರಾಜಧಾನಿಯಲ್ಲಿ ತನ್ನ ವಿಶೋಧಸಕ್ಷದವರನ್ನೆಲ್ಲೂ 
ಹುಡುಕಿ ಹುಡಕಿ ಕೊಲ್ಲಿಸಿದ್ದನು. ಸಹಜರ್ಹಾ ಬಾದಷಹನ ಕಡೆಯವರಾಗಲಿ 
ದಾರಾನ ಕಡೆಯನರಾಗಲೀ ಯಾರೂ ಉಳಿಯದಂತೆ ಆಹುತಿ ತೆಗೆದು 
ಕೊಂಡಿದ್ದ ನು. ಔರಂಗಸೇಬನು ಎಂತಹ ಪೈಶಾಚಿಕ ಈ ತ್ಯಗಳನ್ನೆಸಗಿದರೂ 
 ಮಹನುದೀಯ ಮತದ ಉದ್ದಾ ರಕ್ಯಾಗಿಯೇಅದೆಲ್ಲವನ್ನೂ ಮಾಡುತ್ತಾನೆಂದು 
ದರಬಾರಿನ ಜನರು ಭಾವಿಸಿದ್ದರು, ಅವನ ಅಂತರಂಗ ಜೀವನವು ಅಷ್ಟೇ ಮತ 
ಭಕ್ತಿಯಿಂದೆ ಕೂಡಿತ್ತು. ಪ್ರತಿದಿನವೂ ಖುರಾನನ್ನು ಪಠಿಸುತ್ತಿ ದ್ದ ನು. 
ಮೌಲ್ವಿಗಳನ್ನೂ ಖಾಜೀಗಳನ್ನೂ ಅತ್ಯಂತ ಗೌರವದಿಂದ ಕಾಣುತ್ತಿದ್ದನು, 
ಭೋಗದ ಕಡೆಗೆ ಮನಸ್ಸನ್ನು ಹೋಗಗೊಡುತ್ತಿರಲಿಲ್ಲ. ಔರಂಗಸೇಬನು 
ಮದ್ಯಪಾನವನ್ನು ನಿಸೇಧಿಸುತ್ತಿ ದನ್ನು ಅವನು ಮಾಂಸಾಹಾಗ ಮಾಡುತ್ತಿರ 
ಲಿಲ್ಲ. ಪ್ರತಿದಿನವೂ ಪ್ರಾರ್ಥನೆಯಲ್ಲಿ “ನನ್ನ ಪಾಸಗಳನ್ನೆಲ್ಲಾ ಕ್ಷಮಿಸು”ಎಂದ್ರು 
ದೇವರಲ್ಲಿ ಮೊರೆಯಿಡುತ್ತಿದ್ದನು. ರಾಜಕೀಯದಲ್ಲಿ ಯಾರನ್ನೂ ಸರ್ವಥಾ 
ನಂಬುತ್ತಿರಲಿಲ್ಲ... ಎಲ್ಲ ಕಡೆಯೂ ಅವನ ಅಂತರಂಗ ಗೂಢಚಾರರುಕ್ಕಿಹೋಗಿ 
ತಾಜಾ ವರ್ತಮಾನಗಳನ್ನು ತಂದು ಜಾದಸಹನನ್ಲಿ ಹೇಳುತ್ತಿದ್ದರು. . ಅವರಿಗೆ 
ವಿಶೇಷ ಬಹುಮಾನ-ಳು ದೊರೆಯುತ್ತಿದ್ದವು. ಬಾದಸಹನಿಗೆ ದೊರು ಕೇಳು 
ವುದಕೆನ್ಲಿ ಬಹಳ ಆಸಕ್ತಿ.ತನ್ನ ಮಕ್ಕಳ ಮೇಲೆಯೂ ಗೂಢಚಾರರನ್ಸಿ ಟ್ವಿದ್ದನು. 
ಯಾವುವಾವಸೊಂಡು ಸುದ್ದಿಯು ಸುಳ್ಳಾಗಿಬಿಟ್ಟಿಕೆ ಗುಪ್ತಚಾರರ ಶಿರಚ್ಛೇದನ. 
ವಾಗುಕ್ತಿ ದ್ವಿತು. ಅಹಮದ್‌ ನಗರನಿಂದ ಗುಪ್ತಚಾರರು ಬಂದು ಬಾದಷಹನ 
ದರ್ಶನಕ್ಕಾಗಿ ಕಾದಿದ್ದರು. ಬಾದಷಹನು ಪ್ರಾರ್ಥನೆಯಾದನಂತರ ಗುಸ್ಮಚಾರ 
ರನ್ನು ಕರೆಸಿ ಮಾತನಾಡಿಸಿದನು. 


"ಯುಮಾಜ ಆಜಂಷಾರು ಹೇಗೆ ರಾಜ್ಯಭಾರ ಮಾಡುತ್ತಾರೆ?” 


ಛತ್ರಪತಿ ಶಿವಾಜಿ | ೨೬೫ 


“ಚೆನ್ನಾಗಿ ಅಧಿಕಾರ ನಡೆಸುತ್ತಾರೆ, ಹುಜೂರು. ಅಧಿಕಾರಿಗಳೂ, 
ಜನರೂ ಎಲ್ಲ ಸ ಯುವರಾಜರಲ್ಲಿ ಅತ್ಯಂತ ಭಕ್ತಿ ವಿಶಾ ಸಗಳನ್ನು ತೋರು 
| ತ್ತಾರೆ. ಯುವರಾಜರು ಸಂತೋಷವಾಗಿದ್ದಾ ಕೆ. ನ 


ಬಾದಷಹನ ಕಣ್ಣು ಗಳು ಹ ಲ ಸೆಡೆದು ತೂ ಚು 
“ಮರಾಠರ ಕಡೆಗೆ ಅನರ ದೈಸಿ ಯು ಹೇಗಿದೆ? ಆ ಜೆಟ್ಟಿ ಗಳ ಇಲಿ, ಶಿವನ 
 ಸಮಾಚಾರವೇನು?” | ಗೆಡ್ಡರಿಸಿಡನು. 
| ಗುಪ್ತಚಾರನು “ಯುವರಾಜನ ದೃಷ್ಟಿಯು ಮರಾಠರ ಕಡೆಗೇನೂ 
ಬಿದ್ದಂತೆ ಕಾಣುವದಿಲ್ಲ, ಜಹಸನಾ. . ಇತ್ತೀಚೆಗೆ ಎರಡು ವರ್ಷಗಳಿಂದ ಆ 
ಮರಾಠರು, ನಮ್ಮ ರಾಜ್ಯಗಳಲ್ಲಿ ಕಾಲಿಟ್ಟಿಂತೆ ಕಾಣುವದಿಲ್ಲ. ಬಿಜಾಪುರದವ 
ರೊಡನೆ ಯುದ ವು ಪೂಕೈಸಿದನಂತರ ಶಿವಾಜಿಯು ತೆಪ್ಸಗಿರುವ -ತಿದೆ” ಎಂದ. 

“ಯುವರಾಜರ ದರ್ಬಾರಿನಲ್ಲಿ ಇದೇ ಅಭಿಪ್ರಾಯನಿಡೆಯೇ ?” 

“ಹೌದು, ಖಾವಂದ್‌ ಹಾಗಿಯೇ ಇರುವಂತಿದೆ.” 

“ಯುವರಾಜ, 'ಆಜಂಷಾ ಶುದ್ಧ ಬೇಕೂಫ. ಅವನಿಗೆ ಕಣ್ಣಿಲ್ಲ, 
ಬುದಿ ಯೂ ಇಲ್ಲ. ಶಿವನು ಒಂದು ಕ್ಷಣವೂ ಸುಮ ನೆ ಕೊಡುವವನಲ್ಲ. 
ಪಡಿ ಬಲವನ್ನು ಕಟ್ಟು ತ್ತಾನೆ, ರಾಜ್ಯ ದಲ್ಲಿ ಜೇರೂರಿಕೊಳ್ಳು ತ್ತಾನೆ.ಕೋಟಿ 
ಕೊತ್ತಲುಗಳನ್ನು "ದ್ರಸಜಾಟ್ಟು ಕೊಳು ತ್ತಾನೆ, ಹಣವನ್ನು ೇಖರಿಸಿಟ್ಟು 
ಕೊಳ್ಳುತ್ತಾ ನೆ ಇನ್ನೇನು ಬೇಕು? ಹಾಗೆ ಅವನನ್ನು “ತಿಕೆಯಬಿಟ ಕ 
ನಮ್ಮ ರಾಜ್ಯ ಕ್ರೈ ಎಂದಾದರೂ ಘಾತವಾಗಿಯೇ ಆಗುತ್ತದೆ. ಯುವರಾಜನು' 

ಲಾಸಸ್ರಿ ಹ ಸುಖಜೀವನದಲ್ಲಿಯೇ ಆಸಕ್ಕಿ. ಇರಲಿ, ನಾವು ವಿಚಾರಿ 
ಹಾ ಆ; ನೀವು ಮತ್ತೊಂದು ಆಜ್ಞೆ ಯಾಗುವವರಿಗೆ ರಾಜಧಾನಿಯಲ್ಲಿಯೇ 
ಇರಬೇಕು” ಎಂದು ಅಪ್ಪ ಈ ಮಾಡಿದನು. 
ಮೂರನೆಯ ದಿನವೇ ಸೂರತ್‌ನ' ಕಡೆಯಿಂದೆ ಗುಪ್ತ್ರಚಾರರು ಬಂದು: 
ಬಾದಷಹೆನ ಭೇಟ ಮಾಡಿದರು. ಶಿವಾಜಿಯ ವಿಷಯದಲ್ಲಿ ಅವರು ಬಿಸಿಬಿಸಿ 
ಯಾಗಿ ದೂರುಗಳನ್ನು ಶೊಟ್ಟಿ ರು. 
“ಜಹಪನೂ, ES ಸಟ್ಟಾಭಿಷೆ ಸೇಕ ಮಾಡಿಕೊಂಡಿದ್ದಾನೆ 
ದಸರಾದಲ್ಲಿ ಬ್ರಾಹ್ಮ ಇರೆಲ್ಲರೂ ' ಸೇರಿ ಅವನಿಗೆ ಪಟ್ಟ ಕಟ್ಟಿದ್ದಾರೆ. ಸೈನ್ಯಗಳ 


೨೬೬ . ಛತ್ರಪತಿ ಶಿವಾಜಿ 


ಜಮಾವಣೆಯು ಚೆನ್ನಾ ಗಿದೆ. ಆ ಗೆಡಿನಾಡಿನ್ಲಿ ಇಪ್ಪತ್ತು ಮೂರು ಕೋಟಿ 
ಗಳು ಶಿವಾಜಿಯು ಸ್ನಾಧೀನದಲ್ಲಿವೆ.: ಆ ಕೋಟಿಗಳಲ್ಲಿ ಲ್ಲಾ ಶಸ್ತ್ರಾಸ್ತ್ರ ಗಳೂ 
ಮದ್ದು ಗುಂಡು dd ಯಥೇಚ್ಛ ವಾಗಿಸಂಗ್ರ | ಹವಾಗಿವೆ ನಮ್ಮ 
ಜೊತೆಯ ಲಲ್ಲಿ ಒಬ್ಬ ಇಂಗ್ಲಿಷ್‌ ನವನನ್ನು ಕರೆತಂದಿದ್ದೆ ಹ್‌ ಅವನು ನಮ 
ಗಿಂತಲೂ ಚೆನ್ನಾಗಿ ಶಿವಾಜಿಯ ದರ್ಬಾರಿನ ವಿಷಯಗಳನ್ನೆಲ್ಲಾ ತಿಳಿದು ಬಂದಿ 
ದ್ಹಾ ನೆ. ಬಹಳ ಬುದ್ದಿವಂತ, ಹುಜೂರ್‌, ಮಾಫ್‌ ಮಾಡಬೇಕು. ಆದರೆ 
ಬಹಳ ಕುಡಿಯುತ್ತಾನೆ. ಮಿಕಿಮೂರಿ ಕುಡಿಯುತ್ತಾನೆ. ತವ.ಗೆ ಖುಷಿ 
ಯಿದ್ದ ಶೆ ಅವನಿಂದ "ಸಮಾಚಾರಗಳನ್ನು ಖುದ್ದಾಗಿ ಕೇಳಿ ತಿಳಿದುಕೊಳ್ಳ 
ಬಹುದು” ಎಂದು ಹೇಳಿದರು. 


ಬಾದಷಹೆನು “ಒಳ್ಳೆ ಯದು, ಆ ಕೆಂಪುಜನರೇ ಹಾಗೆ ಕುಡಿಯುತ್ತಾರೆ. 
ಬೇರೆ ಜಾಕಿಯ ಜನರು ಕಡಿದರೆ ನಮಗೇನು? ಅವರನ್ನು ಖುದಾನು ಶಿಶ್ಚಿಸು 
ತ್ತಾನೆ. ನೀವು ಸ್ನೇಹವನ್ನು ತೋರಿಸುತ್ತಾ ಭದ್ರವಾಗಿ ಇಟ್ಟು ಕೊಂಡಿರಿ. ಸ 
ಹೇಳಿಕಳುಹಿಸುತ್ತೇವೆ” 
 “ತಿವಾಜಿಯ ಮೇಲೆ ಯುದ್ಧ ಕೈ ಕಳುಹಿಸಬೇಕು. ಈಗಲೇ ಕಳುಹಿಸ 
ಬೇಕು, ಶತ್ರುವನ್ನು ಬೆಳೆಯೆಬಿಡಕೂಡದು” ಎಂದು ಬಾದಸಹನು ತಕ್ಷಣವೇ 
ನಿರ್ಧಾರ ಮಾಡಿದನು. 

ಸೇನಾಧಿಪತಿ ಷಾಯಿಸ್ತಾಖಾನನ್ನು ಸಮು ಬಕ್ಕೆ ಬರಮಾಡಬೇಕೆಂದು 
ಅಪ್ಪಣೆ ಮಾಡಿದನು. 

ಸೇನಾಧಿಸತಿ ಷಾಯಿಸಾ ಸ್ತ ಖಾನನು ಬಂದು ಅಂತರಂಗದಲ್ಲಿ ಭೇಟಿ 
ಮಾಡಿದೆನು. 

ಬಾದಸಹನು “ಬನ್ನಿ ಸೇನಾಧಿಪತಿಗಳೇ 'ಕುಳಿತುಕೊಳ್ಳಿರಿ. ನಿಮ್ಮನ್ನು 
ಆ ಮರಾಠರ ಕಳ್ಳ ಶಿವನ ಮೆ ಯುದ್ಧಕ್ಕೆ ಕಳುಹಿಸಬೇಕೆಂದು ಯೋಚನೆ 
ಮಾಡಿದ್ದೇವೆ. ನ ರಾಜಾಸ್ಕ್ಯಾ ನದಲ್ಲ ಬಹಳ ಯುದ್ದಗಳನ್ನು ಮಾಡಿಗೆದ್ದಿ 
ರುವ ಖದೀಮರು. ನಮ್ಮ ಹೆಸರು ಹೇಳಿದರೆ ಗುಜರಾತವು ನಡುಗುತ್ತ ಜಿ. 
ಈ ಮರಾಠರನ್ನು ಬಲಿಹಾಕಲು ನೀವೇ ತಕ್ಕಪರು. `ನೀವು ಯುದ್ಧ ಕ್ಕ 
6 ಇ 
ಹೊರಡಬೇಕು” ಎಂದ. 


ಛತ್ರಪತಿ ಶಿವಾಜಿ ೨೬೭ 


ಷಾಯಿಸ್ತಾಖಾನನು “ಜಹೆಸನಾ.  ಖಾವಂದರ ಅಪ್ಪಣೆಯು ಶಿರಸಾ 
ಮಾನ್ಯವಾದುದು. ತಮ್ಮ ಬ” ನೂರಿದು ಏನಿದೆ? ಮರಾಠರ ರಾಜ್ಯ 

ಧ್ವಂಸಮಾಡಿ. ಅವರ ಕೋಟಿಗಳನ್ನು ಪುಡಿಪುಡಿಮಾಡಿ ಆ ಕಳ್ಳ 
ಶಿವಾಜಿಯನ್ನು ಹಿಡಿತರುತ್ತೇನೆ, ಹುಜೂರ್‌. ನನ್ನನ ನ್ಸನ್ನು ಈ ಯುದ್ಧ ಕ್ರೈ 
ಕಳುಹಿಸುವುದೇ ಮಹಾಪ್ರಸಾದವೆಂದು ಭಾವಿಸುತ್ತೇನೆ? ಎಂದು ಹೇಳಿ 
ಮುಜುರೆ ಮಾಡಿದನು. 

“ಒಳ್ಳೆ ಯದು ಸಂಧ್ಯಾಕಾಲ ನೀವು. ಖಾಸ್‌ದಿವಾನೆಗೆ ಬರಬೇಕು. 

ಮೆಹಾರಾಸೆ, ದಿಂದ ಟನ ಗುಪ್ತಚಾರರಿಂದ ಅಲ್ಲಿಯ ಸಮಾಚಾರಗಳನ್ನು 

ಅಸೆ ಇಂಗೆ ಗ್ರೇಜೀ ಅಧಿಕಾರಿಯೊಬ್ಬನ ನನ್ನು ನಮ್ಮ ಗುಪ್ತ ಚಾರರು 
ಕರೆತಂದಿದ್ದಾ ರೆ. : ಅವ ಸ ಒಳ್ಳೆ ಯ ಬುದಿ ಸಟ ಕಾಣುತ್ತ ಣೆ ಇಂದು 
: ಅವನನ್ನ್ಮೂ ಕರೆಯಿಸುತ್ತೆ ಡೆ ನೀವು ಆ ಮಹಾರಾಷ ಸ್ಪರ ಸುದ್ದಿಗಳನ್ನು 
ಫೇಳಿರಿ. "ಷ್ಟು ಳನದ್ದಕ ಅಷ್ಟು ಒಳ್ಳೆಯದು. ಹೆಚ್ಚು ಸೈನ್ಯ ನಷ್ಟ 
ವಾಗದೇ ಆಸಾಮಿಯನ್ನು ಹಿಡಿತರಲು ಉಪಾಯ ಹೊಳೆಯಬಹುದು” 
ಎಂದು ಹೇಳಿದನು. 

ಷಾಯಿಸ್ತಾಖಾನನು “ಹುಜೂರ್‌. ಆಜ್ಲೆಯಂತೆ ನಡೆಯುತ್ತೇನೆ? 
ಎಂದು ಮತ್ತೊಮ್ಮೆ ಸಲಾಂ ಮಾಡಿ ಸನ್ನಿಧಾನದಿಂದ ಹೊರಟನು. 

ಸಂಧ್ಯಾಕಾಲ, ಖಾಸ ಸ್‌ದಿವಾನೆಯಲ್ಲಿ ಬಾದಷಹ ಔರಂಗಸೇಬನೂ 
ಸೇನಾಧಿಸತಿ ಷಾಯಿಸ್ತಾಖಾನನೂ ಅಂತರಂಗ ಸಮಾಲೋಚನೆ ಮಾಡುತ್ತಾ 
ಕುಳಿತಿದ್ದರು. 

ಷಾಯಿಸ್ಲಾಖಾನನು ಔರಂಗಸೇಬ್‌ ' ಬಾದಸಹನ ಸೋದೆರಮಾವನ. 
ಯುದ್ಧ ದಲ್ಲಿ ಅತ್ಯಂತ ಪರಾಕ್ರಮಶಾಲಿಯಿಂದು ಹೆಸರುವಾಸಿಯನ್ನು ನಡೆ 
ಓದ್ದನು. ದರಬಾರಿನಲ್ಲಿ ಜಿ ಆವನ ಗೌರವವು ಬಹಳವಾಗಿ ಬಿದದ ತು. 
ವನ ಭಾನಮೈ ದುನನು ಬಾದಸಷಹನ ಮುಖ್ಯಮಂತ್ರಿಯಾಗಿದ್ದನು. 
ಒಂಧುತ್ತದಲ್ಲಿ, ಸಂಪತ್ತಿ ನಲ್ಲಿ, ಘಡ್‌ ವ:ದಲ್ಲಿ, ದರಬಾರಿನ ಅಂತಸ್ತಿನಲ್ಲಿ, 
ಆತ್ಯಂ 3 ಉನ್ನತ ಸ್ಟಾ ನವನ್ನು ಆಡರಿದ್ದವ ವನು ಷಾಯಿಸ್ಮಾಖಾನ್‌.  ಎಂಥವ 
ಕಾ ಜಾದಷಣಸೊಡನೆ ಈಸ ಸಮಗದ್ದು ಗೆಯಲ್ಲಿ ಫುಳಿತು ಒಂದು ದಿನ 

ನಾಡುವುದು ಕೂಡಾ ಮಹಾಭಾಗ್ಯವೆದು ಭಾವಿಸುತ್ತಿ ದ ಮು. ಆದರೆ 


ಸ 


೨೬೮ ಛತ್ರ ಪತಿ ಶಿವಾಜಿ 


ಷಾಯಿಸ್ತಾಖಾನಸಿಗೆ ಅಂತಹ ಅವಕಾತ್ತೆಗಳಿಸೆ ಶೋ ನೊರೆತಿದ್ದವು. ಬಾದಸಹನ 
ಅಪ್ಪ ನೆಯಂತೆ ಮಹಾರಾಷ್ಟ್ರ ದಿಂದ ಬಂದಿದ್ದೆ ಗುತ್ತ ಚಾರನು ತನ್ನ ಜೊತೆಗಾರ 
ಘು ಇಂಗ್ಲೀಷ್‌ ಧಾಂ, ಜ್‌ ಬಂದು ದಸೆಸರಿಸನ 
ಸೇನಾಧಿಸತಿಗಳಿಗೂ ಕುರ್ನಿಸಾತುಮಾಡಿ ಅದಬ್ಬಿ ನಿಂದ ನಿಂತುಕೊಂಡನು 


ಜಾನ್‌ ಸಾಹೇಬನಿಗೆ: ಬಾದಷಹನ ಕ ಹೇಗೆ ನಡೆದುಕೊಳ್ಳ 
ಬೇಕೆಂಬುದನ್ನು ಗುಪ್ತಚಾರನು ಕಲಿಸಿಕೊಟ್ಟ ದ್ದನು. 

ಜಾನ್‌ ಸಾಹೇಬನು ತನಗೆ ಬಹಳ ಇನಾಂ ಸಿಕ್ಕುತ್ತದೆಂದು ನಂಬಿದ್ದನು: 
ಅಸ್ಟ್ರೇ ಅಲ್ಲ, ಬಾದಸಹನ ದರಬಾರಿನಲ್ಲಿ ಒಳ್ಳೆ ಉದ್ಯೋಗವು ದೊರೆಯ 
ಬಹುದೆಂದೂ ಆಸೆಯಿದ್ದಿ ತು. ಜಾನ್‌ ಸಾಹೇಬನೂ ಬಗ್ಗಿ ಕುರ್ಥಿಸಾತ್‌ 
ಮಾಡಿದನು. ' 

ಬಾದಸಹನು “ಮೊಹದೀನ್‌, ಇವನೇ ನಿನ್ನ ಸ್ನೇಹಿತ ಇಂಗ್ಲೀಷ್‌ 
ಅಧಿಕಾರಿಯೋ?” ಎಂದು ಪ್ರಶ್ನೆ ಮಾಡಿದನು. 

"ಜಹೆಸನಾ, ಈ ಜಾನ್‌ ಸಾಹೇಬನು ರಾಮಪುರದ ಇಂಗ್ಲೀಷ್‌ 
ಕೋರಶಿಯಲ್ಲಿ ಇದ್ದ, ಶಿವಾಜಿಯು ಇವನನ್ನೂ ಇವನ ಸಂಗಡಿಗರನ್ನೂ ಎರಡು 
ವರ್ಷಗಳು ಬಂಧನ ದಿಟ್ಟಿದ್ದ. ಇತ್ತೀಚೆಗೆ ಇವನ ಬಿಡುಗಡೆಯಾಗಿದೆ. 
ಇವನು ಮಹರಾಷ್ಟ್ರರ ದುರ್ಗಗಳನ್ನೆಲ್ಲಾ ನೋಡಿದ್ದಾ ನೆ. . ಶಿವಾಜಿಯನ್ನೂ 
ಭೇಟಮಾಡಿದ್ದಾನೆ. ಇವನಿಗೆ: ಬಹಳ ವಿಷಯಗಳು ತಿಳಿದಿವೆ. ಉರ್ದೂ 
ಭಾಷೆಯನ್ನು ಮಾತನಾಡುತ್ತಾನೆ. ಮರಾಠಿಯನ್ನೂ ಚೆನ್ನಾಗಿ ಕಲಿತಿದ್ದಾನೆ. 
ಇವನು ಉಪಯೋಗಕ್ಕೆ ಬರುವ ಮನುಷ್ಯ. ಖಾತ್ರಿ ಮನುಷ್ಯ, ಹುಜೂರ್‌ 
ಅಪ್ಪಣೆಯಾದಕೆ ಮಾತನಾಡಿಸುತ್ತೇನೆ. ನಮ್ಮ. ದರ್ಬಾರಿನ ವಿಷಯ 
ಹೆಚ್ಚಾಗಿ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಮಾಫ್‌ಮಾಡ 
ಬೇಕು. ಈ ಇಂಗ್ಲೀಷ್‌ ಜನ ಸ್ವಲ್ಪ ಸ್ವತಂತ್ರಪ್ರಿ ಪನ್ಲಿಯರು. : ಆದರೂ ಸತ 
ನುಡಿಯುತ್ತಾರೆ. ಮಾತಿನಂತೆ ಕಾರ್ಯದಲ್ಲಿಯೂ ನಡೆದುಕೊಳ್ಳು 
, ಹುಜೂರ್‌” ಎಂದು ಸಲಾಂ ಮಾಡಿದನು. 
ಬಾದಸಹನು “ಜಾನ್‌, ನೀನು ನಮ್ಮ ಮೊಗಲ್‌ ಅಧಿಕಾರಿಗಳ ಸ್ನೇಹಿತ 
ಬಾಗಿರುವುದು ಬಹಳ ಸಂತೋಷ, ನೀನು ಬಯಸುವುದಾದರೆ ನಮ್ಮ 


ಭತ್ರಪತಿ ಶಿವಾಜಿ ೨೭೯ 


ರಾಜಧಾನಿಯಲ್ಲಿಯೇ ಇರಬಹುದು. ಬೇಕಾದೆ ಸೌಲತ್ತುಗಳು ದೊರೆಯು. 
ತ್ತವೆ... ಶಿವಾಜಿಯ ವಿಷಯವಾಗಿ, ಆ ಮರಾಠಾ ಸೈನಿಕರ ನಿಚಾರವಾಗಿ 
ನೀನೇನು ಬಲ್ಲೆ ಹೇಳು” ಎಂದು ಕೇಳಿದನು. 
ಜಾನ್‌ "ಸಾಹೇಬನು “ಶಿವಾಜಿಯು ಗಡಿನಾಡಿನಲ್ಲಿ ಇಸ್ಪತ 

ಕೋಟಿಗಳನ್ನು ಸ ಸ್ವಾಧೀನಪಡಿಸಿಕೊಂಡು ಭದ್ರ ನಾಗಿಟ್ಟಿ ದ ದ್ದಾನೆ. ಪ್ರತಿಯೊಂದು 
ಕೋಟಿಯಲ್ಲಿಯೂ ಮದ್ದಿ ನ ಮನೆಗಳಿವೆ, ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನು 
ಶೇಖರಿಸಿಟ್ಟ ದ್ದಾನೆ. ಅವರಲ್ಲಿ ಬಂದೂಕುಗಳೂ ಫಿರೆಂಗಿಗಳೂ ಇವೆ. 
ತೋಪಿನ 2 ಸಹ ಇನೆ. ರಾಯಫೆಡ ದುರ್ಗವು ಅವುಗಳಲೆಲ್ಲಾ 
ಬಹಳ ಮುಖ್ಯವಾದುದು. ಅತ್ಯಧಿಕವಾಗಿ ಹಣವನ್ನು ಶೇಖರಿಸಿಟ್ಟ ದಾ ನೆ 
ಸೈನ್ಯದಲ್ಲಿ ಬಲವಾದ ಶಿಸ್ಕಿದೆ. ಪ್ರಕಿಯೊಬ್ಬ ಸೈನಿಕನಿಗೊ Ae ಯ 
ಪರಿಚಯವಿದೆ, ಶಿವಾಜಿಯಲ್ಲಿ ಭ್ರ ಇದೆ, ಸೈನಿಕರೆಲ್ಲರೂ ಶಿವಾಜಿಯು 
ಅವತಾರಪುರುಷನೆಂದು ನಂಬಿದ್ದಾ ರೆ. ಜನರು ಶಿವಾಜಿಯು ಧರ್ಮೊದ್ಧಾರಕ 
ನೆಂದು ಪ್ರೀತಿಸುತ್ತಾರೆ. ಪ್ರತಿಯೊಂದು ಊರಿನಲ್ಲಿಯೂ ಬ್ರಾಹ್ಮಣ 
ಮುಖ್ಯಾಧಿಕಾರಿ. ಆಡಳಿತವೆಲ್ಲಾ ಅವನಿಗೆ ಸೇರಿದ್ದು. ಊರುಊರಿಗೂ 
- ಮಹಾಜನಗಳ ನ್ಯಾಯಾಸ್ಥಾನಗಳಿನೆ. ಆ ರಾಜ್ಯದಲ್ಲಿ ಆ ನ್ಯಾಯಾಸ್ಕಾ ನ 
ಗಳನ್ನು ಮಹೆಜರ್‌ ಎಂದು ಕರೆಯುತ್ತಾ ರೆ. .ಮಹಜರ್‌ ನಲ್ಲಿ ಅನ್ಯಾಯವೇ 
ಇಣಮೊದು ಆ ಜನರ ನಂಬಿಕೆ. ಸೈನ್ಯದಲ್ಲಿ ಬಹಳ ಬಿಕ್ಕ ಟ್ಟ ದ್ಲಿ ಸೇನೆಗೆ 
ಸೇರುವುದು ಒಂದು ದೊಡ್ಡ ಗೌರವವೆಂದು ಆ ಜನರ ಹ] ಬೇಕಾದ 
ಹಾಗೆ. ಬೇಕಾದವರು ಸೈನ್ಯದಲ್ಲಿ ಸೇರಲಾಗುವುದಿಲ್ಲ. ಸ್ರಕಿಯೊಬ್ಬನನ್ನೂ 
ಅಜಮಾಯಿಸಿ ಮಾಡಿ ಶಿವಾಜಿಯೇ ಸೈನ್ಯಕ್ಕೆ ಸೇರಿ ಸುತ್ತಾನೆ. Aah | 
ದವರು ಬ್ರ ಹ್ಮಾಂಡ ಭಾ ಬಂದು ಯುದ ಮಾಡಿದಾಗ ನಾನು 
ಕಣ್ಣಾರ ಕಂಡಿದ್ದೆ ನೆ. . ಶಿವಾಜಿಯ ಸೈನಿಕನು ಮೇಲಧಿಕಾರಿಯ ಅಪ್ಪಣೆ 
ಬರುವವರಿಗೆ ಹೆಜ್ಜೆ ಯನ್ನು ಬೋಟು ಕಡೆಯ ಫಳಿಗೆಯವರೆಗೆ 
ಹೋರಾಡಿ ಸಾಯುತ್ತಾನೆ. ಒಬ್ಬನೂ ಕಾನ್ಯನಾಧನಕಾತುನನಿಭಿಃ ಹೆಂಗಸರ 
ಗೋಜಿಗೆ ಹೋಗುವುನಿಲ್ಲ. ಜಹಸ ನಾ, ಇನ್ನೊಂದು ಆಶ್ಚ ರ್ಯ ಕಂಡಿದ್ದೇನೆ. 
ಆ ರಾಜ ದಲ್ಲಿ ಅಲ್ಲಲ್ಲಿ ಮುಸಲ್ಮಾನರಿದ್ದಾರೆ. ಅವರಿಗೆ. ಏನೂ ಕೊಂದರೆ 


ಜಾಜಿ ಒಂದು ಮಸೀದಿಯನ್ನೂ ಅವರು ಒಡೆದು ಹಾಕಿಲ್ಲ .. "ಖುರಾನ್‌ 


\ 


೨೭೦. ಛತ್ರಪತಿ ಶಿವಾಜಿ 


ಗ್ರಂಥಗಳು ಸಿಕ್ಕಿದರೆ ಅವನ್ನು ಹಾಳ.ಮಾಡಕೂಡದು. ಸೂಜ್ಯತೆಯಿಂದೆ 

ನೊ ೇಡಬೇಕು' ನಿಂದು ಕಟ್ಟಪ್ಪ ಸಣೆಯಿದೆ. ಅದನ್ನು ನಿಷೆಯಿಂದ ಪಾಲಿಸು 
ಶಾರೆ” ಎಂದ, 

ಹಾಯಿಸ್ತಾ ಖಾನೆನು ಮಧ್ಯೆ ಬಾಯಿಹಾಕಿ “ರ್ಜಾಸಾಖಹೇಬ, ಅದು 
ಶಿವಾಜಿಯ ಸದ್ದು ಣದ ಗುರುತಲ್ಲ. ಬಾದಷಹರ ಪ್ರಭಾವವು ಅಸಪ್ಟಿದೆ. 
ಶಿವಾಜಿಯೂ ಮರಾಠೆರೂ ಬರ್ವಭೌಮಕ ಹೆಸರು ಹೇಳಿದರೆ ನಡುಗುತ್ತಾರೆ. 
ಆದಕ್ಕಾಗಿ ಮಸೀದಿಗಳ ತಂಟಿಗೆ ಹೋಗುವುದಿಲ್ಲ” ಎಂದ. 

ರ್ಜಾಸಾಹೇಬನು “ಹಾಗಲ್ಲ, ಕಮಾಂಡರ್‌ ಸಾಹೇಖಕೀ, ಆ ಜನರು 
ಚರ್ಚುಗಳ ತಂಟೆಗೂ ಬರುವುದಿಲ್ಲ. ನಮ್ಮ ಪಾದ್ರಿಗಳನ್ನೂ ಗೌರವದಿಂದೆ 
ಕಾಣುತ್ತಾರೆ. ಕ್ಸ್ಪ್ರೆಸ್ತ ಜನ ಏನಾದರೂ ತನ್ಲಿಮಾಡಿದಕ ಪಾದ್ರಿ ಗಳಲ್ಲಿ 
ದೂರುಳೊಡುತ್ತಾರೆ. ಈ ಹಿಂದೊಜನರಿಗೆ ಸರಮತಸಹಿಸ್ಸು ತೆ ಇದೆಯೆಂದು 
ವಿದೇಶೀ ಪಾದ್ರಿಗಳೆಲ್ಲಾ ಹೇಳುತ್ತಾರೆ? ಎಂದ. 

ಬಾದಸಹನು “ಮತದ ವಿಚಾರ ಬೇಡ. ಮುಖ್ಯವಾಗಿ ನೀನು ಮರಾಠರ 
ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀ, ಒಂದೆರಡು ಮುಖ್ಯ ವಿಷಯ 
ಗಳನ್ನು ಹೇಳು. ಶಿನಾಜಿಯ ಕೋಟಿಗಳಲ್ಲಿ ಅಸ್ರಶಸ್ತ್ರ ಗಳಿವೆ. ಬಂದೂಕು 
ಗಳಿವೆ. ಫಿರಂಗಿಗಳಿವೆ-ಎಂದು ಹೇಳಿದೆ. ಇದು ನಿನಗೆ ಹೇಗೆ ಗೊತ್ತು?” 

“ನಾನು ರಾಮಪುರದ ಇಂಗ್ಲೀಷ್‌ ಕೋರಿಯಲ್ಲಿ ಅಧಿಕಾರಯಾಗಿದ್ದೆ. 
ಫೆ ಫ್ರೆಂಚ್‌, ಪೋರ್ಚುಗೀಸ್‌ ಡಚ್‌ ವ್ಯಾಪಾರಿಗಳು ಆ ಆಯುಧಗಳನ್ನು ಪಾನ 
ರೋಷಾಗಿ ಮರಾಠಾ ಬ ತಂಜೊಪ್ಪಿಸುವುದನ್ನು 'ರಾಜ 


ನೋಡಿದ್ದೇನೆ, ನಮ್ಮ ಕೋಶಿಯ. ಪಹರೆಯವರು ಅದನ್ನೆಲ್ಲಾ ವರದಿ 
ಮಾಡುತ್ತಾ el? 


ಬಾಜನೆಹೆನು “ಇಂಗ್ಲಿ ಸರು ಮರಾಠೆರಿಗೆಅಸ್ತೃಶಸ್ತ್ರ ಶಸ ಗಳನ್ನೂ ಬಂದೂಕು 
ಗಳನ್ನೂ ಕೊಡುತ್ತಾರೆಂದು "ನಮಗೆ ಪುಕಾರು ಬಂದಿದ ಎಂದೆ. 

“ಹುಜೂರ್‌ ಬಿಲ್‌" ಖುಲ್‌ ಇಲ್ಲ. ಅದು ಸುಳ್ಳುಮಾತು.ನಮ್ಮ ಜನೆ 
ಮಾತಿಗೆ ತಪ್ಪುನನ: ಲ್ಲ, ಇಂಗ್ಲಿಷರಿಗೂ ಮೊಗಲ್‌ ದರ್ಬಾರಿಗೂ ಒಪ್ಪಂದ 
ವಾದಂತಿದೆ. ನಾವುಎಲ್ಲಸರಬರಾಜ ನ್ನೂ ಅಹನುದ್‌ ನ ನಗರಕ್ಕೆ ಕಳುಹಿಸುತ್ತೇವೆ. 
ನೀವು ಎಂದಾದರೂ ಯುದ್ಧದಲ್ಲಿ ಕಾಣುತ್ತೀರಿ. ಮರಾಠರಲ್ಲಿ ಟಿರ್ಕಿಯವರೂ 


ಛತ್ರಪತಿ ಶಿವಾಜಿ ೨೭ಗಿ 


ಆಸ,ನರೂ ಕೊಟ್ಟಿ ರುವ ಕತ್ತಿ ಗಳಿವೆ ನನ್ಮು ಕೆತ್ತಿ ಗಳಿಲ್ಲ. ನಮ್ಮ ಕತ್ತಿಗಳನ್ನು 


"ಲ್‌ 


ನೋಡಿದರೇ ಸಹಿಸು ನಮ್ಮ ೭ ಬಂಡೂಪುಗಳಿಗೆಲ್ಲಾ ಛಾಪಾಡಿರುಕೆ. 
ನಮೂನೆಯು ಬೇರೆ. ಅದರಲ್ಲಿ ನನ್ನು ಆಯುಧಗಳೇನಾದರೂ ಇದ್ದರೆ 


ತ ಆದು ಅಹಮದ್‌ ನಗರದಿಂದ ಚಫಾವಣೆಯಾಗಿರಬೇಕು ? 


“ಹೋಗಲಿ ಆ ನಿಚಾರ ಬೇಡ. ಮತ್ತೇನು ಹೇಳುತ್ತೀ?” 

“ನಾನು ಮರಾಠರ ಸೈನ್ಯ ಶಿಬಿರವ ವನ್ನು ನೋಡಿದ್ದೆ "ನೆ. ಅವು ಬಹಳ 
ವ್ಯವಸ್ಥೆ ಸೆಯಿಂದ ಇರುತ್ತದೆ. ಆ ಸೈನ್ಯಗಳಲ್ಲಿ . ಅವರು ಹೆಂಗಸರನ್ನು ಕರೆದು 
ಕೊಂಡು ಹೋಗುವುನಿಲ್ಲ. ಬಹುಬೇಗ ಶಿಬಿರವನ್ನು ನಿರ್ಮಾಣಮಾಡುತ್ತಾರೆ ರ್ರ 
ನಗಾರಿಯೊಂದಿಗೆ ತಕ್ಷಣ ಮುಂದಕ್ಕೆ ಹೊರಟುಬಿಡುತ್ತಾಕೆ ಸೈನಿಕರೂ 
ಹೆಗಲೂರಾಶ್ರಿ ಸರ್ವದಾ ಯುದ್ಧ ಕೈ ತಯಾರು. : ಕುದುರೆಯ ಪಕ್ಕದಲ್ಲಿಯೇ 
ಜಮಖಾನ ಹಾಸಿಕೊಂಡು ಮಲಗುತ್ತಾರೆ. ಒಣ ಕೊಟ್ಟಿ ಗಳನ್ನೂ ಖಾರ 
ವನ್ನೂ ತಿನ್ನುತ್ತಾರೆ. ಆದರೂ ಒಳ್ಳೆಯ ಕಟ್ಟಾಳುಗಳು ತ್ರಿಮಸಹಿಷ್ಣುಗಳು, 
ಮೊಗಲ್‌ ಸೈನಿಕರಿಗಿಂತಲೂ ಮರಾಠಾ ಸೈನಿಕನು ಗಟ್ಟಿಗ? 

ಷಾಯಿಸ್ತಾ ಖೌಾನನು"ಉಶ್‌” ಎಂದನು. 

ಬಾದಷಹವ ಸಣ್ಣ ನಗುವನ್ನು ನಕ್ಕು ಸ ನಿಮ್ಮ ಸೂರತ್‌ 
ಹೇಗಿದೆ?” ಎಂದ, 

“ಸೂರತ್‌ ಚೆನ್ನಾಗಿದೆ, ಹುಜೂರ್‌. ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, 
ಎಲ್ಲವಾ ್ರಪಾರಸ್ಕರೂ ಭಯವಿಲ್ಲದೇ ವ್ಯಾಪಾರಮಾಡುತ್ತಾ 3. ಹಣಕ್ಕೆ ಟಿಯ 
ವಿಲ್ಲ. - ಆಸ್ತಿಪಾಸ್ತಿಗಳಿಗೆ ಢೋಕಾಯಿಲ್ಲ. . ಅದೆಲ್ಲಾ ತಮ್ಮ Rain 
ತಮ್ಮ ಖರಾಮತ್ತು. ಆದರೆ ಶಿವಾಜಿಯು ಸೂರತ್ತಿನ ಮೇಲೆಯೂ -ಕಣಿ ಕಿಟ್ಟಿ 
ದ್ದಾ ಗ ದೊಡ್ಡ ಹೊಡ ಸ ವ್ಯಾಪಾರಸ್ಥ ರು ಮಾತನಾಡಿ ಕೊಳ್ಳು ತ್ತಾರೆ? 

ಬಾದಸಹನು ಳಿ ್ಸೈಯದು,ಹೋಗು. ನಿನಗೆ ಪುರಸಾ ರು "ನೊರೆಯು 
ತ್ರದೆ.? ಎಂದು ಹೇಳಿ SULA | 

ಮೊಹಿಯುದ್ದಿ (ನನು ಕುಚೇಸಾತು ಮಾಡಿದನು. ಅನನ ಜೊತೆಯಲ್ಲಿ 
ಜಾನ್‌ ಸಾಹೇಬನು ಕುರ್ಥಿಸಾತು ಮಾಡಿ, ತನ್ನ ಸ್ನೇಹಿತನೊಂದಿಗೆ ಹೊರಟು 
ಹೋದನು. 


೨೭೨ ಛತ್ರಪತಿ ಶಿವಾಜಿ 


“ಹೋಗುತ್ತ ತನ್ನ ಸ್ಪೇಹಿತೆನಾದ ಮೊಹಿಯುದ್ದೀನನಿಗೆ ಹೇಳಿದೆನು, 

“ಖಾನ್‌ ಸಾಹೇಬ, ನೀನು ನನಗೆ ಬಹೆಳ ಉಸಕಾರ ಮಾಡಿದ್ದೀ. ಈ 
ಬಾದಷಹನನ್ನು ಇಷ್ಟು ಸಮೀಪದಲ್ಲಿ ನೋಡಿ, ಎರಡು ಮಾತುಗಳನ್ನಾ ಡುವೆ 
ಅವಕಾಶ ಮಾಡಿಕೊ್ಬ. ಬಾದಷಹೆನೆ ಸಾಮಾನ್ಯ ನೆಲ್ಲ. ಜುಹತಪ್ರರುತ: 
ಅವನ ಕಣ್ಣು ಗಳಲ್ಲಿಯೇ ಆ ಜ್ಯೋತಿಯು ಬೆಳಸುತ್ತದೆ. ಮಾತುಗಳೂ 
ಹಾಗೆಯೇ. `` ನೂರಕ್ಕೊಂದು ಮಾತು. ಆ ಮಾತಿನಲ್ಲಿ "ಎಷ್ಟು ಪ್ರಭಾವವಿದೆ. 
ಎಷ್ಟು ಅರ್ಥವಿದೆ ಎಷ್ಟು ಹಠವಿದಿ. ಅಬ್ಬಾ ! ಕಪಾಲದ ಇಂತಹೆ 
ಜೊರೆಗಳು ಯೂರೋನಿನಲ್ಲಿಯೂ ಹುಟ್ಟಿಲ್ಲವಲ್ಲಾ 1 ಭೇಷ್‌. ಇಂಥಾ 
ಚಕ್ರವರ್ತಿಯ ಖಾಸ್‌ ಸನ್ನಿಧಾನದಲ್ಲಿ ಕೆಲಸಮಾಡುವ. ಪುಣ್ಯ ನಿನಗಿದೆ. 
ಆಡಕಿ ಆ ಸೇನಾಧಿಸತಿಗಳನ್ನು ನಾನು ಅಷ್ಟೇನೂ ಪಸಂದ್‌. ಮಾಡಲಿಲ್ಲ. 
ಚುರುಕು ಬುದ್ಧಿಯೂ ಇಲ್ಲ, ಇನ್ನು ಪರಾಕ್ರಮ ಹೇಗಿದೆಯೋ ಹೇಳಲಾಗು 
ವುದಿಲ್ಲ.” 

“ಜಾನ್‌ಸಾಹೇಬ, ಬಾಯಿ ಮುಚ್ಚು. ನಿನಗೆ ನೂರು ಬಾರಿ ಸಲಾಂ 
ಮಾಡುತ್ತೆ ನೆ, ಬಾದಷಹರನ್ನು ಭೇಟಮಾಡಿದ ವಿಷಯ ಎಲ್ಲಿಯೂ ಬಾಯಿ 
ಬಿಡಬೇಡ, ಒಂದು ವರ್ಷ ಈ ಈ ಡೆಲ್ಲಿಯಲ್ಲಿ ಕಾದರೂ ಅವರ ಭೇಟಿಯಾಗು 
ವುದಿಲ್ಲ. ನಿನ್ನ ಪುಣ್ಯ, ನಿನಗೆ ಭೇಟಿಕೊಟ್ಟರು. ಆದರದಿಂದ ಮಾತನಾಡಿಸಿ 
ದರು. ನೀನು ಎರಡು ಮಾತನ್ನು ಉಜಾಯಿಸಿದರೂ ಕೋನಮಾಡಲಿಲ್ಲ. 
ಅವರೆದುರಿಗೆ ಮಾತನಾಡುವುದಿಂದರೇನು? ಆ ಶಿವಾಜಿ ಕಾಫರ. ಅವನನ್ನು 
ಷರ್ಹಾಷಹರ ಮುಂದೆ ಪ್ರಕಂಸೆ ಮಾಡುತ್ತೀ. ಅಬ್ಬಾ ! ಈ ಡಿಲ್ಲಿಯಲ್ಲಿ ಹೀಗೆ 
a ಮಾತನಾಡುವುದನ್ನು ನಾನು ಕೇಳಿಯೇ ಇಲ್ಲ.ಇಂಗ್ಲಿ ಸರದು 
ಯಮಹಜ್ಯೈ ರ್ಯ. ಷಯಿಸ್ತಾಖಾನರ ಮಾತನ್ನೂ ಎಲ್ಲಿಯಾದರೂ ಆಡಿ 
ಬಿಟ್ಟೀಯೇ. ಅವರ್ಯಾರೆಂದುಕೊಂಡಿದ್ದೀ, ತಥ ಬಾದಷಹರ “ಮಾಮಾ 
ಸಾಹೇಬ್‌.” ಷರಾಬ್‌ ಕುಡಿದು ಎಲ್ಲಿಯಾದರೂ ನೀನು ಹರಟಿ ಹೊಡೆಯ 
ಲಾರಂಭಿಸಿದರೆ ನನ್ನ ಪ್ರಾಣಕ್ಕೆ ಬರುತ್ತೆ ಸಂಚಕಾರ.” 

ಜಾನ್‌ಸಾಹೇಬನು “ಖಾನ್‌ ಸಾಹೇಬ, ನಾನು ಇಂಗ್ಲಿಷ್‌ ನವನು. 
ಹಾಗೆಲ್ಲಾ ರಹಸ್ಯವನ್ನು ಬಿಟು ಕೊಡುವುದಿಲ್ಲ. ಕುಡಿದರೆ ಎಚ್ಚರತಪ್ಪಿ 
ಬೊಗಳೆ ಕೊಚ್ಚುವ ಜನ ನೀವು” wo ಮೂದಲಿಸಿದನು. 


ಭತ್ರಸತಿ ಶಿಬಾಜಿ ತಲ. 


ಅವರಿಬ್ಬರೂ ಒಬ್ಬರ ಭುಜದ ಮೇಕೆ ಮಕ್ತೊಬ್ಬರ ು ಕೈ ಹಾಕಿಕೊಂಡು 
ಬಜಾರಿನ ಕಡೆ ಹೊರಟುಹೋದರು. 

ಮೊಹಿಯೂದ್ದಿ ಇನ್‌ನು “ನಿನಗೆ ಮಿಠಾಯಿ ಬಲುಇಷ್ಟ. ಒಳ್ಳೆಯ 
ಮಿಠಾಯಿ ಕೊಡಿಸುತ್ತೇವೆ... ಇವತ್ತು ಒಳ್ಳೇ ಮಿಠಾಯಿ ತಿಂದು ಮಜಾ 
ಮಾಡಿಬಿಡೋಣ”: ಎಂದು ಹೇಳಿ ಜಾನ್‌ ಸಾಹೇಬನನ್ನು ಕರೆದುಕೊಂಡು 
ಹೋದನು. 

. :ಮಾಠನೆಯ ದಿನವೇ ಮೊಗರ್ಲ ಸ ಸೈನ್ಯಗಳು ದಕ್ಷಿಣದಕಡೆಗೆ ಹೊರಟವು 

: ಬಾದಷಹನ ಅಸ ನ್ರಣೆಯಂತೆ. ಸೆ ಸೇನಾಪತಿಷಾಯಿಸ್ತಾ ಖಾನನು][ಒಂದು ಲಕ್ಷಸೈನ್ಯ 
ವನ್ನು ತೆಗೆದುಕೊಂಡು ಹೊರಬದ್ದನು... ಬಹುಮಂಡಿ ಸೇನಾಧಿಸತಿಗಳೂ 
ಎನಪತಗಳನ ಹೊರಬದ್ದರು.ಆ ಸೈಸ್ಯದಲ್ಲ ಹಿಂದುಗಳ ಸಂಖ್ಯೆ ಬಹಳಕಡಿವೆ 
ಯಾಗಿದ್ದ ರೂ ಸಾಕಷ್ಟು ಮಂದಿ ಹಿಂದೂ ಸೈನಿಕರೂ, ಸ ಸರದಾರರೂ ಇದ್ದ ರು. 
ಆ ಸೈನ್ಯವು ಸೇನಾಸತಿಗಳ ಅಪ್ಪ ಯಂತೆ ದೂರದೂರದ ಮಜಲುಗಳನ್ನು 
ಮಾಡಿಕೊಂಡು ಸೈನ್ಯಗಳು ಬರುತ್ತಿದ್ದ ವು. 

ಷಾಯಿಸ್ತಾಖಾನನು ಷುಹಾರಾಸ ಸೈನ್ಯದ ಹಿಳ್ಳೆ ಉಳಿಯದುತೆ 
ಘೃಂಸ ಮಾಡಿಬಿಡುವುದಾಗಿ ಹತತೊಟ್ಟು ಹೊರಟಿದ್ದನು. 

ಶಿವಾಜಿಗೆ ಷಾಯಿಸ್ತಾ ಖಾನನು ಬ್ರಹ್ಮಾಂಡ ಸೈನ್ಯವನ್ನು ಕಟ್ಟಿಕೊಂಡು 
ಬರುಕ್ತಿರುವ ಸುದ್ದಿಯನ್ನು ದೂತರು ತಿಳಯನಡಿಸಿವರು. "ಮರಾಠಾ ಸೈನ್ಯ 
ದಲ್ಲಿ ಹತ್ತು ಸಹತ್ರ ಸೇನೆಗಳು ಮಾತ್ರ ಉಳಿದಿದ್ದು ವು ಬಿಜಾಪುರದನ ಡನ 
- ಯಾದ ಮಾಡಿದಾಗ ಬಹಳ ಸೆ ನ್ಯ ನಷ್ಟ ಪಾಗಿ ಹೋಗಿ ತ್ತು. ಅಹ್ಮದ್‌ ನಗರ 
ದಲ್ಲಿ ಇದ್ದ ಮರಾಠಾ. ಧು ಜು ವರದಿಯನ್ನು ಕಳುಹಿಸಿದ್ದರು. 
* ಬಾದಸಹರಿಂದ ಕಟ್ಟು ಸಿನಿಯ್ಛಾ ದಃ ಅನ್ಪಣೆ ಬಂದಿದೆ. ಈ ಯುದ್ಧದ ದಲ್ಲ ಸಂಧಿಯ 
ಮಾತೇ ಇಲ್ಲ . ಹೊಡ ಜೊತ. ಕ್ಷೇತ್ರಗಳೂ ಜೀವಗ ಧೂಳೀಸಟಿ 
ವಾಗಿ ಹೋಗುತ್ತವೆ. ಷಾಮಿಸ್ತಾ "ಖಾನನ. "ಶಿನಾಜೀ ಮಹಾರಾಜನನ್ನು ಹಿಡಿದು 
ತರುತ್ತೇನೆ? ೦ದು-'ಶಸಥಮಾಡಿ ಹೊರಟಿದ್ದಾನೆ. ' ಯುವರಾಜ ಆಜಂಷಾ 
ರವರಿಗೂ ಏನು ಆಸತ್ತು ಸಂಭವಿಸುವುದೋ ಎಂದು ದೊಡ್ಡ ದೊಡ್ಡ 
ಅಧಿಕಾರಿಗಳು ಭಯಗ್ರಸ್ತ ಸ್ತರಾಗಿದ್ದಾ ರೆ? ಎಂಬುದಾಗಿ ವರದಿಗಳು ಬಂದಿ 
18) 


೨೭೪ ಭತ್ರಸಕಿ ಶಿನಾಜಿ 


ದ್ದು ವು. ಶಿವಾಜಿಯು ಧೈರ್ಯಗೆಡಲಿಲ್ಲ. ತನ್ನ ಸೇನಾಧಿಪತಿಗಳನ್ನೂ ಪ್ರಧಾನಿ 
ಗಳನ್ನೂ ಸಭೆಗೂಡಿಸಿ, ಮಂತ್ರಾಲೋಚನೆ ಮಾಡಿದನು. ಸಭೆಯಲ್ಲಿ ಸೇನಾಧಿ 
ಪತಿಗಳು ಸೈನ್ಯದ ಮುಖ್ಯ ಭಾಗೆಗಳನ್ನೆಲ್ಲಾ ದುರ್ಗಗಳೊಳಗೆ ಜಮಾಯಿಸ 
ಬೇಕು. ಬಯಲು ಪ್ರದೇಶಗಳಲ್ಲಿ ಯುದ್ಧ ಮಾಡಕೂಡದು”ಎಂದು ನಿರ್ಧಾರ 
ಮಾಡಿದರು. ಶಿವಾಜಿಯು ಏಕಾಕಿಯಾಗಿ ಭದ್ರಾಚಲಕ್ಕೆ ಹೋಗಿ ರಾವಾ 
ದಾಸರ ದರ್ಶನಮಾಡಿದನು. ಗ 

ಸಮರ್ಥ ರಾಮದಾಸರು “ಶಿವಪ್ರಭು, ರಾಜ್ಯವನ್ನು ಕಟ್ಟುವವನು 
ನೀನಲ್ಲ, ಆಳುವವನು ನೀನಲ್ಲ. ಇದೆಲ್ಲಾ -ಶ್ರೀರಾಮಚಂದ್ರನ ಅನುಗ್ರಹ. 
ರಕ್ಷಿಸುವವನೂ ಶ್ರೀರಾಮಚಂದ್ರನೇ. ನಿನ್ನದು ನಿಷ್ಕಾಮಕರ್ಮವಾಗಿರಲಿ. 
ರಾಮಚಂದ್ರನು ಯಾವಾಗಲೂ ಜಯರಾಮನಾಗಿದ್ದಾನೆ. ದಿನದಿನವೂ 
ಸಂದೇಹದಿಂದ ಸರೀಕ್ಷಮಾಡಬಾರದು” ಎಂದ, 

“ಸಂಶಯಾತ್ಮ್ಮಾ ವಿನಶ್ಯತಿ ರಾಮನು ಪ್ರತ್ಯಕ್ಷ ದೇವರು, ರಾಮರಕ್ಷೆ 
ಗಂತಲೂ ದೊಡ್ಡದು ಮತ್ತಾವುದೂ ಇಲ್ಲ. 

“ಕರ್ಕ ಪೂರ್ಣ ಧನ್ವಾನೌ ರಕ್ಷ್ಯೇತಾಂ ರಾಮಲಕ್ಷ ನ ಎಂಬ 
ರಕ್ಷಾಮಂತ್ರವನ್ನು ಸಠಿಸಿ, ಆಶೀರ್ವದಿಸಿದರು. 

ಶಿವಾಜಿಯು ಮಾತೃದೇವತೆಯ ಆಶೀರ್ವಾದವನ್ನು ಪಡೆಯಲೋಸುಗ 
ಬ್ರಣೆಗೆ ಹೋದನು. 

ಜೀಜಾಬಾಯಿಯು “ಹೆದರಬೇಡ ಶಿವಾ, ಭವಾಥಿಯು "ನಿನ್ನನ್ನು 
ಕಾಯುತ್ತಾಳೆ, ನೀತು ಇಲ್ಲಿಯೇ ಇರು. ಈ ಪುಣೆಯನ್ನು ಬಿಟ್ಟು ಹೊರಡ 
ಜೇಡ” ಎಂದು ಅಪ್ಪಣೆ ಮಾಡಿದಳು. 

ಶಿವಾಜಿಯು ಮಾತೃನಾಕ್ಯದಲ್ಲಿ ಏನೋ ದೈವಿಕ ರಹಸ್ಯನಿದೆಯೆಂದು 
ಭಾವಿಸಿ ಅಲ್ಲಿಯೇ ನಿಂತನು. ' 

ಹೆಚ್ಚುಕಾಲ ತಡವಾಗಲಿಲ್ಲ... ಷಾಯಿಸ್ತಾ ಖಾನನು ಎರಡೇ ಎರಡು 
ತಿಂಗಳುಗಳಲ್ಲಿ ಪುಣೆಗೆ ಮುಕ್ತಿಗೆಹಾಕಿದನು. ಮಳೆ ಗಾಲಪು ಸಮೀನಿಸುತ್ತಿ ತ್ತು 
ಈ ವರ್ಷ ಬೇಗನೇ ಮಳೆಯು ಆರಂಭವಾಗಿತ್ತು. ಪುಣೆಯು ಸುಲಭವಾಗಿ 
ಸಾಯಿಸ್ತಾಖಾನನ ವಶವಾಯಿತು. ಶಿವಾಜಿಯು . ಪುಣೆಯಲ್ಲಿಯೇ ಇದಾ 
ನೆಂದು ದೊತರ ಮುಖೇನ ಖಾನನುಖಚಿತಪಡಿಸಿಕೊಂಡಿದ್ದನು. “ಶಿವಾಜಿಯ 


ಭುತ್ರಸತಿ ತಿವಾಜಿ 1 3೭% 


ಳ್ಳ ಗೆ ಸಿಕ್ಕಿದ” ಎಂದು ಉದ್ದಾರೆ ಮಾಡುತ್ತಾ 'ಜಾಯಿಸ್ಮಾಖಾನನು ಪುಣೆ 
ಯನ್ನು *್ರವೇಶಮಾಡಿದನು. ಸೈನಿಕರೆಲ್ಲರಿಗೂ ಆಜ್ಞೆ ಮಾಡಿದನು. 
ಹ್ರುಣೆಯನ್ನಿ ಕೊಳ್ಳೆ ಹೊಡೆಯ ಕೂಡದುೂು, ವ ನುಗ್ಗ ಕೂಡದು. 
ದೇವಾಲಯಗಳನ್ನು ನಾಶಸಡಿಸಕೂಡದ್ದು ಸ್ತ್ರೀಯರ ಮೇಲೆ ಅತ್ಯಾಚಾರ 
ವಾಗಜಾಠರದು, ಮಕ್ಕಳ ತನು ಎಂದು ಕಟ್ಟನ್ನ ಸ್ರ ನ್ಪಣೆ ಮಾಡಿ 
ಧ್ವನ. ತಾನೇ ಸ್ವತಃ ಸ್ಫಫಿಕರನ್ನು ಕರೆದುಕೊಂಡು ಸಿ `ಂಮನೆಗೆ 
ಮುಕ್ತಿಗೆ ಹಾಕಿ ಸ್ತಾಧೀನನಡಿಸಿಕೊಂಡನು ಅದು ಕೊಂಡದೇವನಿಂದೆ 
ಫಿರ್ಮಿತವಾಗಿದ್ದ ಅರಮನೆ. . ಮೊಗಲ್‌ ಸೈನಿಕರು ಅರಮನೆಯ ಪ್ರತಿ 
ಯೊಂದು ಭಾಗದಲ್ಲಿಯೂ ಹುಡುಕಿ ನೋಡಿದರು. ನಿರ್ಜನವಾಗಿತ್ತು. ಅಷ್ಟು 
ಜೊಡ್ಡ ಅರಮನೆಯೊಳಗೆ ಒಂದು ಪ್ರಾಣಿಯೂ ಇರಲಿಲ್ಲ. ಷಾಯಿಸ್ತಾ 
ಖಾನನು “ಹಕ್ಕಿಯು ಹಾರಿಹೋಗಿಡೆ. ಶಿವಾಜಿಯು ಮಾಯವಾಗಿದ್ದಾ ಸ 
ಎಂದು ಹೇಳಿದನು. ಷಾಯಿಸ್ತಾಖಾನನು. ಆ ಅರವೂನೆಯಲ್ಲಿಯೇ ಬಿಡಾರ 
ಮಾಡಿದನು. ಅದಕ್ಕೆ ಒಂದು ಅಂತರಂಗ ಕಾರಣವಿತ್ತು. ಶಿವಾಜಿಯು 
ಪುಣೆಯ ಸ ಸ್ವಂತ ಅರಮನೆಯ ಲ್ಲಿ ನೆಲಷೂಳಿಗೆಯಲ್ಲಿ ಚಿನ್ನ ದ ಗಟ್ಟ ಗಳನ್ನು 
ಹುಗಿದಿಟ್ಟಿ ದಾ ನೆಂದು ಡೆಲ್ಲಿಯಲ್ಲಿ ಪ್ರತೀತಿ ಇತ್ತು. 
ಬೌದನೆಹನು ಕೂಡಾ ಇದನ್ನು ದೃಢವಾಗಿ ನೆಂಬಿದ್ದನು. 


ಹಷಾಯಿಸ್ತಾಖಾನನುತನ್ನ್ನ ಅಪ್ರ ಸರಿವಾನದೊಂದಿಗೆ ಪುಣೆಯ ಅರಮನೆ 
ಯಶ್ಲಿಯೇ ಶಿಖಾಣಿ ಹಾಕಿದನು. ಆ "ಸಮಯಕ್ಕೆ ನರವು ಬೃಹದಾಕಾರವಾಗಿ 
ಬೆಳೆದಿತ್ತು. ಕೋಟಿ ಕೊತ್ತಲುಗಳನ್ನೂ ಕಛೇರಿಗಳನ್ನೂ ಮೊಗಲ್‌ ಸೈನಿಕರು 
ಸಾ ಧೀನ ರ ಡಿಸಿಕೊಂಡರು. .. ಕೊತ್ವಾಲ . ಕಭೇರಿಗಳಲ್ಲಿಲ್ಲಾ ದಶ್ಷಾಡೆ 
ಮುಸಲ್ಮಾನ್‌ ಅಧಿಕಾರಿಗೆ ನೌ ನೇಮಿಸ ಬು ಪುಣೆಯು ಅಹಮದ" 
ನಗರದುತ ಮೊಗಲ್‌ ರಾಜಢಾನಿಯ ಸ ರಾಡನ್ನು ಹೊಂದಿತು. 

ಶಿಷುಜಿಯು ಬೆಟ್ಟಿ ಗುಡ್ಡ ಗಳಲ್ಲಿ ರಹಸ್ಯವಾಗಿ ಅಡಗಿಕೊಂಡಿದ್ದೆನು. 
ಒಂದೊಂದು ದಿನ ಒಂದೊಂದು ಬೆಟ್ಟಿ. ಒಂದೊಂದು ವನದಲ್ಲಿದ್ದಾನೆಂದು 
ದೂತರು ವರದಿಗಳನ್ನು ತರುತ್ತಿದ್ದರು. ಕಣ್ಣಾರ ಶಿವಾಜಿಯನ್ನು ಕಂಡವರು 
ಬಂದು ಹೇಳುತ್ತಿದ್ದರು. ಮಳೆಯ ಹ ಬಲವಾಗಿದ್ದಿ ತು. ಸೂರ್ಯರಶ್ಮಿ 
ಗಳು ಬೀಳದಂತೆ ಮೋಡಗಳು ಕವಿದಿದ್ದ ದ್ಭವು ಜಡಿಮಳಯು ಹಿಡಿದಿತ್ತು. 
ಮೊಗಲ್‌ ಸೆ ಸೈನಿಕರು ಆ ಗುಡ್ಡ ಗಾಡುಗಳ್ಲಿಕೋಗಿ ಶಿವಾಜಿಯನ್ನು ಹಿಡಿಯು 


ವುದು ದುಸ್ತರ ಎಂದು ಖಾನೆನು ಖಚೆತಮಾಡಿಕೊಂಡನು ಶಿವಾಜಿಯ ಇತರ 
ದುರ್ಗಗಳೊಂದೊ ಮೊಗಲರಿಗೆ ಕೈವಶವಾಗಿರಲಿಲ್ಲ. ಮಳೆಗಾಲವುಪೂಕೈಸಿದ 
ನಂತರ ಆ ದುರ್ಗಗಳನ್ನು ಒಂದೊಂದಾಗಿ ಹಿಡಿಯಬೇಕೆಂದು ಖಾನನುಆಲೋ 
ಚನೆ ಮಾಡಿದನು. ದ ಗಲ್ಲ ಪೂರೈ ಸುವವರೆಗೆ ಪುಣೆಯನ್ಲಿಯೇ ತಾನು 
ಥಿಖಾಣಿ ಹಾಕುವ ನಿರ್ಧಾರ ಮಾಡಿದನು. ಶಿವಾಜಿಯ ಅರಮನೆಗೆ `ರಂಗಮಹ 
ಲೆಂದು ಹೆಸೆರು.ಆ ರಂಗಮಹಶಿನಲ್ಲಿಯೇ ಷಾಯಿಸಾ ಸ ಖಾನನ ಬಿಡಾರ,ಪ ಶ್ರಶಸ್ತ್ರ 
ವಾದ ಅರಮನೆ. ಶತ್ರುಗಳಿಗೆ ಅಭೇದ ವಾದ ರೀತಿಯಲ್ಲ ಕಟ್ಟಿ ಲ್ಪ ಟ್ರ ದ್ವಳಟ್ಟ ಡೆ. 
ಅರಮನೆಯೊಳಗೆ ಎಲ್ಲಿ ನೋಡಿದರೂ ನಡೆಯ ಮೇಲೆ ಪುರಾಣದಚಿತ್ರ ಗಳು 
ಬರೆಯಲ್ಪ ಟ್ಟ ದ ವ್ರ. ಆವುಗಳಲ್ಲಿಲ್ಲಾ ಕೃಷ್ಣನ ನ ಚಿತ್ರಗಳೇ ಹೆಚ್ಚಾಗಿದ್ದುವುು 
ಖಾನನ ನಾರದ ಮುನೀಬನು ಎಲ್ಲ ಓಖಾನಂಡರೆ. ಈ ಗೋಡೆಯ 
ಮೇಲಿನ ಚಿತ್ರಗಳನ್ನೆಲ್ಲಾ ಕೆತ್ತಿಹಾಕಿಸಿ ಬಣ್ಣ ಚಾರ್ಟ” ಅಸ್ಪಣೆಯಾಗ 
ಬೇಕು? ಇಸ್ತಳ ಅಂಕೆ ಮಾಡಿದನು. 

ಸಾಯಿಸ್ತಾಖಾನನು ಅವನನ್ನು ಹಾಸ್ಯಮಾಡಿ “ಯಾರಾದರೂ ಹಿಂದು 
ವಿದ್ದ ರೆ ಅವನನ್ನು ಕರೆದುಕೊಂಡು ಬಂದು ಕೇಳು. ಈ ಚಿತ ತ್ರಗಳೇನೆಂಬುದನ್ನು 
ಅವನು ನಿನಗೆ ಹೇಳುತ್ತಾ ಫೆ. ಇವೆಲ್ಲಾ ಕ್ರ ೈಷ್ಣೈನ ಚಿತ್ರಗಳು. ' ಕೃಷ್ಣ 
ಹಿಂದುಗಳ ದೇವರು, "ದರೆ ಜೋರ, ಜಾರ ಆವನು. ಇಲ್ಲಿ ಬರೆದಿರುವು 
ಬೆಲ್ಲಾ ಅದೇ ಚಿತ್ರಗಳು. ನೋಡು, ಆ ಸ್ತ್ರೀ ಚಿತ್ರಗಳನ್ನು ನೋಡು.ಎಸು 
ಮನೋಹರವಾಗಿವೆ ! ಆ ರಂಗು ಎಷ್ಟು ಸೊಗಸಾಗಿದೆ! ಆ ಹೆಣ್ಣು ಗಳು 
ನಗುತ್ತಾ ನಲಿಯುತ್ತಾ ಎದ್ದು ಬರುವಂತಿದೆ. ಆ ಕೃಷ್ಣನನ್ನು ನೋಡು. 
ಅವನೊಬ್ಬ ಸೋಕೀ, ; ಶೃಂಗಾರಕೀಖರನಂತಿದ್ದಾ ನೆ. ಮುರ್ವಾ ಇಎನ್ನೆ ಲ್ಲಾ 
ಕೆತ್ತಿಸುವುದೇಕೆ ? ಪುಣೆಯಲ್ಲಿ ಡಂಗೂರ ಹೊಡೆಸುು . ಈ ಚಿತ ತ್ರಗಳನ್ನು. 
ಬಕೆದಿರುವ ಚಿತ್ರಕಲಾಸ ಕ್ರವೀಣನಿದ್ದ ರೆ ಅವನನ್ನು ಕರಿಸಿ ಜರ್‌ ಬಜ 
ಹೋಗು ಈ ಚಿತ್ರ ಗಳಿಂದಲೇ ಈ ರಂಗಮಹಲಿಗೆ ಇಷ್ಟು ಪ ಪ್ರಖ್ಯಾತಿ, ನಮ 


ಲಿಖಾವಟ್ಟು ಗಳನ್ನೇ ಯೂ ರಂಗಮಹಲೆಂಡೇ - “Ry Pek ಹೋಗು” 
ಎಂದು ಹೆರಿದನೆ, 


ಖಾನನಿಗೆ ಸರ್ವದಾ ಶಿವಾಜಿಯ ಚಿಂತೆಯೇ ಆಗಿತ್ತು. ಮೂಢಜನ 
ಶಿವಾಜಿಯು ಮಾಯಾನಿ, ಮಂತ್ರಗಾರ, ಬಾಗಿಲುಗಳನ್ನು ಭದ್ರ ಸಡಿಸಿದ್ದ ರೂ 


ಭತ್ರ ಪೆತಿ ಶಿವಾಜಿ ೨೭೬ 


ಮಂತ್ರಶಕ್ತಿಯಿಂದೆ : ಒಳಗೆ ಬರೆಬಲ್ಲ. ಬಾಗಿಲುಗಳನ್ನು ಭೆದ್ರಸಡಿಸಿದ್ದೆರೂ 
ವ ಹೋಗಬಲ್ಲ-ಎಂದು ಮಾತನಾಡಿಕೊಳ್ಳು ಜು ವುದನ್ನು ಖಾನನು 
ಕೇಳಿದ್ದ ನು. ಒಂದೊಂದು ಬಾರಿ, ಇದು ನಿಜವಿದ್ದ ರೂ ಇರಬಾರದೇಕೆ ? 
ಎಂದು” ಅವನಿಗೂ ಭ್ರಾಂಕಿ ಮುಚ್ಚು ಕ್ರಿತ್ತು. ಶಿವಾಜಿಯು ಒಂದು ಬಾರಿ 
ಕೈಗೆ ಸಿಕ್ಕಿ ಬಿಟ್ಟಿ ರೆ ಹಿಡಿದುಬಿಡುಕ್ತೆ ಕ ಷೇಲೆ ಅವನ ಮಾಯಾ ಮಂತ್ರ 
ಒಂದೂ ಸಾಗುವುದಿಲ್ಲ ಎಂದುಕೊಳ್ಳುತ್ತಿದ್ದ ದನು. 
ಪುಣೆಯ `ಹಿಂದೂ ಜನರ ವ್ಯವಹಾರವೆಲ್ಲಾ ಯಥಾಪ್ರಕಾರ ನಡೆಯು 
ಕ್ರಿ ತ್ತು. ಆ ಜನರಲ್ಲಿ ಯಾವ ಚಾಂಚಲ್ಯವೂ ಕಾಣಿ ಕ್ರಿರಲಿಲ್ಲ. ಈ ಜನರು 
ಶಿವಾಜಿಯನ್ನೆ € ಮರೆತುಬಿಟ್ಟಿದ್ದಾರೋ ಎಂದು ಒಂದೊಂದು ಬಾರಿ ಖಾನನು | 
ಭಾನಿಸುಕ್ತಿ ಡ್‌ ನು. ಇಲ್ಲ- ಸತ್ತ 5 ಶಿವಾಜಯದು ಏನೋ ಒಂದು “ಹುನ್ಸಃ ಠ್‌" 
ಇದೆ. ಈ ಒನರು ಶಿವಾಜಿಯು. ಬರುತ್ತಾನೆ, ಗೆದ್ದು ಬರುತ್ತಾ ಹಟ 
ನಂಬಿಕೊಂಡಿದ್ದಾ ಕೆ. ಬಹಳ ಗುಟ್ಟ ನ ಜನ ಇವರು. ನಾನು ಹುಷಾರಾಗಿರ 
ಬೇಕು, ಶಿವಾಜಿಯು ಶ್ರ ನಗರದೊಳಗೆ ನ ಶ್ರವೇಶಮಾಡದಂತೆ ನೋಡಿಕೊಳ್ಳ 
ಬೇಕು. ಪ್ರ ವೇಶಮಾಡಿದರೂ ನಮ್ಮ Fy ಸಿಕ್ಕಿ ಬಿಡಬೇಕು. ಅಂಥಾ 
ಹುಷಾರಿಯಿರಬೇಕು. » ಎಂದು ಅಧಿಕಾರಗಳಿಗೆ ಪದೇ ನದೇ ಹೇಳುತ್ತಿದ್ದೆ ನು. 
ಮನೆಮನೆಗೂ ಮೊಗಲ್‌ ಸೈನಿಕರ ಕಾವಲಿತ್ತು. ಬೀದಿಬೀದಿಗಳಲ್ಲಿಯೂ 
ಫೇಟಿಸೇಟೆಗಳಲ್ಲಿಯೂ ಮೊಗಲ್‌ ಸೈನಿಕರ ಉಸ್ತು ವಾರಿ. ಜನರು ಓಡಾಡ' 
ಬಹುದು. ಧಾರಾಳವಾಗಿ ಒಬ್ಬ ರ ಮನೆಗೊಬ್ಬ ರು ಹೋಗಿ ಬರಬಹುದು. 
ಆದರೆ ಈ ಕಟ್ಟು ನಿಬ್ಬಾ ದ ಕಾವಲಿನ ರಹಸ್ಯವೇನು? ಶಿವಾಜಿಯು ಯಾವ 
ರೂಪದಲ್ಲಿ ಎಂ ಸ್ಟ ಎಲ್ಲಿಗೆ ಯಾವಾಗ ಯತಾ ನೋ ಎಂಬ ಥಿರೀಕ್ಷಣೆಗೆ ಇಷ್ಟು 


ಕಾವಲು. 
ಮೊಗಲ್‌ ಸ ಸೈನಿಕರು ಪ್ರತಿದಿನವೂ ಶಂಡತಂಡವಾಗಿ ಹೋಗಿ ಶಿವಾಜಿ 


ಯನ್ನು ಹುಡುಕುತ್ತಿ ದ್ದೆ ರು. ಆ ಸೈನಿಕರ ಮೇಲೆ ಯಾರೂ ಕ್ಸ ನತ್ತುತ್ತಿರಲಿಲ್ಲ. 
ಅವರಗೆ ಭಯವೂ ಇಲ್ಲ. ಅವರು ಬಂದು ಪ್ರತಿದಿನವೂ ಖಃ ಸ್‌ಸಾಶೇಬನಿಗೆ 
ವರದಿ ಮಾಡುತ್ತಿದ್ದರು ” 

“ಶಿವಾಜಿ ಎಲ್ಲಿಯೂ ಇಲ್ಲ. SMe ಸಿಕ್ಕಲಿಲ್ಲ... ಇವೇ ಸೈನಿಕರ 
ವರದಿಗಳು, 


೨೭೮ ಛತ್ರಪತಿ ಶಿವಾಜಿ 


ಖಾನ್‌ ಸಾಹೇಬಸಿಗೆ ಬೇಜಾರಾಗಿಹೋಗಿತ್ತು. ಈ ದಿನ ನಾಲ್ಕು 
ಮಂದಿ ಸೆ ಸೈನಿಕರು ಬ೨ದು ಉತ್ಸಾಹದಿಂದ ವರದಿಮಾಡಿದರು. 

“ಹುಜೂರ್‌, ಇಲ್ಲಿಗೆ ಹತ್ತು ಹನ್ನೆರಡು ಮೈಲಿಗಳಷ್ಟು. ದೂರವಿರೆ 
ಬಹುದು. ಅಲ್ಲಿ ಒಂದು ಶಿವದೇವಾಲಯದ ಮುಂದೆ ನಾವು ಶಿವಾಜಿಯನ್ನು 
ನೋಡಿದೆವು.” 

ಖಾನನು ಬೇಸರದಿಂದ “ಇಲ್ಲ, ಸುಳ್ಳಿ ರಬೇಕು.? 

“ಮಾಫ್‌ ಮಾಡಬೇಕಾ, ಬ ಎನಗ ನಾವು ಅವನನ 
ನಾಡಿಸಿದೆವು. ಸ್ವಲ್ಪ ಸಂಭಾಷಣೆಯು ನಡೆಯಿತು. 


ಖಾನನ ಕುತೂಹಲವು ಸ್ವಲ್ಪ ಕೆರಳಿತು. ಅವನು ಕಣ್ಣರಳಿಸಿ, 
“ಅದೇನು?” ಎಂದು ಪ್ರಶ್ನೆ ಮಾಡಿದನು. 
ಸೈನಿಕರು 4ಎ ಮನುಷ್ಯ ನನ್ನು ನಾವು ಗುರ್ತಿಸಿ, `ನೀವು ಶಿವಾಜೀ 


ಮಹಾರಾಜರಲ್ಲವೇ?” ಎಂದು 'ೀಳಿದೆವು 

“ಹೌದೆಯ್ಯ, ಅದೇ ಹೆಸರು ನನ್ನದು. ಈಗೆ ಮಾತ್ರ ರಾಜನಲ್ಲ. 
೫ಾಡುಪಾಲು. ' ಫೀವು ಮೊಗಲ್‌ ಸೈಥಿಕರೋ? ee 

"ಹೌದು, ಸವ ಮೊಗಲ್‌ ಸೈನಿಕರು. ಸೇನಾಧಿಪತಿ ಷಾಯಿಸ್ತಾ 
ಖಾನರ ಸೈನಿಕರು...” | 

“ನೀವೇಕೆ ಈ ಕಾಡಿನಲ್ಲಿ ಅಲೆದಾಡುತ್ತೀರಿ?” | 

“ನಿಮ್ಮನ್ನೇ ಹುಡುಕಿಕೊಂಡು. ಬಹುಮಂದಿ ಸೈನಿಕರು ಕಾಡುಗುಡ್ಡ 
ಗಳಲ್ಲಿ ಆಲೆಯುತ್ತಿದ್ದಾರೆ. ನಮ್ಮ ಪುಣ್ಯ, ನೀವಿಲ್ಲಿ ಸಿಕ್ಕಿದಿರಿ.” ಆ ಮನುಷ್ಯನು 
ನಗುತ್ತಾ ಹೇಳಿದನು: “ಸರಿ ನಾನೇ ಶಿವಾಜೀ ಮಹಾರಾಜ, ನಾನು 
ಸಿಕ್ಕಿದಂತಾಯಿತಲ್ಲೂ , ನೀವೇನು. ಮಾಡುವಿರಿ? ನನ್ನನ್ನು ಹಿಡಿಯುನಿರಾ? 
ಈಗ ಬೇಡ, ಹೊರಟುಹೋಗಿರಿ. ಸಮಯ: ಬಂದಾಗ ನಾನೇ ಬಂದು 
ಷಾಯಿಸ್ತಾ ಖಾನರನ್ನು ಮುಖಾಮುಖಿ 'ಭೇಟಯಾಗುತ್ತೆ ಸೆ” ಎಂದು ಹೇಳಿ 
ದನು. ನಾವು ಉತ್ತರ ಕೊಡಲಿಲ್ಲ. ಅವನನ್ನು ಹಿಡಿಯಬೇಕೆಂದು ಸಿದ್ಧ 
ಮಾಡಿಕೊಳ್ಳುತ್ತಿ ದ್ವೈವು ಅವನು “ಕತ್ತಿಗಳನ್ನು ಅ ಸ್ಸ ಬೇಡಿರಿ. 'ಶಿವಾಜೇ 


ER 


ಮಹಾರಾಜನನ್ನು ನಯವು ಅಸ್ಟು ಸುಲ ಭವಲ್ಲ. ನೋಡಿ ನಿಮ್ಮ 


ಛತ್ರಪತಿ ಶಿವಾಜಿ ೨೩೬೯ 


ಖಾನ್‌ಸಾಹೇಬರು ಈ ರಾಜ್ಯಕ್ಕೆ ಬಂದು ಒಂದು ಲಕ್ಷ ಸೈನ್ಯವನ್ನು ಇಟ್ಟು 
ಕೊಂಡು ಇನ್ನೂ ಶಿವಾಜಿಯನ್ನು ಹಿಡಿದಿಲ್ಲ. ನೀವು ಹತ್ತಾರು ಜನರು 
ದುಡುಕಬೇಡಿರಿ. ಒಂದೇ ಕ್ಷಣದಲ್ಲಿ ಪ್ರಾಣಿಗಳನ್ನು ಕಳೆದುಕೊಳ್ಳ ಬೇಕಾದೀತು. 
ನಿಮ್ಮನ್ನು ಬಟ್ಟು ಬಿಟ ದ್ದೇನೆ, ಹೋಗಿರಿ. . ನಾನು ಕಾಡಿನಲ್ಲಿದ್ದರೂ ಅಲ್ಪ 
ಸ್ವಲ್ಪಸ್ಥೆ ಸನ ಭಾಭಾ, ಇಲ್ಲಿರುತ್ತೆ ಎಂದು ತಿಳಿಯಲಾರದಷ್ಟು 'ಮೂರ್ಯಕೇ 
ದೀವು” ಎಂದು ಹೇಳಿದನು. 

“ನಾವು. ಸರಿಯಾಗಿ ಗುರುತು ಹಿಡಿದೆಬಂದಿಡ್ದೇವೆ.” 

ಷಾಯಿಸ್ತಾಖಾನನು ಈ ಮಾತುಗಳನ್ನು ನಂಬಿದನು. “ಒಳ್ಳೆಯದು. 
ನೀವು ಸುಮ $F ಬಂದಿದ್ದು ಸರಿಯೇ ಆಯಿತು... ಅವನು ಶಿವಾಜಿಯೇ 
ಎಂಬುದನ್ನು ಭಟ, ಒಪ್ಪು ಕ ತ್ತೇನೆ. ಇಲ್ಲಿಯೇ ಎಲ್ಲೊ OR; ಸಮಿಪದಲ್ಲದ್ದಾ ದ್ದಾನೆ. 
ಏನೋ ತಂತ್ರ ಮಾಡಿದ್ದಾ ನೆ. ನಿಮ್ಮ] SN ನೋಡಿದ. ಮೇಲೆ: ಪುನಃ ಅದೇ 

ಸ್ಥಳದಲ್ಲಿ ಸ ಸಿಕು ವುದು ಸಾ ನಿಮಗೆ ಇನಾಂ ಕೊಡಿಸುತ್ತೇನೆ 
ಕಳ ನು ಬಲ್ಲಿದ್ದಾ ನಂದು ಕಿಳಿದರೆ ಅದೂ ಕ್ಷೇಮವೇ. ಮುತ್ಸದ್ದಿ ಗಳು ಇ 
ಪತ್ರ ಕೊಡುತ್ತಾ ರೆ. ಅದನ್ನು ತೆಗೆದುಕೊಂಡು ಹೋಗಿ ಗ ಹುಡುಕಿ 
ಮುಚ್ಚಿ ಸಿ ಬನ್ನಿರಿ.” ಎಂದು ಅಪ್ಪ ಣೆ ಮಾಡಿದನು: ಒಂದು ಅರ್ಥಗರ್ಭಿತೆ 
ವಾದ ವ್ಯ ೦ಗ್ಯ ಸ ಪತ್ರವನ್ನು ಬಕಸಿಕೊಟ್ಟಿ ನು. 

ಸ; ಅಬಾ ಕಪಿಯಂತೆ ಹಮ ಸೇರೆದ್ದೀ. ಮರಗಳ ಮೇಲೆ 
ಕಾಲ ಕಳೆಯುತ್ತೀ.' ವೀರನಾದರೆ ನಮ್ಮ ಎದುರಿಗೆ "ಬಂದು ಯುದ್ದ ಮಾಡು. 
ಮಳೆಗಾಲ ಅರ್ಧ ಕಳೆದುಹೋಗಿದೆ. ಇನ್ನು ಅರ್ಧ ಪೊಸ್ಳಿ ಸುತ್ತ ಶೇ. ನಿನ್ನ 
ಕೋಟಿಗಳೆಲ್ಲವೂ ಪುಡಿಪುಡಿಯಾಗುತ್ತ ವೆ. ನೀನು ಪಾತಾಳಕ್ಕೆ ಹ 
ಬಿಡುವುದಿಲ್ಲ.” ಈ ರೀತಿ ಪತ್ರ ಬರೆಸಿ ಆ ಸೈನಿಕರ ಕೈ ಗೆ ಕೊಟ್ಟ ನ್ನು ಆ 
ಸೈನಿಕರು ಅದೇ ದಿನ ಆತರ ಅದೇ ಸ ಳಕ್ಕೈ ಪುಡೂತಾಕುಬೂಟಿಕ: 
ಆದೇ ಮನುಷ್ಯನನ ನ್ನು ಭೇಟಮಾಡಿದೆರು. 

ಶಿವಾಜಿಯು pi] “ಎನಿರಣ್ಣಾ ಬಂದಿರಿ? ಏನು ಶಂದಿದಿ ರಿ? ಪಿಶಾಚಿ 
ಗಳಂತೆ ಈ ಕಾಡುಗಳಲ್ಲಿ ಅಲೆಯುವುದೇ ನಿಮ್ಮ ಹಣೆಯ ಬರಹ, ಅಯ್ಯೋ 
ಪಾಸ. ಮಳೆಯಲ್ಲಿ " ತೊಯ್ದಿದ್ದೀರಿ. ಚಳಿಯಲ್ಲಿ ನಡುಗುತ್ತೀರಿ. ಆಲ್ಲಿ 
ಬೆಂಕಿ. ಉರಿಯುಕ್ತಿ ಡ್ರೈ ಸ್ವಲ್ಪ ಶಾಖ ಮಾಡಿಕೊಳ್ಳಿ. ನಮ್ಮ ಸೈನಿಕರು ಬಿಸಿ 


೨೮೦ ಛತ್ರಪತಿ ಶಿವಾಜಿ 
ಗಂಜಿ. ಕೊಡುತ್ತಾರೆ, ಕುಡಿಯಿರಿ. ನಾಲ್ಕು ಕೊಟ್ಟಿ, ಖಾರ ಕೊಡುತ್ತಾರೆ 
ತಿಂದು ಹೋಗಿರಿ. ನಿನ್ಮು ಧನಿಗೆ. ಹೇಳಿರಿ, ಶಿವಾಜಿಯು. ಕೊಟ್ಟಿ : ಅನ್ನ 
ಉಂಡು ಬುಜಿಮೆಮು. ಉಕನಾಸ. ಸಾಯಸೇ3೨” ಎಂದು ಹೇಳಿದನು. | 

ಸೈನಿಕರು ಛಳಿಯಿಂದ ನಡುಗುತ್ತಾ ಕಿಸೆಯಿಂದ ಸತ್ರ ತೆಗೆದು 
ಕೊಟ್ಟರು. 0 

ಶಿವಾಜಿಯು ಓದಿಕೊಂಡು ನಗುತ್ತಾ, “ನಿಮ್ಮ ಖಾನನು ಯುದ ಕೈ 
ಬಂದವನು ಪತ್ರದಲ್ಲಿ ಪೊಳ್ಳು ಮಾತುಗಳನ್ನು ಬರೆದು ಕಳುಹಿಸಿದ್ದಾನೆ. ರಾ 
ಗಳಿಂದ ಜೀ ಗೆಲ್ಲ ಲಾದೀತಿ? ಇರಲಿ. ಉತ್ತರ ಕೊಡಿಸುತ್ತೆ ನೆ. ಸ್ವಲ್ಪ 
ಆರಾಮ ಮಾಡಿಳ್ಳಿ ೫ ಎಂದು ಹೇಳಿ ಹೊರಟಿಹೋದನು. 

ಮೊಗಲ್‌ ಸೆ ನಿನ ಕರು ಹೊರಡಲು ಅನುವಾದರು. ಶಿವಾಜಿಯು ಬಸ 
ವನ್ನು ಬರೆದುಕೊಟ್ಟ ನು 

“ಪಾನ್‌ಸಾ ee ಹಿಂದುಗಳ ಪುರಾಣ ತಳಕ ನೀನು? ಆಕಿ. 
ಗಳೇ ಲಂಕಾಧಿಪತಿ, ರಾವಣ ಇಸುರನನ್ನು ಗೆದ್ದೆ ವೀರರು ಕಪಿಯೇ ಹಿಂದುಗಳ. 


ದೈವ. ಆ ಕಪಿಗಳು ನಿನ್ನನ್ನೂ ಮಣ್ಣು ಸ ಸಾಲುಮಾಡುತ್ತಾ ರೆ" ಎಂದು ಉತ್ತ ರ 
ಬರೆದು ಕಳುಹಿಸಿದನು. 


ಕೃಷ್ಣಾಷ್ಟಮಿ. ಹಿಂದುಗಳು ಪುಣೆಯಲ್ಲಿ ಕೃಷ್ಣ ಜಯಂತಿನಡೆಸುತ್ತಿ ದ್ದರು 
ಶ್ರಾವಣ ಮಸ್ತ. ಛಳಿಗಾಳಿಗಳ ಹೊಡೆತ... ಮಳೆಯ ಹನಿಗಳು: ಬೀಳು 
ಕ್ಕಿದ್ದು ವು, ಫಿಲ್ಲುತ್ತಿದ್ದು ವು, ಪುಣೆಯ ಗೋಪಾಲಕೃಷ್ಣ ಮಂದಿರದಲ್ಲಿ: 
ಸಂತ": ತುಕಾರಾಂರ 8 ಫಟ್ಟ ಸಿಶಿಷ್ಯ ನೊಬ್ಬ ಮು ತುಕಾರಾಂರ ಗೀತೆಗಳನ್ನೂ ಪಠಿಸು | 
ಪಿ ದನ ನು. ಪ ಶ್ರಿವಚನ ಮಾಡುತ್ತಿ ದ ಮು. ಅವನ ತೇಜಸ್ಸು? ಅವನ ದಿಷ್ಯಕುಕ್ಯ 
ನಿದ್ವ ತ್ತು ಪ್ರವಚನಸಾಮರ್ಥ್ಯಇವು ಗಳನ್ನು ಕೇಳಿ ಭಾಸ ಭಕ್ತಿಯಿಂದ 
ನು ಎಂಫಾಗಿ ಬಂದುಆ ಕಾಲಕ್ಷೇಸದಲ್ಲಿ py ದ್ದೆ ರು. ಆ ಭಕ್ತ ವೃ ದದ 
ಮಧ್ಯದಲ್ಲಿ ಒಬ್ಬನು ಪದಾ ಒಸನಾಸೀನನಾಗಿ ಭಕ್ತಿ ಯಡ” ಶ್ರವಣ - ಮೊರು: 
ಕ್ರಿದ್ಧನು. ಪು ಪುಣೆಯ ರಾಜಭೀದಿಗಳಲ್ಲಿ, ಬಜಾರಿನಲ್ಲಿ ಸ್ವಲ್ಪ. ಗಲಿಬಿಲಿ - 
ಯಾಯಿತು. ಹಿಂದುಗಳು: ಪಿಸುಪಿಸು: ಮಾತನಾಡಿಕೊಳ್ಳು ಕ್ರಿ ದ್ದ ರು. 
ಕಾವಲುಗಾರ ಸೆ ಸ ನ್ಯೈದವರಿಗೆ ಇದೆಲ್ಲಾ ್ಲ ಸಂದೇಹಕ್ಕೆ ಜಿಕೊಟ್ಟಿ ತು. ವಾಜಿ 


ಛತ್ರಪತಿ ಶಿವಾಜಿ ೨೮೧ 


ಶಿವಾಜಿ ಎಂಬ ಹೆಸರು : ಅವರ ಕಿವಿಗಳಿಗೆ ಬಿದ್ದಿ ತು. . ಮೊಗಲ್‌ ಸೆ ಸೈನಿಕರು 
ಎಚ್ಸೆ ತ್ತರು, `ಷಾಯಿಸ್ತಾ ಖಾನರವರಿಗೆ, ಅಧಿಕಾ ಇರಿಗಳಿಂದ bomnAch 
ಕಣಹೊತಿ ನಲ್ಲಿ ಸಮಾಚಾರ ಮುಚ್ಚಿತು. - ಆ ಸಂತರ ಕಥಾಕಾಲಕ್ಷೇನ 
ಸಮುದಾಯದಲ್ಲಿ ಶಿವಾಜಿಯಿದ್ದಾನೆ ಎಂಬ ಸಮಾಚಾರವನ್ನು ಅಧಿಕಾರಿಗಳು 
ಖಚಿತ ಮಾಡಿಕೊಂಡರು. ಸ ಸಶಸ್ತ್ರ ಸೈನ್ಯ ಗಳು ದೇವಾಲಯದ ಪಾ ಪ್ರಾಂಗಣವನ್ನು 
ಮುಕ್ತಿದುವು, ದಳಪತಿಗಳು ಆ ಸಮೂಹದೊಳಗೆ ನುಗ್ಗಿ. ಎಲ್ಲರ ಮುಖ 
ಗಳನ್ನೂ ನೋಡಿದರು. ಶಿವಾಜಿಯು ಸಿಕ್ನಲಿಲ್ಲ. ಆ ಸೈನಿಕರ ಗಡಿಬಿಡಿಗೆ 
ಹೆದರಿ, ಕಥಾಕಾಲಕ್ಷೇಪಕ್ಕೆ ಬಂದಿದ್ದೆ ಸ್ತ್ರಿ ನಹಿ ತಂಡತಂಡವಾಗಿ ಮನೆ 
ಗಳಿಗೆ ಹೊರಟುಹೋದರೆ 

ಸೈನಿಕರು ಪ್ರ ಪೃ)ಕಿಯೊಬ ರನ್ನೂ ಪರೀಕ್ಷೆಮಾಡಿ, ಹೊರೆಗೆ ಬಿಡುತ್ತಿದ್ದರು. .. 

ಹೊರಗಡೆ ನಗ್‌ ಶಿವಾಜಿಯು ಓಡಿಹೋಗುತ್ತಿದ್ದಾ ನೆ? 
ಎಂಬ ಕೂಗು ಕೇಳಿಸಿತು. ಸೈಸಿಕರೆಲ್ಲರೂ ಅತ್ತ ಓಡಿದರು ಬೀದಿ ಬೀಡಿ: 
ಗಳಲ್ಲಿ ವಾಗ್ಗಾ ದವು ಹತ್ತಿ ತು." '*ಶಿವಾಜರ್ಯೆ. ಹೌದು. ನಾವು ನೋಡಿ 
ದ್ಬೇವೆ: ಕಣ್ಣು ರಿ ಕಂಡೆವು. ಇಲ್ಲಿ ಹೋದನು-ಅಲ್ಲಿ ಹೋದನು” ಎಂದು 
ಕಜೆ ಹೇಳುತ್ತಿದ್ದರು. ಸೈನಿಕರು ಇತ್ತ ಕಡೆ, ಅತ್ತ ಕಡೆ, ಎಲ್ಲೆಜಿ. 
ಯಲ್ಲಿಯೂ ಶಿವಾಜಯನ್ನು ಹುಡುಕಿಕೊಂಡು ಓಡಿಯಾಡುತ್ತಿದ್ದರು. ದೇವಾ 
ಲಯದ ಸುತ್ತಲೂ ಒಬ್ಬ ಸೈನಿಕನೂ ಇರಲಿಲ್ಲ. ಶಿವಾಜಿಯು ಕುಳಿತಲ್ಲಿಯೇ 
ಕುಳಿತಿದ ನ ನು. ಸುತ್ತಲೂ ನೋಡಿದನು. ದೇವಾಲಯದ ಹೊರಬಾಗಿಲಿ: 
ನಿಂದಲೇ ಹೊರಗಡೆ ಹೊರಟನು. ಅತ್ತಕಡೆ ಜನರಾರೂ ಇರಲಿಲ್ಲ. 
ಶಿವಾಜಿಯು ಹೊರಟುಹೋದನು. 


ಳ್ಳ 


ಸಾಯಿಸ್ತಾ ಖಾನನು ಕಿಲ್ಲೇದಾರನನ್ನೂ ಕೊತ್ವಾಲರುಗಳನ್ನೂ ಕರಿಸಿ 
ಹುಕುಂ ಮಾಡಿದನು. 


೨೮೨ ಛತ್ರಸತಿ ಶಿವಾಜಿ 


“ಕ್ರ ಶಿವಾಜಿಯು ಯುದ್ದ ಮಾಡಲಾರದೇ ಓಡಿಹೋಗಿದ್ದಾನೆ. 
ಇಲ್ಲಿಯೇ ಎಲ್ಲಿಯೋ ಸಮೂಪದಲ್ಲಿ ಆಡಗಿರಬೇಕು. ಕಳ್ಳನಂತೆ ಆಗಾಗ ಈ 
ಪುಣೆಗೆ ಬಂದು ಹೋಗುತ್ತಾನೆಂದು ಕಾಣುತ್ತ ದೆ. ನಿನ್ನೆ ರಾತ್ರಿ ವೇಷ ಮರೆಸಿ 
ಹೊಂಚು ದೇವಾಲಯಕ್ಕೆ ಬಂದಿದ್ದು ದು ನಿಜವೇ ಇತ ಇಲ್ಲಿ ಒಳ 
ಗೊಳಗೇ ಹಿತೂರಿ ಮಾಡುತ್ತಾಕೆ ನೆ. ಇವೆಲ್ಲಾ ನಮ್ಮ ಮೊಗಲ್‌ಷಾಹಿಯ 
ಶಿಸ್ಸಿ ಗೆ ವಿರಾಟ: ಈ ಹಿಂದೂಗಳು ಸಲೀಸಾಗಿ ನಡೆದುಕೊಳ್ಳ ಲಿ ಎಂದು 
ಸುಮ್ಮಾನಿ ದ್ದವು. ಇವರೆನ್ನೆಲ್ಲಾ ಈ ಪುಣೆಯಿಂದ ಹೊಡೆದು ee 
ಎಷ್ಟರ ಕೆಲಸ? ಇನ್ನು ಮೇಲೆ ಕೋಟಿ ಕೊತ್ತಲುಗಳಲ್ಲಿ ಬಂದೋಬಸ್ತು 
ಮಾಡಿಬಿಡಿ. ಬಂಚಗಳಾ ಯಾರೇ ಆಗಲೀ ಕೋಟಿಯಿಂದ ಹೊರಗೆ ಹೋಗ 
ಬೇಕಾದಕ್ಕೆ ಒಳಗೆ ಬರಬೇಕಾದರೆ ಕಿಲ್ಲೇದಾರರಿಂದ ಪರವಾನಗಿ ಪಡೆಯ 
ಬೇಕು. ಸಂದೇಹ ಬಂದವರನ್ನು ಹಿಡಿದು ಹಾಕಬೇಕು” ಎಂದು ಕಟ್ಟಪ್ಪಣೆ 
ಮಾಡಿದನು. 

ಅಂದಿನಿಂದ ಅದೇ ಹುಕುಂ ಜಾರಿಯಾಯಿತು. ಹಾಲು ಮೊಸರ 
ಮಾರುವವರೂ, ಸೊಪ್ಪು ಸೌಜಿ ಹೊತ್ತು ತರುವವರೂ, de 
ಬರುವವರೂ ಕಿಲೆ ೀದಾರರ ಮುಂದೆ ಹೋಗಿ ನಿಂತು ಪರವಾನಗಿ ನಡೆಯು 
ಪ್ರಿ ದ್ದೆ ರು. ಜಹಥ ತನಿಖೆಯಿಂದ ಪರವಾನಗಿ ಕೊಡಲ್ಪ ಡುಕ್ತಿತ್ತು. 

ಇಷ್ಟ ರಲ್ಲಿಯೇ ಹತ್ತಾರು ಮಂದಿ ದೊಡ್ಡ ಮನುಷ್ಯ ಚ್ಹಾ ಬಾ ಕಿಲೆ ಕ 
'ದಾರನನ್ನು “ೇಟಮಾಡಿದರು- 

“ಹಜರತ್‌ ಸಾಹೇಬರೆ, ನಮ್ಮ ಮನೆಯಲ್ಲಿ ಮದುವೆ. ಪಕ್ಕದ 
ಊರಿನಿಂದ ದಿಬ್ಬಣ ಕರೆತರಬೇಕು, ಪರವಾನಗಿ ಕೊಡಬೇಕು” ಎಂದು 
ಪ್ರಾರ್ಥನೆ ಮಾಡಿದರು. ಅವರೆಲ್ಲರೂ ಮೊಗಲ್‌ ಅಧಿಕಾರಿಗಳಿಗೆ ಬೇಕಾದವರೇ 
ಆಗಿದ್ದರು. ಅಂತಹವರಿಗೆ ಮದುವೆಗೆ ಪರವಾನಗಿ ಕೊಡದಿದ್ದರೆ ಹೇಗೆ? 
ಕಿಲ್ಲೇದಾರನು ಬಹಳವಾಗಿ ಯೋಚನೆ ಮಾಡಿದನು. "ಛೇ! ಛೇ! ಇವರು 
ದೊಡ್ಡ ಮನುಷ್ಯರು, ಸಂಭಾವಿತರು. ನಾವು ಪುಣೆಗೆ ಬಂದಾಗಿನಿಂದ ಒಂದೇ 
ಸಮನಾಗಿ ನಮ್ಮನ್ನು ಅನುಸರಿಸಿಕೊಂಡಿದ್ದಾರೆ. ಇವರಿಗೆ ಪರವಾನಗೆ ಕೊಡ 
ದಿರುವುದುಂಬೇ?” ಎಂದು ಯೋಚಿಸಿ ಮದುವೆ ಗಂಡನ್ನು ಮೆರವಣಿಗೆಯಲ್ಲಿ 
ಕರೆತರಲು ಆಪ್ಪಣೆ ಕೊಟ್ಟನು. 


ಛತ್ರಪಕಿ ಶಿವಾಜಿ ೨೮೩ 


ಕುಡುಕೆಯ ಮೇಲೆ ಆಲಂಕಾರ ಮಾಡಿ ಮದುವಣಿಗನನ್ನು ಕೂರಿಸಿ 
ದ್ದರು. ಒಳ್ಳೆಯ ಧೋತ ತ್ರವನ್ನುಟ್ಟು, ಅಂಗರೇಖನ್ನು ತೊಟ್ಟು, ಜರಿಯ 


ಪಗಡಿಯನ್ನು ಧರಿಸಿದ್ದ ನು: ಹಣೆಯಲ್ಲಿ ಚಂದನ ಕುಂಕುಮ! ಗಳನ್ನು ಇಟ್ಟು 
ಕೊಂಡಿದ್ದ ನು. ಕೊರಳಲ್ಲಿ ಮುತ್ತಿನ ಹಾರಗಳು, ಹೂಮಾಲೆಗಳು. ಶಂಕರಿ 
ಇಂಪು ಬಣ್ಣ ದ ಪಾಪಾಸನ್ನು ಮೆಟ್ಟಿ ದನ ನು. ಕುದುಕೆಗೂ ಪುಷ್ಟ ಮಾಲೆಗಳಿಂದ 
ಅರು ಮಾಡಿದ್ದ ರು. Rey ದೀವ ವಟಿಗೆಗಳನ್ನು ಹಿಡಿದಿದ್ದ ರು. ಹಿಂದು 
ಗಳೇ ವಾದ್ಯ ಫೋಷಮಾಡಿ, ಕೊಂಬು ಊದುಕ್ತಿ ದೆ ರು. ತನಮುಡಿ ಹೊಡೆ 
ಯುತ್ತಿದರು. ಆ ವಾದ್ಯದ ಗುಂಪಿನ ಬದುಗಳಿ ಮದುವೆ ಬೀಗರು, 
ಸ್ತ್ರೀ ಪ್ರಕನರ ಗಂಂಪು. ಅನಕೆಲ್ಲಾ ಅಂಗರೇಖು ಸಗಡಿಗಳನ್ನೂ ನೀತಾಂಬರ 
ಗಳನ್ನೂ ಧರಿಸಿ ಆಲಂಕರಿಸಿಕೊಂಡಿದ್ದ ರು. ' ಪರಸ್ಪರ ಗಂಧ 'ಪುಷ್ಪ ಗಳನ್ನು 
ಕೊಡುತ್ತಾ, ಹಾಸ್ಯ ಮಾಡ'ತ್ತಾ ಬರುತ್ತಿದ್ದಿ ಶು. ಮೆರವಣಿಗೆಯು ಈಗ 
ತಾಳ ಪಾಳಗಳೆೊಡನೆ ಸಂಭ್ರ ಮೆದಿಂದ `ಾಜಮಾರ್ಗದಲ್ಲಿ ನಡೆದು ಹೋಗು 
ಕಿತ್ತು. ಕೋಟೆಯ ಜಿಬ್ಬಾ ಗಿಲಿನಲ್ಲಿ ಮತ್ತೊ ಂದು ದೊಡ್ಡ ಸ್ಥ ಸೈನಿಕರ ಗುಂಪು 
ಬಟ್ಟರ ಹಾಸಮಾಡುತ್ತಾ ಹಾಹಾಕಾರ ಮಾಡುತ್ತಾ ಬರುತ್ತಿ ದ್ದ ತು. ಅವರೆಲ್ಲಾ 
ಸೆಲ್‌ ಸೈನಿಕರ ಅವರ ಮುಖಂಡನು ಪಹಕಿಯ 'ತೊತ್ರಾಲರಿಗೆ ಹೇಳಿ 
ದನು. “ಮರಾಠಾ ಸೈನಿಕರು ಮೊಗಲ್‌ ಶಿಬಿರದ ಮೇಲೆ ರಾತ್ರಿ ಹಠಾತ್ತನೆ 
ಬಿದ್ದು ಹಾವಳಿ ಮಾಡಿದರು. ಅವರೆಲ್ಲರನ್ನೂ ಹಿಡಿದು ಕಟ್ಟಿ `ತಂದಿಶ್ಟಿ ನೆ. 
ಸೇನಾಧಿನ ಪಕಿಗಳೆ ಸಮ್ಮುಖಕ್ಕೆ ಕರೆದುಕೊಂಡು ಹೋಗುತ್ತೆ ಕ ಸಃ ಕಾನಲು 
ಗಾರರು ದಿರಸಿನ ಮೇಲಿದ್ದ ಮೊಗಲ್‌ ಸೈನಿಕರನ್ನು ತಡೆಯುವುಜಿಂತು? 
ಅದಕ್ಕೆ ಹುಕುಂ ಇಲ್ಲ. ಮರಾಠಾ ಸೆ ಸೈನಿಕರನ್ನು ಹಗ್ಗ ಗಳಿಂದ ಕಟ್ಟಿದ್ದಾರೆ. 
ಸ್‌ ಸೈನಿಕರು ಬಾಯಿಗೆ ಬಂದಂತೆ ಬಯ್ಯುತ್ತಾ "ಅವರನ್ನು ಕಹಮಾ 
ತ್ತಿದ್ದಾರೆ. ಇವಕ್ಕೆ. ಲ್ಲಾ ನೋಡಿ ನಿಜವೆಂದು ನಂಬಿದರು. ಈ ಸೈನ್ಯ 
ಸಮೂಹವೇ ಕೂಗುತ್ತಾ ಅರಚುತ್ತಾ ಕೋಟಿಯೊಳಗೆ ಸರಾಗವಾಗಿ 
ಪ್ರವೇಶಮಾಡಿ ರಾಜಾಕೋಷಾಗಿ ಪಟ್ಟಿ “ರೊಳಗೆ ಹೋಗಿಬಿಟ್ಟಿ ತು. ಅವ 
ರರೂ ಮೊಗಲ್‌ ವೇಷವನ್ನು ಸಿದೆ ಮರಾಠಾ ಸೈನಿಕರು. 

ಶಿವಾಜಿಯು ಬಕಾ ಮೆರವಣಿಗೆಯಲ್ಲಿ ಯೇ: ತಮಟಿಯನ್ನು 
ಭಾಂಸುತ್ತಾ ನಗರವನ್ನು ಹೊಕ್ಕಿ ಬಿಟ್ಟಿದ್ದನು. ಪಟಪಟನೆ ಮಳ ಸುರಿಯ 


೨೮೪ ಛತ್ರಸತಿ ಶಿವಾಜಿ 


ಲಾರಂಭಿಸಿತು. ಧಾರಾಕಾರವಾಗಿ ಸುರಿಯಿತು. ಈ ಗುಂಪೆಲ್ಲಾ ಎಲ್ಲಿಯೋ 
ಚದುರಿಹೋಯಿತು. ಎಲ್ಲಿಗೆ ಹೋಯಿತು? ದೂರದಲ್ಲಿ ನದಿಯ ದಂಡೆಯ 
ಮೇಲಿದ್ದ ಬಡವರ ಗುಡಿಸಲುಗಳನ್ನು ಸೇರಿಕೊಂಡಿತು. ನದೀ ಪ್ರವಾಹವು 
ತುಂಬಿ "ಹರಿಯುತ್ತಿತ್ತು. ಕಲ್ಲು ಬಂಡಿಗಳಿಗೆ ತಗುಲಿ ಮೊರೆಯುತ್ತಿ ತ್ತು. 
ನದೀ ಪ್ರವಾಹದ ಶಬ್ದ, ಮಳೆಯ ಪಟಿಸಟಿ ಶಬ್ದ; ಮೋಡಗಳ ಗುಡುಗಿನ 
ಶಬ್ದ ; ಮರಗಳ ಮರಮರ ಶಬ್ದ ; ಬಿರುಗಾಳಿಯ ಸುಯ್‌ ಸುಯ್‌ ಶಬ್ದ-- 
ಈ ಶಬ್ದ ಗಳಿಂದ ನಾಲ್ಕೂ ದಿಕ್ಕುಗಳೂ ತುಂಬಿಹೋಗಿದ್ದ ವು. 


ಶಿವಾಜಿಯ ಆ ಮಳೆಗಾಳಿಗಳನ್ನು ಲೆಕ್ಕ ಸದೆ ತನ್ನ ಸ್ಥೆ ಕೈನಿಕರೊಡನೆ 
ಅರಮನೆಯ ಹಿಂಭಾಗಕ್ಕೆ ಬಂದನು. ಅಲ್ಲಿ ಭೇ ಇನ್ನೂರು- pe ರಿ 
ಮಂದಿ ಮರಾಠಾ ಸೈನಿಕರು ಸಶಸ್ತ್ರರಾಗಿ 2... ಆ ಅರಮನೆಯ 
ಸುತ್ತಲೂ ಎತ್ತರವಾದ.ಪೌಳಿಯ ಗೋಡೆ ಇತ್ತು. ಮುಂದುಗಡೆ ಅಬಿಸೀನಿ 
ಯಾದ ಸಿದಿ ್ದ( ಸಿಪಾಯಿಗಳು ಚಳಿಗೆ. ಹೆದರಿ ಒಳಗೆ ಸೇರಿಕೊಂಡು ತಂಬಾಕು 
ಕೀಡುತ್ತಾ 'ಒಬ್ಬರಾಗುತ್ತ ರೊಬ್ಬರು ಗುಡಿಗುಡಿ ಸೇದುತ್ತಾ ತೂಕಡಿಸುತ್ತಾ 
ಕತ್ತಲೆ ಹರಿದು ಬೆಳಕಾಗಲೆಂದು ಹಾರೈಸುತ್ತ ಕುಳಿತಿದ್ದ ಕು 


ಹಿಂದುಗಡೆ ಗಟ್ಟಿಮುಟ್ಟಾದ ಸೈನಿಕರೊಡನೆ. ಶಿವಾಜಿಯು: ಪೌಳಿಯ. 
ಗೋಡೆಯನ್ನು ಹತ್ತಿ ಅರಮನೆಯ ಆಂಗಳಕ್ಕೆ ಹಾರಿದನು. ಮೆಲ್ಲಮೆಲ್ಲಗೆ 
ಸುಳಿದು ಕಟ್ಟ “ಡದ ಸಮೀಸಕ್ಕೆ ಹೋದನು. ಹಿಂದುಗಡೆ ಅಡಿಗೆಯ ಮನೆಯಲ್ಲಿ. 
ಆಡಿಸೆಯವರು ಪಾಕದಲ್ಲಿ ತೊಡಗಿದ್ದ ರು ಬೆಳಗಾಗುವುದರೊಳಗೆ ಸೇನಾಧಿ 
ಪಶಿಗಳಿಗೆ, ಅಂತಃಪ ಪುರ ನಿವಾಸಿನಿಯರಿಗೆ, ಪಕ್ತಾನ್ಸಗಳು ಸಿದ್ಧವಾಗಬೇಕು. 
ಅಡಿಗೆವಯರು ಲಗುಬಗೆಯಿಂದ ಪಾಕ ಕಾರ್ಯದಲ್ಲಿ ತೊಡಗಿದ್ದ. ರು. “ಒಂದು 
ಕಡೆ ತರಕಾರಿಗಳನ್ನು ಕತ್ತರಿಸುತ್ತಿ ದ್ದ ರು. ಮತ್ತೊ, ಂದು ಕಡೆ ಮಸಾಲೆಗಳನು ನ್ನು 
ಹುರಿದು ಕುಟ್ಟುತ್ತಿ ದರು. ಬಾಗಿಲು ತೆಗೆದಿದ್ದ ತು. ಮರಾಠಾ ಸೈನಿಕರು 
ಒಳಗೆ ನುಗ್ಗಿ ಸ್ಯ ತ್ತೆ ಅಡಿಗೆಯವರನ್ನಿ ಲ್ಲಾ ಹಿಡಿದು. ಕೂಗದಂತೆ ಬಾಯಿ 
ಕಟ್ಟ ಕತ್ತರಿಸಿ ಬಿಸುಟರು. ಆ ಶಿವಿಮಾತೆಯ ಒಳಗಿನ ಸಂವಿ ಧಾನವನ್ನೆಲ್ಲಾ 
ಆ ನಷ ಸೈನಿಕರು ಅರಿತಿದ್ದರು. ಮೆಟ್ಟಿಲುಗಳನ್ನು ಹತ್ತಿ ಶಯ್ಯಾಗೃಹದ 


ಪಕ್ಕಕ್ಕೆ ಹೋದರು. ಅಲ್ಲಿ ಕಾವಲಿನ ಖೋಜಾಗಳು : ಗೊರಕೆ ಹೊಜಿಯಖ 


ಛತ್ರಸತಿ ಶಿವಾಜಿ ೨೮೫ 


ತ್ತಿದ್ದರು ಮಧ್ಯೆ ಒಂದೇ ಒಂದು ಮಣ್ಣಿನ ಗೋಡೆ. ಹಾರೆ ಪಿಕಾಸೆಗಳನ್ನು 
ತೆಗೆದುಕೊಂಡು ಹೆಚ್ಚು ಸದ್ದಾಗದಂತೆ ಗೋಡೆಯನ್ನು ಒಡೆಯತೊಡಗಿದರು. 
ಭೋರಿಂದು ಸುರಿಯುತ್ತಿದ್ದ ಮಳೆಯ ಸನ್ನಿ ನನ್ಲಿ ಹಾರೆ ಪಿಕಾಸೆಗಳ ಸದ್ದು 
ಲೀನವಾಗಿ ಹೋಗಿತ್ತು. 

ಪಹರೆಯ ಖೋಜಾ ಒಬ್ಬನು ಕಣ್ಣೊ ರಸಿಕೊಂಡು ಎದ್ದನು. ಕಿವಿ 
ಗೊಟ್ಟು ಆಲೈಸಿದನು, : ಏನೋ ಢಫ್‌ ಢಫ್‌ ಸದ್ದು. ಗಾಬರಿಗೊಂಡನು. 
ಶಯನಗೃಹದೊಳಗೆ ನುಗ್ಗಿ ನಿದ್ರೆಯಲ್ಲಿದ್ದ ಸೇನಾಧಿಸತಿಯ ಮೈ ಅಲುಗಾಡಿಸಿ 
ಎಚ್ಚರಗೊಳಿಸಿದನು, : ಅರನಿದ್ರೆಯಲ್ಲಿ ಎಚ್ಚೆತ್ತ . ಷಾಯಿಸ್ತಾಖಾನನು 
ಹಾಗೆಯೇ ಕಣ್ಣು ಬಿಟ್ಟು ನೋಡಿ “ಏನದು? ಏಕೆ ನಿದ್ರೆಯಿರದ ಎಚ್ಚರ 
ಗೊಳಿಸಿದೆ?” ಎಂದು ಗದ್ದರಿಸಿದನು. ಆ ಖೋಜಾ ಸಹರೆಯವನು “ಜಹಾ 
ಸನಾ, ಏನೋ ಜನರು ಓಡಿಯಾಡುವ ಸದ್ದು ಕೇಳುತ್ತವೆ. ಮಾತುಗಳು 
ಕೇಳಿಸುತ್ತ ವೆ. ಏನೋ ಅಪಾಯ” ಎಂದು. ಗಾಬರಿಯಿಂದ ಹೇಳಿದನು. 
ಖಾನನ ಕಿವಿಗೂ ಮಾತುಗಳ ಸದ್ದು ಕೇಳಿಸಿತು. "ಹೋ, ಗೊತ್ತಾಯಿತು, 
ಅದು ಅಡಿಗೆಯನರ ಗಡಿಬಿಡಿ. ಅವರು ನಿತ್ಯವೂ ಹಾಗೆಯೇ ಮಾಡುತ್ತಾರೆ. 
ಅದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಹೋಗು. ಬೇಕೂಫ್‌. ಬೆಕ್ಕು 
ಹಾರಿದ್ದನ್ನು ನೋಡಿ ಸ್ಫರ್ತಾ ಬಂತೆಂದು ಭಯಸಡುವ ವುಕ್ಕು ಮನಾಸ್ಯ 
ನೀನು” ಎಂದನು. ಖೋಜಾ ಶಯನಗೃಹದಿಂದ ಹೊರಗೆ ಹೋಗದೇ ಹೆದ 
ರುತ್ತಾ ಗೋಡೆಯ ಕಡೆಗೆ ಕ್ಸೈ ತೋರಿಸುತ್ತಾ “ಜಹಾನನಾ, ಆ ಸದ್ದು 
ಕೇಳಿ” ಎಂದನು. ಖಾನನು ರೇಗಿಕೊಂಡು “ಬೇಕೂಫೈ ಒಳ್ಳೆಯ ಬೆಳಗಿನ 
ರುಾನದ ನಿಸಿ ಕೆಡಿಸಲು ಸೈ ತಾನನಂತೆ ಬಂದಿದ್ದೀ. ಅತ್ತ ಕಡೆ ಕುಮರೆಯ 
ಲಾಯನಿಜೆ. ಕುದುರೆ ಕಾಲು ಬಿಡಿಯುನ ಲಾಳದ ಸದ್ದದು. ಹೋಗು 
ನಿನ್ನ ತಲೆಯಲ್ಲಿ ಮಣ್ಣು ತುಂಬಿದೆ” ಎಂದು ಗದ್ದರಿಸಿ ಮುಸುಗೆಳೆದುಕೊಂಡು 
ಮಲಗಿದನು. 

ಗೋಡೆಯೊಳಗೆ ದೊಡ್ಡ ಕಂಡಿಯು ಬಿತ್ತು. : ಶಿವಾಜಿಯು ನಾಲ್ವರು 
ಭಟರೊಡನೆ ಆ ಕನ್ನ ಕಂಡಿಯಿಂದ ಶಯ್ಯಾಗೃಹದೊಳಕ್ಕೆ ನುಗ್ಗಿ ಷಾಯಿಸ್ತಾ 
ಖಾನನ್ನು ಹಿಡಿದುಕೊಂಡನು. ಷಾಯಿಸ್ತಾಖಾನನು ಎಚ್ಚರಗೊಂಡು 
ಜಗ್ಗಾಡಿಆ ನಾಲ್ವರು ಭಟರನ್ನೂ ತಳ್ಳಿ ಹಿಂದುಗಡೆ ತೆರೆದಿದ್ದ ಬಾಗಿಲಿನಿಂದ 


೨೮೮ ಡೆ ಭತ್ರಸತಿ ಶಿವಾಜಿ 


ಜ್ವಲಿಸುತ್ತಿತ್ತು. ಅವನ ದೃಷ್ಟಿಯು ಎದುರಿಗೆ ಕುಳಿತಿದ್ದ ಜೋದ್‌ ಪುರದೆ 
ಮಹಾರಾಜನ ಮೇಲೆ ಬಿತ್ತು. ಜೋದ್‌ ಪುರದ ಮಹಾರಾಜನು ರಕ್ಷಣಾಧಿಕಾರಿ 
ಯಾಗಿದ್ದನು. ಅವನನ್ನು ದೆಹಲಿಯ ದರಬಾರಿನಲ್ಲಿ ಪ್ರಶಂಸೆ ಮಾಡಿ 
ಬಾದಷಹನೇ ಖುದ್ದಾಗಿ ಷಾಯಿಸ್ತಾಖಾನನೊಡನೆ ರಕ್ಷಣಾಧಿಕಾಶಿಯಾಗಿ 
ನೇಮಿಸಿ ಕಳುಹಿಸಿದ್ದರು. ಷಾಯಿಸ್ತಾಖಾನನು “ಮಹರಾಜ, ನೀನೆಂತಹೆ 
ರಾಜಪೂತ, ರಕ್ಷಣೆಯ ಪೂರ್ಣ ಜವಾಬ್ದಾರಿಯು ನಿನ್ನದಲ್ಲವೇ? ರಾಶ್ರಿ 
ಕಾವಲಿನ ಏರ್ಪಾಡು ನಿನಗೆ ಮರೆತುಹೋಯಿತೇ? ಅಂತಃಪುರದಲ್ಲಿ 
ಸ್ತ್ರೀಲೋಲನಾಗಿ ಬಿದ್ದಿದ್ದೆ ಬಾದಷಹರು ನಿನ್ನಂತಹೆ ಹೇಡಿಗಳನ್ನು, ಸುಖ 
ಲೋಲುಸರನ್ನೂ ದೊಡ್ಡ ದೊಡ್ಡ ಉನ್ನತಾಧಿಕಾರಗಳಿಗೆಬನೇಮಿಸಿನಮ್ಮಂತವರೆ 
ಪರಾಕ್ರಮಕ್ಕೆ ಕಳಂಕವನ್ನುಂಟುಮಾಡುತ್ತಾ ರೆ. ಇನ್ಬು ಕಟ್ಟಿ ಪ್ಪಣೆಯಿರುವಾಗ 
ಶಿವಾಜಿಯು ಈ ಕೋಟಿಯೊಳಗೆ ಹೇಗೆ ಸ್ರನೇಶಮಾಡಿದ? ಇಷ್ಟು ಜನ 
ಮರಾಠಾ ಸೈನಿಕರು ಕೋಟಿಯೊಳಗೆ ಹೇಗೆ ಬಂದರು? ಆ ಶಿವಾಜಿಯು 
ಕಳ್ಳ ಹಿಂದೂ. ಕಾಫರ, ನೀನೂ ಹಿಂದೊ- ಕಾಫರ-ಹೇಡಿ” ಎಂದು 
ಕ್ರೋಧಾವೇಶದಿಂದ ಮೂದಲಿಸಿದನು. 


ಜೋದ್‌ಪುರದ ಮಹಾರಾಜನಿಗೆ ನೂರು ಅಲುಗುಗಳಿಂದ ಕಿವಿದಂತಾ 
ಯಿತು. ಮುಖವು ಕೆಂಪೇರಿತು. ೭ರೀರವು ಕಂಪಿಸುತ್ತಿತ್ತು. ತುಟಿಗಳು 
ಅದುರುತ್ತಿತ್ತು. ಅವನು ಎದ್ದು ನಿಂತು “ಷಾಯಿಸ್ತಾರಾ, ರಾಜಪೂತರ 
ಮಾತನ್ನಾಡಲು ನಿನಗೆಷ್ಟು ಧರ್ಯ! ಇಲ್ಲೀ ನಿನ್ನನ್ನು ಕತ್ತರಿಸಿಬಿಸುಡುತ್ತಿದ್ದೆ 
ಮೊಗಲ್‌ ಬಾದಷಹರನ್ನು ನೆನೆದು ನಿನ್ನನ್ನು ಕ್ಷಮಿಸಿದ್ದೇನೆ. ನಾನು. ಒಂದು 
ಕ್ಷಣವೂ ನಿನ್ನ ಅಧಿಕಾರದ ಶಿಬಿರದ್ಧ ರುವುದಿಲ್ಲ” ಎಂಡು:ಹೇಳಿ ಸಭೆಯಿಂದ 
ಎದ್ದು ಹೊರಟುಹೋದನು. 

ಸಭೆಯಸ್ಸೆಲ್ಲಾ ಹಾಹಾಕಾರವೆದ್ದಿತು. ಗಲಿಬಿಲಿಯಾಯಿತು. ಅಧಿಕಾರಿ 
ಗಳು ಗುಸು ಗುಸು-ಪಿಸುಪಿಸನೆ ಮಾತನಾಡಿಕೊಂಡರು. ಅವರವರನ್ಲೇ 
ಖಾನನೊ ಸರಿ-ಮಹಾರಾಜನೂ ಸರಿ” ಎಂದು ಮಾತುಗಳು ಹೊರಟವು. 
ಈ ಮಾತುಗಳು ಖಾನನ ಕಿವಿಗೂ ಬಿದ್ದ ಫು. ಖಾನನು ಕೈಮಿಂಚಿಹೋಗಿದೆ 
ಎಂದುಕೊಂಡು ಅರಮನೆಯೊಳಗೆ ಪ್ರವೇಶ ಮಾಡಿದನು. 


} pe 
ಆಸಾ ಇಕಾ 


5 ಶನ ನೆತಿ/ಅ' ದಿನೆ “ಅನ್ನಾ ಹಾಶಿಗಳನ್ನು ಭುಜಸಲಲ್ಲ)” 'ಊೀನ್‌ಿಸತಿ 
ಗೆಳಿಗೆ: ಅಪ್ಪುಣೆ ಮಾಡಿದನು: ಎಥ್ದಡೆಯಿಶಿ ' ಸಧ್ಯ ಗಳನ್ನು" “ತೆಗೆದುಕೊಶಿಡು* 
ಬೆಟ್ಟಗಳ ಕಡೆಗೆ ಹೊರಣರ.- ಅಕ್ಷ; ನ ನ್ಯಗಳು" ಜಜರಡರ: Re ಓಬ್ರಂದುಗಕಿನ” 
ಸೈನ್ಯನಸ್ಸುಡಹಿರಡಲಿ: *ಕೋಪು ಎಗಾಡಿಗಳು ಓನಡೆಂಳೆಲೆ. ಸೆ "ಸಂಧ್ಯಾ ಕಾಲ” ಜು 
ದೊಳಗೆ ಈ ಪ್ರಾಂತ್ಯದಲ್ರೆಲ್ಲೂ ಮರಾಠಾ-ಸೈಲಳರು - "ಇಲ್ಲದಂತೆ ಭರ: 
ವಮಾಡಲೇಶಾ.- se ಹಿಡದು ತರಬೇಕಕ್ಕ) ವಕಜೆ”ಆಸ್ಪ್ರಣೆ ಮಾಡಿ” 
ದನಾ: ತಾರ್ವೇ`ಸ ರ್ಶ ಆನೆಯ ನೇಲೆ ೫೪5 (ಸೈನ್ಯಗಳನ್ನು "ನಡೆಸಿಕೊಂಡು" 
ಮುಂದೆ ಹೊರಟನು. ಜಿಟ್ಟ ಡ್‌ ಇುತರೆಗಳ್ಲಿ್‌ ಮೆಹೆಗಲ್‌್‌ ಸೈನಿಕೆರಗೂ ಗೆ 
ಮರಾಠಾ" ಸೈನಿಕರಿಗೂ ಯಣ ವಾಯಿತು; 'ಮಧ್ಯಾಹ್ಮ ನಾಯಿತು ಮಾರು 
ಶುಖಾನಡ ಹೊತಾಯಿತು * ಎರಡತ” ಸೈನ್ಯ. ಗಳೂ ಒಂಡು” ಕತ್ತಿಯ ಮೊನೆ” 
ಯಸ್ಟೂ; ಜಂತೆಗೆಯಲಿಲ್ಲ: ಮೊಗಲ್‌ ಕೌಹುಳರು' ತೋ ಪಗಳನ್ನು "ಏಕಿ 5 
ಕಟ್ಟಿ 'ಪಾಗಿಸಿದರನ -ತೆರೇಪೆಗಳು" "ಹಾಕಲೆ ಇಲ್ಲ.” “ಜುಕೆಯ್ಲ” ಜಜ್ಜಿದ್ದು ” 
ಕಟ್ಟ; ಹೋಗಿದ್ದ ವಃ *ನೊಗೆಲ್‌'ಸೈನಿಕರು' ಗಇಓರಕಸಿ೩ು ಬನ್ನ ಡು 


ಮ ್ರಾಖಾನನು ಆನೆಯನ್ನು AER ತಿವಿದು ಮುಂಜಿ ನುಗ್ಗ ಸ 
ದಪ ಆನೆಯು ಜಬ್ಬರಿಸುತ್ತಾ...ಅರ್ಭಟಸುತ್ತಾ ಮುಜೆ, ನುಗ್ಗಿ ತುಮರಾ ಠಾ 
ಸೇನಾಧಿಸಕಿ ನೇತಾಜಿಯು ಒಂದೇ ಎಬಿನಿಂದೃಳನೆಯ. ಎತ್ತಿ ಹ ಸೊಂಡಿಲನ್ನು. ಬ 
ಕತ್ತರಿಸಿ ಹಾಕಿದನು. ಆನೆಯು, -ಚೇರುತ್ತಾ.... ರಭಸದಿಂದ; ಸ ಮುನ್ನುಗ್ಗಿ ತ್ನು 
ಮರಾಕಕ್ನು ಈಟಿ, ಭಟ್ಲೆಗಳಿಂದ್ರ ಆನೆಯನ್ನು ನಾಬ್ಯೂ ಕಡೆಗಳಿಂದ. 'ಕಿನಿದು 7 
ತ ತಲೇ ಚೇತ್ಕರಿಸುತ್ತ ಲೇ,ನೆಲ್ಪಕ್ಸು ರುಳಿತು. ಹಾಯಿಸ್ತಾ ರಾನಾ: 
ಆನೆಯಿಂದ: ನೆಗೆದು ಹಾರಿ. ಪೈಯಲ್ಲಿದ್ದ ಖಡ್ಮದೀದ.. .ಮರುಕರನ್ನು.. ಕತ್ತ ರಿಸಿ. ್ಯ 
ಹಾಕುತ್ತಾ ಳಃ ಹೋದನು. ಮರಾಕನು- ರಣಟೀರಿಯನ್ನು : : ಬಾರಿಸಿದರು, *. 


? y 4%. Wi] 
ಹ PEE ೨ yA ಜ್ಯ! ಕ್ರ ಹಾ ನ್ಯ ೪೬ 
| Rk ಕ್‌ 

(5 4 


೨೯೧0 ' ಛತ್ರಪತಿ ಶಿವಾಜಿ 


ಶುತ್ತೂರಿಗಳನ್ನು ಊದಿದೆರು. ಕಾವಿಯ ಬಣ್ಣದೆ ಧ್ವಜಗಳನ್ನು ಎತ್ತಿ ಮೆರಿಸಿ 
ದರು. ಈ ಜಯದಧ್ವನಿಯನ್ನ್ನು ಕೇಳಿ ಅಳಿದುಳಿದ ಮೊಗಲ್‌ ಸೈನ್ಯಗಳು 
ಓಡಿಹೋದವು. ಷಾಯಿಸ್ಮಾಖಾನನು ವ್ಯಗ್ರಚಿತ್ತನಾಗಿ ಅರಮನೆಗೆ ಹೋಗಿ 
ಸೇರಿದನು. 


ಸಮೀಪದಲ್ಲಿಯೇ ಹತ್ತುಸಾವಿರ ಮೊಗಲ್‌" ಅಶಾ ರೋಹಿ ಸೆ ಸೈನ್ಯದ 

ಶಿಬಿರವಿತ್ತು. ಮರಾಠರು ಆ ಶಿಬಿರದ ಮೇಲೆ ಧಾಳಿ ನಟ್ಟ. ಹುರುನೆದ 
ಮೊಗಲ್‌ ಸೆ ಸೈನ್ಯಗಳು ಮರಾಠರನ್ನು ಅಟ್ಟಿ ಕೊಂಡು ಬಂದವು. ಮರಾಠರು 
ವನಪ್ರದೇಶದ ಕಡೆಗೆ ಹಿಮ್ಮೆ] ಟ್ಟ ದರು. ಅಕ ಮರಗಿಡಗಳ ಮೇಲೆಲ್ಲಾದೊಂದಿ . 
ಗಳನ್ನು ಕಟ್ಟ ಹತ್ತಿಸಿದರು. ಆ ಸಾವಿರ ಸಂಖ್ಯೆ ಯ ದೊಂದಿಗಳು ಉರಿ 
ಯುಕ್ತಿ ದ ವು ಮೊಗಲ್‌ ಖು ಿಪಿಕರು ಆದ ೈಶ್ಯೈವನ್ನು ದೂರದಿಂದ ಕಂಡು 
"ಅಲ್ಲಿ ೬ ಬ್ರ ಹ್ಮಾ ೦ಡ ಗಾ ಸೈನ್ಯಗಳಿವೆ. ಅತ್ತ ಕಣೆ ಹೋದರೆ ಯಮ : 
Keine: ಮಹಾದ್ವಾರವನ್ನು ಹೊಕ್ಕಂತೆಯೇ ಆಗುತ್ತೆದೆ' ಎಂದು ಹೇಳಿ 
ಕೊಂಡು ಹಿಮ್ಮೆ ಟ್ಟ ದರು ಮರಾಠಾ ಸೈನ್ಯಗಳು ಅವರನ್ನು ಬೆದರಿಸಿಕೊಂಡು 
ಬಂದವು. ತುರುಸ್ಯ ಸೈ ನ್ಯವು ಚಿಲ್ಲಾಸಿಲ್ಲಿಯಾಗಿ ಹಟ ಮರಾಠರು 
ಳ್ಳ ಗೆ ಸಿಕ್ಕಿದ ಬಂದೂಸುಗಳನ್ನೂ ಕತ್ತಿ ಗುರಾಣಿಗಳನ್ನೂ ದಿರುಸುಗಳನ್ನೂ 
ಹೊತ್ತು ಕೊಂಡು ಹೋದರು, ತೋಪುಗಳನ್ನು ಸಾಗಿಸಿಕೊಂಡು. ಹೋದರು 
ಅತ್ತಿತ್ತ ಧಾವಿಸುತ್ತಿದ್ದ ಕುದುರೆಗಳನ್ನು ಹಿಡಿದು ಹಗ್ಗಗಳನ್ನು ಕಟ್ಟ ಓಡಿಸಿ 
ಕೊಂಡು ಹೋದರು. 


ಸಾಯಿಸ್ತಾ ಖಾನನ. ಚಿಂಶಾಕ್ರಾಂಶನಾಗಿ  ಜರಮನೆಯಲ್ಲಿಯೇ 
ಯಾರಿಗೂ ಮುಖ ಶೋರಿಸದೇ ಕುಳಿತುಬಿಟಿ ನು. ಚದುರಿ ಹೋದ 
ನೊಗಲ್‌ ಸೆ ಸೈ ನ್ಯವನ್ನೆಲ್ಲಾ ಸೇರಿಸುವಂತೆ ಅಸ, ಲ ಣೆಮಾಡಿದನು. ಕಿಲ್ಲೇದಾರರನ್ನೂ 
ಕೊಶಾ ಿಲರನ್ನೂ ಕರೆಸಿ “ಈ ಪುಣೆಯಲ್ಲಿ ಒಬ್ಬ ಹೀದುವೂ HS 
| ಎಲ್ಲರನ್ನೂ ಹೊರಗಟ್ಟ ಬಿಡಿ. ಎಲ್ಲ ಮನೆಗಳನ್ನು ಸೈನಿಕರು ಆಕ್ರಮಿಸಿ 
ಕೊಳ್ಳಲಿ” ಎಂದು ಅಪ್ಪಣೆ ಮಾಡಿದನು, ಮೂರೇ ಮಾತಚೇಕು.! ಎಂಬ. 
ಯೋಚನೆಯೇ ತೋರದೆ ಚಿಂತಾಮಗ್ಗನಾಗಿ. ಎರಡು ಶಿಂಗಳ ಕಾಲ 
ಕೂತಲ್ಲಿಯೇ ಕುಳಿತುಬಿಟ್ಟ ನು 


ಛತ್ರಪತಿ ಶಿವಾಜಿ ಸ ತಿ 


ಈ ಸಮಾಜಾರಗೆಳೆಲ್ಲಾ ಜಿಹರಿಗೆ 'ಮುಚ್ಟಿದ್ದವು. . ದೂತರು ಖಾತ್ರಿ 
ಸಮಾಚಾರಗಳನ್ನು ಬಾದಸಹನ 'ಕಿವಿಗೆ ಮುಟ್ಟಸಿದರು. ಬಾದಸಹನು 
ಕ್ರೋಧದಿಂದೆ ಉದ್ದಿ "ಪಿತನಾದನೂ. ಆದರೆ ಒಂದು ಮಾತನ್ನೂ. ಆಡಲಿಲ್ಲ. 
ಹಾಯಿಸ್ತಾ ಖಾನನು ದೊಡ್ಡ ನೇನಾಧಿಸತಿ. ಎಷ್ಟೋ ಯುದ್ಧ ಗಳಲ್ಲಿ ವಿಜಯ 
ಗಳಿಸಿದ ಮಹಾಶೂರ, ಅವನಿಗೆ ಇಂತಹೆ ಅಪ ಗ ಸರಾಕ್ರಮ 
ಶಾಲಿಯಾದ ಪುತ್ರನನ್ನು ಕಳೆದುಕೊಂಡಿದ್ದಾನೆ. ಆದರೇನು? ಶಿವಾಜಿ 
ಯಿಂದ ಪಠಾಭವ ಹೊಂದಿದ್ದಾನೆ. ಆ ಶಿವಾಜಿಯು ಒಂದಾದರೂ ಬ್ಯ 
ಯುದ್ದವನ್ನು ಮಾಡಿಯೇ ಇಲ್ಲ. ಕಳ್ಳ ನಂತೆ ನುಗ್ಗಿ ಗಲಭಮಾಡಿಬಿಡುತ್ತಾನ ಮ 
ಹದ್ದಿ ನಂತೆ ಎತ್ತಿ ಕೊಂಡು ಹಾರಿಹೋಗುತ್ತಾರೆ ನೆ.ಛೇ! ಛೇ! ನಂತ ನು, 
ಈ ಸೋ ಸವ ನಮ್ಮ ಸೇನಾಧಿ ಪತಿಗಳನೇ ಆಗಿದೆ. ಎಷ್ಟು. ಮೊಗಲ್‌ 
ಸೈನ್ಯಗಳು ದಕ್ಕಸ್ನಿಗೆ. ಹೋಗಿವೆ. ಎಷ್ಟು ಹಣ ಔಹಲಿಯಿಂದ ಹೊಳೆಯಂತೆ 
ಹರಿದುಹೋಗಿದೆ ! ಎಸ್ಟು ಸಾಮಾನು ಸರಂಜಾನಾಗಳು' ಕೋಗಿವೆ. 
"ಇವೆಲ್ಲಾ ಅಟ್ಟ ಹಾಸಗಳಿಗೂ ದೆಹಲಿಗೆ ಬರುತ್ತಿರುನ: ಸಪ್ರಕಿಫಲನೇನು? 
ಪರಾಭವ ಸರಾಜಯಗಳೇ ಆಗಿವೆ. ಮೊಗಲ್‌ ಸಿಂಹಾಸನಕ್ಕೆ ಮಸಿ ಬಳಿ 
ದಂತಾಗಿನೆ. ಯಾರೇ ಆಗಶೀ, ಎಂತೆಹನರೀ ಆಗಲೀ ಅವರಿಗೆ ಶಕೃಶಿಕ್ಷ್ಣ 
ಯನ್ನು ವಿಿಸಲೇಚಿಃಕೆಂದು ನಿಸ್ತಿಯಮಾಡಿಕೊಂಡನು. ಷಾಯಿಸ್ತಾ ಖಾನನಿಗೆ 
ಖುದ್ದಾಗಿ ಒಂದು ಪತ್ರ ಬರೆದು ಕಳುಹಿಸಿದನು. 

“ಸೇನಾಧಿಸತಿ ಷಾಯಿಸ್ತಾಖಾನರವರ್ಯ, 

“ನಿನ್ಮು ನರಾಭವವನ್ನು ನೇಳಿ ನಮಗೆ ವ್ಯಸನವಾಗುತ್ತ ಡಿ. 
ನಿಮ್ಮೊಃ ಡನೆ ಕಳುಹಿಸಿರುವ ಸೆ ಸೈನ್ಯಗಳೆಷ್ಟು ಸೇನಾಧಿಪಕಿಗಳಷ್ಟು ಮಂದಿ! 
ಶಸ್ಟ್ರಾಸ್ತ ಸ್ತ್ರಗಳಷ್ಟು ! ಹಣವೆಷ್ಟು 1 ನಿಮ್ಮ್ಮ ಪರಾಜಯ) ಮೊಗಲ್‌ -ದರ 
ಬಾರಿಗ pede. ಆ ರಾಜ್ಯದಲ್ಲಿ ನಿಮ್ಮ ಅಮಲ್‌ ಹೇಗೆ 
“ನಡೆಯಬೇಕು ನೀವು ಖಂಡಿಸಲ ಟ್ಟಿ ದ್ದೀರಿ, ಅಂತಹ "ೊಡ್ಡ ಅಧಿಕಾರಕ್ಕೆ 
ನೀವು ಲಾಯವ್ಸಿ ಲ್ಲ. ತಪ್ಪಿಗೆ ತಠ್ಲ'ದಂತ ಯೋಗ್ಯ ತೆಗೆ ತಕ್ಕ ಆಧಿಕಾರ 
ನಿರ್ದೇಶ ಮಾಡುವುದು. ಬಾದಷಾಹಿಯ ಪ್ರಥಮ ಕರ್ತವ ವ್ಯ. ನೀವು 
ಬಂಗಾಳಕ್ಕೆ ವರ್ಗಾಯಿಸಲ್ಪ ಟ್ವದ್ದೀರಿ. ನಿಮ್ಮ ಅಧಿಕಾರಗಳನೂ N ಸೈನ್ಯ 
ಗಳನ್ನೂ ಯುವರಾಜ ಆಜಂಷಃಫಿಗೆ ಒಲ್ಬಸಿ ನೀವು ಬಂಗಾಳಕ್ಕೆ ಹೊರಡ 


೨೯3. ಛತ್ರಪತಿ ಶಿವಾಜಿ; 


ಶತ್ರೃ ಡೊ. ದೆಹಲಿಗೆ ಈಗೆ: ನೀವ. 'ಬರೆವ:ಕೌರಣವಲ್ಲ.: 7ಇಸ್ಲಿಗೆ:ಬಂದರೂ 
ವಂರ್ಚಾಜಿ: ಹಿಗಲಾಕದು; : ಚಿಟ್ಟಿ ಜಿ2ಕಳ್ಳ : ಶಿಪಾಜಿಯಿಂದ ೨ Cr ee 
ಹೊಂದಿದನರಿಗೆ:ದೆಹಲಿಯ 'ದರಬಾರಿಫಲ್ಲಿ ಮನ್ನ ಣೆ ಜೊರೆಯಕೂಡಡು: 


ಪಡಿ 3 TE 38 | ಜೀ. ತ್ರಿ “ಭೂತ ನ ಸ್ರ ಚಿರಭಟೇಟ್‌,*- 
ಕ ಜತ್ರ ತನನ್ನು 'ಜಿಹರಿಯ' ದರ್ಬಾರಿನ ಹೂ 'ಬಂದು ಹಯ ಸನ್‌ 3 
ಖ್ಯಾನನಿಗೆ ಒಬ್ಬ ಸಿದರೆ ; 4 pe ಹರತ ಹೆ ತ 3 ಈ ಜ್‌ ಇರರ ಪೌ. ತ್ರ 


ನೆ 0೦ 


ತಾ ಬಾದಷಹರ. ದೆರಬಾರಿಸಿಂದ. ಅಹಮರ್‌ನಗರನೆಿದ್ದ. ಯುವರಾಜ. 
ರವವಿಗೊ.. ಆಜ್ಞಾ ಸತ್ರವು, ಹೋಗಿತ್ತು. 7 ಜಿಜಂಸಹನ್ನು. ಪುಣಿ, ಬಂದ್ರು 
ಸಾಯಿಸ್ತಾ ಖಾನನ್ನು 'ಮುರ್ಯಾನೆಯಂದ, ಕಂಡು ಸಂತೈಸಿ" `ಬಾದಷ್ಠಹರ್ದ 
ಅಸ್ಸ ಜಿಯ, ಸ್ರ ಕಾರ 'ಆಧಿಕಾರವನ್ನು_ ವಹಿಸಿಕೊೊಂಡನ್ನು. ಹಾಯಿಸ್ತಾ ಖಾನನು - 
ಯುನರಾಜನೊಡನ್ನೆ ತನ್ನ ದುಃಖವನ್ನು; 'ಬಗೆಮುಕೊಂಡನ್ನು ಯುವರಾಜ್ಯ 
ನಾನೆಂದೂ, ಅಧಿಕಾರಕ್ಕೆ pe ವನ ತ .ಅಸನನವನ್ನು ನಾನು ಸಹಿಸಿ... 
ಕೊಂಡು ಈ ಭೂಮಿಯ ಮೇಲೆ. 'ಬದುಕಿರಲಾಕ್ಷೆ. ಪ್ರತ್ರಶೋಕಿವು. ಬಂದು 
ಕಥೆ. ದಹಸುತ್ತಿ ಜಿ ಮತ್ತೊ ಇಂದು ಕ್ರಜೆ, ಅಸಮಾನವು. ಯಡುಕ್ರಿ ಜೆ ಇವೆರಡರ... 
ಬೇಕೆ? ನನ್ನ ಇ ) ಯಿಂದಶೇ 'ಎದೆಗಿರಿದುಕೊಂಡು" ಇನೆ ಮೆ ಸ್ಟ್‌ ಣಾ 
ಬಿಡುತ್ತೆ ನೆ. ಸಿಲ್ಲಿಯೇ ನನ್ನ ನ್ಸು: ನೀನು ನಿಷ್ಟ ಕೈಯಿಂದಲೇ; : ಗಂ 
ಮಾಡಿಬಿಡು,- -ಚಾಷಸಹತ: ಅಗ್ರ ಹದಿಂದ ಸಂತಪ್ರ್ಯಪ್ನಾದ- ಹೃದಯವು ಯುವ 
ರಾಜನ: ಅಮ ತ್ರ ಹಸ್ತ ದಿಂದ: ;ಗೋರಿಯಾಧ ಸಂತಸವನ್ನು: ಸ ; ಪಡೆಯಲಿ? 
ಎಂದನು. *ಯುನರಾಜನು *ಮಾಮಾಜೀ, ನಮ್ಮ: ೨ತಂದೆ ಶಿಕೋ ನಕ 
ಒಂದಡೆ:ಮುಂಧಿನ; ಆಲೋಚನೆಯ್ಯೇ- ಇಲ್ಲದವನು. Ri .ಸಮಯಗಳಲ್ಲಿಯೂ.-: 
ಜಯವ “ಅನ್ವಬೇಕೆಂದು ಆ: ತಂದೆಯ ಆಕಾಸ್ಟ್ರ. : :ಥೆಹಲಿಯ; ಸಿಂಹಾಸನದ; ; 
ಪರಿನೆಫ್ಯೆನ್ಸೆ ಲ್ಲಾ ಫೀವು ಹಣ್ಣಾರ; ಕಂಡಿದ್ದೀರಾ - ಹೊಡ್ಡ :ಚಾವಷಹರ ; ಲ 
ಕರ್ಯುಣಾಜನಕ್ರಷಾಡ ಸ್ಮೃತಿಯನ್ನು ನೀವು. ನೋಡಿಲ್ಲನೇ?ಇಂಡು. ನಿಮಗೆ ನಾಳೆ. 5 
ನನಗೆ. ಈ ಘೋರ ದಂಡವು: ಕಾಥೇ : ಇದೆ; : ಸಮಾಧಾನ: 'ಮಾಡಿಕೊಳ್ಳಿಪಿ. 
ಎಂಥಾಧಕೊಂದು;ಥಿನ- ಒಳ್ಳೆ. ಯ ಕಾಲವು.ಬಂಸ್ಯೇ,. :ಬಡುತ್ತ ಹೊ. ಪ, ಶಿವ್ರಾಜ್ಯ: ಢಿ 


ಭತ್ರಪತಿ ಶಿವಾಜಿ | ೨೪೬ 


ಇವನೇಕೆ ಇಷ್ಟು ಕೋಟಿಲೆ ಮಾಡುತ್ತಾನೆ? ದೆಹಲಿಯ ಭಾದೆಸಹನ ಮುಂದೆ 
ಅವನದೇನು ನಡೆದೀತು? ಅನನ ಪರಾಕ್ರ ಮವೆಲ್ಲಾ ಸೂರ್ಯನ ಮೇಲೆ 
ಕಲ್ಲು ಹೊಡೆದಂತೆ. ಉರಿಯುತ್ತಿರುವ 'ಮಹಾಗ್ನಿ ಕುಂಡದಲ್ಲಿ ತುಪ್ಪವನ್ನು 
ಚೆಲ್ಲಿದಂತೆ. ಈ ಶಿವಾಜಿಯು ಫಟ್ಟ; ಗನೇನೋ ಹಾಗ ನೋಡಿ, ಮಾಮಾಜಿ. 
- ನನ ಸಮಾಚಾರನನ್ನಲ್ಲಾ ಇ ಬಲ್ಲೆ. ಹಿಸನಲ್ಲಿಎಸ್ಫೊಳ್ಳಿಸದಕ್ದಿಣಗಳೂ 


ನ್ನೇ ಮಸ ಯ, ಮೆಳೆ: be Lopes ; ಓಬ್ಬ 
Vy; ಸರೆ 


ಚಕ್ಕಿ ಸೃಭಕರಿಗೊನಾಾ ಕೊಟ್ಟ ಸಳು 
(ವೋಲ್ರಾದರೂ: ಗೂಂಸಖಿಕಜ್ಟನೇಟು: ಸಿದ್ದಿಲ. ಹ; bp ಸಹಡೀ. ವನುಸ್ಯ. 
ಅವನಷ್ಟು ಉಪಾಯರದಿಂದ;:ಸ್ಟೇಹದಿಂದ. ಬಾದಸಹನಿಗೆ: ಕಕಣಾಥ್ಯತನನ್ನಾ ಗ 
| 'ಮಾತಿಸುತ್ತೆ ನ್ಯ: ತಳಾ ಾಡಿನಲ್ಲಿ , ಅವನ್ನ ಪರಾಕ್ರಮಕ್ಕೆ? ತಕ್ಕ 
ಪುರಸ್ಕಾರ. ಹೊಳೆಯುವಂತೆ ಮಾಡುತ್ತೇನೆ... 'ಜಿಹಭಿಯ್ದ. ಬಾಧ್ಯಷಹಥಿಗ್ಗೊ 
ಾನಾಕ್ಲೇತ ೨ ತಸ್ಟೃಪೂತಿ ಸಸತಹೇನೇ: ಈ ಇಡೀ ದಕ್ತಿಹಾವರ್ತಕ್ಳೆ 
ಏನ್ಮುನ್ನು ಅಧಿಸತಿಗಳ ಡಿಸುತ್ತೇನೆ. ಮಾವರ, ನೀವು ಬಸ್ತು 
pn sd ಮಾಡಿರುವ ಸೇವೆಯು ನಿರರ್ಥ್ವಕನಾಗಿಹೋಗ 
ಕೂತೆ ಖುವಾವಿನ ಮೇಲೆ: ಕೆಯಿಟ್ಟು -ಹೇಳುತ್ತೇನೆ.- ನನ್ನೈಮಾತು 
ಫಳನಕ್ಕಿ ;ನಂಬಿರಿ, ನೀವು ಭಾದನಹನ ಅಜೆ. ಕ ಹಂತ್ರೊಬೂಸಾಳಕ್ಯ ಹೋಗಿರಿ. 
ನಸು ಉದೆಯಾತ್ವಗಳುಂಟು: ನೀವು ಶಾಹಿಸಂನತೆ 44ರ 
ಉಂದಶಿ ನಷಾಧಾಸ ನಥಿಸಿಷಮು- ರಿಡಿ: ಆ ಮಾಗಧ 
ಷಾಯಿಸ್ತಾ ಖಾತ: ಮಿತ ಬ ಪ ನ ಯಾಜ. 
ಖಾಗಾಳಕ್ಕಿ: ನ ಹೊರಟುಹೋದನು! ಸಯುವರ್ರಾಜನು”- 'ಸಾಹಿಸಾ]ಖಾನನ 
ಜನಾಸಾವನೆನ್ನು: Fes ಗಾನ Sk jie WS ಸಾಗಕಳುಹಸಿದನೂ 


7 ತಾಜ ಬಾ ಛೂ PN 7 ಇ 9 1) 
ಜಿ.) ಢಿ ಛ್ಸಿ { ಗ ಕ್ಟ ps \ 
Py ನ ಐ ಡಿ i 3 AS RS ಸಗ) ಎ ph ಲ W's RAM 


wh eB ನ Ly COA HG 
[4 
ಇ ‘em 5 Se ಕಾಂ wt PR pr ಕ್ಲಿ F & 
BLS ಸೆ ಗ ಪಿ ಹ » ep ಸ್‌ 
sy ಇಸಿ? isp ೨ ಲು (9 ಒ/ ಹ್‌ ಗ (| Na ೨ 
Ne ಇ 
ದಾ 
ku we ಕ್‌ & i NR | 
% a) “3 ed ಣಿ 4) ual 48 


೬ 


ದೆಹಲಿಯ ಅರಮನೆಯ ಅತಃಪುರದ ಅತ್ಯಂತ ವಿಶಾಲವಾದದ್ದು, 
ಅಲ್ಲಿ ಭಾರತವರ್ಷದ ಸಂಸತ್ತೆಲ್ಲವೂ ಪ್ರತ್ಯಕ್ಷ ಗೋಚರವಾಗುತ್ತಿದ್ದಿ ತು. 
ಅತಃಪುರದಲ್ಲಿ ರಜಪೂತ ರಾಣಿಯರೂ, ಮುಸಲ್ಮಾನ ರಾಣಿಯರೂ 
ಇದ್ದರು. ಅವರವರು ಇದ್ದೆ ಅಂತಃಪುರದಲ್ಲಿ ರಂಗಮಹಲುಗಳೂ, ಗಾನ 
ನರ್ತನ ಮಂದಿರಗಳೂ, ಸಖಿಯರ ದಾಸದಾಸಿಯರ ಕೊಠಡಿಗಳೂ ಲೆಕ್ಕವಿಲ್ಲ 
ದಸಿ ದ್ದೆ ವೆ. ದೆಹಲಿಯ ಅಂತಃಪುರವೆಂದಕೆ ಅದೇ ಒಂದು ಮಾನವ ನಿರ್ಮಿತ 
ಸ್ವರ್ಗ; ಗಂಧರ್ವ ಲೋಕ; ನಂದನವನ ಎಂಬುದಾಗಿ ರಸಿಕರಾದ ಕವಿಗಳು 
ಬಣ್ಣ ಬಣ್ಣವಾಗಿ ಬಣ್ಣಿಸಿದ್ದಾರೆ. ಆ ಅತಃಪುರದ : ಸಂಬಂಧವಾಗಿಯೇ 
ಎಷ್ಟೋ" ಸ್ವಾರಸ್ಯವಾದ ಕಥೆಗಳು ರಚಿಸಲ್ಪಟ್ಟಿವೆ. ಆ ಅಂತಃಪುರ ರಮಣಿಯರ 
ಆಸೆ ಆಕಾಂಕ್ಷೆಗಳಿಗಾಗಿ ಎಷ್ಟೋ ತರುಣರು ಬಲಿಯಾಗಿದ್ದಾರೆ. ಆಹುತಿ 
ಯಾಗಿದ್ದಾರೆ. ಮೊಗಲರ ಬಾದಸಹರುಗಳ ದರ್ಬಾರು, ಯುದ ಗಳು 
ರಾಜ್ಯಕಾರ್ಯಗಳು, ರಾಜ್ಯ ವಿಪ್ಲವಗಳು ಇವೆಲ್ಲವೂ ಎಷ್ಟು ವಿಸ್ತಾರವಾದ 
ಚರಿಶ್ರೆಗಳಾಗಿನೆಯೋ ಬಾದಸಹರುಗಳ ಅತಃಪುರದ ರಮಣಿಯ: ಕಥೆಗಳೂ 
ಅಸ್ಟೇ ವಿಸ್ತಾರವಾಗಿದೆ. : ರಜಪೂತ ರಮಣಿಯರ ಕರುಣಾಜನಕ ದುರಂತ 
ಕಥೆಗಳೂ, ಯವನ ಸುಂದರಿಯರ ಪ್ರೇಮೋನ್ಮಾದದ ಶೃಂಗಾರ ಕಥೆಗಳೂ 
ಕುತೂಹಲಜನಕಗಳಾಗಿವೆ. ಕ | | 

ಓರಂಗಸೇಬನು. ಸ್ವಭಾವತಃ ರಸಿಕನೂ ಅಲ್ಲ. ಶೃಗಾರಪ್ರಿಯನೂ 
ಅಲ್ಲ.. ಆದರೆ ಅಂತಃಪುರದ ಶೃಂಗಾರ ವೈಭವಗಳಿಗೆ ಏನೂ ಕೊರತೆ ಇರಲಿಲ್ಲ. 
ಔರಂಗಸೇಬನ ಅಂತಃಪುರದಲ್ಲಿ ಮೂರು ಮಹೆಲುಗಳು ಮೂರು ಸುವರ್ಣ 
ಶಿಖರಗಳಂತ್ರಿದ್ದ ವು. ಉದಯಪುರಿ ಬೇಗಂನ ಅಂತಃಪುರ ಬಾದಸಹನ 
ಪ್ರಿಯ ಸೋದರೀ ರಕೋಸಷನಾರಳ ಅಂತಃಪುರ ಮತ್ತೊಂದು ಬಾದಷಹನ 
ವ್ರಿಯ ಕುವರಿ ಜೆನಿತ್‌ ಉನ್ಸ್ನೀಸಾಳ ಅಂತಃಪುರ-ಈ ಮೂರು ಅಂತಃಪುರಗಳ 
ಬೆಳಕು ಸಾಮ್ರಜ್ಯದ ಮಹತ್ಸಾರ್ಯಗಳ ಮೇಲೆ ಪ್ರತಿಫಲಿಸುತ್ತಿದ್ದಿತು. 


ಛತ್ರಪತಿ ಶಿವಾಜಿ ' ೨೯೫% 


ಔರಂಗಸೇಬನು ಕಠಿಣ ಹೃದಯ, ಕೂ ್ರ್ರಾರಾತ್ಮ, ಘಾತುಕ ಎಂದು ಪ್ರಸಿದ್ಧ 
ವಾಗಿದೆ. ಈ ಅಂತಃಪುರಗಳ ಬೆಳಕು ಬಿದ್ದಾಗ ಅವನು ಸರಳ ಹೃದಯ, 
ಕ್ಷಮಾಶೀಲ, ಉದಾರಿ: ಎಂಬುದಕ್ಕೆ ಬೇಕಾದಷ್ಟು ನಿದರ್ಶನಗಳಿವೆ. 
ಔರಂಗಸೇಬನು ದೈವಭಕ್ತ, ಸ್ವಮತಾಭಿಮಾಥಿ, ಮತಾಂಧ, ಖುರಾನಿನೆ 
ಅಜ್ಜಿ ಗಳನ್ನು ak ಪಾಲಿ WE; ಮತಾಚಾರಸೆಂಸನ್ನೆ ಎಂಬ ಖ್ಯಾತಿಯು 
ಬೇಕಾದಷ್ಟಿ ತ್ತು. ಈ ಮೂರು ಅಂತಃಪುರಗಳ ಸುವಾಸನೆಯು ಬೀಸಿದಾಗ 
ಅನನ ತಾಚಾರಗಳಿಲ್ಲವೂ ಮೋಹ ಸ್ವರೂಪವನ್ನು ತಾಳಿದುದಕ್ಕೂ 
ಎಷ್ಟೋ ನಿದರ್ಶನಗಳಿವೆ. 

ಟಔರಂಗಸೇಬನು ತನ್ನ ರಾಜ್ಯದಲ್ಲಿ ಯಾರೂ ಮಧ್ಯಪಾನಮಾಡಕೂಡ 
ದೆಂದು: ಕಟ್ಟಪ್ಪಣೆ ಮಾಡಿದ ನು. ಅನೇಕಮಂದಿ ಮದ್ಯಪಾಯಿಗಳನ್ನು 
ಪಾಷಾತ್ಮರೆಂದು ಶೂಲಕೆ ೀರಸಿದ್ದ ನು. ಖುರಾನಿನಂತೆ pi ದೂಷ್ಯ 
ವಾದುದು. ಸರಳ ಸಂದರ್ಭಗಳಲ್ಲಿ ಬಾದಷಹನೇ ಹೇಳುತ್ತಿದ್ದನು. ಅ ಯ್ಯೋ | 
ಮದ್ಯವನ್ನು ಕುಡಿಯದವರಾರಿದ್ದಾರೆ. ನಾನೊಬ್ಬ; | ದೊಡ್ಡ ಖಾಜೀ 
ಸಾಹೇಬರೊಬ್ಬರು. ನಾವಿಬ್ಬರೇ? 'ಎಂದು ಹೇಳುತ್ತಿ ದ್ದನು ಅಂತಃಪುರ 
ರಮುಣಿಯರೆಲ್ಲರೂ ಯಥೇಚ್ಚವಾಗಿ ಮದ್ಯಪಾನ ಮಾಡುಕ್ತಿದ್ದರು ಅವರು 
ಗಳಿಗಾಗಿ ನಾನಾವಿಧವಾಗಿ ರುಚಿಕರವಾದ ಸುವಾಸನೆಯ ಮದ್ಯಗಳು 
ತಯಾರಾಗಿ ಬರುತ್ತಿದ್ದೆ ವು. ಉದಯಪುರಿ ಬೇಗಂ ಬಾದಸಹನಿಗೆ ಅತ್ಯಂತ 
ಪ್ರೇಮದ ರಾಣಿ. -" ಅವಳಿಗೆ ಮದ್ಯವಿಲ್ಲ ದಿದ್ದರೆ ಕಳೆಗುಂದಿನ ಮಸುಕಾದ 
'ಚಂದ್ರಬಿಂಬದಂತೆ ಇರುತ್ತಾ ಳೆಂದು ಔರಂಗಸೇಬನು ಹೇಳುಕ್ತಿ ದ್ದ ತು ಆ 
ಬೇಗಂಳ ರಮ್ಯವಾದ ಶಯನ ಗೃ ಹದಲಿ, ಸುಖಮಯವಾದ 'ಹಂಸತೂಲಿಕಾ 
ತಲ್ಪದಲ್ಲಿ, ಔರಂಗಸೇಬನು ಉದಯ ರಾಣಿಯನ್ನು ತೊಡೆಯ ಮೇಲೆ 
ನಿ ಕೂಳು ಚಿನ ದ ಬಟ ಸಲಿನಲ್ಲಿ ಮದ ನನ್ನು ಕುಡಿಸುತ್ತಾ ಅವಳ 
ಆ ರಕ್ತ 'ಮದಸೂರ್ಣಿತ ಕೇತ ಗಳನ್ನು ನೋಢಿ ಆನಂದಿಸುತ್ತಾ [ಅ ಮನೋಹರ 
ವಾದ ಸುಕೋಮಲ ಕೇಶರಾಶಿಯನ್ನು ಮ ಮೃದುವಾಗಿ ನೇವರಿಸುತ್ತಾ ಆನಂದ 
ಪಟ್ಟು ಕೊಳ್ಳು ಶ್ರಿ ದ್ದ ನು. ಒಟ್ಟಿ ನಲ್ಲಿ ಆ ಕಳವಳವ ತ ಸ್ವಚ್ಛ ವಿಹಾರ ಭೂಮಿ. 
My as ಕಲೆ. ಆನಂದದ ರಾಜ್ಯ. 


ಜ್ತ ಛತ್ರಪತಿ ಶಿವಾಜಿ 


" ಆ. ಅತಃಪುರಡಲ್ಲಿ:: ಆ.ರಮಣಿಯರು-' “ಶಿವಾಜಿಯ” ಕಥೆಯನ್ನು "ಚಿತ್ರ 
"ವಿಚಿತ್ರವಾಗಿ ಹೇಳುತ್ತ ಡ್ದ ರು _ರೋಸಷನಸಾರಳ ಸಖಿಯೊಬ್ಬ ಳು ಚಿದು" ಜ್‌ 
ಯಂದ ಹೇಳಿದಳು; ಸಯಜೀಸಾಹೇಬ್‌: “ಡಕ್ಸಸ್ಸಿ ನ ಕಥೆಯನ್ನು 19ಎ) 
«ಆ ಮಹಾ ಯದ್ದ ದಲ್ಲಿ ಶಿನಾಜಿಯು'ಗೆದ: ನಂ. ಸ ಹೂಹಾರ 'ಷಾಯಿಸ್ಮಾ. 
.ಖಾನರು.ಸೋತುಹೋದರಂತೆ.-: -ಅಪರೆ ಮುಗ ಅಬ್ದುಲ್‌; ಫತಾ "ಸತ್ರ ನಂತೆ. 
'ಆರು.ಮಂದಿ. ಸಿ. ಸ್ತ್ರೀಯರನ್ನು ಶ್ತ ತ್ತರಿಸಿಹಾಕಿದರಂತೆ,* ಎಂದಟ -ಗಾಟರಿಯಿಕಿದ 
ಹೇಳಿದರು. . -ತೋಷನಾರತು. ಕೈಯಲ್ಲಿ ದ್ದ ಮದ್ಯ ಪಹಾತ್ರೆಯನ್ನು. 'ಹಾಗೆಯೆಕೀ 
ಕೆಳಗಿಟ್ಟು ಎನೇ ಲಲ್ಲ; ನಿನಗೆ ಹೆಚ್ಚು, ಹಿಡಿದಿಡೆಯೋ: ಏನು? ' 'ಷಾಯಿಸ್ತಾ 
ಬರಾಘರು. ನೂರು: ಯುಪ್ಪ ಗಳನ್ನು ಮಾಡಿರಬಹುದು: ಎಲ್ಲಿಯೂ ಸೊಳೆಂಬುಡೇ 
ಲ್ಲ. :-:ಇದೇವು: ಹೀಗೆ ಹೇಳುತ್ತ ಸ ಆ ತರುಣ: ಅಬ್ದು ಲ್‌ 'ಫತ್ತ'ನು ನಂತಹ 
ಸುಂದರ:ಪುರುಷ್ಕ ಎಷ್ಟು. 'ಪಠಾಕ್ರಮಶಾಲಿಯನನು 1`ನಿಜವೇನೆೇ “ಅವನ 
:ಸಾವಿನ ಸುದ್ದಿ ಸೀ: w ಸ ಹೇಳಿದಳು. .: “ಹೌದು. bl 'ದೂತರು 
ಬಂದು ಬಾವಷಹರ್ರ. “ಅಲ್ಲ ನದಿವರಗಳನ್ನೂ... : ' ವರದಿಮಾಹಿದರತೆ. 
ಪರಿಚಾರಿಕೆಯರು ಬಂ ಸನ್ಣೋೊಡನೆ ಹೇಳಿದರು. ಆದು: "ಯೆಯದ್ದೆನಲ್ಲ 
'ಹಾಹೇಬ?.. » ಜಾದುವಿದ್ದೆ ಯಮುನ ಅ: “ಶಿವಾಜಿ - “ಮಂತ್ರ ಎನಯೇತಿ. 
ಸಂದ. ಕಾಲದ. ನಾಲ್ಕಾರು” "ಕಡೆ 'ಇರುತ್ತಾ' “ಸಂತೆ; "ಕಾರಾಗೃ 'ಹೆದಲ್ಲಿ 
'ಬಂಧಿಸಿಟ್ಟ ಕೈಮಾಯವಾಗುತಾ ಸಂತೆ: "ಅನನ ಸೈಫಿಕಕಿಲ್ಲಾ ಸತಃ ಗಾಡಿನ 
“ಜನೆ. ನಷ್ಟು ಹೆ ಸೈನಿಕರನ್ನು ಹೊತ್ತು; ಕೊಂಡು ಹೋಗಿ-ಎಜಿ ಬಿಗಿದು ಕಕ: ' ಹೀರಿ 
ತಿಂದುವಿಡುತ್ತಾ. ರಂತೆ. "ಎಷ್ಟು -ಸನಿರ್ಥರಾದಿಕೀಸು: ಮನುಷ್ಯ ಕ ಆಟ 
ಮಂತ್ರವಾದಿಗಳೊಡಸನೆ. ಏನು ಸಾಗುತ್ತ ಜೈ? Msi ಹ ಸಶಾಟಿಗಳೇ 
ಮಂತ್ರವಾದಿಗಳ; ಅನುಚರರು”, ಎಂದಷ್ಟೆ. ಚ cot (ಸ 38 
“ಬ “ನಾನು; ಇದನ್ನೆ ಲ್ಲಾ ನಂಬುವ? Dl TAN 

೪3 ನೌನೊಬಧ್ದಿದ್ವ Fg. ಪುರಪಕ್ಷಿಲ್ಲಾ. ಇರೇ ಹಸ ಹಳಿಯ 
ಬಸು ಲ್ಲ್ಯಾ ಗುಢೋಗುಲ್ಲಾ ಗಿದ್ಯೆ”-ಎಂದು. ಬೈಲಾ ಹೇಳುತ್ತಿದ್ದಳು. ಸ 
ಆಷ್ಟರಲ್ಲಿ ಹಾಲು: ಸಸ್ಸಳನಾಯಿತ್ಯು ಡಿಬ್ಬ ರೂ: ತಲೆ ಸುತ್ತಿ" ನೋಡಿ: 
ದರು. ಸ್ವಯಂ 1 ಬಾವನಸ್ಥಮ ಅದಂದಿಸ್ಯೆ ಫಿಂತಿದ್ದ ಮೂ. ಲೈಲಾ ಹೆದರ ಹಿಡಿ 
ಹೋಗುತ್ತಿದ್ದ 


ಬಜ್‌ ಸಶಿ ಶಿವಾಜಿ | ನದ 


ಕನ “ಇಲ್ಲಿ ಬ್ರಾ ಶೈಲಾ; 'ಇಲ್ಲಿ' ಬಾಗ ವಳ ಕಠೆಜೆಳು. 
ಸಖೆಯಾ' 'ಹೆಡರುಕ್ತಾ: ಬಂದು? ನಿಂತೆಳು.* ಟ್ಟ ಗಳಿ 


ಚ ಟನ್ನು ಹೇಳಿದೆ, 'ಮತ್ತೊ' 'ಮ.ಹೇಳು. " ಆ Wag ವಾಡಿಯ” ಕತೆ 
ನಿನು? 'ನೌಕೆಲ್ಲಿಯೂ' ಕೇಳಿಲ್ಲ. ಡು ಹೊಸ ಕಥೆಯಾಗಿದೆ. ' `ನಿನ್ನ ಹ 
ಮೊಗದಿಂದ ಈ ಕಥೆಯನ್ನು ಕೇಳಿದರೆ ತನಗೂ ನಿಜನೇಕೋ "ಎನಿ ತ್ತ ಟಿ 
ಇರಲಿ, ಆ:ಮುಂತ್ರವಾದಿಯನ್ನು. ಇಲ್ಲಿಗೆ ಕಠೆತರಿಸಿ ನಿನನ್ನು! ಸ! “ಕೊಟ್ಟು 
ಮಡುವೆ ಮಾಡಿಸುತ್ತೇನೆ? ಎಂದೂ ಹೇಳಿದನು” ಸಿಕ ua SU 


sR Le BSA 
eS ye WR 


ಕ KON ೬ ಏನಾ ಮಾತನಾಡಲು" ಹೊಕಿಟಳು: 
| ಜನರು gS ಹೋಗು, 'ಆತಿಸೆ' ಜ್‌ 
ಟಎಹುರಿನಲ್ಲ” ' ತಳೆಹೆರಟಿ'' ಹರಟಬೇಡ” 'ನಾದು: ಗದ್ದ ಶಸ, “ಬಾದಸಹನ ಕೈ 
"ಒಡೆದ ಆಸನದ ಮೇಲೆ” ಕುಲ್ಳಿರಸ್ಯಿ"' “ಹ ತತೆದ್ಲ “ಜನೇ 
9a 69 ಭಃ 


'ಸಮಾಚಾರನೇನು ಎಂಡೆ ಕೃತಿ" ಮಂಜನ? ತ 


ಒಂ ೫ Ge ಸ. WH A ORE Se 


0 ಔರುಗಳೆುವು.? ನಿ, ತಂಗಿ ಷಾಯಿಸ್ತಾ ed ಸರಾಭವಪ್ಪೆ. ನಿಜ. 
' ಅನರು ಯುದ್ಧ. 'ಮಾಢಿ ಸೋಲಿಲಿಲ್ಲ. .,ರಂರ್ಜಾ ಹಬ್ಬ ಅಂತಹ ಪವಿತ್ರ 
ದಿನದಲ್ಲಿ ಸಂಧ್ಯ, ಕುಡಿದು; ಅತಃ ಪ್ರರ ರಮಣಿಯಶೊಡನ ವಿಲಾಸಮಗ್ನ ಸಾ 
_ಧ್ವರು., ಆ. ಕಳ್ಳ ಶಿನ ಜ್ಯ ಸಮಯ, ಕಾದ್ದು ಅಂತಃಫರಕ್ಕ ನುಗ್ಗಿ 'ಅನೆಹತ 


ಡು 
೫ (ಸಿ 


ಯನ್ನು ಮಾಡಿದ ಬಂಧ್ಯ, 
(ಅವರ ಮಗ” ಅಬ್ಬು ಲ್‌: ಫ್‌ ಹ ಸುಡರುಪೋರನೂತೆ, pr 
ತರುಣ ವೀರನವನು [? 186% ಈ ಬಟ 


ಇ... (ಹೌದು. ಅವನೂ. ಅಂತಃಪುರಧಲ್ಲಿಯೇ ಸತ್ತು ಬಿದ್ವಿದ್ದ ನಂತೆ, ವೀರ 
ನಾದನ ಫು ರಣಭೂಮಿಯಲ್ಲಿ. ಸ್ಥಾಯ್ಡಬ್ಯೇಕ್ಸುು ಅ ತಃಪುಠದಲ್ಲಿ ತೋರುವ 
ಹರಾಕ್ರಪುವು ಫೇಡಿಗಳ.. (ಪರಾಕ್ರಮ: ಅಧನ್ನು: ಹೊಂಡಾ ಢಲುದೀತೆ? 
ಆ ಮಾತು ಬಡು, | ಕಳೆದುಹೋದ; ಸತು ನಸಿ.ಫಲವಿಲ್ಲ.” - 

೪ "ಪರಿ ಹಸ ನೂ “ಅದಕ್ಕೆ ಭೀನೇನು ನ ಮಾಡುತ್ತೀರಿ? fied | 
25 ನಾಜೀ” ದಕ್ಷಿಣಕ್ಕೆ 2 ಪಂಡಯತ್ರೆ ಹೊರಡಬೇಕೇದಿದ್ದೆ (ಭೌ 


೨೯೮ ಛತ್ರಪತಿ ಶಿವಾಜಿ 


“ಯಾವಾಗ ದಕ್ಷಿಣದ ಯಾತ್ರೆ?” 

“ಈಗಲೇ, ಈ ಬಿಸಿಯಲ್ಲಿಯೇ ಆ ಶಿವಾಜಿ ತಿನ್ನ ಬಲಿಹಾಕಬೇಕು. 
ಇಲ್ಲದಿದ್ದರೆ ಆ ಕಳ್ಳನು ₹ೊಬಿ ಹೋಗುತ್ತಾನೆ ನ. ಮೊಗಲ್‌ ದರ್ಬಾರಿಗೆ 
ಅಸಮಾನ ಮಾಡುತಾ ನೆ. ನಕ ಅಸಮಾನವನ್ನು ಸಹಿಸುವವನಲ್ಲ. 
ಅವನಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ವ 


“ತಮ್ಮ ಸಂಕಲ್ಪಕ್ಕೆ ಎದುರು ಹೇಳಬಲ್ಲವರಾರು, ಜಹಾಪನಾ? ಆದರೆ 
ನನ್ನದೊಂದು ಮಾತಿದೆ. ಕೇಳಿ. ಇಷ್ಟು ಸಣ್ಣ pk ಸ್ವಯಂ 
ಬಾದಷಹರೇ ದಂಡಯಾತ್ರೆ ಹೊರಡುವುದು ಅನೆ" ನೂ ಗೌರವವಲ್ಲ. ಈ 
ದೆಹಲಿಯಲ್ಲಿ ಎಷ್ಟೊಂದು ip. ನೀರಗ್ರೇಸರರಾದ ಸೇನಾಧಿಪತಿಗಳಿದ್ದಾ ರೆ! 
ರಜಪೂತ ಸಾಮಂ ತರಷ್ಟು ಮಂದಿ ಇದ್ದಾ ರೆ| ಮುಸಲ್ಮಾನ್‌ ವೀರರು ಎಷ್ಟು 
ಮಂದಿ ಇದಾ ರೆ? ಇವರಲ್ಲರನ್ನೂ ಬಟ್ಟು ತಾವೇ ಯುದ ಕೈ ಹೊರಟರೆ 
ಇವರನ್ನ ಲ್ಲಾ “ಗೌರವ ಪಡಿಸಿದಂತೆ ಚಉುಪ್ಪದಿಲ್ಲನೇ 7 ಆ J ತಾವೇ 
ಹೆಚ್ಚು ಗೌರವ ಕೊಟಿ ಸಂತಾಗುವುದಿಲ್ಲವೇ ? ಯುವರಾಜ ಆಜಂಷಾನು 
ದಕ ನ ನಲ್ಲಿಯೇ ಇದ್ದಾನ. ತಮ್ಮ ಹೊಟ್ಟೆಯಲ್ಲಿಯೇ ಹುಟ್ಟಿದ ವೀರಪುತ್ರ 
May ಅವನು? ಮುಂದೆ ದೈವದತ್ತವಾಗಿ ಈ ಜಿಹೆಲಿಯ ಸಿಂಹಾಸನದ 
ಆಧಿಕಾರಿ ಅವನೇ ಅಲ್ಲವೇ? ಇಂತಹ ಸಾಮಾನ್ಯ ಕಾರ್ಯವನ್ನೂ ಸಾಧಿಸ 
ಲಾರದವನಾಗಿದ್ದ ರೆ ಅವನಿಗೇಕೆ ಈ ಸಿಂಹಾಸನ? ಮುಂದಾದರೂ ಅಸಮರ್ಥರು 
ಸಿಂಹಾಸನವನ್ನೇರಿದರೆ ಸಾಮಾ ತ್ರಾ ಜ್ಯವು ಉಳಿದೀತೇ? ಈಗಲೇ ಪರೀಕ್ಷೆಯಾಗಲಿ 
ಆ ಶಿವಾಜಿಯನ್ನು ಬಡಿದುತರಬೇಕೆಂದು ಯುವರಾಜನಿಗೆ ಕಟ್ಟಪ್ಪ ರ ಣೆಮಾಡಿರಿ” 
ಎಂದು ಹೇಳಿದಳು. 


ಬಾದಷಹನು ನಕ್ಕು “ತಂಗೀ, ರೋಷನಾರಾ, ನಿನ್ನೆ ಬುದ್ಧಿಯು ಆತಿ 
ಸೂಕ್ಷ್ಮವಾದುದು ಇನ್ನ ರಾಜನೀತಿ ಕೌಶಲ್ಯವು ನಿ ವಿಸ್ಮಯಜನಕವಾಗಿದೆ. 
ನೀನು ಗಂಡಾಗಿ ಹುಟ್ಟಿದ್ದರೆ ದೆಹಲಿಯ ' ಸಿಂಹಾಸ ಸನಕ್ಕ ನಿನಗೇ ಪಟ್ಟಿ 
ಕಟ್ಟುತ್ತಿದ್ದೇ ನಾನು ಜೀವರ ಧ್ಯಾನದಲ್ಲಿ Wie ಆ ದೇವರ 
ಅಜ್ಜಿಯನ್ನು ಪಾಲಿಸುವುದಕ್ಕಾಗಿಯ್ಯೇ ಪವಿತ್ರವಾದ ಮುಸ ಲ್ಕಾನ್‌ ಧರ್ಮ 


ಬನ್ನು ಈ ಸಮಗ್ರ ಭಾರತವರ್ಷದಲ್ಲ ಸ್ಥ್ಯಾಹಿಸುವುದಕ್ಕಾ ಗಿಯೇ' 4 


ಛತ್ರಪತಿ ಶಿವಾಜಿ ೨೯೯೪ 
ಧಿಕಾರದಲ್ಲಿಟಿ ದ್ದಾನೆ” ಎಂದು ಹೇಳಿ ರೋಷನಾರಳ ಕಪೋಲ 
ಸಿ 


ರೋಪಷನಾರಳು:ಪ ಪ್ರಸನ್ನನಾದ ಬಾದಷಹನ ಕೈಯನ್ನು ತೆ ತೆಗೆದುಕೊಂಡು 


ಸವರುತ್ತಾ ಸಕ ನನಗೆ ಕೊಟ್ಟಿ ವಾಗಾ ನವನ್ನು ನೀವು ಮರೆತೇ 
ಬಿಟ್ಟಿದ್ದೀರಿ. ಒಂದೊಂದು ವರ್ಷ. ಬಾಜು SARS 
ಆತಂಕ. ರಾಜ ಕಾರ್ಯ ಗಳ ಮೇಲೆ. Sy ನನ್ನ ಮನೋರಥವು 
ಭಗ್ನವಾಗುತ್ತ ಲೇ ಇಡೆ. ನಾನು ಇನೆ ಷ್ಟು ದಿನಗಳು ಬದುಕಿರುತ್ತೇನೋ 
ಯಾನ ಬಲ್ಲರು? ನಾನು ಸತ್ತುಹೋದರಿ ಒಂದು. ಗೋರಿಮಾಡಿಸಿ ನನ್ನ 
ಮೇಲಿನ ಪ್ರೀತಿಯಿಂದ ಅದರ ಮೇಲೊಂದು ಚಿನ್ನದ ಮಂಟಪ ಕಟ್ಟಿಸಿ 
ಬಿಡುತ್ತೀರಿ. ಅದರಿಂದ ನನಗಾಗುವ ಆನಂದವೇನು? ನೀವು: ಬಿಸಿಲು 
ಕಾಲದಲ್ಲಿ ಕಾಶ್ಮೀರಕ್ಕೆ ಕರೆದುಕೊಂಡು ಹೋಗುತ್ತೇನೆಂದು ಎಷ್ಟು ಬಾರಿ 
ಹೇಳಿದ್ದ "ರಿ. ನೆನಪಿದೆಯೇ?” ಎಂದು ದೀನವದನಳಾಗಿ ಕೇಳಿದಳು. 

'ಔರಂಗಸೇಬನು “ರೋಷನಾರಾ, ಸಿನ್ಹ ಇಚೆ ಗೆ ಎದುರಿಲ್ಲ. ಈಗಲೇ 
ಕಾಶಿ ರಕ್ಕೆ ಹೊರಡೋಣ” ಎಂದು ಹೇಳಿದನು. 

PEE ಅಂತಃಪುರನಿಂದ ಹೊರಟುಹೋದನು. 

ಬಾದಷಹನು ಕಾಶ್ಮಿ (ರಕ್ಕೆ ಹೊರಡುವ ಏರ್ಪಾಡುಗಳಿಗೆ ಆರಂಭ 
ವಾದವು. ಮೊಕ್ಕಾ ಂಗಳಲ್ಲಿ ಸ ಸ ಗಳೆ ಶರ್ಪಡಿಸುವುದಕ್ಕೂ ವಾಸ ಸಭವನಗಳನ್ನು 
ನಿರ್ಪಡಿಸುವುದಕ್ಕೂ ಕಲಾಸಿಗಳೂ, ಕಾರಾ. ರಂಗಾ 
ಮುಂದಾಗಿ ಹೊರಟರು. ಕಾವಲುಗಾರರೂ, ಪಹರೆಯವರೂ, ಬೆಂಗಾವಲು 
'ಭಟಿರೂ ತಮ್ಮ ತಮ್ಮ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಆರಂಭಿಸಿದರು. 
ಬಾದಷಹನು ಹಿಮಾಲಯದ ವನಸ್ರದೇಶಗಳನ್ನು ಹಾದು ಹೋಗುತ್ತಾನೆ. 
ಮೃ ಗ ವಿಹಾರದಲ್ಲಿ ಅವನಿಗೆ ವಿಶೇಷ ಆಸಕ್ತಿ. ಬೇಟೆಯಾಡಲು ಸಂಗಡಿಗರು 
ಟೀಕು. ಬಾದಸಹನ : ಕೋರಿಕೆಯಂತೆ "ಆನೇಕ ರಜಪೂತ ತರುಣರು 
ಹೊರಟರು. ಅಂತಃಪುರದಲ್ಲಿ ಸಖಿಯರ, ಪರಿಚಾರಿಕೆಯರ ಸಡಗರ ರೋಷ 
ನಾರಳು ಯಾವ ಯಾನ ಸಖಿಯೆರನ್ನು ಚುನಾಯಿಸುತ್ತಾಳೆಂಬ ಪೈಪೋಟಿ. 
ಪರಿಚಾರಿಕೆಯರಲ್ಲಿಯೂ ಮೇಲಾಟ. . ಹೊರಡುವ ದಿನ ಸಮೀವಿಸುತ್ತ 


ಬಂದಿತು" ಸಖಿಯರು ಕಾಶ್ಮೀರಕ್ಕೆ ಹೊರಡಲು. ಅಪ್ಪಣೆ ಬೇಡುಪುದಕ್ಕಾಗಿ 


WSU 
ಇಂ ಏಭತ್ರಪೆಶಿ ಶಿವಾಜಿ 


ಆರಸೀಪಷನಾರಳ: ಸಮಯ: "ಕಾಯುತ್ತಿದ್ದ: ರು ಸಅ್ರದರಲೆಸ್ಣಾಂದು5 ಚಮತ್ಕಾರ 
ವಿದ್ಧಿ ತು ಸ್ವಾ ರಸ ಸ್ಯವಿದ್ಧಿ ತು. ಈ ab ಸಪಿಚರಿಗಾಗ ಹಕಿಟಿಲಿ 
ಛ್‌ ಸುವ" ಕಟಟ” ನೀರರು ದೆರ್ಚಾಕನೆನ್ತಿ: ಬಹುನುಂಕಿ.: ಇದ್ದೆ ಶು? 'ಕೋಸನಾರಳಿಗೆ 
' `ಓ ಅಂತಶಿಂಗೆ ರಹೆಸ್ಯವೆಲ್ಸಪೂ ತಿಳಿದಿದ್ದ ತನಿ: 'ಸಖಿಯರ ಪ್ರೇಮ ರಹಸ್ಯ ನಕ್ಕು 
ಅರಿತು ಇವಳು! ಸಂತೋಷನಡುತ್ತಿಪ್ಲೆ ಕನಸ ಅಷೆರಿಷಕ ಪೋಮಾಶಾಧಿ ಗಗ 
ಶಾಕ ಹಸ್ತ ದಿಂಡೆ' ಧನಕನಕಗಳನ್ನು) ಕೊಡುತ್ತ ಭಟ ನರೋಹನಾರಳ 
'ಸಂತೋಷಟ ಆಟಿಗಳಳ್ತಿ' ಇನೂ: ಭಾ “ಬಹುಮಂಡಿ” ಸೆಪಿಯರೆ ಕೋಶಕೆ 
ಯಂತೆ ಕಾಶಿ WL 'ಯಾಕ್ರೆ ಗೆ.ಅಸ ್ಸಣೆಯನ್ನಿತ್ತ ಳು." ಕಾಶಿ ರಕ್ಕೆ: ಎಹೆೊರೆಡೆವ 
"ಿಸಸ್ರ ಹಕ ಅ ನಿಕಿ" 'ಔಹಲಿಷು ಫೆಗರನಿಲ್ಲವೂ ಅಲಾಕ್ಕ್‌ತ 
ಆ ವಾಗಿದ್ದಿತು.' ' ದೊಡ್ಡೆ 'ಅನೆಯೆ್‌ ಮೇಲೆ ಚನ; ದ 5 'ಅನಿಬಾರಿಯಲ್ಲಿ *ಕುಳಿತು 
೬ ಬ್‌ 'ತೂಕಿಟಿಕು: ಅವಳ: ಸಭಯ ಹ್ಲಾಶ್ಟೆ ಗಳಲ್ಲಿಯೂ, ವಸ್ರ್ರಾ 
ಭರಣ ಭಾಷಿತೆ ಸುಕಾದ ಸರಿಚಾರಿಕೆಯಕು ಚಾಮರಗಳನ್ನು ಹಾಕುಕ್ತಿಲ್ದ 8. 
'ತನಿಕುಗಂಡು' 'ಬೇಸಣಿಸೆಗಳಿಂಡ" ಬೀಸುತ್ತಿದ್ದು: ಡೆ ತತೆಬಾಳುವ 
ದಿರಿಸುಗಳಿಂದ ಅಲಂಕೃ ತರಾಡೆ ಇಷಾಷೈ ನಾರು "ಜಾಡ್ಯ ಗಳನ್ನು ಬಾರಿಸುತ್ತ 
ಹೊರಟರು. ಚಿಿಗನಟರೆರತಿಕು: ಇನ್ನು 'ತೆಮ್ಮ” ಅಂತಸ 'ತಕ್ಕ ದಿರಿಸು 
ಗಳನ್ನ 88ಕಾ೬ಿಕು ಚಿನ್ನದ ಜೊಟಬಾ1 ಗಳನ್ನೂ ನ್ಯು: 'ಜಂಡಗಳನ್ನೂ 
ಧರಿಸಿ: ದಾರಿ ಓಡಿಸ ಈ" ಫಿಜಿ ನಡೆಯುತ್ತಿ ಕ್ಲೆ? ಪಾರ್ಶ್ವಗಳಲ್ಲಿ ಘ್‌ 
*ಥಳಿಸುವೆ ಬಿಚ್ಚು ಕತ್ತಿಗಳನ್ನು ಹಿಡಿದು: ುಮುರೆಗಳನೆ ರ ಅಂಗರಕ್ಷಕಥಟತು 
“ಸಾಲು ಕಟ್ಟಿ ನಡೆಯಾತ್ತಿ ಜ್ರ ತು ಜಂತಃಪುರದ'ಸಖಿಯಕಶ್ಕಾ 'ಮಹಿಳೆಯರಾ 
“ಆಸೆಗಳನ್ನ. ೮ ಹೊರಟರು: - `ಆ ಮೆರವಣಿಗೆಯಲ್ಲಿ: ಸಅರವತ್ತು ಜನೆಗೆಳು 
ಟಂಡೆರ' ಜಾತೊಂಡು ಸಾಲಾಗಿ: ಹೊರಜಿದ್ದು ವೆಂದು 'ತಡಿತವೆನರು ಉಲ್ಛೇಖಿಸಿ 
'ದ್ಹಾಕೆ,' “ಆ ಆಡಂಬರ: ವೈ ಭವಗೆಳಲ್ಲಾ: ಬತದಸಹನ: ಗೌರವಕ್ಕೆ: ಅಲಂಕಾರ 
ಪ್ರಾ ) ಯನೆಂಡು:: ಔರಂಗಜೇಬನ "ಭಾವನೆಯಾಗಿತ್ತು: ಹಃ ಎಷ್ಟೋ, ಹುಕಿದಿ 
ಇತೀ iN Sr ಈ; ಮೆ ಭವಗಳನ್ನು; ನೋಡಿ; ಖೆರ ಗೊಗಿದ್ದರೆಂಡನ 
ಅನೇಕ 'ಬರಹಗಳಿವೆ.. - ದಾರಿಯುದ್ದ ಕ್ಯೂ; ಪುಷ್ಪಗಳನ್ನು: ಚಿಲ್ಲಿದ್ದರು. | 
ಸನ್ನಿ (ರನ್ನು: abi : ಅಗರಬತ್ತಿ ಗಜ ಸುವಾಸನೆಯಿಂದ: `ರಾಜ 
ಮಾರ್ಗ ಸು ರಂಜಿಸಲ್ಪಟ್ಟದ್ದಿ ತು... ದಾರಿಯುದ್ದಕ್ಕೂ ರಾಜಧಾನಿಯ ನಾಗರಿಕ 


ಛತ್ರಸಹಿಸಿವಾಜೂ ನ ೩4೧ 


ತರುಣರು; ಸುತೂಹಲದಿಂಡ' ಣಾ 'ರ್ಯೋಸನಾಠಳ .ದರ್ಶನಾಸಳಂಕ್ಷಿಗಳಾಗಿ: ; 
ಕಾತುರೆಕೆಯಿಂದ" ಕಾದಿದ್ದರು. . ಹೋಷನಾನಳ: ದೃಷ್ಟಿಃ ಯು. :-ತಮ್ಮ ಮೇಲೆ ೬ 
ಬೀಡು ಬಾರಿ ಬಿದ್ದರೆ ತಮ್ಮ ಹುಟ್ಟು ಸರ್ಭಕವಾಯಿತೊದ್ಳು ich » 
ತರುಣಕೆಸ್ಟೋ ಮುಂದಿ: WA ಮುಂದಹಾಸವ- ಸನಂತಿಯು/ತವ್ಟ್ರ ಡೆಗೆ 
ಬಿದ್ದಿ: ತಂದು ಹ ರ್ಸ್ಕೋನ್ಮತ್ತರಾಗಿ: ಜಯಕಾರ: ಪಸಾಢಿಡ: ಜಯುನಸರೆಫ್ಟೋ ಇ: 
ಮಂದಿ. ' ಮೆರವಣಿಗೆಯ ಮುಂದುವರಿದಂತೆ ಸಖಿಯರ ಕಟಾಕ್ಷನಸ್ನು! ಇ 
ಬಯಸುವ"ಠರುಣರ' ಉಜ್ವಿಗೃ ಹ್ಮ ದಖುಗಳೊರದು' ಗಿಡಿ. "ಆ ಸಟಾಕ್ಷಗಳಿಂದ 
ಧನ್ಯರಾಜಿಸೆಂದು:' 'ಹರ್ಷಚತ್ರ ರಾಜ್ಧಿನೆಕು. (ಮಿತ್ಕೊಂದತ ಕಡಿ-- ಯಾರನು: 
ಈ ಹಿರವಣಿಸಿಯು ಹೊರಟುಹೋದ ಮೇಲೆ ? 7 ಪಜ್ಚಿಶೃಿಯ*ಮೇಲೆ: ಇಡು ಈ 
ಮಿತ್ರಸ ಕಿಪಾರಸೊಂದಿೆ 5 ಹೊರಬದ್ದನು" * ಅವನ' ಜೊತೆಯಲ್ಲಿ" 'ಜೊಡ್ಡ' 
ಖಾಜೀಸಾಹೇಬರು- ಹೊರಟಣ್ಣೆ ರು. ;'ಬಾಡಿಸೆಹನು: "ಐದಾರು ನರಿಗಳ” ಇ! 
ಹತ್ತು' ಮೈಲಿ ಲಿಗಳಿಗೊಂಡೇಿ' ಮೊಕ್ಕುಂಮಾಡುತ್ತ ಹೊರಟನು.” "ಗುಡ್ಡ 'ಗುಡ್ಡ್‌ ಗಳ” 
ಮೇಟಿ, 'ವನಸ್ರಜೇಶಗಳೆಲ್ಲಿ,” ರುಗಳ ಧಡದೆಲ್ಲ ಎಲ್ಲರಿಗೊ ನ್ರ'ಶಸ ಸಪಾದ "ಕ್ತ 
RINNE ನರ್ನುತನಾಗಿದ್ಷವು: ಮಲ್ಹರೂಾ " ಟ್ರಚಗೇೆಮಗಳಾ”' ಸಜ್ಜು iA 
ಗೊಳಿಸಿದ್ದು; ಪಾಸಭವನೆಗಳಲ್ಲಿ ' `ಸಳಿಯುತ್ತದ್ದೆರುೂ ' ಚರದಷಹನು'' "ತರುಣ 
FMR. ಭೇಟಿಗೆ ಹೋಗೊ ಬ್ರ?" 'ಅವನಿಗ್ಗೆ' ಮೈ ಗಗಳನ್ನು`' 
ೂಫ್ಫಿವುದರಲ್ಲಿ ಆಸಕ್ತಿ ತರಲಿಲ್ಲ? ನಿಧಬಸವಾಹಿ ಪಕ್ಷಿಗಳು. : ಸ ಪಕ್ಷಿಗಳ 
ಸು ಮತ್ತೊಂದು' ಕಜೆ ಹ್ರೊ ರಮ್ಯ ಗೆಗಳ ಆರ್ಭಟ; "ಇನೆ ಶತಿ ಕಡಿ: 
ಪ್ರಶಾಂತೆ ಪಕೆನ್ರ ಡೀಶ್ತದಲ್ಲಿ ವಿಹರಿಯುವ. "ಹುರಿಗೆ ಸೌಂಡೆರ್ಯ, ಮತ್ತೊ ಫೆ 
38 ಇ ಪ್ರಪಾತದಲ್ಲಿ ಧುಮುಕುತ್ತಿ ರುವ ಜಲಪ್ರವಾಹದ ಶಬ್ಧ, “ಇವುಗಳನ್ನು ii 
ನೋಡಿ' ಹರ್ಷೀಸುತಿ" ಕದ್ದು." ಸಟಟ ಜ್‌ ಲಲ್ಲಿ ಮೈ ಗಗೆಳನು ಹೊಡಿದು 
ಕೊಂದಾಗ: ಔರಂಗಸಲುತ'' Jon ಇ; ಸಥಿತವಾಗುತ್ತದ್ದಿ ತು, ಬುದ್ದಿ ವಂತ" 
ರಾಧೆ ಸಕಗಡಿಗರಿಗೆ ಇದೊಂದು “ಸ ನುಸ್ಯಮೇ 'ಆಗೆದ್ದತು:" ಹೆ” 
ಪುರುಷನ "ಜಥೆಮಧ್ಯದೆ ದೆಲ್ಲಿಕುನಾಗೆ ' ಎಸ್ಸೆ " ಕಕೋರಹೃದಯ 1. 2 6 
ಮಧ್ಯೆದಲ್ಲಿರುವಾಗ ತಕ ಕೋಮಲ ' ಸಾ ೬ವಿಂದುಕೊಳ್ಳು ಶಿ.ದ್ಹೆರು. ” 
ಮಧ್ಯಾ "ಹದ ಚಿಸರಂ ಬೇಗೆಯಲ್ಲಿ ಪಶಿತಫ; NORRIE ಸಟ್ಲಭಿಪನಕೆ 
ಜಸಛಮಾತನನೆಡುತ್ತ- ಶಾ ಕಿ ನಡೆಯುತ್ತಿ ದ್ದ ನು; ಸಫಿಯೆರ 'ಬೌದಷ ಸಃ ಈ 


೩೦೨ ಛತ್ರಪತಿ ಶಿವಾಜಿ 


ನಿಗೆ ಗಾಳಿ ಬೀಸುತ್ತಿದ್ದರು. ಅವರನ್ನು ಸಣ್ಣಸಣ್ಣ se ನಾಚಿಸು 
ಶ್ರಿದ್ದನು, ಕೋಷೆನಾರಳು ತವವಿಭಾತೆ ಸರಬತ್ತು ಗಳನ್ನು ತಂದು ಕೊಟ್ಟು 
ಧಾವಷಹನನ್ನು ಉಸಚರಿಸುತ್ತಿ ದ್ದ ಳು, 

ಸಂಧ್ಯಾಕಾಲವು ಬೇಗ ಮುಗಿದು ಕತ್ತಲೆಯು ಕವಿಯುತ್ತಾ ಬಂದಾಗ 


ಪ್ರಾರ್ಥನೆ ಮಾಡಿ ಖಾಜೀ ಸಾಹೇಬರೊಡನೆ ” ಜೀವರ ರಾಜ್ಯ ದೆ ನ್ಗ ಚರ್ಜೆ 
ಮಾಡುತ್ತಿ ಧನು. 


ಔರಂಗಸೇಬನು ಜೀವರ ರಾಜ್ಯದ ಮಾತನಾಡುವಾಗ ಸಾಧುಸಂತರು, 
ಖಹಿಮುನಿಗಳು ಇವರಿಗಿಂತಲೂ ನಾಲ್ಕು ಹೆಜ್ಜೆ ಮುಂದುವರೆಯುತ್ತಿದ್ದ ನು. 
ಈ ಭೂಮಿಯ ಮೇಲೆ ಜನರುಇಷ್ಟೊಂದು ಜಾಜಿ ಸಷಗಳನ್ನು ಕಟ್ಟ “ಕೊಂಡು 
ಏಕೆ ಹೋರಾಡುತ್ತಾರೆ ? ಐಶ್ದರ ರ್ಯ ಬಡಶನಗಳ ನನಲ ? ಫೂ 
ಹುಟ್ಟಿನಿಂದ ಬರುವುಜೀ « ಅಥವಾ ಕರ್ಮವೇ? ಈ ಜನಜೀವನದಲ್ಲಿ ದೇವರ 
ಕೈವಾಡನೇನು ? ಇತ್ಯಾದಿ ಪ್ರಶ್ನೆಗಳನ್ನು ದೊಡ್ಡ ದೊಡ್ಡ ವಿದ್ವಾಂಸರೊಡನೆ 
ಖಾಜಿಗಳೊಡನ ಚರ್ಚೆ ಮಾಡುತಿ ತ್ತಿದ್ದನು. ಅವನದೇ ಕ ಜತ ಸ್ವಂತ 
Wi ಎದ್ದ ತ ದೇವರು ಎಲ್ಲ ಲರಿಗೂ ಸಮಾನ. ಅವನ ಕರುಣೆಯು 
ಸರ್ವರ ಮೇಲೆಯೂ: ಸಮ ದ್ದೆ ವಾಗಿಜೆ. . ಆದೆಕೆ ಜನರು ಅಜ್ಞಾನಿಗಳು, 
ಆವರಲ್ಲಿಯೇ ಹುಟ್ಟಿ ದ ಡೋಸಗಳು ಅವರನ್ನೇ ತಿನ್ನುತ್ತವೆ, ದೇವರನ್ನು 
ಮರೆತವರು ನಾಪಿಗಳಾಗುತ್ತಾ ರೆ.. ಅವರು ಪಾಸ ಸೆಗಳನ್ನೇ ಮಾಡುತ್ತಾರೆ. 

ಪಾಸಗಳನ್ನೇ ಭುಂಜಿಸುತ್ತಾ ಡೆ ಅಂತಹವರಿಗೆ ಷ್ಟು: ಖೇದ, ಕಷ್ಟ 
ಸಸ ರಗಳು ಪಾ ಪ್ರಾಪ್ತ ವಾಗುತ್ತವೆ... ಇದು ಪ್ರತ್ಯಕ್ಷ ಪ್ರಮಃ.ಣ. ಎಂದು 
ವಾದಿಸುತ್ತಿ ದ ಮು. 

ಖಾಜೀ ಸಾಹೇಬರು ಶಾಸ್ಟ್ರಾರ್ಥ ಮಾಡುವಾಗ ಬಾದಷಹನನ್ನೂ 
ಲೆಕ್ಸಿ ಸುಕಿ ಶ್ರಿರಲಿಲ್ಲ. “ಇಷ್ಟು ತಿಳಿದವನು ನೀನು. ದೇವರನ್ನು ತೂ 
ಚ ಖುರಾನು aa ತ್ತಿ, ಪ್ರಾರ್ಥನೆ ಮಾಡುತ್ತೀ. ನಿನಗೇಕೆ ಇಷ್ಟು 
ಮನಸ್ಸಿನ ಕ್ಲೇಶಗಳು ಬೆತ್ತ ವೆ > ಕ್ರೋಧ ಆಗ್ರಹ, ದೆ ಸಷ ಇವೆಲ್ಲವೂ 
ಉಕ್ಕಿ ಬರುತ್ತ ವೆ ಇದೇಕೆಂದು ವಿಚಾರ ಮಾಡಿದ್ದಿ €ಯಾ ಜಿ 

“ವಿಚಾರ ಮಾಡಿದಿ ೇನೆ. ಇನ್ನೂ ಅಮರಣಾಂತ ವಿಚಾರ ಮಾಡು 
ಶ್ರೇನೆ. ಅದೆಲ್ಲವೂ ಸ್ಥೆ ಸೈ ತಾನನ ಗುಣಗಳು ದೇವರಿಗೆ ಒಪ್ಪಿಗೆಯಿಲ್ಲ. ಆದು 


ಛತ್ರಸೆತಿ ಶಿವಾಜಿ ೩೦೩ 


ನಮ್ಮ ಆಪ್ತೇಷ್ಟರು, ರಕ್ತಬಾಂಛಧವರು ಮಾಡಿದೆ ಪಾಪಗಳೆ ಫಲ. ಅವುಗೆ 
ಳನ್ನು ನಾನು ಮೈಮೇಲೆ ತೆಗೆದುಕೊಂಡು ಅನುಭವಿಸುತ್ತೇನೆ. ಸಶ್ಚ್ರಾತ್ತಾಸ 
ಉಂಟು. ಪ್ರತಿದಿನವೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳು ಕ್ರೇನೆ, ಆ ದೋಷ 
ಗಳಿಂದಲೇ ನಾನು ಈ ಭೂಮಿಯಲ್ಲಿದ್ದೇನ. ಈ ಪಾಸ ಭೂನಿಯಲ್ಲಿದ್ದೇನೆ. 
ಇಲ್ಲದಿದ್ದರೆ ದೇವರ ರಾಜ್ಯದಲ್ಲಿ ನನಗೆ ಸುಖವಾದ ಖುಲಾಸಾದ ಸ್ಥಾನವಿದೆ, 
ಆನಂದನಿದೆ”-.ಎಂದು ಹೇಳುತ್ತಾ ಮಾತುಗಳು ನಿಂತುಹೋಗುತ್ತಿದ್ದವು 
ಕಣು ನ್ಲಿಗಳಲ್ಲಿ ಧಾರಾಕಾರವಾಗಿ ಕಣ್ಣಿ ರು ಸುರಿಯುತ್ತಿತ್ತು. ಕೊನೆಗೆ "ದೇವರೇ 
ಕಾಪಾಡು: ಎಂದು ಕೂಗಿಕೊಳ್ಳು 3 ದ ನು, ಒಂದೊಂದು ಬಾರಿ ಬಿಕ್ಕಿ ನಕ್ಕಿ. 
ಆತ್ತು ಬಿಡುತ್ತಿ ದ್ದನು. 

ಸಟ ಶಿಬಿರದಲ್ಲಿ ಮತ್ತೊ ಂದುಕಡೆ ರೋಷನಾರಳ ಆನಂದೋತ್ಸನಗಳು 


ನಡೆಯೂ ದ್ರ ವು, ಅವಳು ಚಾಡಿ ಮನಸ್ಸನ್ನು ತಣಿಸಿಕೊಳ್ಳುತ್ತಿದ್ದ ದಳು. 
ಸಖಿಯಕೌಡನೆ ಸಲ್ಲಾಸವಾಡಿ ಮನಸ್ಸು ದಜಿಸಿಕೊಳ್ಳು ಕ್ರಿ ದ್ದ ಳು. 


ಸಖಿಯರು ಆಕೊ ್ರೀಶದಿಂದ ಪುರುಷರ ಮೇಲೆ: ನೇಳುವ ದೂರುಗಳನ್ನು 
ಸಂತೋಷವಾಗಿ ಕೇಳುತ್ತಿದ್ದಳು. ಪ್ರೇಮಬಂಧನದಲ್ಲಿ, ಪ್ರಣಯ ಭಂಗಗಳಲ್ಲಿ 
ಯಾರದು ಸರಿ ಯಾರದು ತಪ್ಪು — ಬಂದು ನಿರ್ಣಯಿಸುವುದು ಅಸಾಧ್ಯ 
ಖೊಮಕೊಳ್ಳು ಶ್ತಲಿದ್ದಳು. ಸಖಿಯರನ್ನು ಸಮಾಧಾನಸಡಿಸುತ್ತಿದ್ದಳು. 
ಸಖಿಯರು ವನವಿಹಾರಗಳಿಗೆ ಹೊರಟುಕೋಗುತ್ತಿದ್ದರು. ದೂರ ಮೂಕ 
ಹೋಗಿಬಿಡುತ್ತಿದ್ದರು. ಆ ಏಕಾಂತದಲ್ಲಿ ರೋಷನಾರಳು ಈ ಸಖಿಯರಿಗೆ 
ಈ ಪುರುಷಪ್ರೇನುದ ಹಂಬಲ. ಎಲ್ಲವನ್ನೂ ಬಿಟ್ಟು ಹೋಗುತ್ತಾರೆ. 
ನನ್ನನ್ನೂ ಮರೆತುಬಿಡುತ್ತಾರೆ. ದೇವರು ಈ ಸಖಿಯರಿಗೆ ಇಷ್ಟೊಂದು 
ಸೌಂದರ್ಯ ಯ್‌ೌನನಗಳನ್ನು ಕೊಟ್ಟಿರುವುದೇಕೆ ? ಅದರಿಂದಲೇ ಈ 
ತರುಣಿಯರು. ಜಗತ್ತನ್ನು ಆಕರ್ಷಿಸುತ್ತಾರೆ. ಆ ಪ್ರೇಮಸ್ರನಾಹದಲ್ಲಿ 
ತೇಲುವಾಗ ಬಂಡೆಗಳಿಗೆ ತಲೆ ತಗುಲಿ ರೋಧಿಸುತ್ತಾರೆ. ಇದೂ ಒಂದು 
ಪ್ರೇಮದ ಸ ರೂಪವೇ” ಎಂದ್ರುಕ್ಕೊಳ್ಳು ತಾಳೆ. ತನ್ನ ಮನಸ್ಸನ್ನು ತಾನೇ 
yd ತ್ರಯತ್ನಸ ಪಡುತ್ತಾ ಛೆ, ನನ್ನನ್ನು ಜನಕೇನೆಂದುಳೆಪಿಳ್ಳುತ್ತಾಕೆ ? 
ನಾನು we ಪುರುಸನನ್ನಾ ಪೂರ್ಣವಾಗಿ ಪ್ರೇಮಿಸ ಸದಂಥಾ ಹಪ” 
ಹೃದಯಳೆಂದುಕೊಳ್ಳುತ್ತಾ ರೈ ಅದೇಕೆ ಆಪುರುಷರೇ ತಮ ಶ್ರ ಮನಸ್ಸುಗಳನ್ನು 


ಡಕ ರ:ಹೇಳಿಕೊಳ್ಳಲಿ. ನಾನೇಕೆ ಸನ್ಯ್ಯಷಡಬೇಕು ಹ್ಲಿ "ಯಾವ, ಕ 
ರುಷನೂ: ನನ್ನ `ಮನಸ್ಸಿಗೆ. ಮೆಚ ಸೆಯಾಗುವುತಿಲ್ಲ., ಪಿದ್ಯವಿಧ್ವಕಿ,ಪರಾ 
ಕ್ರ ಸು; : ಪರಾಕ್ರಮಾನಿಷ್ಹಕೆ. ಸೌಂಡರ್ಯನಿಲ್ಲ, ನನಲ್ಲನೂ: ಇದ್ದ ರೂ 
ಗ್ರಢುತ್ವ ನಿಲ್ಲ. ಇವರೆಲ್ಲರೂ: ಕ್ಯ ಬಾದಷಹನ. ಧಾಸಾನುದಾಸರು,, ಇವರಲ್ಲಿ. 
ಪೌರುಸನೆನ್ಲಿ ಬಂತು.2 ಮಾನು; -ಬಾದಷಹೆಸ;- ಇ ಅಧಿಷ್ಯಾತಿ. ( ಪಮನಮುಗೆ 
ಎಷ್ಟೊ ಂದು 'ಅಂತರವಿಧೆ.[.. ಇಲ್ಲೂನಾನೊಡಿಗೂ ಒಬ್ಬ ಪುರುಷನನ್ನು. :ಬಯಸಿ, 
ಆಷಕ 'ದಾಸಳಾಗುವನಳಲ್ಲ.. ಈ;ಜೀವನ, ೨ ಹಾಳಾರಿಹೋಗ್ಗರಿ “ಎಂದು; 
ನಿರಾಶಾವಾದದಲ್ಲಿ. ಆಲೋಚನೆಯನ್ನು ಮುಳುಗಿಸಿ 'ಷಾನಮಾಡಿ..ವ ಮನಸ್ಸನ್ನು... 
ತಣಿಸಲು ಪ ಪ್ರಯತ್ನಮಾಡುತ್ತಿ ದ್ದೆ ಳು, ಮತ್ತೆ 'ಫಾನ. ಮತ್ತೆ ``:ಖರ್ಪ ಹೀಗೆ ಇ 
ಪಾನದಿಂದ ಉನ್ಮತ್ತಶಾಗಿ' ಹುಚ್ಚಿಯಂತೆ: ನಗುತ್ತಾ 'ಫಿಲುಗನ್ನ ಡಿಯ: ಮಂದೆ 
ನಿಂತುಕೊಂಡು ಕಾರ 1[ಸೀನೇಕೆ” ಹುಟ್ಟದ ದೆ: ಎಂದು: ಇಕಿ ತಲೆ: ಚಚ ಇ 
ಕೊಳ್ಳುತ್ತಿದ್ದಳು. “ಸುರು ಔಳನಿನಂದ' ಸಂಜಿಯನಕೆಗೆ, ಗುಂಪು: ಗುಂಪಾಗಿ ” 
ವನನಹಸರದ್ಲ್ಲ 'ಹಸೆಕ್ರ' ಳಾಗಿ ಕುಣಿಯುತಿ' ದ್ದ ರು. 'ವೈಕ್ಷಗಳ' ಕೆಳಗೆ' pi 
ಕುಳಿತು ಹೊನಿನೆ ಹೆೌರಗಳನ್ನು; ಫಟ್ಟ; ಬಬ್ಬ” ಕೊರೆಂಗೊಟ್ಟ ರು” ಬಬ್ಬ 
ದ್ವರು. 'ಪರೆಸ್ಪರೆ ಕೇಶೆರಾಶಿಗಳನ್ನು ಬಳಿಗೂ ಕಟ್ಟ ಆಲಂತರಿಸುತ್ತಿ ದ್ದ ಕ್ಟ 
ಬಣ್ಣ ಗೆಳ ಫಸ ರನ್ನು 'ಒಟ್ಬರ' ಮೇಲೊಬ್ಬ ರು ಜುಮುಕಿ" ಆ ಘಾನ: hts 
ಗಳು 'ಎಷ್ಟು' ಬು ಪ್ಪುತ್ತ' ನ್ವ 'ಎಂದುಇೇಕೆ po ಕನಣಿಯುತ್ತಿ ದ್ರ ರು. "ಅಲೆದೆ" 
ಲೆದು' ಕುಣೆಕುಣೆದು ಶ್ರಮನಾದಾಗ' 'ನೆಕಳಿನೆಲ್ಲಿ” ಕುಳತುಪಾನೆಮಾುಕಿ: ಜ್ವರ 
” ಅಡೀ ಶಿಬಿಕದಲ್ಲಿ ಓರಿದಿದ್ಯ ತರುಣ” ಸರದಾರರು ಈ ಸಖಿಯರ” ಸುಳಿವು 5 
ಹಿಡದು ?ವನೆಭೂಮಿಗಳಲ್ಲ” ಆಔರ' ಅಂಡ ಚಂದ"'ಪೈಯಾರದಾಟಗಳೆನು: ಣ್ಯ 
ನೂಳಿಡುನೆ' 'ಕುತ8ಹಲದಂದ'  ಹಂಬಾಲಿಸ? ಹೋಗುತ್ತಿದ್ದೆ'ರು. ಬಷ್ಟೊೋ 
ಬಾಕ ಕಳದ ಹೆಣ್ಣುಗಳ pr wait ಕದ ದೂಕಿ: 'ಬೊರಿ ಸರಿಯೆ $ 
ದ್ದ ರು ಹೆಣ್ಣು ಗಳನ್ನು "ಬೀಡಿ ಸ್ಟ ಲ್ಪ ಮದ್ಯವನ್ನಿ 5 ನಶೆಯೆಲು ನಿನೋ ಸ? 
ಪ್ರ 5 ಯಕಹಡುತ್ತ ದ್ರ. ರು. ರತ ಕ್ರಸಷಣಕಹಾತ್ರ ಯಲ್ಲಿ' ಸ್ವಲ್ಪ ಸ ಮುಧ್ಯವು 
ಮೂಕಿ ರಟ; ಹಿಗೆ ತ ದೊರೆತರೆ ಅಂಥನಕು' ಭಾಗ ಮತನು 


ಸ್ನೇಹಿತರು ಕೊಂಡಾಡುತ್ತಿದ್ಕ Mis ೫1. ಲೇ:ಬನ್ನರೂ ಆ 
ಭನಕದಲ್ಲಿ ಸೇರಿಕೊಳ್ಳುತ್ತಿ ಈ ನ se ಈ ಸ 1 nA ಗ್ದ 


1೫ 


ಭತ್ರನತಿ ಶಿವಾಜಿ ೩೦೫ 


ಒಬ್ಬೊಬ್ಬರಾಗಿ ಬಂದು ರೋಷನಾರಳ ಭೇಟಮಾಡುತ್ತಿ ದ್ದೆ ರು. ಒಬ್ಬ ರ 
ರಹಸ್ಯವನ್ನು ಮತ್ತೊ ಬ್ಬ ರು ಭೇದಿಸಿ ಹೇಳಿ ಸರಿಹಾಸ್ಯಮಾಡಿ ನಗುತಿ ದ್ದರು. 
ಹೀಗೆ ವೆನದಿಂದ ವನಕ್ಕೆ. ಮಜಲಿನಿಂದ ಮಜಲಿಗೆ ಹೋಗುತ್ತಾ ರೋಷನಾರಳ 
ಕಾಶಿ ರಾ ಯಾತ್ರೆಯು ಕಾಶಿ ಬರವನ್ನು ತಲುಪಿತು. 
ಕಾಶ್ಮೀರದಲ್ಲಿ ಟಾಜನಹನು ಎರಡು ಶಿಂಗಳ ಕಾಲ ವಾಸಮಾಡಿದನು. 
ಈ ಕಾಶಿ ರಾ ಯಾತ್ರೆ ಯು ಬಾದಹಷಹನ ಮನಸ್ಸಿನಲ್ಲಿ ಚಿರಕಾಲ ನೆನಪಿನಲ್ಲಿ 
ದ್ವಿತು. ಅ ಸನಾ ಪ್ರತಿದಿನವೂ ಸುತ್ತಮುತ್ತಲ ರಮ್ಯಪ್ತ ಪ್ರದೇಶಗಳಿಗೆ 
ಹೋಗಿಬರುತ್ತಿದ್ದಳು. ಸ (ಷನಾರಳ ಮನಸ್ಸಿ ಗೆ: ಕಾಶಿ ರವನ್ನು ಬಿಟು 
ಹಿಂದಿರುಗುವ ಮನಸ್ಸೇ ಇರಲಿಲ್ಲ... ಬಾದಸಹನು ದಿನ ದಿನವೂ ಎಷ್ಟೊ. 
ವಿಷಯಗಳನ್ನು : ಕುರಿತು ರೋಷನಾರಳೊಂದಿಗೆ ಮಾತನಾಡುತ್ತಿದ್ದ ನು, 
ನ ಕಾಶಿ ಸೀರದ ಮೇಲೆ ತನಗಿರುವ ಮೋಹವನ್ನು ಅನೇಕ ಸರಿ 
ವ್ಯಕ್ತನ ಪಡಿಸಿದಳು pO ತಂಗಿ! ನಿನಗಷ್ಟು ಪ್ರಿಯವಾಗಿದ್ದ ರೆತ 4 
ರಾಜ್ಯ ಡಲಯೇ | ನೀನು ಸುಖದಿಂದಿರು. ನಿನಗೆ ಎಲ್ಲ ಸೌಕರ್ಯಗಳನ್ನೂ 
ನಿಷಗಡಿಸಿಕೊಡುತ್ತೆ (ನೆ. ಪ್ರಿಯನಾದ ನ ಸತಿಯೊಬ್ಬನನ್ನು ಒಲಿಸಿ ಕೀನು ನ 
ಸ ನಿಯಾಗಿರು” ಎಂದು ಸ ಇಂ 
“ಹೋಷನಾರಳು, “ಅಣ್ಣಾ! 1 ನೀನು ನನ್ನೆ ಎಲ್ಲ ಬಯಕೆಗಳನ್ನು ಈಡೇರಿ 
ಸುವೆಯೆಂಬ ನಂಬಿಕೆಯು ನನಗೆ ಸರಿಪೂರ್ಣನಾಗಿದೆ. ಜು! ಮಾತು! 
ಅದು ಬಲು ದೂರದ ಮಾತು. ಡೆಲ್ಲಿ ಬಾದಸಹನ ಕುವರಿ ನಾನು. ಮತ್ತು 
ಬಾದಸಹೆನ ಸೋದರಿ. ಅಂಥಾ ನನ್ನನ್ನು ನರಿಸಲು ಎನ್ನೊ ೀ ಮಂದಿ 
ಪುರುಷರು ಹಾರಾಡಿರಬಹುದು. ಇನ್ನೂ ತನಸ್ಸು ಮಾಡುತ್ತಿರಬಹುದು. ಆ 
ಮದುನೆಯ ಬಯಕೆಯಿದ್ದರೆ ಎಂದೋ ನಡೆದುಹೋಗು ತ್ತು. ನಾನು 
ನನ್ನ್ನ ಹೆ ದಯ, ಮನಸ್ಸು, ಫ್ರೇಮು. ಎಲ್ಲವನ್ನೂ ಎರಕದಲ್ಲಿ ಹೊಯ್ದು ನಿನ್ನ ಲ್ಲ 
ಅರ್ಸಿಸಿದ್ದೆ "ನೆ. ಅದು i ed ಪ್ರೇಮ. ಅದನ್ನು ಕಿತ್ತು ಹ ಬ್ಬ 
ನಲ್ಲಿ ಬಿಡುವ. ಕಲ್ಪ ನೆಯು ಕೂಡಾ ಅಸಂಭವ. ದೇವರು ಜಟ ಮಣಿ ಕ್ಲಿಥಿಂದ 
ನನನ್ನೂ ನಿನ್ನನ್ನೂ ಎರಕ ಹೊಯ್ದಿದ್ದಾನೆ. ಅದನ್ನ್ನಿ ನ್ನೂ ನೀನು "ಅರಿತು 
ಕೊಂಡಿಲ್ಲವೇನು ೪» ಎಂದು ಕೇಳಿದಳು 


20] 


೩೦೬ ಛತ್ರಪತಿ ಶಿವಾಜಿ 


ಔರಂಗೆಸೇಬನು ರೋಷನಾರನ್ನು ಬಾಚಿ ತಬ್ಬಿಕೊಂಡು “ಆ ನಿನ್ನ 
ಸೋದರ ಪ್ರೇಮವನ್ನು ಮೊದಲೇ ಅರಿತುಕೊಂಡನನು ನಾನು. ನನ್ನ್ನ 
ಸಾಮ್ರಾಜ್ಯಕ್ಕಿಂತಲೂ ನೀನೇ ಅಧಿಕಳು” ಎಂದು ಹೇಳುತ್ತಾ ಅವಳ ಕಪೋಲ 
ಗಳನ್ನು ಚುಂಬಿಸಿದನು. 

ಬಾದಷಹನು ಡೆಲ್ಲಿಗೆ ಹಿಂಕಿರುಗುವಗ ಏರ್ಪಾಡುಗಳಾದ ವ್ರ ಈ ಪರಿ 
' ವಾರದೊಡನೆ ಬಾದನಹನು ಡೆಲ್ಲಿಗೆ ಹಿಂತಿರುಗಿದನು. 


ನಯಿಸ್ತಾ ಖಾನನು ಬಂಗಾಳಕ್ಕೆ ಹೊರಟುಹೋದ ಮೇಲೆ ಯತಿವೆ 
ರಾಜ ಮುಠಅಸಾಮನು ಶಿವಾಜಿಯ ಮೇಲೆ ಯುದ್ಧ ವನ್ನು ಹೊಡಿದನು. 
ಮೊಗಲ್‌ ಸೈನ್ಯಗಳನ್ನು ಜೊತೆಗೊಳಿಸಿ ಸಿಂಹೆಘಢಸೈ ಮುತ್ತಿಗೆ ಹಾಕಿದನು, 
ನಾಲ್ಕುತಿಂಗಳು ಅನೇಕ ಸ್ಥಳಗಳಲ್ಲಿ ಯುದ್ಧ ವಾಯಿತು. ಮೊಗಲರಿಗೆ 
ಸಿಂಹಘಡವು ಅಧೀನವಾಗಲಿಲ್ಲ. ಮಳೆಗಾಲದಲ್ಲಿ ಕಾರ್ಯಾಚರಣೆಯು ಅಸಾಧ್ಯ 
ವೆಂದು ತಿಳಿದು ಯುವರಾಜನು ತನ್ನ ರಾಜಧಾನಿಯಾದ ಔರಂಗಾಬಾದಿಗ 
ಹಿಂತಿರುಗಿದನು ಜೋಧ್‌ ಪುರದ ವಾವ ಜಸವಂತಸಿಂಗನನ್ನು 
ಭ್ರಣೆಯಲ್ಲಿ ಬಿಟ್ಟು ಹೋದನು. ಮರಾಠರಿಗೂ ಜಸವಂತಸಿಂಗನ ಸೈನ್ಯ ಸ 
ಅನೇಕ ಯುದ್ಧ ಗಳಾದವು. ನೇತಾಜಿ ಅನೇಕ ಯುದ್ಧ ಗಳಲ್ಲಿ ಸರಿಗಟ್ಟ ಎದುರಿ 
ಸಿದನು, ಶಿವಾಜಿಯು "ಹೊಗಲರ ಕಾರ್ಯಾಚರಣೆಯು ತೀವ ್ರಗತಿಯಿದಿಲ್ಲ. 
ಏನೋ ಆಟವಾಡುಕಿ ತ್ತಿದ್ದಾರೆ. ಅವರನ್ನು ದೂರದಿಂದ ಸೆಳೆದರೆ ಮಹಾರಾಷ್ಟ್ರಕೆ 
ಕಾಟ ತಪ್ಪುತ್ತ ದೆ ಎಂದು ಆಲೋಚನೆ ಮಾಡಿದನ್ನು. ಮೊಗಲರಿಗೆ 
ಸುಳಿವು ಕೊಡದೇ ಅಹಮದ್‌ನಗೆರದೆ ಮೇಲೆ ಪ್ರಬಲನಾದ ಧಾಳಿ ನಡೆಸುವಂತೆ 
ಏರ್ಪಾಡು ಮಾಡಿದನು. ಈ ಸಗ ಯುವರಾಜನಿಗೆ ತಿಳಿಯ 
ಏರುತ್ತಲೇ ಜಸವಂತಸಿಂಗನನ್ನು ಸ್ಫನ್ಯಸಮೇತವಾಗಿ ಅಹಮದ್‌ನಗರದ 


ಛತ್ರಪತಿ ಶಿವಾಜಿ ೩೦೭ 


ರಕ್ಷಣೆಗೆ ಕಳಿಸಿದನು. ಮರಾಠಾ ಸೇನಾಧಿಪತಿಗಳು ಅಹಮದ್‌ನಗೆರವನ್ನು 
ವಶಕ್ಕೆ ತೆಗೆದುಕೊಳ್ಳ ಬೇಕೆಂದು ಎಂದೂ ಹವಣಿಸಿರಲಿಲ್ಲ. ಅಘ 
ನಗರದ ಧಾಳಿಯು ಫಲಪ್ರದವಾಗಿಯೇ ಅಯಿತು. ಮರಾಠರಿಗೆ ಒಳ್ಳೆ ಯ 
ಲೂಟ ಸಿಕ್ಕಿತು. ಸಾಏರ ಯುದದ ಕುದುರೆಗಳನ್ನೂ ಶಿಸ್ಟ್ರಾ ಸ್ಟ ಫ್ರ ಗಳನ್ನೂ 
ಸ್ವಾಧೀನಪಡಿಸಿಕೊಂಡು ಹೊರಟುಹೋಗಿದ್ದ ರ. ಸನಾತನಿಗಳು ಸೈನ್ಯ 
ಸಮೋತವಾಗಿ ಅಹಮದ್‌ ನಗರದಲ್ಲಿ ಠಾಣೆ ಹಾಕಿದನು. ಶಿವಾಜಿಯು ತನ್ನ 
ಸಂಗಡಿಗರೊಡನೆ ಹೇಳಿದನು. “ನಮ ಮ ಮ್ಯೂಹ ರಚನೆಯು ಒಳ್ಳೆಯ ಫಲ 
ವತ್ತಾಗಿದೆ. ಮೊಗಲರು ಜಾ ದಾರಿ ತಪ್ಪುತ್ತಿ ದ್ದಾ ರೆ. ಇವರೊಡನೆ 
ಒಂದುಕಡೆ ಯುದ್ಧದ ಆಟಿವಾಡಬೇಕು ; ಮತ್ತೂ ಇ ಕಡೆ ಬಲವಾದ 
ಪೆಟ್ಟು ಕೊಡಬೇಕು. ನಾಲ್ಕೂ ಕಡೆಗಳಿಂದ 'ಜಿದರಿಸಿದಕೆ ಮಾತ್ರವೇ 
ಈ ಮೊಗಲರು ದಿಕ್ಕೆ ಟ್ಟು ಕಂಗಾಲಾಗುತ್ತಾರೆ” ಎಂದು ಹೇಳಿ ಹಾಸ್ಯ ಮಾಡಿ 
ದನು. ಮ ಗಡಿ ನ ಪ್ರದೇಶಗಳಲ್ಲಿ £ ಅಲ್ಲಲ ಮರಾಠರು ಸೈನಿಕರು ನುಗಿ 
ಹಾವಳಿ ಮಾಡುತ್ತಿದ್ದರು. ಸೇನಾಧಿನಕಿಗಳು ಮೊಗಲರಿಗೆ ಹೇಗೆ ಪೆಟ್ಟು 
ಕೊಡಬೇಕೆಂಬುದನ್ನುು ಚೆನ್ನಾಗಿ ಅರಿತಿದ್ದರು. ಮರಾಠರ ಸಾವಿರ ಸೈನ್ಯಗಳು 
ಒಂದುಕಡೆ ಒಬ್ಬಾಗಿರುತ್ತಿರಲಿಲ್ಲ. ಆದತ ಇಲ್ಲಿ ಮರಾಠರ ಹತ್ತು ಸಾವಿರ 
ಸ್ಫೈ ನ್ಯಗಳಿವೆ. ಅಲ್ಲಿ ಒದು ಸಹಸ್ರ ಸೈನ್ಯ ಗಳಿವೆ ಎಂಬ ವಾರ್ತೆಗಳು ಯುನರಜ 
ಫಗ ಒರುತ್ತ ಲೇ ಇನ ವು. ಅಸ ನೇತಾಜಿಯಿನ್ನಾನೆ, ಇನ್ಲಿ ತಾನಾಜಿಯು 
ಬಂದಿದ್ದಾನ. ಈ ಸ್ಪ ನೃ ದ ಅಗ್ರೇಸರನು ಚಟ್ಟ ಸ್‌ ಹೀಗೆ ಮೇಲಿಂದ ಮೆಲೆ 
ಜ್‌ 4 ಬಿಡುತ್ತಿದ್ದವು. ಆ ಸ್ರಖ್ಯಾ ಸೇನಾಧಿನತಿಗಳು ಆ ಗಡಿ 
ನಾಡಿನಲ್ಲಿ ಸಂಚರಿಸುತ್ತಿದ್ದುದು ನಿಜ ಆದರೆ ಅಷ್ಟು ದೊಡ್ಡ ಸೈನ್ಸಗಳಿನೆ 
ಎಂಬ ವಾರ್ತೆಗಳು ಊಹೆ ಮಾತ್ರ ನೇತಾಜಿಯು ಯುವ್ಧದಣ್ಯ ಹೀಗೆ ಅಸಮ 
ಹಾಹಿಸಿಯೋ ರಾಜಕೀಯ ಸಂಧಾಸದಲ್ಲಿಯೂ ಅಷ್ಟೇ ಅಪುಣನಾಗಿದ್ದ ನ ನ್ಮ 
ಬಿಜಾಪುರದ ಗಡಿಯಲ್ಲಿ ರುಸ್ತುಂಖ:ನನಂಬ ನವಾವಿನಿವ್ದನು. ಅನಿತ 
*ಈ ಬಿಜಾಪುರವು. ಕುಸಿದು ಬೀಳುತ್ತಿ ದೆ.. ನಾನೇಕೆ ಇವರ ಅಧೀನದಲ್ಲಿ 
ಬೇಕು? ಸ್ವಲ್ಪ ಸಾಹಸ ಮಾಡಿದರೆ ನಾನೂ ಶಿವಾಜಿಯಂತೆ ಸ್ವತಂತ್ರನಾಗು 
ತ್ರೇನ? ಎಂಡು ಆಲೋಚನೆ ಮಾಡುತ್ತಿದ್ದ ನನು, ಅವನು ಯುವಕ, 'ನನನ್ಲಿ 


೩೦೮ ಭತ್ರಪಕಿ ಶಿನಾಜಿ 


ಸೇರಿದ್ದೆ ಜನರೂ ಅಷ್ಟೆ € ಹುಂಬಿನ ಜನೆರಾಗಿದ್ದ ರು. ಒಂದೆರಡು ಬಾರಿ 
ಜನಯ EN AON ಆರುಸು ು ಂಖಾನನನ್ನು. ಅಪಮಾನಗೊಳಿಸಿದ್ದ ನು. 
ಉದ್ದೆ ಶಪೂರ್ವಕವಾಗಿ ಮಾಡಿದ ಅಸಮಾನವಲ್ಲ ಅದು. ಯಾವನೋ ಒಬ್ಬ 
ತರುಣನು ಎಲ್ಲಿಯೋ ಸಣ್ಣ ಗ್ರಾಮದಲ್ಲಿ ಸೈನಿಕರ ಕೂಟವನ್ನು ಕಟ್ಟ ಕೊಂಡು 
ನವಾಬನೆಂದುಕೊಂಡು ಇದ್ದಕೆ ಅವನನ್ನು ಮೊಗಲ್‌ ರ ಜ್ಯದ ಯುವ 
ರಾಜನು. ಲಕ್ಷ ಕ ಮಾಡುವನೇ ? ಹ್ಹಾ ಸ್ನೇಹಕ್ಕಾಗಿ ರುಸ್ತುಂ 
ಖಾನನು ಒಂದೆರಡು ಬಾರಿ ಪ್ರಯತ್ನ ಪಟ್ಟಿ ದ ನು. ಯುವರಾಜನ ಸಮಾನ 
ಸ್ಸಂದ ಸೆ ಸ ೇಹಿತನೆಂದಕಿ ಧನ್ಯ ಪನ್ನ ಅಲ್ಲವೇ ಮತ್ತೆ ! 

ರುಸ್ತುಂಖಾನನು ನಜರುಗಳನ್ನು A ಮುಳಅಸಾನು 
ನನ್ನು ಭೇಔ ಮಾಡಿದನು. ಔಿವರಾಜನು ಆದರದಿಂದ ಮಾತನಾಡಿಸಿ 
NS ಬೇಕು, ರಾ ಸಾಹೇಬರೇ” ಎಂದು ಪ್ರಶ್ನೆ ಬೃನಭೇಟನ 

“ಈ ಗಡಿನಾಡಿನಲ್ಲಿ ನಾನೊಬ್ಬ ನವಾಬ. ಮೊದಲು ಪ್ರದೇಶ 
ಆದಿಲ್‌ಷಾಹಿಗೆ ಸೇರಿತ್ತು.ಆದಿಲ್‌ಷಾಹಿಯ ಆಶ್ರಯದಲ್ಲಿರುವುದು ಹ್‌ ತಹ 
ವರಿಗೆ ಅಸಮಾಕಕರವಾಗಿದೆ. ಶಿನಾಜೀ ಮಹಾರಾಜನಂತೆ ನಾನೂ ಸ್ವತಂತ್ರ 
ನಾಗಿದ್ದೆ ನೆ. ಆದರೆ ನಮ್ಮ ಂತಹ ಸಣ್ಣ ರಾಜರ ಸ್ವಾತಂತ್ರ ವು ಎಷ್ಟು ಕಾಲ 
ಉಳಿದೀತು?ನಾನು ಮೊಗಲ್‌ ಸಾಮಾ ್ರಾಜೃದೊಳಗೆ ಸೆ ಸೇರಿಜಡಬೇಕೆಂದದ್ದೆ "ನೆ. 
ತಾವು ಅನುಗ್ರಹನಿಟ್ಟು ದರಬಾರಿನಿಂದ ಸನ್ನದು ತರಿಸಿ ಕೊಡಬೇಕು” ಎಂದು 
ವಿನಯದಿಂದ ಪ್ರಾರ್ಥಿಸಿದನು. 

ಯುವರಾಜನು “ರುಸ್ತುಂಖಾನ್‌! ನೀನು ಒಳ್ಳೆ (ಕ್ಲ ಯೋಧೃ ವಿನಂತೆ 
ಕಾಣುಕ್ತಿ. ಈ ಹವಾ ಸವನ್ನು ಬಿಟ್ಟು ನಮ ಸೈನ್ಯಕ್ಕೆ ಹೆ ಸೀರಿಬಿಡು. ತಕ 
ಸ್ಥಾನಮಾನಗಳನ್ನು ಕೊಟ್ಟು ಆದರದ ನನ್ನ ನ್ನ್ನು ಸೇನೆಗೆ ಸೇರಿಸಿಕೊಳ್ಳು 
ತೆ ತ್ತೇನೆ. ಮೊಗಲ್‌ ನರ್ಮಾನನ್ಲ ಧ್ಯ ಸಣ್ಣ ಘೋ ಅದ್ಯು 
ಸೊಡ್ಡ ಪದವಿ. ನಿನಗೆ ಯೋಗ್ಯತೆ ಇದ್ದ ರೆ ಹತ್ತು ಸಾವಿರ ದಂಡಿನ ಸೇನಾಧಿ 
ಸಕಿಯಾಗಬಹುದು. ಅದಿಲ್‌ಷಾಹಿಗೂ ನಮಗೊ ಒಪ್ಪ ೦ದವಾಗಿದೆ. ಅವರು 
ಡೆಲ್ಲಿಯ ಸಾಮಂತರೆಂದು ಒಸಿಗೆ ಕೊಟ್ಟು ವರ್ಷೇ 'ನರ್ಷೇ ಕಪ್ಪಕಾಣಿಕೆ 
ಗಳನ್ನು ನಿಗದಿಯಾಗಿ ಕೊಡುತ್ತಿ ದ್ಹಾರೆ. "ನ್ನ ಸಣ್ಣ ಗಜ 


ಭತ್ರಪಶಿ ಶಿವಾಜಿ ೩೦೯ 


ನಾವು ಆದಿಲ್‌ ಷಾಹಿಯನ್ನು ಅಗ”ರವ ಪಡಿಸುವುದಕ್ಕಾಗುವುದಿಲ್ಲ” ಎಂದು 
ಹೇಳಿದನು. ರುಸ್ತುಂ ಖಕ ಉದಿ ಗೈ ನಾಗಿ ಹಿಂಜಿ ಮುಂದೆ ಆಲೋಚನೆ 
ಮಾಡಬಿ"ಜಹಾಸನಾ! ಇಂದು ಸಣ್ಣ ಸಾಟನಾಣನ ನಾಳೆ ಸುಲ್ತಾನ 
ನಾಗುವುದರಲ್ಲಿ ಆಶ್ಚ ರ್ಯವೇನೂ ಇಲ್ಲ” ಎಂದ. 

ಎ ಕೋಪ ಬರಲಿಲ್ಲ. ಅವನು ನಕ್ಕು, “ಸೀನಾಡುವ 
ಮಾತುಗಳು ದು ಸಿಂಹಾಸನದ ಮುಂದಿ ಆಡುತ್ತಿ ದೆ ನೆಂದು] ಎಚ್ಚ ರವಿರಲಿ 
ರುಸ್ತುಂಖಾನ ನೀನು ತರುಣ. ನಿನ್ನ NN ನೋಡಿದರೆ ನನಗೆ” ಖುಷಿ 
ಯಾಗುತ್ತ ಡೆ. ಸಟ್ರಾ ದರ್ಬಾರೀ ಮರ್ಯಾದೆಯನ್ನು ಮಾರಿದವರಿಗೆ ಏನುಶಿಕ್ಷೆ ` 
ಯಾಗುವುಜೆಂಬುದನ್ನು ಅರಿತಿಲ್ಪವೇ ನೀನು. ಈ ಬಾರಿಗೆ ನಿನ್ನನ್ನು ಕ್ಷಮಿಸಿ 
ದ್ದೇನೆ, ಹೋಗು” ಎಂದು ಹೇಳಿ ಕಳುಹಿಸಿದನು. | 


ಹೀಗೆ ಅಸಮಾನಿತನಾಗಿ ಹಿಂದಿರುಗುತ್ತಿದ್ದ ರುಸ್ತುಂಖಾನನನ್ನು 
ನೇತಾಜಿಯು ಮಾರ್ಗಮಧ್ಯದಲ್ಲಿ ಎದುರಿಸಿದನು. ಸಣ್ಣ ಪರಿವಾರ. 
ಯುದದ ಸಂಭವವೇ ಇಲ್ಲ. ಇಂತಹ ಸಮಯದಲ್ಲಿ ಏಕಾಏಿಕೀ ಮರಾಠಾ 
ಸೈನ್ಯಗಳು ಸುತ್ತು ಗಟ್ಟವೆ. ಖಾನನು ಧೃತಿಗೆಡಲಿಲ್ಲ. ಭ್ಛೈ ರ್ಯವನ್ನು.. 
ke ಸೀನಾಧಿಸತಿಯೆ ಭೇಟಿಗೆ ಹೇಳಿಕಳುಹಿಸಿದನು. ಸತಿಯು 
ತಾನೇ ಬಂದು ರುಸ್ತುಂಖಾನನನ್ನು ಆಲಂಗಿಸಿದನು. “ಬಾ ರುಸ ಸು 01 ವೀರರಿಗೆ 4 
ವೀರರು ಜೋಡಿ. ಯುವರಾಜನ ಸಮು ಖಕ ಎಕೆ ಹೋದೆ? ಮುಳಲಾ ನರು 
se eg ಹೋಡೆಯೆಲ್ಲವೇ ? ಬಾ, ನಮ್ಮ ಶಿಬಿರಕ್ಕೆ ಬಾ” ಸದು 
ಬೆನ್ನುತ ತಟ್ಟಿ ಪ್ರೋತ್ಸಾಹಿಸಿ ತನ್ನ ಶಿಬಿರಕ್ಕೆ ಕರೆಡೊಯ್ದ ನ “ನೋಡು, 
ಕುಸು ಸಂ) pr ಮೇ ಒಂದು ಹಾದಿ ಇರಬೇಕು. ಇದು ನಮ್ಮ 
ಅನುಭವದ ಮಾತು. ಯಾರಿಗೂ ತಲೆ ಬಾಗಬಾರದು. ನಾವೂ ಳೆ 
ಸಮಾನಸ್ಕಂದರು. ಇಂದಿನಿಂದ ಮೈತ್ರಿ ಮಾಡಿಕೊಳ್ಳೋಣ. ಆದಿಲ್‌ ಷಾಹಿ 
ಯಾದರೇನು ಮೊಗಲ್‌ಷಾಹಿಯಾದರೇನು? ನಮಗೆ ಎರಡೂ ' ಒಂದೇ 
ನಾವು ಸರಾಕ್ರಮುದಿಂದ ಯುದ್ದ ಮಾಡಿಗೆದ್ದ ಕೆ ಅದನ್ನು ಅವರಿಗೊನ್ಪಿ ಸಬೇಕು. 
ಸೋತಕೆ ಮರಣ, ಇಲ್ಲವೇ ಕಾರಾಗ್ಯೃ ಹ್‌ ಸಮಾನ ನಸ್ತಂದರಲ್ಲಿ ಸ | ಸ್ನೇಹವು 
ಬೆಳೆಯುತ್ತದೆ. ಸಿಕ್ಕಿದ ಕಡೆ ಸೀನು ಘಃ ನಡೆಸು. ನಾವು ಮದತ್ತು ಕೊಡು ' 


೩೧೦ | ಛತ್ರಪತಿ ಶಿವಾಜಿ 


ಶ್ರೇವೆ. ಸಮಯ ಬುಮಾಗೆ ಇಬ್ಬರೂ ಸೇರಿ ಶಾಸ್ತಿ ಮಾಡೋಣ” ಎಂದು 
ಹೇಳಿದನು. 

“ಸೇನಾಧಿಸತಿಗಳೇ! ಇಂದಲ್ಲ, ಎಂದೋ ಆ ಮಾರ್ಗವನ್ನು ನಿಶ್ಚ ಯ 
ಮಾಡಿದೆ ಸೇನೆ. ಶಿವಾಜಿ ಮಹಾರಾಜರನ್ನು ನೋಡಿ ಅಷ್ಟು ಬುದ್ಧಿ ಕಲಿತಿಲ್ಲನೇ 
ನಾನು? : ಒಂದು ಬಾರಿ ಹೆಂಗು ಕಳೆದುಕೊಳ್ಳೊ ಣವೆಂದು ಯುವರಾಜನ 
ಭೇಟಿಗೆ ಹೋಗಿದ್ದೆ. ಅವನು ನಿರಾಕರಿಸಿದೆ. ಹು ಅವನೆದುರಿನಲ್ಲಿಯೇ 
ಖಡಾಖಡಿ ಹೇಳಿ "ಬಂದಿದ್ದೆ (ನೆ. “ಇಂದು ಸಣ್ಣ ನನಾಬನಿರಬಹುದು. ನಾಳೆ 
ಸುಲಾ ನೌ ನನಾಗುವುದನ್ನು ನೋಡುವಿ” ಎಂದು ಹೇಳಿದೆ. ಅದನ್ನು ಕಾರ್ಯತ? 
ಮಾಡಿ ತೋರಿಸದಿದ್ದ ೨ ನಾನು ರುಸ್ತುಂಖಾನನೇ? ನೋಡಿ ! ನಿಮ್ಮ 
ಸ್ನೇಹವಾದದ್ದು ನನ್ನ. ಪುಣ್ಯ. ಖುದಾನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. 
ಖುರಾನನ್ನು ಮುಟ್ಟಿನ ಪ್ರಮಾಣ ಮಾಡುತ್ತೇನೆ. ಇನ್ನು ಮುಂ ನಾನು ನಿಮ್ಮ 

ಸ್ಟೇಸುತ” ಸ ತಾ ಕ್ಸ ಮೇಕೆ ಕೈ ತಟ್ಟಿ ಪ ಸ್ರಮಾಣಮಾಡಿದನು. 
Mp ಖಾನಸಿಗೆ ರಾಜಯೋಗ್ಯ ವಾದ ಔತಣವನ್ನು ಮಾಡಿಸಿ, ಉಡು 
ಗರಿಗಳನ್ನು ಕೊಟ್ಟು ಒಂದು ಕುದುರೆಯನ್ನು EN ಕೊಟ್ಟು 
ಕಳಿಸಿದನು. 


ರುಸ್ಪು ೦ ಖಾನನು ಮತ್ತೊ ೦ದು ಕಡೆಯಿಂದೆ ಜನರನ್ನು ಕಟ್ಟಿ ಕೊಂಡು 
ಮೊಗಲ್‌ ಸ್ರ ಜೇಶದ ಊರುಗಳ : ಮೇಟಿ SRA 


ನೇತಾಜಿಯು ಶಿನಾಜಿಯಲ್ಲಿಗೆ ಹೋಗಿ ಈ ಕಥೆಯನ್ನು ಹೇಳಿದನು. 
“ಒಳ್ಳೆ ಯ ಕೆಲಸ ಮಾಡಿದೆ, ನೇತಾಜಿ, ಮುಳ್ಳಿ ನಿಂದ ಮುಳ್ಳು "ಗೆಯುಬೇಕು. 


ಹೀಗೆಯೇ ಕ್ರೈ ಗೆ ಸಿಕ್ಕಿ ದ ಮುಸಲಾ ಒನರನ್ನು ಎತ್ತಿ ಕಟ್ಟಿ Lea ಕೊಡಬೇಕು” 
ಎಂದು ಹೇಳನನು, 


ಶಿವಾಜಿಯು ಪ್ರಚಂಡ ಸೆ ನ್ಯವ ವನ್ನು ತೆಗೆದುಕೊಂಡು ಪೋರ್ಚುಗೀಸರ : 
ಮೇಲೆ ಯುದ್ಧಕ್ಕೆ ಹೊರಟಿ ವೆದ್ದಾ ನೆಂಬ ಸತ ಹಬ್ಬಿ ತು. ಗುಪ್ತ ಚಾರರತಿ 
ಯುನರಾಜನಲಿಗೆ ಬಂದು “ಪೋರ್ಚುಗೀಸರಿಗೂ ಶಿವಾಜಿಗೂ ವೈಮನಸ್ಯ 
ಉಂಬಾಗಿಸೆ. ಶಿವಾಜಿಯು ಹತ್ತು ಸಾವಿರ ಕುದುರೆಯ ಬಲನನ್ನೂ ಹತ್ತು 
ಸಾವಿರ ಕಾಲುಬಲನನ್ನ್ಕೂ ತೆಗೆದುಕೊಂಡು ಸಶ್ಚಿ ಮದ ಕಟಿ ಹೊಂಟ್ಟ ದ್ಸಾ ಸ್ಟ 


ಭತ್ರಪತಿ ಶಿವಾಜಿ ಾಗ೧೧. 


ಗೋವಾ ಕೊಂಕಣ ಸೀಮೆಗಳನ್ನು ಆಕ್ರಮಣಮಾಡುತ್ತಾನೆ” ಎಂದು ಅರಿಕೆ 
ಮಾಡಿದರು. ಃ 
ಯುವರಾಜನು “ಒಳ್ಳೆಯದೇ ಆಯಿತು, ಅದೆಲ್ಲಾ ಆದಿಲ್‌ಷಾಖಗೆ 
ಸೇರಿದ ಸ ಪ್ರದೇಶಗಳು. ಅವರು ನೋಡಿಕೊಳ್ಳ ಬೇಕು. ` ಅಲ್ಲಿ ಸಣ್ಣ ಸಣ್ಣ 
ಟಾ ಸಾಳೆಯ ಗಾರರೂ ಕದನಗಳನ್ನು ಮಾರುತಿ ದ್ದಾ ಕೆ. ಅವರಲ್ಲನೇಕರು 
ಬಿಜಾಪುರಕ್ಕೆ ವಿರೋಧಿಗಳಾಗಿ ಎದ್ದಿದ್ದಾರೆ. ಶಿವಾಜಿಯು ಅವರೊಡನೆ 
ಸೇರಿಕೊಳ್ಳ ಎ ಬಿಜಾಪುರವು ಸಣ್ಣ ಗಾಗುತ್ತ ಜಿ. ಅದರಿಂದ ನಮಗೆ ಅನು 
ಕೂಲವೇ ಖು ಪೋರ್ಚುಗೀಸರು ಮಾತ್ರ. ಈ ಶಿವಾಜಿಯನ್ನು ಸುಮ್ಮನೆ : 
ಬಿಡುವನರಲ್ಲ. ಪೋರ್ಚುಗೀಸ್‌ ಸೈನಿಕರು ಯುದ್ದ ದಲ್ಲಿ ss 
ಸೈನಿಕರು. ಅವರಲ್ಲಿ ಜೀಕಾದನ್ಟು ಬಂದೂಕುಗಳಿನೆ.  ತೋಪುಗಳಿವೆ. 
ಅವರು ಶಿವಾಜಿಯನ್ನು ಹಣ್ಣು ಮಾಡುತ್ತಾರೆ. ಆ ವಿದೇಶೀಯರೆಲ್ಲಾ 
ರಾಜಕೀಯ ೈಪುಣ್ಯವುಳ್ಳಿ ವರು. ಇಂಗ್ಲಿ ೇಷರೂ, ಡಚ್ಚರೂ ಅವರೊಂದಿಗೆ 
ಸೇರಿಕೊಂಡರೂ ಸೇರಿಕೊಳ್ಳ ಬಹುದು? ವಾಮ ತನ್ನ ಅಧಿಕಾರಿಗಳೊಂದಿಗೆ 
ಯುವರಾಜನು ಹೇಳಿಕೊಂಡನು. % 


ಆ ಕಾಲದೆಲ್ಲಿ ಸೂರತ್‌ ನಗರವು ಬಹು ದೊಡ ಲ ವ್ಯಾಸಾರಸ್ಸೆಳ. ಅದು 
ಕಸತೀನದಿಯ ದಕ್ಷಿಣದಲ್ಲಿದೆ. ಸಮುದ್ರಕ್ಕೆ ಹನ್ನಿ ಡು ಮೈಲಿಗಳ ದೂರ 
ದಲ್ಲಿದೆ. ಹೆಡೆಗುಗಳು ಸೂರತ್ತಿಗೆ ಬಂದು ಹೋಗುತ್ತವೆ. ಯಾವಾಗಲೂ 
ಸೂರಶ್ತಿನಲ್ಲಿ ಹಡಗುಗಳೂ ಪತ್ತೆಮಾರಿಗಳೂ ದೋಣಿಗಳೂ ತುಂಬಿ ಫಿಬಿಡ 
ವಾಗಿ ನಿಂತಿರುತ್ತವೆ. ಇಂಗ್ಲೀಷರು, ಪೋರ್ಟುಗೀಸರು, ಫ್ರಂಚರು, 
ಡಚ್ಚರೂ ಇವರ ದೊಡ್ಡ ದೊಡ್ಡ ಳೋಠಿಗಳಿವೆ. ಕೋಟ್ಯಾಧೀಶರಾದ 
ಮಹಮದೀಯ ನರ್ತಕರಿದ್ದಾರೆ. ಪೇಟಿಯು ಸರಜೇಶೀ ವಸ್ತುಗಳಿಂದ 
ಸರ್ವದಾ ಜಗಜಗಿಸುತ್ತದೆ. ಪ್ರತಿದಿನವೂ ಲಕ್ಷಾಂತರ ರೂಪಾಯಿಗಳ 
ವ್ಯಾಪಾರವಾಗುತ್ತದೆ. ಸಮುದ್ರ ತೀರದಿಂದ ಸೂರತ್ತಿನವರೆಗೆ ಸೊಗಸಾದ 
ರಾಜಮಾರ್ಗವಿದೆ. ಜನರೂ ಜುಡಗಳೂ ಹಗಲಿರುಳೂ ಓಡಿಯಾಡುತ್ತವೆ. 


ಅನೇಕ ರಾಜಮಾರ್ಗ ಗಳಿಂದಲೂ ಸಣ್ಣ ಸಣ್ಣ ಬೀದಿಗಳಿಂದಲೂ ನನಿರವು' ಸ 


ನರ್ಮಾಣನಾಗಡಿ. ರಾಜರು  ವಾಸಮಾಡುವೂಥಧಾ ನುಹಳುಗಳು 


೩೧೨ ಛತ್ರಪತಿ ಶಿವಾಜಿ 


ಬೇಕಾದಸ್ಟಿವೆ. ಬಡವರ ಫಿವಾಸಗಳಿಗೂ ಕೊರತೆಯಿಲ್ಲ. ನಾನಾ ದೇಶದ 
ನಾನಾ ಸ ಜನರು ಆ ನಗರದಲ್ಲಿ ವಾಸಮಾಡುತ್ತಾರೆ. ಎಲ್ಲರೂ 
ವ್ಯಾಪಾರಿಗಳು. ಕಾರಕೂನರೂ ಸೇವಕರೂ ಬೇಕಾದಷ್ಟು ಮಂದಿ ಇದ್ದಾರೆ. 
ಆ ಕಾಲದಲ್ಲಿ ಆ ಪಟ್ಟ ಸ್ಬಣವು ಇಪ್ಪತ್ತು ಲಕ್ಷ ಜನಭರಿತವಾದ ಪಟ್ಟಿ ಣವೆಂದು 
ಪ್ರಖ್ಯಾತವಾಗಿದ್ದಿ ಸ್ಯ ನಗರದ `ಬಹಿರುದ್ಯಾನಗಳು ಅನೇಕವಾಗಿದ್ದವು. 
ಆ ಉದ್ಯಾನಗಳಲ್ಲಿ: ಕಾರಂಜಿಗಳೂ ಲತಾಗೃಹಗಳೂ ಶಿಲಾವ ಮಂಟಿನಗಳೂ ' 
ಬೇಕಾದಸ್ಟಿದ್ದ ವು. ನಗರದ ಭಾಗ್ಯವಂತರು ರಥಗಳ ಮೇಲ್ಕೂ ದೊಡ್ಡ 
ದೊಡ್ಡ ನ ಬಂಡಿಗಳ ಮೇಲೂ ಕುಳಿತು ವನಭೋಜನಗಳಿಗಾಗಿಯೂ 
ವನ ನಿಹಸರಗಳಿಗಾಗಿಯೂ ಆ ಉದಾ ನಗಳಿಗೆ ಹೋಗುತ್ತಿ ದ್ದ ರು, ಕ್ರೈಸ್ತ ಸರ 
ಚರ್ಚುಗಳೂ ಪಾದ್ರಿಗಳೂ ಆ ನಗರದಲ್ಲಿದ್ದ ವು. ಮಸೀದಿಗಳೂ ಮೌಲ್ವಿ ಗಳೂ 
ಖಾಜಿಗಳೂ ಇದ್ದರು. ಹಿಂದುಗಳ ದೇವಾಲಯಗಳೂ ಪುರೋಹಿತರೂ 
ಇದ್ದರು, ಊರಿನಲ್ಲಿ ಒಳ್ಳೆ `ಶಿಸ್ತು ಇದ್ದಿತು. ನಗರ ರಕ್ಷಕರ ಕಾವಲು 
ಭದ್ರವಾಗಿದ್ದಿ ತು. ಈ ನಗರವು ಮೊಗಲ್‌ ಸಾಮ್ರಾಜ್ಯಕ್ಕೆ ಸೇರಿದ ನಗರ, 
ಭಾರತ ವರ್ಷದಲ್ಲಿ ಪಶ್ಚಿಮ ತೀರದಲ್ಲಿ ಮೊಗಲರ ಕಣ್ಣಿ ನಂತಿದ್ದ ನಗರ. 
ಹಿಂದೂಸಾ ನದಿಂದ ಮೆಕ್ಳ್ಯಾಯಾತ್ರೆಗೆ ಹೊರಡುವ ಮಹನುದೀಯರಿ ಲರೂ 
ಸೂರತ್ತಿಗೆ ಬಂದು ಅಲ್ಲಿಂದಲೇ ಮೆಕ್ಕಾಯಾತ್ರೆ ಗೆ ಹೊರಡುತ್ತಿ ದ್ದ ರು. Ty 
ಪುಣ್ಯ ಸ್ಥಳಕ್ಕೆ ಸೂರತ್‌" ನಗರವು ಹೆಬ್ಬಾ ಗಿಲೆಂದು ಭಾವಿಸಲ್ಪ ಟ ತ್ತು 
ಜೆ ಸಾಮ್ರಾಟರಿಂದ ನೇಮಿಸಲ್ಪಟ್ಟ ಕಿಲೆ ಶೇದಾಂನು ಈ Le 
ಸರ್ವಾಧಿಕಾರಿಯಾಗಿದ್ದ ನು ಸ Pee ನ್ಯಾಯಸ್ಕಾ ನವಿದ್ದಿ ತಕ್ಕ ಆ 
ನ್ಯಾಯಾಧೀಶರಿಗೂ ಬಹಳ ಗೌರವವಿದ್ದಿತು. ಕೊತ್ವಾಲರು ನಗರ ರಕ್ಷಣೆಯ | 
ಭಾರವನ್ನು ವಹಿಸಿಕೊಂಡಿದ್ದರು, ನಗರ ರಕ್ಷಣೆಗೆ ಹತ್ತು ಸಾವಿರ ಮೊಗಲ್‌ 
ಫೌಜು ಇಡಲ್ಪ ಟ್ಟ ತ್ತು ಕಿಲ್ಲೆ €ದಾರನಾದ ಇನಾಯತ್‌ಖಾನನು ಬಹು 
ದರ್ಪದಿಂದ ಆ! ರ್ಮ ಸುತ್ತಿ ದ ನು. ಇನ್ನೂ ರು ಮಂದಿ ಮೊಗಲ್‌ 
ಕೈನಿಕರ ಬೆಂಗಾವಲಿನ ದಳವಿದ್ದಿ ತ್ಸು ಅವರಿಗೆಲ್ಲಾ ಒಳ್ಳೆ ಯ ದಿರಸುಗಳಿದ್ದವು. 
9 ದಿರಸುಗಳನ್ನು ಹಾಸನ" ಕಿಲೆ ಕೇದಾರನ ತ್ವ ಅವರು ಶಿಸಿ ಸಿನಿಂದ 
ರುತ್ತಿದ್ದರೆ ಜೂ ಭಯಹುಟ್ಟು ವಂತಿತ್ತು. ಕಿಲ್ಲೆ 3 ೀದಾರನು 
3 5 ತಿದಿನವೂ ದರಬಾರು ನಡೆಸುತ್ತಿ ದ ನು, ಜನಸಾಮಾನ್ಯ್ಯರೆಲ್ಬರೂ ಅವನನು 


ಛತ್ರಪತಿ ಶಿವಾಜಿ ೩೧೩. 


ನವಾಬನೆಂದು ಕರೆಯುಶ್ತಿ ದ್ದ ರು. ಅವನ ಸೆ ಸಂತ ಜೀವನದಲ್ಲಿ ನವಾಬ್‌ಗಿರಿಯ 
ಐಠಕ್ಕು ಗಳೆಲ್ಲಾ ಇದ್ದವ. “ನಕು: ನಗರೆದಲ್ಲಿ ಹೊರಟಾಗ ಆನೆಯ ಮೇಲೆ 
ಕುಳಿತು ಬರುತ್ತಿದ್ದನು. ಎಡಬಲ ಪಾಶ್ಚ ೯ಗಳಲ್ಲಿ ಬೆಂಗಾವಲಿನನರೂ ಶಸ್ತ್ರ 
ಪಾಣಿಗಳಾದ ಮೊಗಲ್‌ ಸೆ ಸೈನಿಕರೂ ಅಟ್ಟಿ ಹಾಸೆದಿಂದ ಬರುತ್ತಿ ದ್ದರು. pr 
ನವಾಬನು ಒಳ್ಳೆಯ ಭರ ನೊತಿಮೊರಿದ ದ್ರನ್ಯಾಸೇಕ್ಷೆ, ಎಲ್ಲ 
ವಿಧದಲ್ಲಿಯೂ ಬೇಕಾದಷ್ಟು ವರಮಾನವು ಬರುತ್ತಿತ್ತು. ಹೊರದೇಶದಿಂದ 
ಬರುವ ಮಾಲುಗಳ ಸುಂಕಸಾರಿಗೆ ವಸೂಲಿಯು ಬಹಳ ಕಟ್ಟು ನಿಟ್ಟ್ರಾ ಗಿದ್ದಿತು. 
ಎಂಥಾ ದೊಡ್ಡ ವ್ಯಾಪಾರಿಗಳಾದರೂ ಆ ಸುಂಕದ ಕಟ್ಟಿಯ ಜರದ ಗೆ 
ಭಯಪಸ ಡುಕ್ತಿ ದ್ದರು, ಆ ನಗರ ರಕ್ಷಣೆಗೆ ಇಡಲ್ಪ ಟ್ರ ದ್ದೆ ಹತ್ತು ಸಾವಿರ 
ಮೊಗಲ್‌ ಸೈನ್ಯಕ್ಕೆ ಭ ತ್ಯ ಸೆಂಬಳೆಗಳನ್ನು ತಾತ 'ಕೆೊನಡಬೇಕಾಗಿದ್ದಿ ತು. 
ಆ ಹೊರೆಯನ್ನು ತಪ್ಪಿ ಕೊಳ್ಳ ಲು hr ನೆಸಹಚ್ಚೆ ಆ ಸೈನ್ಯಗಳನ್ನು 
ದೂರ ದೂರ ಪ ದೇಶಗಳಿಗೆ ಕಳುಒಸಿಬಿಟ್ಟ ದೆ ನು, 

ಇಂಗ್ಲೀಷ್‌ ಕೋಶಠಿಯು ಬಹಳ ಶಿ ನಿಂದೆ. ಲಾಭಕರವಾಗಿ ನಡೆಯು 
ಕ್ರಿದ್ದಿತು. "ಕಂಪನಿಯ ಪ್ರೆಸಿಡೆಂಟ್‌ ಸರ್‌ ಜಾರ್ಜ್‌ ಆಕ್ಸಾ ೦ರ್ಡ ಎಂಬುವನು 
ಸರುವಾಸಿಯಾಗಿದ್ದನು. ಮೊಗಲ್‌ ಕಿಲ್ಲೆ $ ದಾರಿಗೆ ಸರಿಸಮಾನಸ 
ಸಿಡೆಂಟ್‌ಗೂ ಬೆಂ ಗಾವಲಿನವರೂ ಇತರ ಎಲ್ಲ ಐಕಕ್ಕು ಗಳೂ ಇದ್ದವು. 
ಒಂದು ದಿನ ಬಿಸಿಲು ಕಾಲದಲ್ಲಿ ಬೈರಾಗಿಯೊಬ್ಬನು ಹನ ಬಟ್ಟೆ ಗಳನ್ನು 
ಧರಿಸಿಕೊಂಡು ಬಿದಿರು PU I ಪೇಟಿಯ ಬೀದಿಯಲ್ಲಿ ಗು 
ತ್ತಿದ್ದನು. ಆ ಕಾಲದಲ್ಲಿ ಇಂತಹ ಫಕೀರರೂ ಸನ್ಯಾಸಿಗಳೂ ಎಸ್ಟೋ ಮಂದಿ 
ಸೂರತ್‌ ಪಟ್ಟಿ ಣದಲ್ಲಿ ಅಲೆದಾಡುತ್ತಿದ್ದರು. ಅಂಗಡಿ ಬೀದಿಗಳಲ್ಲಿ ರಥಗಳ 
ಮತ್ತು ಗಾಡಿಗಳ ಮೇಲೆ ಶ್ರಿ (ನುಂತರ್ಮೂಓಡಿಯಾಡುಕ್ತಿ ದ್ದ ರು. ಸಾಮಾನ್ಯ 
Ward ಕಾಲು ನಡಿಯನ್ನಿಯೇ ಸಂಚಾರಮಾಡುತಿ. ದ್ದ ರು. ಬಿಸಿಲು : 
ತಾಸಕ್ಕಾಗಿ ಎಲ್ಲ ಅಂಗಡಿಗಳ ಮುಂದೆಯೂ ಅರವಟ್ಟಿ ಗಳನ್ನ ಟ್ಟು ಕುಡಿಯು 
ವುದಕ್ಕೆ ನೀರು ಕೊಡುತ್ತಿದ್ದರು. ಬೈರಾಗಿಯು ee ಹ ಅಂಗಡಿಯ 
ldo ಕುಳಿತು ನೀರಡಿಕೆ ತೀರಿಪಿಕೊಂಡನು. ಆ ಕಾಲದಲ್ಲಿ ಮುಂತ್ರ 
ವಾದಿಗಳು, ಜ್ಞೊ ೀತಿಷ್ಟರು ಎಂದರೆ ಜನ ಮುತ್ತುತ್ತಿ ದ್ದರು ಈ ತೇಜಸ್ವಿ 
ಯಾದ ಬೈರಾಗಿಯನ್ನು ಕಂಡು “ಏನು ಗೋಸಾಯಿಗಳ್ಳೇ ಜ್ಯೋತಿಷ್ಯ 


೩೧೪ ಛಶ್ರಸಪತಿ ಶಿವಾಜಿ 


ಹೇಳುತ್ತೀರಾ? ಮಂತ್ರವಾದೆ ಬಲ್ಲಿರಾ?” ಎಂದು ಅನೇಕರು ಪ್ರಶ್ನಿಗಳನ್ನು 
ಹಾಕುತ್ತಿದ್ದರು. ಬೆ ಸ “ಇಲ್ಲಪ್ಪ, ಪ್ರಶ್ನೆ ಮಂತ್ರಗಳೊಂದೂ ಇಲ್ಲ” 
ಕೊಂಕಣದ ಕಡೆಯಿಂದ ಸುತ್ತಿ ಕೊಂಡು ಬರುತ್ತಿದ್ದೇನೆ. ಮಹಾರಾಸ್ಕದೆ 
ಕಡೆಗೆ ಹೋಗುತ್ತೆ ನೆ” ಎಂದನು. ಜನರು ತಮ್ಮ ತಮ್ಮೊಳಗೇ ಮಾತನಾಡಿ 
ಕೊಳ್ಳುತ್ತಿದ್ದರು. 

“ಶಿವಾಜಿ ಮಹರಾಜ ! ಅವನ ಹೆಸರು ಹೇಳಿದರಿ ಸಾಕು. ಮುಸ 

ಒನರು ಹೆದರುತ್ತಾರೆ. ಅತ್ತ ಬಿಜಾಪುರದವರಿಗೂ ಹೊಡೆತ ಕೊಪುತ್ತಾನೆ, 
ಜ್ಯ ಮಣ್ಣು ಮುಕ್ಚಿಸುತ್ತಾನೆ ನೆ. ಅವನು ಮಂತ್ರವಾದಿ. ಸಮರ್ಥ 
ನಾ ಶಿಷ್ಯ, ಮೊನ್ನೆ ಮೊನ್ನೆ ಮೊಗಲ್‌ ಸೇನಾಧಿಪತಿ ಷಾಯಿಸ್ತಾ 

ನನಿಗೆ ಆದ ಗತಿ ಕೇಳಿಲ್ಲವೇ ನೀವು? ಅಷ್ಟೊಂದು ಮಹಾ ೈನ್ಯವಿತ್ತು. 
ಸ ರು. ಸಹರೆಯವರಿದ್ದ ರು. ಇದ್ದ ಕ್ಸಿ ದ್ದ ತೆ ಅರಮನೆಯೊಳಗೆ 
ಶಿವಾಜಿ ಕಾಣಿಸಿಕೊಂಡು ಎಲ್ಲರನ್ನೂ ಹೊಡೆದಟ್ಟಿಃ ಬಿಟ್ಟಿ. ಶಿವಾಜಿಯ 
ಮಂತ್ರವಾದದ ಪವಾಡಗಳು ದೆಹಲಿಯ ಅರಮನಿರ್ಯ ಯ ಆಶ್ಚರ್ಯ 
ವನ್ನುಂಟಿ:ಮಾಡಿವೆ. ಈಗ ದೊಡ್ಡ ಸ್ಥೆ ಸೈನ್ಯ ತೆಗೆದುಕೊಂಡು ಪೋರ್ಚುಗೀಸರ 
ಮೇಲೆ ಬೀಳುತಾ ನಂತೆ. ಗೋವಾ ಹಿಡಿದು ಬಿಡುತ್ತಾನೆ. ಕೊಂಕಣವೂ 
ಆಫ್ಟ. ಅವನ ಕೈಗೆ ಬಿದ್ದಂತೆಯೇ. ಶಿವಾಜಿ ಮಹಾರಾಜನನ್ನು ಎದುರಿಸು 
ವವರು ಯಾರೂ ಇಲ್ಲ.” 


8. 


ಎಂದು ಮಾತನಾಡಿಕೊಳ್ಳು ಕ್ರಿದ್ದರು. ಬೈರಾಗಿಯು ಈ ಮಾತು 
ಗಳನ್ನು ಕಿವಿಗೊಟ್ಟು ಕೇಳುತ್ತಾ ಊರಲೆಲ್ಲಾ ಅಲೆದಾಡಿ ನೋಡಿದನು. 
ಕಡೆಯೂ ವಜ ಗೋವಾ ಯಾತ್ರ ಯ ಮಾತೇ. ಇಂಗ್ಲೀಷ್‌ 
ನಬಿಯೂ ಈ ಮಾತುಗಳಿಗೇನೂ ಕಡಮೆ ಇರಲಿಲ್ಲ. ಪ್ರೆಸಿಡೆಂಟ್‌ 
ಆಕ್‌ಂರ್ಡ ಕೂಡ ಈ ಮಾತುಗಳನ್ನು ಕೇಳಿದ್ದ ನು. 


“ಶಿವಾಜಿಯು ಇಂದು ಗೋವಾಕ್ಕೆ ಹೊರಟಿದ್ದಾನೆ. ನಾಳೆ ನಮ್ಮ 
ಮೇಲೆಯೂ ಬರಬಹುದು” ಎಂದನು. 
ಮತ್ತೊಬ್ಬ ಇಂಗ್ಲೀಷ್‌ ಸರದಾರನು “ಶಿವಾಜಿಗೂ ನಮಗೂ ಯಾನ 


ವೈಮನಸ್ಯಗಳೂ ಇಲ್ಲ. ನಿಕೋಲಸ್‌ ರಾಯಭಾರಿಯು ಶಿವಾಜಿಯು ಬಹಳ 


ಛತ್ರಪತಿ ಶಿವಾಜಿ | ೩೧೫ 


ದೊಡ್ಡ ಮನುಷ್ಯನೆಂದು ಹೇಳುತ್ತಾನೆ. ಅದೂ ಅಲ್ಲದೇ ಇಲ್ಲಿ ಮೊಗಲರ 
ಬಲವಾದ ರಕ್ಷಣೆ ಇದೆ” ಎಂದು ಹೇಳಿದನು. 

ಆಕ ್ಸಂಡಡ್ವೈನು “ಇಲ್ಲ ಇಲ್ಲ. ಇಂದಲ್ಲ ನಾಳೆ ಶಿವಾಜಿಯ ದೃಷ್ಟಿ 
ಈ ನಗರದ ಮೇಲೆ ಬಿದ್ದೇ ಬೀಳುತ್ತದೆ... ನೋಡೋಣ. ಆ ಜಗಳ 
ಮೊಗಲರದು-ಮರಾಠರದು. ಪ ಮಧ್ಯೆ ನ ನಾವೇಕೆ ತಲೆ ಕೆಡಿಸಿಕೊಳ್ಳ ಬೇಕು? 
ಈ ಹಿಂದೂಸಾ ನದಲ್ಲಿ ರಾಜರಿಗೂ ಪಾಳೆಯಗಾರರಿಗೂ ಜಗಳ, ಸುಲಾ ನರಿಗೂ 
ಬಾದಸಹರಿಗೂ ಜಗಳ. ಈ ; ಮಧ್ಯೆ ನಾವು ಸಿಕ್ಕಿ ಕೊಂಡರೆ ನಮ ವ್ಯಾಪಾರ 
ಸಾಪಾರಗಳೆಲ್ಲಾ ಹಾಳಾಗಿ ಹೋಗುತ್ತೆ. ಚಯ ತು ಆಕೀ ತಪ್ಪು 
ಮಾಡುತ್ತಿ ದ್ದಾರೆ. ಅವರನ್ನು ನೋಡಿಯಾದರೂ ನಾಪು ಬುಡ್ಡಿ ಕಲಿಯ 
ದಿದ್ದ ಠೆ ಹೇಗೆ" ? ಎಂದನು. 

ಬೈರಾಗಿಯು ಊರು ನೋಡಿದನು. ಕಿಲ್ಲೇದಾರನ ಕೋಟಿ ಅರಮನೆ: 
ಗಳನ್ನು ನೋಡಿದನು. ಇಂಗ್ಲೀಷ್‌, ಫ್ರೆಂಜ್‌ ಕೋಠಿಗಳನ್ನು ನೋಡಿದತು. 
ಎಲ್ಲವನ್ನೂ ನೋಡಿಕೊಂಡು ಇದ್ದಕ್ಕಿದ್ದಂತೆ ಮಾಯವಾದನು. ಆ 
ಗೋಸಾಯಿಯು ಮತ್ತಾರೂ ಅಲ್ಲ. ಶಿವಾಜಿ ಮಹಾರಾಜ. 

ಶಿವಾಜಿಯು ತನ್ನ ಶಿಬಿರಕ್ಕೆ ಹೋಗಿ ನಾಲ್ಕು ಸಾವಿರ ಬಲವಾದ 
ಕುದುರೆಯ ಸೈ ನ್ಯವನ್ನು po ವಿಕಾಏಕಿ ಹೊರಟನು, ಅವನ 
ವಿಜಯಯಾತ್ರೆಯು ಎತ್ತಕಡೆ. ಹೊರಟಡೆ ಎಂಬುದು ಮರಾಠಾ ಸೈನಿಕರಿಗೆ 
ತಿಳಿಯಲಿಲ್ಲ. ಒಂದು "ವಾರದ ದಿನ ಪ್ರಯಾಣಮಾಡಿ ಸೂರತ್‌ ನಗರಕ್ಕೆ 
ಹತ್ತು ನ ಮೈಲಿ ಗಳ ದೂರದಲ್ಲಿ ಬೀಡುಬಿದ್ದನ ನು. ಕಿಲ್ಲೆ ("ದಾರ್‌ ವುತು 
ಖಾನನಿಗೆ ಪತ ಶ್ರವನ್ನು ಬರೆದು ದೂತರ ಚಕ ಕಳುಹಿಸಿಕೊಟ್ಟಿನ 

“ಸೂರತ್ತಿನಲ್ಲಿರುವ ಮೂರು ಮುಸಲ್ಮಾನ್‌ ವ್ಯಾಪಾರಸ್ಥ i ಹಿಡಿಸಿ 
ತಂದು ನಮಗೊಪ್ಪಿಸಬೇಕು. ಹಾಜೀ ಸಯದ್‌ ಬೇಗ್‌” pe 
ಬೋರಾ, ಹಾಜೀ ಕಾ ಸಿಂ ಈ ಮೂವರು ಶ್ರೀಮಂತರು ನಮ್ಮಲ್ಲಿ ಹಾಜ 
ರಾಗಬೇಕು. ನೀನೂ ಬಂದು ಶರಣಾಗತನಾಗಬೇಕು. ಇದಕ್ಕ ತ 


ಸೂರತ್‌ ನಗರವನ್ನೆಲ್ಲ ಮರಾಠಾ ಸೈನಿಕರು ಧ್ವಂಸ ಮಾಡಿಬಿಡುತ್ತಾ 
ಎಂದು ಪತ್ರ ಬರೆದು ದೂತರನ್ನಟ್ಟಿ ದನು. 


ಲೆ (ಛಾಂ  ಇನಾಯತ್‌ಖಾನನು “ನಾವು ಶರಣಾಗತರಾಗುವ 


ಸ .ವಲಿ 
ಇನಿ 
ತ್ರ 


ಮನಿ೫ 
ಭಿ” 


೩೧೬ ಛತ್ರಪತಿ ಶಿವಾಜಿ 


ಮಾತೆಲ್ಲಿ ಬಂತು? ಮೊಗಲ್‌ ಅಧಿಕಾರಿಗಳು ಎಲ್ಲಿಯೂ ತಲೆಬಾಗುವವರಲ್ಲ. 
ಆ ಮರಾಠಾ ಕಳ್ಳರು ಸೂರಕ್ತಿ ಗೆ ಬಂದರೆ ತಕ್ಕ ಶಾಸ್ತಿಯಾಗುತ್ತ ದೆ” ಎಂದು 
ಹೇಳಿ ಕಳುಹಸಿದನು. 

ಶಿವಾಜಿಯುಸ್ತಲ್ಪ ವೂ ತಡಮಾಡಲಿಲ್ಲ. ಮರಾಠಾ ಸೆ ೈನ್ಯಗಳುಹೋಗಿ 
ಸೂರತ್‌ ನಗರವನ್ನೆಲ್ಲಾ ಸುತ್ತು ಗಟ್ಟಿ ಲೆಂದು ಆಜ್ಞಾ ಪಿಸಿದನು. ನಾಲು ಮೈಲಿ 
ವಿಸ್ತ ೀರ್ಣದ ಸೂರತ್‌ ನಗರವು: ಬೂ ಸೈನಿಕರಿಂದ ಆಕ್ರ ಮಣ ಮಾಡಿ 

ಲ್ಲಿ ತು. ಶಿವಾಜಿಯು ಕುದುರೆಯ ಮೇಲೆ ಕುಳಿತು ಕತ್ತಿಯನ್ನು ಹಿಡಿದು 

ವಃ ಸೂರತ್‌ ನಗರವನ್ನು ಸ್ರವೇ ಶ.ಮಾಡಿದೆನು. ನಗರವ ಬಾಗಿಲಿನಲ್ಲಿಯೆ 
ಡಜ್‌ನಕೋಶಿ ಇತ್ತು. ಜಾ ರಾ ಬೇಗ್‌ನ ದೊಡ್ಡ ಮಹಲ್‌ ಇತ್ತು. 
ಶಿವಾಜಿಯು ನಿಂತು ಬೇಗ್‌ ಮನೆಯನ್ನೂ ಡಚ್‌ 'ತೋಠಿಯನ್ನೂ ಲೂಟ 
ಮಾಡಿಸಿದನು. ಸೈನಿಕರು ಸಂದೂಕಗಳನ್ನು ಒಡೆದು ಮುತ್ತು, ರತ್ತ್ವ ಬೆಳ್ಳಿ 
ಬಂಗಾರಗೆಳನ್ನೆಲ್ಲಾ ಸ್‌ ನಿಟರಾನದಿಳದ ಸಾ ಧೀನ ಪಡಿಸಿಕೊಂಡರು. ಪಕ್ಕ 
ದಲ್ಲಿಯೇ ಕ್ರಿಸ್ತ "ಗುಡಿ ಇತ್ತು. ಪಾದ್ರಿಗಳು ಬಂದು ಶಿವಾಜಿಯನ್ನು 
“ನಮಗೆ ರಕ್ಷಣೆಯನ್ನು ಕೊಡಬೇಕು. ಪ್ರಾಣದಾನ ಮಾಡಬೇಕು? ly 
ಪ್ರಾರ್ಥನೆ ಮಾಡಿದರು 

ಶಿವಾಜಿಯು “ಕ್ರಿಸ್ತರ ಗುಡಿಯ ತಂಟಿಗೆ ಹೋಗಬಾರದು. ಕ್ರೈಸ್ತರ 
ಮನೆಗಳಿಗೆ ಕ್ಯ ಹಚ್ಚಬಾರದು. ಕ್ರಿಸ್ತ ಜನರನ್ನು ಕೊಲೆ ಮಾಡಕೂಡದು? 
ಎಂದು ಅಪ್ಪ ಮಾಡಿದನು. 

ಕಿಲ್ಲೇದಾರ್‌ ಇನಾಯತ್‌ ಖಾನನು ಭಯದಿಂದ ಕೋಟಿಯೊಳಗೆ ಓಡಿ 
ಹೋಗಿ ತನ್ನ ಅರಮನೆಯಲ್ಲಿ ಅಡಗಿಕೊಂಡನು. ಮರಾಠರು ಎದುರಿಗೆ 
ಸಿಕ್ಕಿದ ಮೊಗಲರನ್ನು ಕಡಿದುಹಾಕಿದರು. ದೊಡ್ಡೆ ದೊಡ್ಡ ವ್ಯಾಪಾರಿಗಳ 
ಅಂಗಡಿ-ಮನೆಗಳನ್ನು. ಕ್ರಮಕ್ರಮವಾಗಿ ಲೂಟಿ ಮಾಡಿದರು. ಹಾಜೀ 
ಸಯದ್‌ ಬೇಗ್‌ನ ಮನೆಯು ಇಂಗ್ಲೀಷ್‌ ಕೋಧಿಯ ಪಕ್ಕದಲ್ಲಿತ್ತು. ಆ 
ಮನೆಯನ್ನು ಪ್ರವೇಶಿಸಿ ಅಲ್ಲದ್ದ ಧನಕನಕಗಳನ್ನೆಲ್ಲಾ ದೋಚಿಕೊಂಡರು.. 
ಹಾಜೀ ಕಾ ಸಿಂಧ ಮನೆಯು "ನಗರದ ಮಧ ದಲ್ಲಿಯೇ ಇದ್ದಿ ತು. ಆ ಮನೆ 
ಅಂಗಡಿಗಳನ್ನು ಲೂಟ ಮಾಡಿ, ಮನೆಯನ್ನು ಕೆಲಸವ ಮಾಡಿದರು. 
ಶಿವಾಜಿಯು ಇಂಗ್ಲೀಷ್‌ ಕೋಠಿಯ ಪ್ರೆಸಿಡೆಂಟಿಫಿಗೆ ಬಂದು ಶರಣಾಗತನಾಗ : 


ಭತ್ರಪತಿ ಶಿವಾಜಿ ೩೧೭ 


ಬೇಕೆಂದೂ, ಇಂಗ್ಲಿಷ್‌ ಕೋಕಿಯನ್ನು ಮರಾಶರಿಗೆ ಒಪ್ಪಿಸಬೇಕೆಂದೂ ಹೇಳಿ 
ಕಳುಹಿಸಿದನು. 

ಪ್ರೆಸಿಡೆಂಟನು ಒಂದು ದಿನ ಅವಕಾಶ ಕೊಡಬೇಕೆಂದು ಹೇಳಿ ಕಳುಹಿಸಿ 
ದನು. ಕೋಠಿಯಲ್ಲಿದ್ದ ಇಂಗ್ಲಿಷ್‌ ಸರದಾರರೂ, ಅಧಿಕಾರಿಗಳೂ ಲ್ಲರನ್ನೂ 
ಸಭೆ ಸೇರಿಸಿ: ಮುಂದೇನು ಮಾಡಬೇಕೆಂದು ಆಲೋಚನೆ ಮಾಡಿದನು. 
ಒಬ್ಬಿಬ್ಬರು ಅಧಿಕಾರಿಗಳು “ಮರಾಠಾ ಸೈನ್ಯಗಳು ಸಾನಿರಗಟ್ಟಿಲೆ ಇವೆ.ಅವರು 
ಮೇಲೆ ಬಿದ್ದರೆ ನಮ್ಮ ಕೋಠಿಯ ಒಂದು ಹೆಂಚೂ ಉಳಿಯುವುದಿಲ್ಲ. 
ಮೊಗಲ್‌ ಸೈನಿಕರ ಸುಳಿವೇ ಕಾಣುವುದಿಲ್ಲ. ನಾವೆಲ್ಲರೂ ಹೋಗಿ ಹಡಗು 
ಗಳ; ಸೇರಿಕೊಳ್ಳೋಣ” ಎಂದರು. 

ಪ್ರೆಸಿಡೆಂಟ್‌ ಆಕ್ಸಂರ್ಡ್‌ನು “ಹಾಗೆ ಮಾಡಕೂಡದು. ಅದರಿಂದ 
ಇಂಗ್ಲಿಷ್‌ ಜನಾಂಗಕ್ಕೆ ಶಾಶ್ವತವಾದ ಅಪಕೀರ್ತಿ ಬರುತ್ತದೆ. ನಮ್ಮ 
ಕೋಠಿಯ ರಕ್ಷಣೆಗಾಗಿ ನಾವು ಹೋರಾಡಲೇ ಬೇಕು. ಇಂಗ್ಲಿಸರೆಂದರೆ 
ಎಂತಹವರೆಂದು ಈ ದೇಶದವರಿಗೆ ತೋರಿಸಲೇಬೇಕು. ಇಂದು ನಾವ್ರುಹೇಡಿ 
ಗಳಂತೆ ಓಡಿಹೋದರೆ ಈ ದೇಶದಲ್ಲಿ ನಾವು ವ್ಯಾಪಾರ ಮಾಡಲು ಅಸಮರ್ಥ 
ರಾಗುತ್ತೇವೆ” ಎಂದು ಹೇಳಿ ಎಲ್ಲರನ್ನೂ ಒಪ್ಪಿಸಿದನು. 

ಎಲ್ಲರ ಕೈಗೂ ಬಂದೂಕುಗಳನ್ನೂ ನಿಸ್ತೂಲುಗಳನ್ನ್ಮೂ ಕೊಟ್ಟಿನು. 
ಕೋರಿಯ ಮೇಲೆಯೂ ಎತ್ತರವಾದ ಕಟ್ಟಡಗಳ ಮೇಲೆಯೂ ಕೋಠಿಯಲ್ಲಿದ್ದ 
ನಾಲ್ಕು ತೋಪುಗಳನ್ನು ಎತ್ತಿ ಕಟ್ಟಿಸಿದನು. ಆ ಕೋಶಿಯಲ್ಲಿ ಅಧಿಕಾರಿ 
ಗಳೂ ಗುಮಾಸ್ತರೂ ಕಾವಲುಗಾರರೂ ಎಲ್ಲರೂಸೇರಿ ಇನ್ನೂರೈವತ್ತು ಮಂದಿ 
ಇಂಗ್ಲಿಷರಿದ್ದರು. ಅವರೆಲ್ಲರೂ ಯೋಧರಂತೆ ಕೋಠಿಯನ್ನು ಸಂರಕ್ಷಿಸಲು 
ನಿಂತರು. ಪ್ರೆಸಿಡೆಂಟಿನು ಶಿವಾಜಿಗೆ ಉತ್ತರ ಕಳುಹಿಸಿದನು. 

“ಇಂಗ್ಲಿಷರಿಗೆ ರಾಜಕೀಯ ಸಂಬಂಧವಿಲ್ಲ. ಆದರೆ ನಾವು ಯಾರಿಗೂ 
ತಲೆ ಬಾಗುವವರಲ್ಲ.  . ದೌರಾತ್ಮ್ಯವನ್ನು ತೋರುವನರನ್ನು ನಾವು 
ಎದುರಿಸಬಲ್ಲಿವು. ಎಲ್ಲಕ್ಕೂ ನಾವು ಸಿದ್ದರಾಗಿದ್ದೇವೆ” ಎಂದು ಹೇಳಿ ಕಳು 
ಹಿಸಿದನು. 

ಮರಾಠಾ ಸೈನಿಕರು ನಾಲ್ಕು ದಿನಗಳು ಅಹೋರಾತ್ರಿ ಸೂರತ್‌ನಗರ 


೩ಗಿ೮ ಭತ್ರೆಪಶಿ ಶಿವಾಜಿ 


ಬನ್ನು ಲೂಟಿ ಮಾಡಿದೆರು. ಓಂದು ಅಂಗೆಡಿ-ಒಬ್ಬ ವರ್ತಕನ ಮನೆ-ಒಬ್ಬ 
ಶ್ರೀಮಂತನ ಮಹಲು ಬಿಡಸೇ ಸಾಂಗೋಪಾಂಗವಾಗಿ ನಾಲ್ಕು ದಿನಗಳು 
ಭೂಟ ನಡೆದವು. 
ನಾಲ್ಕನೆಯ ದಿನ ಒಂದು ಚಮೆತ್ವಾರವಾದ ಘಟನೆ ನಡೆಯಿತು. 

ಮುಸಲ್ಮಾನ್‌ ತರುಣ ಸರದಾರನೊಬ್ಬ ನು ಶಿವಾಜಿಯ ಶಿಬಿರಕ್ಕೆ ಬಂದು 
ತಾನು ಮೊಗಲ್‌ ಅಧಿಕಾರಿಯ pda ಬಂದಿರುವ ಭನ: ಎಂದೂ 
ಸಂಧಿ ಪ್ರಸ್ತಾಸಕ್ಕಾಗಿ ಬಂದಿರುವುದಾಗಿಯೂ ಶಿವಾಜಿ ಮಹಾರಾಜರ ಭೇಟ 
ಮಾಡಬೇಕತಳೂ ಪ್ರಾಸ್‌ ಮಾಡಿದನು. ಶಿವಾಜಿಯು ತನ್ನ ಗುಡಾರ 
ದೊಳಗೆ ಅವನಿಗೆ ಭೇಟ ಕೊಟ್ಟನು. ಆ ತರುಣ ಸರದಾರನು ಸಕ 
ಮುಂದೆ ಸಲಾಂ ಮಾಡಿ ಬಾತು 

“ಮಹಾರಾಜನೇ, ನನ್ನನ್ನು ಈ ನಗರದ ಮೊಗಲ್‌ ರಕ್ಷಣಾಧಿಕಾರಿಗಳು 
ನಿಮ ಲ್ಲಿಗೆ ಕಳುಹಿಸಿದ್ದಾರೆ. ಸೆ ಸಂಧಿ ಪ್ರಸಾ ಸಾಪಕ್ಟಾಗಿ ಬಂದಿದೆ ವೆ? 
ಎಂದಣು, 

ಶಿನಾಜಿಯು ಹಾಸ್ಯಮಾಡಿ ನಕ್ಕು “ನಿಮ್ಮ ಮೊಗಲ್‌ ಅಧಿಕಾರಿಯ 
ಸಂಧಿ ಪ್ರಸ್ತಾಸವು ಊರು ಹೋದ ಮೇಲೆ ಕೋಟಿಯ ಬಾಗಿಲು ಮುಚ್ಚಿ 
ದಂತಿದೆ, ಈ ನಾಲ್ಗೆ ದು ದಿನಗಳಿಂದ ನಿಮ್ಮ ಮೊಗಲ್‌ ಅಧಿಕಾರಿಯೂ 
ಇ ೦ಶಹ ಸರದಾರರೂ ಎನು ಮಾಡುತ್ತಿದ್ದಿರಿ ? ಹೆಂಗಸರಂತೆ ಕೋಟಿ 


ನ ಅವಿತುಕೊಂಡಿದ್ದೀರಿ. ಈಗ ಇಲ್ಲಿ 'ಬಂದು ಬೇಡಲು ನಿಂತಿದ್ದೀರಿ” 
ಪ್ರ | 


ಸರದಾರನ ಮುಖವು ಕೆಂಪಡರಿತು. ಅವನು ರೋಷೆನಿಂದ ಕಣ್ಣು 
ಗಳನ್ನರಳಿಸಿ " ಆ ಮಾತು ಹೇಳಬೇಡಿರಿ. ನಮ್ಮಲ್ಲಿ ಎಲ್ಲರೂ ಹೇಡಿಗಳಲ್ಲ. 
ಪರಾಕ್ರಮಶಾಲಿಗಳಿದ್ದಾರೆ. ಆದನ್ನು ನೀವೇ ನೋಡಿರಿ” ಎಂದು ಮುಚ್ಚಿಟ್ಟು 
ಕೊಂಡಿದ್ದೆ ಕಠಾರಿಯನ್ನು ಕೈಯಲ್ಲ ಹಿಡಿದು ಶಿನಾಜಿಯ ಮೇಲೆ ನುಗ್ಗಿ ದನು. 
ಅಂಗರಕ್ಷಕರು ಹಿಡಿದ ಕತ್ರಿ ಗಳಿಂದ ಅವನನ್ನು ತಿನಿದರು. ಅವನು ಹಿಮ್ಮೆಟ್ಟಿ 
ಲಿಲ್ಲ, ರಭಸವು ಕಾಗ ಲಿಲ್ಲ. ಶಿವಾಜಿಯ ಮೇಲೆ ಬಿದ್ದು ಘಾಕಿಸಿದನು. ಆಷ್ಟ 
ರಲ್ಲಿ ಅಂಗರಕ್ಷಕರು ಅವನ ತಲೆಯನ್ನು ಸೀಳಿಬಿಟ್ಟದ್ದರು. ಶಿವಾಜಿಯು ಆ 
ಭಟ್ಟನಿಂದೆ ಕೆಳಗೆ ಬಿದ್ದನು. ಮೈಯೆಲ್ಲಾ ರಕ್ತವಾಗಿತ್ತು. ಮರಾಠಾ ಸೈನಿ 


ಛತ್ರಪತಿ ಶಿವಾಜಿ ೩೧೯ 


ಕರು ಗಾಬರಿಯಿಂದ "ಶಿವಾಜಿಯ ಕೊಲೆ ಯೂಯತು' ಎಂದು ಕೂಗುತ್ತ ಓಡಿ 
ಹೋದರು. ಮರಾಠಾ ಸೈನಿಕರು ರೋಷದಿಂದ ಕಣ್ಣಿಗೆ ಕಂಡವರನ್ನೆಲ್ಲಾ 
ಕತ್ತರಿಸಿ ಬಿಸುಟಿರು. « ಆ ಮನೆಗಳಿಗೆ ಬೇಕಿ ಹಚ್ಚಿ ರು ದೊಡ್ಡ ಜೊಚ ಚ್ಛೈ 
ಎದ್ದ ತೆ. ಎಲ್ಲೆಲ್ಲಿಯೂ ಹಾಹಾಕಾರ! ಆರ್ತನಾದಗಳು ! ಶಿವಾಜಿಯು 
ಚೇತರಿಸಿಕೊಂಡು ಗುಡಾರದ ಹೊರಗೆ ಬಂದನು, ತನ್ನ ಸೈತ ಕರನ್ನೆಲ್ಲಾ 
ಕೂಗಿಕೂಗಿ ದ್ಸೈ ರ್ಯ ಹೇಳಿದನು. ಮರಾಠಾ ಸೈನ್ಯವು ಸ್ವಲ್ಪ ಮಸ್‌ 
ಸ ಕಿಗೆ ನಿತ. 

ಸೂರತ್ತಿನಲ್ಲಿ ಇನ್ನು ಇಂಗ್ಲಿಷರ ಕೋಠಿಯೊಂದು ಮಾತ್ರ ಉಳಿದಿತ್ತು, 
ಶಿವಾಜಿಯು ಇಷ್ಟ ಸೇ ನಾಧಿಸತಿಗಳನ್ನು ಕರೆದ ಹೇಳಿದನ್ನು. “ನವಾಗೆ 

ಬೇಕಾದಷ್ಟು ಟು ಸಿಕ್ಕಿ ಡೆ. ಕ್ಯ ಇಂಗ್ಲಿಸರೊಡನೆ ಹೋರಾಡಿ ನಮಗೆ 

ಸಿಕ್ತುವ ಲಾಭವು ಅಷ್ಟ ರಲ್ಲಿಯೇ ಇದೆ, ನಾವು ಇಲ್ಲ ಯುದ್ದಕ್ಕೆ ಬಂದವರಲ್ಲ 
ನನ್ನು ಕಾರ್ಯವು ಪೂಸಿದ. ನಾವು ಸಂಪಾದಿಸಿರುವ ಧನಕನಕಗಳನ್ನಿ ಲ್ಲಾ 
ತೆಗೆದುಕೊಡು ಹೊರಡಿರಿ” ಎಂದು ಅಸ ರಣೆ ಮಾಡಿದನು. 

ಮರಾಠರು ನ ನಾಲ್ಕು ದಿವಸಗಳಿಂದ” ಸಂಗ್ರಹಿಸಿದ್ದ ಧನಕನಕಗಳನ್ನೂ, 
ಮುತ್ತು ರತ್ನಗಳನ್ನೊ, ವಸ್ತಾ ಪ್ರ ಭರಣಗೆಳನೂ  ಕುದುಕೆಗಳ ಮೇಲೆಒಂಟಿಗಳ 
ಮೇಲೆ ನಹಲ" ಹೊರಬರು. ಆ ik ಪ್ರತಿಫಲವು ಕೋಟ 
ಕೋಟ ರೂಪಾಯಿಗಳು | 

ಸೂರತ್‌ ನಗರವೆಲ್ಲಾ ಸುಟ್ಟು ಉರಿಯುತ್ತಿತ್ತು. ಆ ಹೊಗೆಯಿಂದ 
ಭೂಮ್ಯಾಕಾಶಗಳು ಕುಂದಿ ಕಗ್ಗ ತೆರೆಯು ಕವಿದಂತಾಗಿತ್ತು. ಉರಿಯು 
ಆರಲೇ ಇಲ್ಲ, ರಾತ್ರಿಯೆಲ್ಲಾ ಬೆಳರಾಗಿತ್ತು. ನಗರದಲ್ಲಿ ಏನೂ ಉಳಿಯಲಿಲ್ಲ, 
ಅಲ್ಲೊಂದು ಇಲ್ಲೊಂದು ಮನೆಗಳು ಉಳಿದುಕೊಂಡವು. ಸೂರತ್‌ ನಗರವು 
ಬಹುಕಾಲ ಪುನರ್ಕಿರ್ಮಾಣವಾಗಲೇ ಇಲ್ಲ. ನೆಗೆರದಸ್ಸಲ್ಲಾ ಮುರಿದು ಬಿದ್ದ 
ಮನೆಗಳು ಭಸ್ಮರಾಶಿಗಳು, ಬಹುಕಾಲ ಆ ದ್ಯ ಶ್ಯವು ನೋಡಿದವರಕಣ್ಣಿ ಗೆಲ್ಲೂ 
ಸೆ ಶಾನವಂತೆ ಕಾಣುತ್ತಿ ದ್ದಿತ್ತು ನು ಶಿ ಶ್ರೀಮಂತರು ಭಿಕಾರಿಗಳಾಗಿ 
ಆಲೆಯುತಿ ದ್ಧ ರು 

ದೊರದಲ್ಲಿದ್ದ ಮೊಗಲ್‌ ಸೆ ನೈಗಳು ಸೂರಕ್ತಿಗೆ ಬಂದು ಸೇರಿದವು. 
ಅರಮನೆಯಲ್ಲಿ ಅಡಗಿದ್ದ 5 ಡಂಭದಿಂಡ Bap ಬಂದನು. 


೩.೨೦ ಛತ್ರಪತಿ ಶಿವಾಜಿ 


ಜನರೆಲ್ಲರೂ ಅವನನ್ನು ಬೈ ದರು, ಮಣ್ಣೆ ರಚಿದರು. ಮೊಗಲ್‌ ಸೈನ್ಯದ 
ಫೌಜುದಾರನನ್ನು ne ರ್ರಶಂಸೆ ಮಾಡಿದರು, ದೆಹಲಿಯಿಂದ ದರಬಾರಿನ 
ಆಧಿಕಾರಿಗಳು ಬಂದರು, ಪ್ರೆ re ಸರ್‌ ಜಾರ್ಜ್‌ ಆಕ್ಸೆ ೦ರ್ಡ೯ನನ್ನ್ನು ಬಹಳ 
ವಾಗಿ ಗೌರವಿಸಿ ಬಿರುದುಗಳನ್ನು ಕೊಟ್ಟರು. ಪುರಸ್ಕಾರವಾಗಿ ಯಥೇಚ 
ಹಣವನ್ನು ಕೊಟ್ಟ ರು. ಪ್ರೆಸಿಡೆಂಟ್‌ ಒನೆ. ೦ರ೯ನು ಬಿರುದು ಗೌರವಗಳನ್ನು 


ಮಾತ್ರ ಸ್ತಿ ರಯ ಹಣದ ಪುರಸಾ ರಗಳನ್ನು ನಿರಾಕರಿಸಿದನು. 


ದಷಹನು ಕಾಶಿ ಒೀರೆದಿಂದ ಡೆಲ್ಲಿಗೆ ಹಿಂತಿರುಗುವ ಹೊತ್ತಿಗೆ ಬಿಸಿಬಿಸಿ 
ಟ್‌ ಕಾದಿದ್ದು ವು, ಅವನನ್ನು ಉದ್ರೇಕಿಸುವಂಥಾ "ವಾರ್ತೆಗಳು, 
ಮನನೋಯಿಸುವಂಥಾ ಪ್ರಸಂಗಗಳು. *ಸೂರತ್ತಿ ನ ವಿನಾಸದ ಸಮಾಚಾರ 
ಗಳು ನಾನಾ ಕಡೆಗಳಿಂದ ಬಂದಿದ್ದವು, ವರ್ತಕರು ಡೆಲ್ಲಿಗೆ ಬಂದು ಖುದ್ದಾಗಿ 
ಭೇಟಿಮಾಡಿ ತಮಗೆ ಒದಗಿದ ಅನಾಹುತಗಳನ್ನು ಹೇಳಿಕೊಂಡು ಮೊರೆ 
ಯಿಟ್ಟರು. ಇಂಗ್ಲಿಷ್‌ ಕಂಪನಿಯಿಂದ “ಸೂರಕ್ಕಿನಲ್ಲಿ ಶಿವಾಜಿಯು ಕೊಳೆ 
ಹೊಡೆದಿದ್ದಾನೆ. "ಮಹಲುಗಳನ್ನು ಸುಟ್ಟು ಹಾಕಿದ್ದಾ ನೆ... ಬಹುಜನಗಳ 
ಕೊಲೆಯಾಗಿದೆ... ಜನಗಳಿಗೆ ಸುರಕ್ಷಿತವಾಗಿರುವ "ವರನಸೆಯೇ ಹೋಗಿ 
ಬಿಟ್ಟಿ ಜೆ” ಎಂದು ವರದಿಯಾಗಿತ್ತು. ಕಿಲ್ಲೀದಾರ್‌ ಇನಾಯತ್‌ ಖಾನನು 
pe ಆಕಸ್ಮಿಕ ಪ್ರ ವೇಶ ಇೂಟಿಗೆಳನು ನು ವರದಿಮಾಡಿ ಇಂಗ್ಲೀಷ್‌ 
ಕಂಪನಿಯ ಪೆ ಪ್ರ ಸಿತೆಟ್‌ "ಜಾರ್ಜ್‌ರಕ್ಕೆ ಂಡನ ನನ ಸಾಹಸಕೃ ತ್ಯ ಗಳನ್ನು] ಶ್ಧ್ದಾ ಭಸಿ 
ಬರಿದು ಕಳಿಸಿದ್ದನು. ಮಹದ. ಕಡೆಯಿಂದ hi ಆದಿಲ್‌ 
ಷಾಹಿಗೆ ಸೇರಿದ ಕೊಂಕಣ್ಕ ಗೋವಾ ರಾಜ್ಯಗಳನ್ನು ವಶಪಡಿಸಿಕೊಂಡಿದ್ದಾ 
ನೆಂದು ಸಮಾಚಾರಗಳು ಬಂದಿದ್ದವು. “ನಲ್ಲಾ ಕವಿಗೆ ಬಿಡೊ ಡನೆ ಬಾಡ 
ಸಹನಿಗೆ ಉರಿಯೆದ್ದಂತಾಯಿತು. ಮೊದಲು ಸೂರ್ತಿ ಗೆ ಜಿಲ್ಲಿಯಿಂದಲೇ 


ಛತ್ರಪತಿ. ಶಿವಾಜಿ: | ೩3೧ 


ಸಮರ್ಥನಾದ ಫೌಜುದಾರನೊಬ್ಬನೆ ನನ್ನ್ನು ಕಳುಹಿಸಬೇಕೆಂದು ಹುಕುಂ ಮಾಡಿ 
ಸನ್ನು. ಅಲ್ಲಿದ್ದ. ಇನಾಯತ್‌ ಖಂನನ್ನು ಶೂಲಕ್ಕೇರಿಸಬೇಕೆಂದು. ಅಸ್ಪಣೆ 
ಯಿಶ್ಮನು. ಇಂಗಿ ಸೀಸ್‌ ಕಂಪನಿಯವರಿಗೆ ಅನೇಕ ರಿಯಾಯಿತಿಗಳನ್ನು 
ಕೊಡಬೇಕೆಂದು ಹು ಸುಂ ಆಯಿತು. ಅಹಮದ್‌ ನಗರವಲ್ಲಿದ್ದ ಅಧಿಕಾರಿಗಳ 
ಬೇಫಾಮಿಗಾಗಿ ಅವರಿಗೆಲ್ಲಾ ಶಿಕ್ಷೆ ವಿಧಿಸುವಂತೆ ಅಜ್ಜಿ ಮಾಡಿದನು. 
ಯುನಶಾಜ ಅಜಂಷಾವನ್ನು ಚಾದಷಹನು ಸೆರೆಯಲ್ಲಿಡಿಸುತ್ತಾನೆ ನೆಂಬ 
ಸುದ್ದಿ ಯು ಅಂತಃ ಪುರದಲ್ಲಿಲ್ಲಾ ಹರಡಿತ್ತು. ಜೋದ್‌ಪುರದ ಜಸವಂತಸಿ ೦ಗ 
ನನ್ನು ಡೆಲ್ಲಿಗೆ ಕತಿಸಿ ಶಿಕ್ಷೆ ನಿಧಿಸಬೇ ಕೆಂಡು ಆಲೋಚನೆ ನಡೆದಿತ್ತು. ರೋಷ. 
ನಾರಳು ಸಮಯವನ್ನು ಹ ಬಾದೆಸಹನನ್ನು ಸಮಾಧಾನಗೊಳಿಸಿ ಸದ್ಯ ಕ್ಸ 


ಯುವರಾಜನಿಗೂ ಚ ಬ ಜಗ್ಗು ಅಸಾಯ ತಟ್ಟ ದಂತೆ, ಹ 
ವ.ಗದಂತೆ ಕಾಪಾಡಿದಳು. 


; ಔರಂಗಸೇಬನು ದಕ್ಷಿಣಕ್ಕೆ 'ಹೊರಟೀಬಿಡಬೇಕು. ಎಂದು. ಸಿದಾ ಂತ | 
ಮಾಡಿಕೊಂಡನು... ಛೇ [ ಜೀ ಇನೆ ಷ್ಟು ಕಾಲ ಈ ಶಿವಾಜಿಯನ್ನು ಉದಾ 
ಸೀನ ಮಾಡಲಾದೀತು. ಬಿಜಾಪುಕದ. ಸುಲ್ಹಾನನಂತೂ ತಿಳಿಗೇಡಿಯಾಗಿ 
ದಾ ನೆ. ಒಬ್ಬನು ಹರಾಂ, ಇನೂ ಟನ್ನು, ಬೇಕೂಫ್‌. ಇವರಿಬ್ಬರನ್ನು ಏಕ 
ಕಾಲದಲ್ಲಿ ಶಿಕ್ಪಿಸಬೇಕೆಂದು ಹಠತೊಟ್ಟನು. , ಯಾರೂ ಸಾಧ್ನ ಎದುರಿಗೆ 
ಹೋಗಲು ಧೈರ್ಯಮಾಡುತ್ತಿ ರಲಿಲ್ಲ A. ಪ್ರತಿದಿನವೂ ದರಬಾರಿಗೆ 
ಕೂಡಾ ಬರುತ್ತಿರಲಿಲ್ಲ, ದರ್ಬಾ ರಿನಲ್ಲಿ FA ನಾದರೂ ಶೂರ : 
ನಿಲ್ಲವೇ-ಎಂದಾ ಚಿಂತಾಕಾಂತನಾಗಿದ್ದ ನು. ` 
 ಚಾದಷಹನ ವರ್ಧಂತಿಯ "ದಿನವು. ಬಂದಿತು. . ಆ ದಿನ Rp 
ಅಫಘಟನಘಟನೆಗಳು ನಡೆಯುತ್ತ ವೆಂದು ಎಲ್ಲರೂ . ನಿರೀಕ್ಷಿಸಿದರು. : ಆ ದಿನ 
ದರ್ಬಾರಿನಲ್ಲಿ ಪ್ರಥಮ ನ್ಯರ್ಯಾಕಯಃ ಮಹಾರಾಜ ಜಯಸಿಂಹನಿಗೆ ಕೊಡಲ್ಪ 
ಟ್ಟ ತು. ಜಯಸಿಂಹನು ಸೆ ಸೈನ್ಯ ನ್ನಸಮೇತನಾಗಿ ದಖ ಸಿಗೆ ಹೋಗಿ: ಶಿವಾಜ 
ಯನ್ನು ದಮನಮಾಡಿ ದಖ ನ್‌ "ರಾಜ್ಯಗಳನ್ನು ಗೆದ್ದು ಬರಬೇಕೆಂದು ಆಜಾ 
ಪತ ವು ಸೊಸಲ್ಪು ಟ್ಟತ ತು. ಬಾದಸಹನು ಜಯಸಿಂಹನನ್ನು ಸಿಂಹಾಸನದಬಳಗ: 


ಧರ ನ ಕೊರಳಲ್ಲಿ ಧರಿಸಿದ್ದ ಮುಕಾ ಇ ಹಾರವನ್ನು eh ಹಾಕಿ : 
2೬] 


೩೨೨ ಛತ್ರಪತಿ ಶಿವಾಜಿ 


ಮರ್ಯಾದೆಮಾಡಿದೆನು. ಇಂತಹೆ ಮರ್ಯಾದೆಯು ಬಹು ವರ್ಷಗಳಿಂದೆ 
ಯಾರಿಗೂ ದೊರಕಿರಲಿಲ್ಲ.  ಜಯಸಿಂಹೆನಂಥಾ ಮಹಾನೀರರಿಗೆ ಜನ್ಮದಲ್ಲಿ 
ಓಂದು ಬಾರಿ ಮಾತ್ರ ದೊರಕುವಂಥಾ ಅಪೂರ್ವ ಮರ” ಕ್ರಿನೆಯದು ಬಾದ 
ಸಹನ ಅಮೋಘವಾದ ಕೃ ಪಾಕಬಾಕ್ಷದ ಪ್ರತ್ಯ ಗಿ ನಿದರ್ಶನ.  ಡೆಲ್ಲಿಯ 
ದರ್ಬಾರಿನ ಉಮಾ ಗಳು ನರನ ತಿಗಳು, ಷಹ ಮಂತ್ರಿ ಸೇನಾಧಿ 
ಪತಿಗಳು ಆ ದರಬೌರಿನಲ್ಲಿ ಜಯಸಿಂಹನ ಸಮೀಪಕ್ಕೆ ಬಂದುಕೊಂಡಾಡಿದರ್ಕು 
ಜಯಸಿಂಹನು ಮುಖವು ತೇಜೋಹೀನವಾಗಿದ್ದಿ ತು.ಮನಸ್ಸು ಕಷಾಯ 

ದಂತೆ ಕಲಕಿಹೋಗಿತ್ತು. ಬಾಯಿಯಲ್ಲಿ ಮಾತುಗಳು ಹೊರಡದಾಗಿದ್ದವು, 
ಅವನು ಖಿನ್ನನಾಗಿ ದರಬಾರಿನ ಮಹಾದ್ವಾರಕ್ಕೆ ಬಂದು ನಿರ್ವಿಣ್ಣ ನಾಗಿ: 
ಸಲ್ಲಕ್ಕಿಯ ಮೇಲೆ ಕುಳಿತುಕೊಂಡನು. ಪಲ್ಲಕ್ಕಿಯು ಜಯಸಿಂಹನ ಅರಮನೆಗೆ 
ಹೊರಟಿತು. ದರಬಾರಿನ ಮರ್ಯಾದೆಗಳೆಲ್ಲವೂ ಹೊರಟಿದ್ದೆವು. ರಾಜಮಾರ್ಗ 
ದಲ್ಲಿ ಬರುತ್ತಿರುವಾಗ ರಾಜಧಾನಿಯ ಪುರಜನರೆಲ್ಲರೂ ಜಯಘೋಷ ಮಾಡು 
ತ್ತಿದ್ದರು. ಪುಷ್ಪಗಳನ್ನು ಎರಚಿ ಪುಸ್ಪವೃಷ್ಟಿ ಮಾಡುತ್ತಿದ್ದರು. ಜಯಸಿಂಹನು 
ಸಲ್ಲಕ್ಸಿಯಲ್ಲಿ RN ಕಂಚಿನ ni ತುಳಿತಿದ್ದ ನು. ಅವನಿಗೆ 
ಆ ರಾಜಮಾರ್ಗದಲ್ಲಿ ನಡೆಯುಕ್ತಿ ದ್ದ ಸಮಾರಂಭಗಳೊಂದೂ “ಕಣ್ಣಿ ಗೆ ಕಾಣಿ 
ಸುತ್ತಿರಲಿಲ್ಲ, ಕಿವಿಗೆ ಕೇಳಿಸುತಿ ತರಲಿಲ್ಲ. “ಭಗವಂತಾ! ನನ್ನ ಮೀಲೆ ವಂತಹ 
ಕ್ರೂರ ಶಾಸನವನ್ನು ಕಳುಹಿಸಿಕೊಟ್ಟ ರುವಿ! ಹಿಂದೂ ಧರ್ಮಜ ಪುನರುದ್ಧಾ ರೆ 
ಕ್ಕಾಗಿ ಹೆಣಗುತ್ತಿ ರುವ ಒಬ್ಬ ad ಮೇಲೆ ನಾನು ಯುದ್ಧ ಕ್ರೈ ಹೋಗು 
ವುದೇ? ಇದನ್ನು ಲೋಕವು ತಗ ಸ್ಸ ತ್ಕ 
ಸಾವಿರಾರು ವರ್ಷಗಳು ಕರಾಳರೂಪದಿಂದ ಈ ರಾಜ್ಯದಲ್ಲಿ ನ ನರ್ಕಿಸುವಂತಾಯಿ 
ತಲ್ಲಾ 1 ನಾನು ಬದುಕಿದ್ದು ಏನು ಫಲ 7 ಹಿಂದುವಾಗಿ ಹುಟ್ಟಲಿಲ್ಲ ೪ವೇ 
ನಾನು ? ನಾನು ಹಿಂದುವಾಗಿ ಸಾಯುವುದು ಫಿನಗಿಷ್ಟವಿಲ್ಲವೇ ಹ ಎಂದು 
ಚಿಂಕಿಸುತ್ತಿದ್ದನು. ಒಂದು ಪ ಪಕ್ಷಈಶ್ವರಾನುಗ್ರಹವು ಆ ಸ್ಥ ವಾಜಿಗೇ ಇದ್ದರೆ 9 
ಅವನು ಜನರಾಡುವಂತೆ ನಿಜವಾಗಿಯೂ ಮಂತ್ರವಾದಿಯೇ ಆಗಿದ್ದರೆ, ನನಗೆ 
ಸೋಲಾದರೆ ಎಂತಹ ಅಪಖ್ಯಾತಿ. ನಮ್ಮ ರಜಸೂತ ವಂಶಕ್ಕೇ ಕಳಂಕ 
ಶಟ್ಟ 'ಟ್ವದಂತಾಗುವುದಿಲ್ಲವೇ? ಇಂಥಾ ಮಹೋನ್ನ. ತ ರಜಪೂತ ವಂಶದಲ್ಲಿ ಹುಟ್ಟ 
ಗುಡ್ಡ ಗಾಡಿನ ಅನಾಮಥೇಯನಿಂದ ಅನಮಾನಿತನಾಗುವ ಛವನೆಯನ್ನು 


'ಭತ್ರಸತಿ ಶಿವಾಜಿ ೩೨೩ 


ಜೀವರು ನನಗೆ ತಂನೊಡಿ ದೆನೆಲ್ಲವೇ? ಈ ಬಾದೆಸಹೆನು ಮಹಾ ಕ್ರೂರಾತ್ಮ 

ಹ ಸೈ ಕ್ರಿಮಿಯೆಂದೂ ನಮಗೆಲ್ಲರಿಗೂ ತಿಳಿದಿತ್ತು. ಈಗ ನನ್ನ ಮೇಲೆ ಈ 
ಮೆಷ್ಕಾರ್ಯವನ್ನು ಹೊಕೆಸಿ ಸಾತಾಳಕ್ಕೆ ತಳ್ಳಿ ದಾ ನೆ. ಈ ಭಾರತ 
ವರ್ಷದಲ್ಲಿ ಹಿಂದೂ ಜನರ ಚರಿತ್ರೆಗೆ ಎಂತಹ ಕಪ್ಪು ನುಸಿಯನ್ನು ಬಳಿದಿದಾ ನೆ ನೆ 
ಈ ಪಾನಿ! ಹಿಂದುವಿನ ರ್‌ ಹಿಂದುವನ್ನು "ಎ ಕಟ್ಟಿ ' ಒಬ್ಬನ ನಾಶ, | 
ಮತ್ತೊಬ್ಬನ ಅಸಖ್ಯಾತಿ-ಹೀಗೆ ಎರಡು ಲಾಭಗಳನ್ನು [ಒಂದೇ ಕಾರ್ಯದಲ್ಲಿ 
ಜಾರದ ನೆ. ತಂದೆಯನ್ನೂ ಸೋದರರನ್ನೂ ಕೊರೆ ಮಾಡಿಸಿದವನಿಗೆ 
ಇದೊಂದು. ಮಹತ್ಯಾರ್ಯನೇ--ಎಂದು ಆಲೋಚನೆ ಮಾಡುತ್ತಿದ ನು, 
ಪಲ್ಲಕ್ಕಿ ಯು ಮಹಲಿಗೆ ಬಂದಿಳಿಯಿತು. ಪಲ್ಲಕ್ಕಿ ಯಿಂದಿಳಿದು ತನ್ನ ಅಂತರಂಗ 
ಹರಗೆ ಹೋಗಿ ಕೊರಳಲ್ಲಿದ್ದ ಹಾರವನ್ನು ಇನಿದು ಬಿಸುಟಿನು. ತಲೆಯ 
ಮೇಲಿದ್ದ ಉಪ್ಪಿ "ಷವನ್ನು ಕಿಗೆದು ಒದು. ಮೈಮೇಲಿದ್ದ ಅಂಗರೇಖು 
ಗಳನ್ನು "ತು ಸ ಹಾಕಿದನು. ಅವನ ಈ ಚರ್ಯೆಯನ್ನು ನೋಡಿ ಅಂತಃಪುರ 
ದವರೆಲ್ಲಾ ನಾಬರಿಗೊಂಡು ದೂರದೂರ ಸರಿದು Pik ಹರ್ಷದಿಂದ 
ಆನಂದೋತ್ಸ ವಗಳು ನಡೆಯಬೇಕಾಗಿದ್ದ "ಆ ಮಹಲೆಲ್ಲವೂ ಶ್ಮಶಾನಶಾಂತಿ 
ಯಿಂದ ನೀರವವಾಗಿನ್ದಿ ತು. ಕಾವಲುಗಾರರು ಯಾರನ್ನೂ ಒಳಗೆ ಬಿಡುತ್ತಿರ 
ಲಿಲ್ಲ. ಮನೆಯವರಾರೂ ಹೊರಗೆ ಶ್ರಗಲಿಬ್ಲ. 


ಜಯಸಿಂಹನ) . ತನ್ನನ್ನ ಕ್ಸ ತಾನೇ ಸಾ ತಂದುಕೊಂಡು 
ಆಲೋಚಿಸಲು ಆರಂಭಿಸಿದನು... “ಚಾದಸಹತ ಆಸ್‌ ಯನ್ನು ನಿರಾಕರಿಸುವ 
ಧೈರ್ಯ ಕೊಡ. ದೇವ3” ಎಂದು ಷಾ ತ್ರಿರ್ಥಿಸಿದನು. “ಚಿ ೈಂದಿನಿಂದಲೂ 
¥ ಬಾವಷಹರ ;. ತ್ರಚ್ಛಾ ಯೆಯಲ್ಲ ಬೆಳೆದು ಇಷ್ಟು ಕಸಿ ಗೌರವ 
ಮನ್ನಣೆಗಳನ್ನು ನಡೆದ ಜು "ಅಜ್ಜಿ ಯನ್ನು ನಿಕರ ಪಜ? ಈ 
ಪರಬಾರಿನಲ್ಲ ೫.6 ಹಿಂದುವಿಗೆ BE ನಗಿರುವಂತಹ ನ ಸ್ಥಾನಮಾನಗಳಿವೆ? 
ಈ ಹಿಂದೂ ರಾಜರು ಎಷ್ಟು ಧರ್ಮಾಧಮಾನವನ್ನು ಧರಿಸಿದ್ದ ರೆ ತಾನೇ ಏನು 
'ಫಲ? ಹಿಂದೂ Wa ಸ್ವಲ್ಪವಾದರೂ ಉಳಿಯಜೀಶಾನಕೆ ನಮ್ಮಂತಹ 
ವರಿಂದಲೇ. ` ನಮ ನ್ನ್ನ ನೋಡ ಈ ಬಾದಷಹನು ಸೆದರುತಾ ನೆ, 'ಇಲ್ಲದಿ 
ದ್ದ ರೆ ಸ ಹಿಮಾಚಲದವರಿಗೆ ಈ ಹಿಂದುಗಳನ್ನು ಹಿಡಿದು ಹೊಡೆದು 


೩.೨೪ ಛತ್ರಪತಿ ಶಿವಾಜಿ 


ಬಾತಿ ಮುಸಲ್ಮಾನ್‌ ಧರ್ಮಕ್ಕೆ ಸೇರಿಸಿಬಿಡುತ್ತಿದ್ದನು. ದೇವರು ಈ 

ಶಿವಾಜಿಗೂ ಬುದ್ಧಿ ಕೆಲಿಡಬಾರವೇಕೆ? ಅನನು ಪೂರ್ಣ : ಶರಣಾಗತನಾಗಿ 
ಬಂದರೆ ಬಾದಷಹೆರ ಅನುಗ್ರಹವು ಅನನ ಮೇಲೆ ಬೀಳುವಂತೆ ಮಾಡಬಲ್ಲೆ. 
ಬಾದಷಹನ ಮನಸ್ಸಿನಲ್ಲಿ ಬಿಜಾಪುರ ಗೋಲ್ಕಂಡದ. ಸುಲ್ತ್ವಾನರನ್ನು ಸದೆ 
ಬಡಿಯಬೇಕೆಂಬ `: ತೀವ್ರಾಭಿಲಾಸೆಯಿಡಿ. . ಆ ಕಾರ್ಯಕ್ಕೆ: ಶಿನಾಜಿಯು 
ಶಕ್ಕ ಮನುಷ್ಯ. ಅವನನ್ನು: ಆ ಕೆಲಸಕ್ಕೆ ನೇಮಿಸಿಬಿಗ್ಕಿರೆ ಅವನೈ 
ಸ್ಪ ಂದೇಹನಾಗಿ :ಆ ಕಾರ್ಯವನ್ನು. ಮುಗಿಸಿಬಡುತ್ತಾನೆ. ಅದರಿಂದ 
ಬಾದಷಹನ ಭ್ರ ಗೂ esd ಆಗುತ್ತದೆ ದಫ್ಚಃ ಇದಲ್ಲಿಸುವ. 
ತೀರ್ಥ, ಶ್ಲೇತ್ರ | ಜೇನಮಂದಿರೆಗಳು ಉಳಿದಂತಾಗುತ್ತ ನೆ. ಹಿಂಬೂ ಧರ್ಮಕೆ 
ಇದಕ್ಕಿಂತಲೂ a ಷ್ಟೃವಾದ ಸೇವೆ ಮತಾ ಪುದಿಜಿನ ಎಂದು ಆರೋಚಿಸಿ 
ದನು. ಮನಸ್ಸು ಶಾಂತಸ್ಕಿ ಕಿಗೆ ಬಂದಿತು. 


ದೆರಬಾರಿನಲ್ಲಿ' ಬಹುವನ ಮುಸಲಾ ನ್‌ ಅಧಿಕಾರಿಗಳೂ. ಮಂತ್ರಿ 
ಗಳೂ ಮಹಾರಾಜಾ Fig ಕೊರ ನುರ್ಯಾ ಅಸೂಯಾ 
ಪರರಾದರು. 

“ ಅನರವನರಲ್ಲಿಯೇ ಚಾತಕ | 

“ಯಾದೆಷಹನ ಬುದ್ದಿಗೆ ಗ್ರಹಣ ಹಿಡಿದಂತಾಗಿದೆ. ಶಿವಾಜಿ ಹಿಂದೂ 
ರಾಜ : ಅನನ ಮೇಲೆ ಯುದ್ಧಕ್ಕೆ ಜಯಸಿಂಹನನ್ನು ಕಳಿಸಬಹುದೇ ? 
ಇದೆಂತಹ ರಾಜನೀತಿ? ದರಬಾರಿನಲ್ಲಿ ಸರಾಕ್ರ ites ಮುಸಲ್ಮಾನ್‌ 
ಸೇನಾಧಿಪತಿಗಳಿಲ್ಲವೇ? ಇಡೀ ದರಬಾರಿಗೇ 'ಆಗೌಂಸವಾವತಾರಿನೆ? ಎಂದು 
ಮಸಲತ್‌' ಮಾಡಿದರು. 


ಸಯಿಸ್ತಾ ಖಾನನ ಪಶ್ಚಿಯು ಬಿಪಲಿಯಲ್ಲಿಯೇ ಇದ್ದ ಳು. ಅವಳು 
ಕೋಸನಾರಳನ್ನು ನೋಡಿ " in ಜಯಸಿಂಹರವರೇನೋ ಪ್ರಖ್ಯಾತ 
ಸೇನಾಧಿನ ತಿಗಳು. ಆದೆರೆ ಶಿವಾಜಿಯ ಮೇಲೆ: ಅವರು ಯುದ್ಧ ಕ್ಸ ಹೋದರೆ 
ಏನೂ ಫಲವಿಲ್ಲ. ಎಷ್ಟಾದರೂ ಹಜದಹಸ್ತು,೩. ಹಂಡನಗಳ ಲ ಒಂಡೆಓ 
ಜೋಧ್‌ ಪುರದ EE ಜಸವಂತಸಿಂಗನು ಶಿವಾಜಿಗೆ ಅವಕಾಶೆ 
ಕೊಚ್ಚಿ ದ್ದೆ ರಿಂದಲೇ ನಮ್ಮ ಸತಿ ಸಯಿಸ್ತಾಖಾನರಿಗೆ ಆ ದುರ್ಗತಿಯು ಬಂತು. 


'ಭತ್ರಪತಿ ಶಿವಾಜಿ: ೬.೨೫ 


ಈ ರಾಜಪುತ್ರರೂ ' ಮರಾಠೆರೂ ಸೇರಿಕೊಂಡು ಸಿಟ್ಟ ಡೆ ಮೊಗಲ್‌ 
ಸಾಮ್ರಾಜ್ಯಕ್ಕೆ ಮುಳಿಯಾಗುತ್ತಾಕೆ. ತೇ ಳು ರಾ ಭಾದಷಹರ 
ಮನಸ್ಸನ್ನು ಶಿರುಗಿಸಬಸ್ಲೆ. ನೋಡಮ್ಮಾ ಖಸೆಲ್ಮಾನರ ಮರ್ಯಾದೆ 
ನಿಸ್ಸಿ ಸ ಇಳಿಯಬೇಕು: » ಎಂದು ಹಾರಗಳನ್ನು ತೋರಿಕಣ್ಣೆ (ರಿಡುತ್ತಾ 
ಇರುವಂತೆ ಮಾತನಾಡಿದಳು. 


ರೋಷನಾರಳು"ಅತ್ತೆಂ ಯವರೇ, ನೀವು ಹೇಳುವುದೆಲ್ಲಾ ಸರಿಯಾಗಿದೆ. 
'ಸಯಿಸ್ತಾ ಣಾ ಖಾನರಿಗೆ ಅಸಮಾನವಾದುದು ನನ್ನ ಮನಸ್ಸನ್ನೂ "ಕೊರೆಯುತ್ತಿ ಡೆ. 

ಅಸಮಾನದ ಸೇಡು" ತೀರಿಸುವುದಕ್ಕಾ ಗಿ ಬೇಕೆ ಬಾಜ್‌ ಹುಡುಕಬೇಕು. 
ಅದಕ್ಕ ಸಮಯ ಕಾಯಬೇಕು. ನೆಹರು ಭರದರ್ಬಾರಿನಲ್ಲಿ ಮಹಾರಾಜ 
ಜಯಸಿಂಹನನ್ನು ಗೌರವಿಸಿ ಯುದ ಕ್ಸ ನೇಮಿಸಿಬಿಟ್ಟ ದ್ದಾ ರಿ. ಈಗ ಅದನ್ನು 
ಹಿಂತಿರುಗಿಸುವುದಕ್ಕೆ ಯಾರಿಗೂ ಶಕ್ತಿ ಹ ಹಾರ Bn 
ಯುದ್ಧಳ್ಳ ಹೊರಟೆ ಗೆದು ಬಂದ `ನಮಗೆ ಸಂತೋಸನೇ ಆಯಿತು. 
ಅವರು ಅಲ್ಲಿ ತಪ್ಪು ಹೆಜ್ಜೆ ಯನ್ಸ ಟ್ಟಿ ಆಗೆ ನಮಗೆ ಅವಕಾಶ ಸಿಕ್ಕಿ ದಂತಾಗು 
ತ್ತದೆ: yada ಫನ್ನಿ ತನೆ ಸೀನು? ನ ಮ್ಮ ಈಗೆ ರಾಜ್ಯಕ್ಕೆ 
ಸೇರಿದೆ ಒಂದು ಪಟ್ಟಿಣದ ಸೀರೆಯೂ” ಅವನ ಅಧಿಕಾರವಿಲ್ಲ. ಅವನು 
ಆದಿಲ್‌ ಷಾಹಿಗೆ ಸೇರಿದವನು. ಅನರಿಗೆ ಪ್ರತಿಯಾಗಿ ಕಾರ್ಯನಣೆಸುತ್ತಾನೆ ಭಿ, 
ಬಿಜಾಪುರದವರಿಗೆ ಶಕ್ತಿ ಯಿದ್ದ ರವರು ಶಿವಾ ಜಿಯೆನ್ನು ಹತೋಟಿಗೆತರಜೇಕು. 
ಬಾದೆಸೆಹೆರು ಕ: ಶಿವಾಜಿಯ. ವಿಷಯವನ್ನು ವೃಥಾತರೆಗೆ ಹಟ್ಟಿ ಕೊಂಡಿದ್ದಾ ರೆ. 
.. ಇರಲಿಿ-ಸಮಯ ಬರುತ್ತ ಡೈ: ಆಗೆ ನೋಡೋಣ. ೫ ಎಂದು : ಹೇಳಿ ಸಮಾ 

` ಧಾನಗೊಳಿಸಿದಳಾ.: : Bs 5 AES 

೬ ಜಯಸಿ5ಹೇಿಗೆ :: ಜರೆಜಾರಿನಲ್ಲಿ "ನಡೆಯುತ್ತಿರುವ ವಿಚಾರಗೆಳೆಲ್ಲಾ 
ತಿಳಿದಿದ್ದವು. ' ಆದರೆ ಆವನು ಅನನ್ನೆಲ್ಲಾ  ಲೆಕ್ಕಿಸುವಂತಹನನಲ್ಲ. ಒಂದೆರಡು 
ಬಾರಿ ಅರಮನೆಗೆ ಹೋಗಿ' ನಹವ Geass ಮೇಲೆ ಯುದ್ಧ 
ಮಾಡುವ ವಿಚಾರವಾಗಿ ಮಾತನಾಡಿಕೊಂಡು ಬಂದನು. ಯುದ್ಧ ಕೆ 
ಹೊರಡಲು ಅನೇಕ ಸೇನಾಧಿಪತಿಗಳನ್ನು ಚುನಾಯಿಸಿದನು. ಮುಖ್ಯ ನಃ ಗಿ 
ದೀಳೀಲ್‌' ಖಾನ್‌ ನನ್ನು; ಆರಿಸಿಕೊಂಡನು: ಮೊಗಲ" ಸೇನ ನಾಧಿಪತಿಗಳ್ಳು 


೩೨೬ ಛತ್ರಪತಿ ಶಿವಾಜಿ 


ಅವನು ಅತ ತೃಂತ ಸಮರ್ಥನೆಂದೊ, ಸಾ ಿಮಿನಿಷ್ನ ನೆಂದೂ ಹೆಸರಾಗಿದ್ದಿ ತು, 
ಒಂದು ಬಾರಿ ಅರಮನೆಗೆ ಹೋಗುತ್ತಿ ಕಾ ಉಬೆ ಸ್ರೀಕಗೊಂಡಿದ್ದ “ನೆ 
ಯೊಂದರ. ಸೊಂಡಿಲನ್ನು ಹಿಡಿದು. ತಿರುವಿ ಬಗಿ ಸಿದ್ದ ನೆಂದು ಹೇಳಿ 


ಕೊಳ್ಳು ತ್ತಿದ್ದರು... ಎಲ್ಲ ಸೈನ್ಯಗಳಿಗೂ ಅಧಿಪ ತಿಯನ್ನಾಗಿ ಅವನನ್ನು 
ನೇಮಿಸಿದನು. 


ಮನೂಚಿ ಎಂಬ ಇಟಾಲಿರ್ಯ ಸರದಾರನನ್ನು ತೋಪುಗಳ ಮತ್ತು 
ಬಂದೂಕಗಳ ಸೈನ್ಯಕ್ಕೆ ಅಧಿಕಾರಿಯನ್ನಾಗಿ ಹ ರಜಪೂತ. 
ಸೈನ್ಯಗಳನ್ನೂ, ಮುಸಲಾ ನ್‌ ಸೈನ್ಯಗಳನ್ನೂ, ಆಫನ್‌ . ಸೈನಿಕರನ್ನೂ 
ಚುನಾಯಿಸಿದನು. ಕ ಸೈಕ್ಯಗಳು ಔರಂಗಾಬಾದಿನ ಬಳಿಯಲ್ಲಿ ಹೋಗಿ 
ಬೀಡುಬಿಟ್ಟಿವು, ' ಅಲ್ಲಿ ಜಯಸಿಂಹನು ಅನೇಕ ವ್ಯವಸ್ಥೆ ಗಳನು, 
ಮಾಡಿದನು. 
ಮನೂಚಿಯು ಯೂರೋವಿರ್ಯ ಸೆ ಸೈನಿಕರಿಗೆ ತರಬೇತು. ಕೊಡುವಂತೆ. . 

ಈ ಸೈನಿಕರಿಗೆಲ್ಲಾ ತರಬೇತು ಕೊಟ್ಟಿನು, ಅದನ್ನು ನೋಡಿ ಜಯಸಿಂಹನು 
ಬಹಳ ಸಂತೋಷಸಟ್ಟಿನು.. ಮನೂಚಿಯ ಯಾವಾಗಲಸ ಜಯಸಿಂಹ 
ನೊಡನೆಯೇ ಜ್‌ ಇರುತ್ತಿ ದ್ದನು. ಆನೇಕ ಸಮಯಗಳಲ್ಲಿ ಅವರಿಬ್ಬರೂ | 
ಕುಳಿತು ಇಸಿ ೀಟು ಆಡುಶಿ ಕ್ಲಿದ್ದರು. ಜಯಸಿಂಹನು ಎರಡು ಯಖುಕೋಪಿರ್ಯ 


ೈನ್ಯಗಳನ್ನೇ ಕ್ರಿ ತರಿಸಿ, ಮೊಗಲ್‌ ಸ್ಪೈ ನ್ಯಕೆ 4 ಸೇರಿಸಿಬಿಡಬೇಕೆಂದು 
ಎಸ್ಟೋ ಬಾರಿ ಹೇಳುತ್ತಿದ್ದ ನು, 


ರಾಜಕೀಯ, ಮುತ ೈದ್ದಿ ಗಳನ್ನು ಕರೆಸಿ ಹಿಂದೂ ಭಳ ಮತ್ತು 
ಪಾಳೆಯಗಾರರಕ್ಷಿಗೆ ಕಳುಹಿಸಿಕೊಟ್ಟನು. ಅವರು ಹೋಗಿ ಅವರೆಲ್ಲರಿಗೂ 
ವಿಶೇಷ.ಹಣ ಕೊಡುವುದಾಗಿ ಹೇಳಿ ಶಿನಾಜಿಗೆ ವಿರೋಧವಾಗಿ. ಎತ್ತಿ ಕಟ್ಟಿ ದರು. 
ಮನೂಚಿಯನ್ನು ಪಶ್ಕಿಮಪ್ಪ್ರಾ ಂತಕ್ಕೆ ಕಳುಹಿಸಿದನು. ಅನನು. ಅಲ್ಲಿದ್ದ 
ಸಣ್ಣ ಸಣ್ಣ KEN ಮತ್ತು ಬಿಪಾಪುರವರಾಜ್ಯಕ್ಕೈಸೇರದ ನವಾಬರುಗಳು 
ಅವರುಗಳೊಡನೆ ಸಂಧಾನ ನಡಸಿ ಶಿವಾಜಿಯಮೇಲೆ ಬೀಳುವಂತೆ ಫೆ ಸ್ರೇರೇಷಣೆ 
ಮಾಡಿದನು, ಮನೂಚಿಯು ಈ ಮೊದಲು ರಾಂಪುರದ ನವಾಬರಲ್ಲಿಸ ಹೋಗಿ '' 
ಸಂಧಾನಕ್ಕೆ ಆರಂಭ ಮಾಡಿದನು. ಆ ಪ್ರಾಂತದಲ್ಲಿಲ್ಲಾ ರಾಂಪ್ಪುರವು. 


ಭತ್ರೆಸತಿ ಶಿವಾಜಿ | ೩.೨೩ 


ಗಣ್ಯವಾದೆ ರಾಜ್ಯವಾಗಿತ್ತು.. ಅದು. ಆದಿಲ್‌ಷಾಹಿಗೆ ಸೇರಿದೆ ರಾಜ್ಯ. ಆ 
ರಾಜನು “ಹೆತ್ತು ದಿನಗಳು ಅವಕಾಶ ಕೊಡಿರಿ. ಈ ಪ್ರಾಂತದಲ್ಲಿರುವ 
ಪಾಳೆಯಗಾರರನ್ನ್ಯೂ ರಾಜರನ್ನೂ ಕರೆಸಿ ಮಾತೆನಾಡುತ್ತೆ (ನೆ. ನಾವೆಲ್ಲರೂ 
ಒಟ್ಟು ಸೇರಿ ಕಾರ್ಯಾಚರಣೆ ನಡೆಸಿದಕಿ ಏನಾದೆಗೂ ಪ್ರಯೋಜನವಾದೀತು. 
ಜಕ್ಕ ಬ್ಬರಾಗಿ ಮುಂದೆ ನುಗ್ಗಿದರೆ ಮರಾಠರು ನಭ ಹಾಕುತ್ತಾರೆ.” 
ಎಂದು ಹೇಳಿದೆನು. 

ಮನೂಚೆಯು ಅದೆಕ್ಕೊಸ್ನಿ ಶ್ರ ಅಲ್ಲಿ ಹೆತ್ತು. ದಿನಗಳ ಕಾಲ ಬಿಡಾರೆ 
ಮಾಡಿದನು. ಈ ಸಮಯದಲ್ಲಿ ನನ ಮೀನು ಹಿಡಿಯುವುದು, ಸಿಕಾರಿ 
ಮಾಡುವುದು ಇನೆರಡು ಕಾರ್ಯಗಳಲ್ಲಿ ಅಸಕ್ಷನಾಗಿದನುು. ಆ ಸಮಯ 
ದಲ್ಲಿ ಒಂಡೆರಡು ಸ್ವಾರಸ್ಯ ಶ್ರಸಂಗೆಗಳು ನಡೆದವು. ಕಾಡು ಪ್ರಜೀತ. ಮರ್ಯ 
ದೆಲ್ಲಿ ಅಲ್ಲಲ್ಲಿ ಹೊಲಗಳು. ಅತ್ತಕಡೆ ಮನೂಚಿಯ) ಕುದುರೆಯ ಮೇಲೆ 
ಕುಳಿತು ಸಂಚಾರ ಮಾಡುತ್ತಿ ರುವಾಗ ಒಂದು ಸ್ಥಳದಲ್ಲಿ ಕುದುರೆಯು ನಿಂತಿ 
ಹೋಯಿತು, ಮುಂಡೆ ಹೆತ್ಚೆ ಇಡಲಿಲ್ಲ, ಅಲುಗಾಡಲಿಲ್ಲ. ಮನೂಚಿಯು 
ಕುದುರೆಯನ್ನಿಳಿದು ನೋಡಿದನು. ಕುದುರಿಯು ನಿಂತ ಹಾಗೆಯೇ ನಿಂತಿತ್ತು. 
ಮುಟ್ಟಿ ನೋಡಿದನು. ಕುದುಶೆಯು ಸಜೀವವಾಗಿದೆ. ಆದೆರೆ ಕಲ್ಲಿನಂತಾಗಿ 
ಬಿಟ್ಟ ಹಲ ಹಳ್ಳಿಯ ಜನರು ಬಂದು. ಸುತ್ತಿ ಕೊಂಡರು. ಸಾಹೇಬನು 
ಏನೋನೋ ಮಾಡುತ್ತಾ ನೆ.ಕುದುರೆ ಅಲ್ಲೂ ಡನ ಕುದುರೆಯನ್ನು ಅಲ್ಲಿಯೇ 
ಬಿಟ್ಟಿ, ಹೋಗಲು ೮ ಅವರಿಗೆ ಮನಸ್ಸಿಲ್ಲ. ಅದಕ್ಕೆ ಜೀವವಿದೆ. ಉಸಿರಾಡುತ್ತಿದೆ, 
ಆ ಸಾಹೇಬನ ಅವಸೆ ಸೈಯನ್ನ ನೋಡಿ ಹಳ್ಳ ಗರು ಚಪ್ಪಾಳೆ ಹೊಡೆದು 
ನಗಲಾರಂಭಿಸಿದರು. ಸಾಹೇಬನು ಕೋಷಗೊಳ್ಳ ಲಿಲ್ಲಿ -ಆ ಹಳ್ಳಿ ಗರನ್ನು 
ಕೇಳಿದನು... “ನೀವು ನನ್ನನ್ನು ತಮಾಷೆ ಮಾಡಿ “ಗುತ್ತಿ ದ್ಹೀರಿ, 3 ಕುದುರೆ 
ಏಕೆ ಹೀಗಾಗಿದೆ, ಹೇಳಬಲ್ಲಿರಾ? ಇದಕ್ಕೆ `ಭಷೌಯವೇನಾದರೂ ಉಂಟಿ?* 
ಎಂಣು ಕೇಳಿದನು. | 

ಆ ಹೆಳ್ಳಿಗರು “ನೀವು ದೊಡ್ಡ ಸರದಾರರಂತೆ. ಕಾಣುತ್ತೀರಿ. ನನ್ನು 
ಮೇಲೆ ಕೋಸ ಮಾಡಬೇಡಿ. ಇದರಲ್ಲೊಂದು "ಖರಾಮರ್ತ ಇಡೆ." ಈ 
ಪಗ ಕ, ಒಬ್ಬ ಮಂತ್ರ ವಾದಿ ಇದ್ದಾ ನೆ. ಈ ಹೊಲ ಅವನಿಗೆ ಸೆ ಸೇರಿದ್ದು... 


೩೨೮ | ಛತ್ರಪತಿ ಶಿವಾಜಿ 


ಇಲ್ಲಿ ಕಾಡುಮೃಗಗಳ ಕಾಟಿ ಬಹಳವಾಗಿದೆ. ನಾನೆಲ್ಲ ರಾತ್ರೀ ಹಗಲೂ 
ಕಾಯುತ್ತೆ ಪಿ” ಆ: ಮಂತ ಶೈವಾದಿ ಇಲ್ಲಿ ತಡೆ ಕಟ್ಟಿದ್ದಾನೆ. ಅದರಿಂದ 
ಹೀಗಾಯಿತು. ; ಪ್ರತ್ಯಕ್ಷ ಸ್ರಮಾಣ.' ಡಿ ಇದೇ | ಬರಾಮೆತ” Ki ಎಂದು 
ಹೇಳಿದರು. | | p 
ಸಾಹೇಬನಿಗೆ ಇದನ್ನು ನಂಬುವುದು. ಕಷ್ಟ ವಾಯಿತು: ಈ ಚಮತ್ಕಾರ 
ವನ್ನು ಪರೀಕ್ಷೆಮಾಡಿ ನೋಡಬೇಕೆಂದು ಕುತೂಹಲ ಉಂಟಾಯಿತು." ಅವನು ' 
ಸ್ಯ” ದುಡ್ಡು ಕೊಡುಕ್ಕೇನೆ. ಆ. ಮಂತ ತ್ರವಾದಿಯನ್ನು ಕರೆತನ್ನಿ, 
ಅವನನ್ನು ಏನೂ ತೊಂದರೆ ಪಡಿಸುವುದಿಲ್ಲ? ಎಂದು ಹೇಳಿದನು. ಹಳ್ಳಿ ಹಾಕ 
ಮಂತ್ರ ವಾದಿಯನ್ನು ಕರೆತಂದರು. ಸಾಹೇಬನು -ಆ ಮಂತ ತ್ರವಾದಿಯನ್ನು 
ಕ್ಷುರಿತು. “ನನ್ನ ಕುದುರೆ: ಇಲ್ಲಿ ಕಲಾ ನಗಿ ನಿಂತುಬಿಟ್ಟಿದೆ. ಆ ಸಕು ದಂ 
ನಿನ್ನ ಮಂತ್ರ ವಾದದ ಖರಾ ಮತ್‌ ಎನ್ನು ತ್ತಾರೆ. ಇದನ್ನು ಬಿಡಿಸಿ ಕೊಡ 
ಬಲ್ಲೆ ಯಾ ನ್‌ ನಂದು ಕೇಳಿದನು. ಹಿನ; ಲ 
: ಮಂತ್ರವಾದಿಯು “ಹುಜೂರ್‌, ' ಬಿಡಿಸಿಕೊಡಬಲ್ಲೆ. | i: ಜನ 
ನಮ್ಮ ಮಂತ ಶ್ರಶಕ್ತಿಯನ್ನು. ನಂಬುವುದಿಲ್ಲ sage ನಿಮ್ಮ ದಾರಿ 
ನಿಮಿ -ಸಮ್ಮ ದಾರಿ ನಮಿ ಎಂದನು. ಕ | 


ಸಾಹೇಬನು ಮಂತ ತ್ರವಾದಿಯೆನ್ನು' ಕುರಿತು “ನಾನು ನಿಕ್ನೊ ಡನೆ ನಾಡೆ 
ಮಾಡುವುದಿಲ್ಲ. : ದಯವಟ್ಟೂ 'ಕುದುಕೆಯನ್ನು ಬಡಿಸಿಕೊಡು. ನೆ 
ತುಂಬಾ ಇನಾಮು ಕೊಡುತ್ತೇನೆ” ಎಂದನು. ರ ಬು 

 ಮುಂತ್ರವಾದಿಯು ಕುದುಕೆಯ ಮುಂಡೆ ನಿಂತು ತಲೆಯಿಂದ ಟಾ 
ವರೆಗೆ ಮಂತ್ರದ ಕೋಲಿನಿಂದ ಸವರಿದನು. ಕುದುರೆಯು. ಯಥಾಪ್ರಕಾರ 


ಹೆಜ್ಜೆ ಹಾಕಿ' ಮನ್ಮಚಯ ಪಕ್ಕ ದಲ್ಲಿ ' ಬಂದು ನಂತಿತ್ತು. ವನಿಗೆ ಬಹಳ 
ಅಶ. 7 ರ್ಯವಾಯಿತು.. | | 


ಅವನು ಮಂತ್ರವ ವಾದಿಯನ್ನು ಕುರಿತು ನನ್‌ ತುಂಬಾ ಹಣ ಜುಂ | 
ತ್ತೇನೆ. ಆ ಕೋಲನ್ನು ನನಗೆ ಕೊಡುವೆಯಾ] ಗಳ ಎಂದನು. 


“ಬೇಡ, ಸಾಕೇಬರೀ.' ಸರೀಕ್ಷೆ ಮಾಡಬೇಡಿ. ನೀವು ಹಿಂದುಗಳ 
ಸುಂತ್ರತಂ ಹಳ ನಂಬುವುದಿಲ್ಲ 4 ಎಂದನು. 


ಛತ್ರಪತಿ ಶಿವಾಜಿ ೩೨೯ 


“ಮಂತ್ರವಾದಿ, ಸಿಟ್ಟಾ ಗಬೇಡ. ಕುತೂಹಲದಿಂದೆ ಕೇಳುತ್ತೇನೆ. 
ಈ ಮಂತ್ರವು. ಪ್ರಾಣಿಗಳ ಮೇಲೆ ಮಾತ್ರ ನಡೆಯುತ್ತದೆಯೋ, ಅಥವಾ 
-ಮನುಸ್ಯರ ವೆ ಮೇಲೆಯೂ ನಡೆಯುತ್ತ ದೆಯೋ?” 

“ನೋಡಿ ಸಾಹೇಬರೇ, ಮಂತ್ರದಲ್ಲಿ "ಖರಾಮತ್‌? ಇದ್ದರೆ ಯಾರೆ 
ಮೇಲೆ ಬೇಕಾದರೂ 3 ಅನಾವಶ್ಯಕವಾಗಿ ಪರೀಕ್ಲೆಮಾಡ 
ಬಾರದು. ನೋಡಿ, ಈ ಹೊಲದಲ್ಲಿ ಮೂಲಂಗಿ. ಇದೆ. - ಫಿಮಗೆ ಧೃರ್ಯ 
ವಿದ್ದರೆ ಆದನ್ನು ಕಿತ್ತು ತನ್ನಿ.” 

ನ ಸಾಪೇಬನಸೆ': ಮತ್ತು ಆಕ್ರರ್ಯವಾಯಿತು. ತನ ಜೊತೆಯನ್ಲಿದ್ದ 


ಬೆಂಗಾವಲಿನವನನ್ನು ಕಡೆ Me ಮೂಲಂಗಿಯನು ಕತ್ತು. ತಾ? ಸಿ 
ಆಸ್ಪ ಣೆಮಾಡಿದನು. ಸೈನಿಕನು : ಮೂಲಂಗಿಗೆ ಕೈಜಾಕಿಡನು ಕ್ಸ ಕಚ್ಚಿ 
ಕೊಂಡಿ ಡಿತು! ಮನೊಚಿಗೆ ಆಶ್ಚಯ ರ್ಯವಾಯಿತು. “ಸ್ಪಾಕಪ್ಟ್‌ ' "ನಡು. 
| ನಿನ್ನ ಮಂತ್ರ ದಲ್ಲಿ ವಿಸ "ಬರಾಮತ್ತ್‌' ಠಜಿ” ನಾನೆಂದಿಗೂ ಭ್ಯ 
ಮರೆಯುವುದಿಲ್ಲ ; ನ ಡೈರಿಯಲ್ಲಿ ಬರೆದಿಡುಕ್ತೆ (ನೆ. ಇವನ ಕ್ಕ ಬಿಡಿಸು” 


ಎಂದೆನು. ' ಮಂತ ತ್ರನಾದಿಯು ನಗುತ್ತ ಕ್ಸಿ ಬಿಡಿಸಿದನು. ಸ್ಲಷನ್ಟ 
ಅವನಿಗೆ ಮೂರು ಸಾವಿರ ರೂ ಇಪಾಯಿಫೆ ಇನಾಮು ಕೊಟ್ಟ ಸು, 
ನು ರಾಜ್ಯದಲ್ಲಿ ಇದೇ (ನೋ ke ಖರಾಮತ್‌ ನ ಗುಡ್ಡೆ ಗಾಡು 


ಗಳಲ್ಲಿ ಯೇ ಬೆಳೆದೆ. ಮನುಷ್ಯ ಜಿಯೂ ಇದನ್ನು ದಯ: 
ಅದರಿಂದಲೇ ಅವನು ಕಾಗ ಗತ್ತು ಎಂದುಕೊಳ್ಳಿ Ko 
ಸುಮ್ಮನೆ ಮಾತು ಹುಟ್ಟುವುದಿಲ್ಲ. ಶಿವಾಜಿಯು ಎಲ್ಲಿಯೋ ಇಂತಹ 


'*ಖರಾಮತ್‌' ತೋರಿಸಿರಬಹುದು. ಅದೇ ಮಾತಿಗೆ ಮಾತು ಜಿಸಿ ಎಲ್ಲ 
ಕಡೆಗೂ ಹರಡಿಜೆ--ಎಂದುಕೊಂಡನು.” | 

ರಾಂಪುರದ ನವಾಬನು ಕೊಕೆುಸನ್ನ್ಲಾ "ಕರೆಸಿ ಮಾತನಾಡಿ 
ಮೊಗಲ್‌ ಸೇನಾಧಿಪತಿಗಳಿಗೆ ಸಹಾಯಮಾಡುಪುದಾಗಿ' ವಚನಕೊಟ್ಟನ ನು. 
ಮನೂಚಿಯು ಅವರ ಖರ್ಚಿಗೆ ಮೂರು ಲಕ್ಷ ರೂಸಾಯಿಗಳ ನ್ನು ಕೊಡ ುಡುವು 
ದಾಗಿ ವಾಗ್ದಾ ನವಿತ್ತ ನು. ರಾಂಪುರದ ನೆನಾಬನನ್ನು ಜೊತೆಯಲ್ಲಿ ಕಕೆದು 
ಕೊಂಡು ಹೋಗಿ, ಮಹಾರಾಜ ಜಯಸಿಂಹನ ಬೀಜಿಯನಡಸಿ ಖುಲ್ಲ 
ಗಳನ್ನೂ ಮೂರು ಲಕ್ಷಗಳನ್ನೂ ಕೊಡಿಸಿದನು. | 


KR) 
ಡಿ 


೩೩೦ . ಛತ್ರಪತಿ ಶಿವಾಜಿ 


ಜೋಧ"ಪುರದೆ ಮಹಾರಾಜ ಬ ಜಯಸಿಂಹನ ಬೇಟಿ 
ಮಾಡಿದನು. ಜಯಸಿಂಹನು 

“ನಾನು ಶಿವಾಜಿಯ ಮೇಲೆ ಯುದೆ ಕ್ರೈ ಬಂದಿದ್ದೇವೆ. ನಿನ್ನಂತೆ 
ನಾನೂ ಹಿಂದು. ಶಿವಾಜಿಯೂ ಹಿಂದು. ಆದರೆ ಅವನು ಮೊಗಲ್‌ 
ಸಾಮ್ರಾಟಿರಿಗೆ ಪ್ರಬಲ ವಿರೋಧಿಯಾಗಿದ್ದಾನೆ. ನಾವು ಮೊಗಲ್‌ ಬಾದಸಹನ 
ಸೇನಾಧಿಪತಿಗಳಾಗಿದ್ದೇವೆ, ನಮ್ಮ ಕುಲಧರ್ಮದಂತೆ ನಿಷ್ಠೆಯಿಂದ ನಡೆಯ 
ಬೇಕು” ಎಂದನು. 

ಜಸವಂತಸಿಂಗನು “ಮಹಾರಾಜರೇ, ತಾವು ವಯಸ್ಸಿನಲ್ಲಿ ಹಿರಿಯರು. 

ಎಷ್ಟೋ ಯುದ್ಧ ಗಳನ್ನು ಜಯಿಸಿರುವ ವೀರಾಗ್ರೇಸರರು. ನನ್ನ ಶರೀರದಲ್ಲಿ 

ತಮ ತೆಯೇ pb ರಕ್ತವು ಹರಿಯುತ್ತಿದೆ. ಜೆಹಲಿಯ ದರಬಾರಿ 
ನವರಿಗೆ ದೂರು ಹೋಗಿದೆ. ಬಾದಷಹರಲ್ಲಿ ಬಿನ್ನಹ ಮಾಡಿಕೊಳ್ಳುವುದೂ 
ಎದೆಯನ್ನು ಬಗೆದು ತೋರಿಸುವುದೂ ವ್ಯರ್ಥ. ಜ.1 ಮುಸಲ್ಮಾನರನ್ನೂ 
ಮ್ಮನ್ನೂ ಪಕ್ಷಪಾತದಿಂದ ನೋಡುತ್ತಾರೆ. ಅವರ ಮಾತುಗಳು ಬಾದಷಹ 
ರಿಗೆ ಆಸ್ಯಾಯನವಾಗಿರುತ್ತದೆ. ಅಂದೇ ನನ್ನ ರಾಜ್ಯಕ್ಕೆ ಹಿಂತಿರುಗಿ ಹೋಗಿ 
ಭಾದಸಹರ ಸೇವೆಯಿಂದ ಮುಕ್ತನಾಗಿದ್ದೇನೆಂದು ರಾಯಸ ಬರೆದು ಕಳಿಸ 
ಬೇಕೆಂದು ನಿಠ್ಚರ್ಯಮಾಡಿದ್ದೆ. ಬಾದಸಹನು ಅದನ್ನು ಸಹಿಸುತ್ತಿರಲಿಲ್ಲ 
ವೆಂದು ನಾನು ಬಲ್ಲೆ... ಮತ್ತೇನು ಮಾಡಬಲ್ಲೆ? ಯುದ್ದ! ಅದು ನಮ್ಮ 
ಕುಲಧರ್ಮ ರಜಪೂತರಿಗೆ ದೇವರು ಕೊಟ್ಟಿ ವರ. ಯುದ್ಧ ಮಾಡಿ 
ರಣಭೂಮಿಯಲ್ಲಿ ಮಡಿಯುತ್ತಿ ದ್ದೆ. ರಾಜಪುಶಾಣವು ಶಾಂತವಾಗಿದೆ ಎಂದು 
ಶಾವು ಭಾವಿಸಬಾರದು. ಪ್ರ ನಕ್ಷ ಕ್ಸಬ್ಬ ವಾಗಿಯೇ ಇದೆ. ಏಕೆ ಬಲ್ಲಿರಾ? 
ಮುಸಲ್ಮಾ; ನಕು ನಮ್ಮನ್ನು ಅಸ ಸಮಾನೆ ಮಾಡುತ್ತಾರೆ. ಈ ಬಾದಷಹನಿಗೆ 
ಎಸ್ಟೋ ಸ್‌ ಅವರಿಗೆಲ್ಲಾ ಅಧಿಕಾರಗಳನ್ನು ಕೊಟ್ಟು ದೆಹಲಿ 
ಯಜ ಕಳುಹಿಸಿಬಡುತ್ತಾನೆ. ಚೇಳಿಗೆ ಸಾರಪತ ಕೊಟ್ಟಂತ ಗುತ್ತದೆ. 
ಅವರು ಮಾಡುವ ತಪ್ಪು ಗಳೆಲ್ಲಾ ನಮ್ಮ ತಲೆ ತಿನ್ನುತ್ತವೆ. ಪುಣೆಯಲ್ಲಿ 
ನಯಿಸ್ತಾ ಖಾನರ ಮೇಲೆ” ನಡೆದ. ದುರಂತವನ್ನೇ ಬಟ ತೆಗೆದು 
ಕೊಳ್ಳಿ. ರಕ್ಷಣೆಯ ಸರ್ವ ಸೇನಾಧಿಪತಿ ಕ ಹತ್ತುಸಾವಿರ ರಜಪೂತ 
ಸೈನ್ಯ ನನ್ನ್ನ ಸೃಯ್ಯ್ಯದೆ, ಕೋಟಿಯ ಕಾವಲಿನ ಕೊತ್ವಾಲನು ಮುಸಲ್ಮಾನ, 


ತು -. 


ಛತ್ರಪತಿ ಶಿವಾಜಿ ೩೩೧ 


ನಗರ ರಕ್ಷಕಕಿಲ್ಲರೂ ಮುಸಲ್ಮಾನರು. ಸಯಿಸ್ತಾಖಾನರ ಅರಮನೆಗೆ ಸಹಕೆ 
ಯವರೂ, ಕಾವಲುಗಾರರೂ ಎಲ್ಲರೂ ಮುಸಲಾ ಶ್ಮನರು,... ರಂಜಾನ್‌ 
ಹಬ್ಬದಲ್ಲಿ ರಾತ್ರಿ ಅರಮನೆಯಲ್ಲಿ ಪಲಾವುಗಳ-ಮಿಠಾಯಿಗಳ ಸಮಾರಾಧನೆ 
ಯಾಯಿತು. ಕೋಟಿಯ ಕಾನಲುಗಾರರೂ, ಸರದಾರರೂ, ನಗರದ 
ಉಸ್ತು ವಾರಿಯವರೂ, ಅರಮನೆಯ ರಕ್ಷಣಾದಳದನರೂ ಎಲ್ಲರೂ ಹೊಟ್ಟಿ 
ಬಿರಿಯ ಕಿಂದು ಮೈಮರೆತು ಬಿದ್ದಿದ್ದರು. ಯಥೇಚ್ಛ ಮದ್ಯಪಾನ 
ಮಾಡಿದ್ದ ರು... :ಮೊಗಲ್‌ ಸೈನಿಕರ” ಉಡುಪು ಧಂಸಿದ್ದರೆ ಮರಾಠರು 
ಮೊಗಲರು ಎಂಬ ಭೇದವನ್ನ ರಿಯದೇ ಮೈಮರೆತಿದ್ದ ರುಆ ಸ್ಟ] ಇದಕ್ಕೆ 
ಹೊಣೆಯಾರು? ಮಾಳಕೆಯ ದಿನ ದರಬಾರಿನಲ್ಲಿ ಆ ಷಯಿಸಾ ಚ್‌ 
ಹುಚ್ಚುನಾಯಿಯಂತೆ. . ಬೊಗಳಿದನು. ಅವನನ್ನು ಅಕ್ಲಿಯೇ ಕತ್ತರಿಸಿ 
ಬಿಡುತ್ತಿದ್ದೆ. ಕೋಪವನ್ನು ತಡೆದುಕೊಂಡು ಹೊರಗೆ ಹೊರಟುಬಂದೆ. 
ನೋಡಿ, ನಮಗೆಂತಹ ಅಪಮಾನ | ಎಲ್ಲವನ್ನೂ ಸೊನೆ ಬಿಚ್ಚಿ ಹೇಳಿ 
ದ್ದೇನೆ. ನನ್ನನ್ನು ಸ್ವೀಕರಿಸುವುದಾದಕೆ ಸ್ವೀಕರಿಸಿರಿ ;3ಳಧಥ್ಲರ ಆಸ್ಬಣೆ 
ಕೊಡಿರಿ ನಾನು ರುಜಪ ಪುತ್ರಸಾ ನಕ್ಕೆ ೋಗುತ್ತೆ "ನೆ. ಈ ಬಾದಸಷಹರ 
ಆಸ್ಥಾನ ಗೌರವವೂ ಸಾಕ್ಕು ಈ let ಸಾಕು. ನೀವು ಬಾದಷಹ 
ರಿಗೆ ಸರಿಸಮಾನರಾಗಿದ್ದೀರಿ. . ಫಿಮ್ಮ ಶಿಬಿರದಲ್ಲಿ ಎಷ್ಟು ಜನ ಗುಪ್ತ ಚಾರರು 
ಇರುವರೆಂಬುದನ್ನು ಬಲ್ಲಿರಾ? ನಿಮ್ಮ ಮೇಲೆ ಆವರು ಹಿತೂರಿಮಾಡುತಾ ರೆ. 
ನಿಮ್ಮನ್ನು ಬಾದನನನು ಏನೂ ಮಾಡಲಾರ, ಆದರೆ ಇದೆಂತಹ ಅಸಮಾನ 
ಪರಿಸ್ಥಿ ಕಿ, ನೀನೇ ನೋಡಿರಿ” ಎಂದನು. 

ಮಹಾ ರಾಜಾ ಜಯಸಿಂಹನು ತಲೆದೂಗಿದನು.. “ಜಸವಂತಸಿಂಗ್ಸ್‌ 
ನೀನು ಸತ್ಯವನ್ನ ಡುತ್ತೀಯೆ. ಶುದ್ಧ ರಜಪು:ತನಿಗೆ ಅದು ಅಲಂಕಾರ 
ಪ್ರಾಯವೇ ಸರಿ. ನನ್ನ. ಅಧಿಕಾರದಲ್ಲಿ ಯಾರಿಗೂ ಅಪಮಾನವಾಗದು, 
ಒಂದು ಹುಲ್ಲುಕಡ್ಡಿ ಹ, ಅಲ್ಲಾಡದು. ರಜಪೂತರಿಗೆ ಕತ್ತಿಗಿಂತಲೂ ದೊಡ್ಡ 
ದೇವರಿಲ್ಲ. ನಾನು ಕತ್ತಿಯನ್ನು ಮುಟ್ಟಿ ಹೇಳುತ್ತೇನೆ. ಫಿನ್ನ ಗೌರವಕ್ಕೆ 
ಎಳ್ಳ ಸ್ಟೂ ಕತಿಂದಕ ಬದಿವುದಿಲ್ಲ. ನನ್ನೆ ಅಧಿಕಾರಕ್ಕೆ ತಜೆಯಿಲ್ಲ.: ನೀನು 
ನನ್ನ ಡೆ: ಯುದ್ಧಮಾಡು”. ಎಂದು ಹೇಳ ಕಳುಹಿಸಿದನು, 


೩೩೨ ಛತ್ರಪತಿ ಶಿವಾಜಿ 


ಯುರಾಜ ಅಜಂಪಹನು ಬಂದು ಜಯಸಿಂಹನ ಭೇಟಿಮಾಡಿದನು. 
ಅವರಿಬ್ಬರ... ಸಂಭಾಷಣೆಯು ಆತ್ಯಂತ ಸೌಹಾರ್ದಯುತವಾಗಿದ್ದಿ ತು. 
ಯುವರಾಜನ ಮನಸ್ಸಿ ನಲ್ಲಿ ಜಯಸಿಂಹನು ಬಾದಣಹನಿಗೆಸಮಾನವಾದವನಂಬ | 
ಭಾವನೆ ಇತ್ತು. ಯುವರಾಜನು ಹೇಳಿದನು. “ಜಯಸಿಂಹ ಮಹಾರಾಜರೇ. 
ಶಾವು ಯುದ್ಧಕ್ಕೆ ಬಂದುದು ಒಳ್ಳೆ ಯದೇ ಆಯಿತು. ಸ್ವ ಯಂ ಬಾದಸಹರೇ 
ಬಂದಂತಾಯಿತು. ನಾನು ಈ “ಹಬ್ಬ ನಿನ FE ಎಂಬುದೇನೋ 
ನಿಜ. ಆದರೆ ಎಲ್ಲ ವಿಷಯಗಳ ಬೂ ಸ ಆಸೆ. ಯಂತೆನಡೆಯುತ್ತೆ (ನೆ. 
ನನ್ನ ವಶದಲ್ಲಿರುವ ಸಮಸ್ತ ಸೇನಾಧಿಸ ತಿಗಳಿಗೂ ಅಪ್ಪಣೆ ಮಾಡಿಕೆ ನೆ. 
ಅವಶ್ಶೇ ಲ್ಲರೂ ತಮ  ಆತ್ನ ಹುಂತೆ ನಡೆಯ ಶೇಕು. ಶಿ ರಕ್ಷೆಗಳು ಸರುಗೆ 
ಸೇರದ್ದು. ಇಂದು "ಡಬ ನಲ್ಲಿರುವ ಸಮಸ್ತ ಸೈನ್ಯಗಳೂ ತಮ್ಮವ ನೋಡಿ, 
ಮಹಾರಾಜರೇ. ಬಾದಸಹರಲ್ಲಿ ನನಗೆ ಬಹೆಳ kN ಇದೆ ಆದರೆ ಅಧಿಕಾರ 
ಚಲಾವಣೆಯಲ್ಲಿ ಹೆಜ್ಜೆಹೆ ಹೆಜ್ಜೆ ಗೂ ಭಿನ್ನಾ ಭಿಪ್ರಾಯಗಳಿವೆ. “ಶಿವಾಜಿಯು 
ಸೂಕತ್ತ್ಸನ್ನು - ಸಡತವಣಡಿದೆ. "ಜು ನನ್ನ ಅಧಿಕಾರಕ್ಕೆ `ಸೆ ಸೇರಿದ್ದ ಆ ಶ್ರಿ 
ಬೇರೇ  ಫೌಟುದಾರಂದ್ದಾಕೆ, ಕನ್ಲೀದಾರೆರಿದ್ದಾ . ಅವರ ಮೇಲಿನ ಫು 
ನೇರವಾಗಿ ದೆಹಲಿಯ ದರ್ಬಾರಿನಿಂದೆ ನಡೆಯುತ್ತ ಡಿ" ಅತ್ತ ಕಡೆಸ 
ತೀರದಲ್ಲಿ ಶಿವಾಜಿ ಮು ನೌಕಾಬಲವನ್ನು ಕಟ್ಟಿ ಮೂ ದಾ | 
ಖಂಜಿಲ ದ್ವಿ (ಸವು ಅವನ ವಶವಾಗಿದೆ ನೀಡು “ಕೇಳಕ್ಕೆ ನೆ. - ಜಂಜೀರಕ್ಕೂ 
ಕಾಲಿಟ್ಟ ದ್ದ ನೆಂದು ಸಮಾಚಾರ ಬಂದಿದೆ. ಇವೆಲ್ಲಾ ನನಗೆ ಸೇರಿನೆಯೇ ! 
ಕುಡಿ ರ್ಬಾರು ಕಣ್ಣು ಮುಚ್ಚೆ ಫೊಂಡು ಕುಳಿತಿದ್ದ ಕಿ ನಾನೇನು ಮಾಡ 
ಬಹುದು. ' ಶಿವಾಜಿಯು A ಸಿಸವಾಗಳಗೆ ಹೋಗಿ ಹಾವಳಿ 
ಮಾಡುತ್ತಾನೆ ನೆ. ಆ ರಾಜ್ಯ ವೆಲ್ಲಾ ಆದಿಲ್‌ ಷಾಹಿಗೆ' ಸೇರಿದ್ದು. ಆದಿಲ್‌ಷಾಹೀ 
ರಾಜ್ಯ ರಕ್ಷಣೆಗೆ ತಗರ ಸೈನ್ಯಗಳನ್ನು ಕಳುಹಿಸಲಾದೀತೇ !. ಇವೆಲ್ಲಾ 
'ಬಾದೆಸಹರ ಮನಸ್ಸಿನಲ್ಲಿ ನನ್ನೆ. ಮೇಲೆ : ಅಸಮಾಧಾನಕ್ಕೆ ಕಾರಣವಾಗಿದೆ ` 


ಜನು ಮುಂಡೆ ತಾವು ಜವಾಬ್ದ್‌ ರರು. ``ನಾನು ಬಟಾ "ಹಲವು 
ಕಾಲ ಸುಖವಾಗಿ ಕಳೆಯುತೆ ತ್ರೀನ. ” ಎಂದು ಹೇಳಿದನು. | 


ಜಯಸಿಂಹನು “ಯುವರಾಜ, ನಿನ್ನ ಮಾತುಗಳೆಲ್ಲವೂ ಸರಿಯಾಗಿದೆ. 


ಈ ಮರಾಠಾ ರಾಜ ಶಿವಾಜಿಯ ಸ್ರತಾಪವು ಬಾದಷ ಹರ ಕಣ್ಣು ಸುಕ್ಕುತ್ತ ಥೆ, 


ಭತ್ರಸತಿ ಶಿವಾಜಿ ೩೩೩ 


ಆದರಿಂದ ಅವರು ಯಾವಾಗಲೂ ಸ್ವಪುಬ್ಬರಾಗಿಯ್ದೇ ಇರುತ್ತಾರೆ. ನಾನು 
ಅವರಿಗೆ ಬರೆದು. ಕಳುಹಿಸುತ್ತೆ ನೆ. ಮತ್ತೆ "ಷೊ ಬರಿಯುವುದಿಲ್ಲ. ಈ 
ಖು ೯ ವ್ಯವಹಾರಗೆಳನ್ಗೆ ನ್ರ್ನಲ್ಲಾ ತ್‌ ನಡು ಬಳೆದು ಕಳುಹಿಸು ಸೇನೆ. 
ದ್ಯ ಹರಿಯ ಗುಪ್ತ ಚಾರರನ್ನೆ ಲ್ಲಾ ಹೊಡೆದು ಓಡಿಸಿಬಿಡುತ್ತೇನೆ. ಈ 
ಶಿವಾಜಿಯ ವಿಚಾರಣೆ ನಾನು ತೆಗೆದುಕೊಳ್ಳುತ್ತ "ನೆ. ನೀನು ಸುಖವಾಗಿರು 
ಬಾದಸಹರ ಪುತ್ರ ಬಾದಸಹರಿಗೆ ಸಮಾನ, ಅಧಿಕಾರನೆಲ್ಲವೂ ಸುಸೂತ್ರವ ವಾಗಿ 
ನಡೆಯುತ್ತ ಔ” ಎಂದು ಹೇಳಿಕಳುಹಿಸಿದನು. 


ಮಹಾರಾಜಾ ಜಯಕು ಯುದ್ದೆದೆ ವಸ ಗಳನ್ನೇ ಲ್ಲಾ ಮಾಡಿ 
ದನು. ಆಯಕ ನ ಸಿನ ಜಾಗೆಗಳಿಗೆಲ್ಲಾ ಸೇನಾನಾಯಕರನ್ನು ನೇಮಿಸಿ ಕಳುಹಿ 
ಸಿದೆನು. ಚಾದನ ಹರಿಗೆ ಒಂದು ಪತ್ರ ಬರೆದು ದೂತರ ನಟಕ ಕಳಿಸಿ 
ಕೊಟ್ಟ ನು ಆ ಪತ್ರದ ತಾತ್ಪರ್ಯವು ಈ ರೀಕಿ ಇದ್ದಿತು. 

"ಯುದ ದ ವ್ಯ ವಸೆ ಗಳನ್ನೆ ಲ್ಲಾ EE ಮಾಡಲಾಗಿದೆ, 
ನನ್ನ ಉಜ್ಜಿ ದಂತೆ ಈ ಮರಾಠರೊಡಕೆ ಯುದ್ಧ ವು ಮುಶ್ವಾಯವಾಗೆ 
ಬೇಕಾದರೆ ಆರು ತಿಂಗಳ ಕಾಲವಾಗಬಹುದು, ಶಿವಾಜಿಯು ಕೊಂಕಣದ 
ವರೆಗೆ ನೆಲೆಗಳನ್ನು ಏಪ ರ್ಪಡಿಸಿಕೊಂಡಿದ್ದಾನೆ. ಅವನನ್ನು "`ಓಡಿದು ಹಾಕ 
ದಿದ್ದರೆ ಯುದ್ಧವು. ಮುಕ್ತಾ ಯವಾಯಿತೆಂದುಕೊಳ್ಳು ಓಕ ಭ್ರಾಂತಿಯಾಗ್ಯ 
ತ್ರ ಜಿ ನಮ್ಮ ದ್ರವ್ಯ ಸೈನ್ಯಗಳನ್ನೆ ಲ್ಲಾ ನಿರರ್ಥಕಗೊಳಿಸಿದಂತಾಗುತ್ತ ದೆ. 
ಅವನನ್ನು Ercan, 

“ನಾನು ಈ ಯುದ್ಧರಂಗದಲ್ಲಿ ಇರುವವರೆಗೆ ಈ ನೊಗಲಾಯಿ ರಾಜ್ಯದ 
ಮತ್ತು ರಣರಂಗದ ಎಲ್ಲ ಅಧಿಕಾರಗಳೂ ನನಗೆ ಕೊಡಲ್ಪಡಬೇಕು. ಎಂಥಾ 


೩೩೪ ಛತ್ರಸತಿ ಶಿವಾಜಿ 


ಉನ್ನತಾಧಿಕಾರಿಯನ್ನಾದೆರೂ ಬರ್ಕ್‌ರ್ಫ್ಸ್‌ ಮಾಡುವ, ನೇಮಕ ಮಾಡುವ 
ಅಧಿಕಾರವು. ನನಗಿರಬೇಕು. ಈ ಯುದ್ದಕ್ಕಾಗಿ ಎಷ್ಟು ಹಣವನ್ನಾದರೂ 
ಖರ್ಚು ಮಾಡಲು ಅಪ್ಪಣೆ ಇರಬೇಕು. ಈ ದಖ್ಬನ್ನಿನಲ್ಲ, ಈ ಯುದ್ಧ ದಲ್ಲಿ 
ನೆರವಾದವರಿಗೂ ಇತರ ಪಾಳೆಗಾರರಿಗೂ ಜಹೆಗೀರಿಗಳನ್ನು 
ಮಂಜೂರ್ಮಾಡುವ ಅಧಿಕಾರವು ನನ್ನದಾಗಿರಬೇಕು. ನಾನು ಈ ದಖ್ಬನ್ಸಿ 
ನಲ್ಲಿರುವವರೆಗೆ  ಬಾದಷಹರ ಬಂಧು ಬಾಂಧವರನ್ನಾಗಲೀ, ಅನುಗ್ರಹ 
ME ಗಳಿಕ ಅಧಿಕಾರಕ್ಕೆ ಕಳಿಸಕೂಡದು, ಮೊಗಲ್‌ ಸಾಮ್ರಾಜ್ಯದ 
ಹಿತಕ್ಕಾಗಿ, ಪ್ರ ಶಿಸ್ಕೆ ಗೌರವಗಳಿಗಾಗಿ ಇಷ್ಟು ಅಧಿಕಾರಗಳನ್ನು ಬಾದಷಹರು 
ನನಗೆ ಅನುಗ್ರ ಜ್‌ ಮಾತ್ರವೇ ಈ ಯುದ್ಧೆ ದ ಪೂರಸ ದ ಸಾಫಲ್ಯತೆಯಾಗು 
ತ್ತದೆ” ಎಂದು ಬರೆದು ಹಾ 


ಬಾದಷಹನು ಸ್ವತಃ ಈ ಪತ್ರನನ್ನು ಓದಿ ನೋಡಿಕೊಂಡನು. 
ಮೊದಲು ಆಶ್ಚರ್ಯವಾಯಿತು. ಆಮೇಲೆ. ಸಾವಧಾನದಿಗಿದ . ಯೋಚನೆ 
ಮಾಡಿದನು. ಎಂಥಾ ಸರಾಕ್ರಮಶಾಲಿಯಾದರೂ ಎಷ್ಟು ಮಹೋನ್ನತ 
ಪದವಿಯಲ್ಲಿರುವವನಿಗಾದರೂ ಇಷ್ಟು ಅಧಿಕಾರಿಗಳನ್ನು ಕೊಡಲಾದೀಕೆ? 
ಬಾದಸಹರ ಸಮಸ್ತ ಅಧಿಕಾರಗಳನ್ನೂ ಈ ಜರ ಟು. ಕೇಳುತ್ತಿದ್ದಾ ನೆ. 
ಇದನ್ನು ಒಪ್ಪ ಕ್ಪಲಾಸುವುದಿಲ್ಲ. 


ಒಂದು ಪಕ್ಷ ಒಪ್ಪದಿದ್ದರೆ ಜಯಸಿಂಹನು ಮುಂದೇನು ಮಾಡುತ್ತಾನೆ 
ಈ ಪತ್ರದ ವಾಕ್ಯ ವಾಕ್ಯಗಳು ಅಕ್ಷರ ಅಕ್ಷರಗಳು ಅವನೀನು ಮಾಡುತ್ತಾ 
ನೆಂಬುದನ್ನು ಧ್ವ ನಿಮಾಡಿ ಹೇಳುತ್ತ ಲೇ ಇವೆ. ಅವನು ಯುದ ಮಾಡುವುದಿಲ್ಲ, 
ಓರೆಯಿಂದೆ ಕತ್ತಿಯನ್ನು ಹೊರಗೆ ಸೆಳೆಯುವುದಿಲ್ಲ. ಮುಸು ಮಾಡ 
ಬೇಕು--ನಾನೇ ಸಾಕ್ಷಾತ್ತಾಗಿ ರಣರಂಗಕ್ಕೆ ಹೋಗಬೇಕು. ಆದರಿಂದ 
ಜಯಸಿಂಹೆನನ್ನು ಪೂರ್ಣವಾಗಿ' ಅಸಮಾನಗೊಳಿಸಿದಂತಾಗುತ್ತದೆ. ಜಯ 
ಸಿಂಹನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಶತ್ರುಗಳೊಡನೆ ಸೇರಿ 
ಕೊಳ್ಳು ವುದೂ ಇಲ್ಲ. ಆದಕಿ, ನಾವು ಮಾತ್ರ ಅವನನ್ನು ಕಳೆದು ಕೊಂಡಂತಾ 
ಗುತ್ತದೆ, ಅದೇನೋ ನಿರ್ಧರವಾದ ಮಾತೇ. 


ಛತ್ರಸತಿ ಕಿವಾಜಿ ೩೩೫ 


ಏನೇ ಆಗಲಿ ನಾನುಜಯಸಿಂಹನನ್ನು ಕಳೆದುಕೊಳ್ಳ ಲು ತಯಾರಾಗಿಲ್ಲ 
ಇಷ್ಟು ಆಧಿಕಾರಗಳನ್ನು ಅವನಿಗೆ ಕೊಟ್ಟ ನೀನಾಗುತ್ತದೆ. ಏನೂ ದೋಸ 
ವಾಗುವುದಿಲ್ಲ. ಆದರೆ. ದೆಹಲಿಯ ಅತತ ಗತ ದೊಡ್ಡ ದೊಡ 
ಸರದಾರಕಿಲ್ಲರೂ . ವಿಮುಖರಾಗುತ್ತಾರೆ. ಈ ದೃಷ್ಟಿಯಿಂದ ರಿಯಾಸಿ 
ತೂಕಮಾಡಿ ನೋಡಬೇಕು. ಇವರಾರೂ ಶಿವಾಜಿಯನ್ನು ಅಣಗಿಸಲಾರರು. 
ದಖ ್ಸಿನ್ನನ್ನು ಹತೋಟಿಗೆ ತರಲಾರರು ಅದು ಸಿದ್ದೆ ಖ್‌, ಇಡೆ. ಹೀಗಿರು 


ವಲ್ಲಿ ಜಯಸಿಂಹನಿಗೆ ಮನಃಪೂರ್ನಕವಾಗಿ a ಕೋರಿಕೆಯನ್ನು ಈಡೇರಿಸಿ 
ಕೋಡೋಣ. ಆಗಲೂ ಅನನಿಂದ ಶಾರ್ಯಸಿಗಿ ಯಾಗದಿದ್ದಕೆ ನಾವೇ 
ಖುದ್ದಾಗಿ ರಣಕ್ಷೇತ್ರ ಶ್ರಕೈೈ ಹೋಗುವುದು ಇದ್ದೆ ಇಡೆಎಂದು ಆಲೋಚಿಸಿ 


ದನು. ರಾಯಸದವರನ್ನು ಕರಿಸಿ, Wh ದಖ್ಬನ್ನಿನ ಅತ್ತ ಕಡೆಯ 
ಮೊಗಲಾಯಿ ಪ್ರಾ ಂತ್ಯ ಗಳ ಸಮಸ್ತ ಅಧಿಕಾರಗಳೂ ಕೊಡಲ್ಬ ಟ್ರ ತ ಬಂದು 
ಧಾರಾಳ ಮನಸ್ಸ; ಚ ಉತ್ತ ಕ್‌ ಬರೆಯಿಸಿ ಕಳಿಸಿದನು. ರಭಸ 
ಆಜಂಸಹೆನಿಗೂ ಈ ವಿವರಗಳನ್ನೆ ಲ್ಲಾ ಬರೆಸಿಕಳಿಸಿದನು. ಫಿನಗೆ, ಇದೆಲ್ಲಾ 
ಒಪ್ಪಿಗೆಯಾದರಿ ಸಂತೋಷ, ಇಲ್ಲದಿದ್ದ ರೆ. ನೀನು ನಹಲಿಗೆ ಬಂದುಬಿಡು 
ಪು ತಾನೇ ಎರಡು ಪಂಕಿ ಕ್ರಿಗಳನ್ನು ಬರೆದು ಕಳಿಸಿದನು. 


ಆ ಪತ್ರವು ಜಯಸಿಂಹನಿಗೆ ಬಂದು ಶಲುಪಿಶು.  ಜಯಸಿಂಹನು ಆ 
ಸತ್ರವನ್ನು ನೋಡಿ ಅಶ್ಚರ್ಯಪಟ್ಟನು. ಈ ಬಾಡಣಹನು ಎಂತಹ ನಿಷ್ಕಪಟ! 
ಎಂತಹನನಾದರೂ ನ್ನ ಹತ್ರ ನನ್ನು ನೋಡಿ ಸಂದೇಹ ಪಡುತ್ತಿದ್ದ ನು. 
ಬಾದಷಹನು ಸ್ವಾರ್ಥಕ್ಕಾಗಿ ಯ್ದ ಇದನ್ನು ಒದ್ಬಿಕೊಂಡವೆನ್ಲ. 
ಅವನ ಸ (ಭಾವವೇ ಸ ಹಿರಂಗಿಯನ್ನು ಹಾರಿಸಬೇಕಾದಕೆ ಎಷ್ಟು 
ಮದ್ದು ಗುಂಡುಗಳನ್ನು ತುಂಬಬೇಕು ಹೇಗೆ ಬಲವಾಗಿ ಹೊಡೆಯಬೇಕು 
ಎಂಬುದನ್ನು ಅವನು ಚೆನ್ನಾಗಿ ಬಲ್ಲ. ಯೋಧನು ಯೋಧನ ತೋಳು 
ಬಲವನ್ನೂ ಮನಶೃಕ್ತಿಯನ್ನೂ ಅಳೆಯಬಲ್ಲ ನನ್ನ ಕಾಗದ ಬಾದಷಹನ 
ಪ್ರತ್ಯುತ್ತರ ಇವೆರಡೂ ಅದಕ್ಕೆ ತಕ್ಕಂತೆಯೇ ಇನೆ ಎಂದು ಯ್ಯಾ” 
ಫೊಂಡನು. 


ತ ಛತ್ರಪತಿ ಶನ 


ಸರಳ ಸ ಭಾವಿ ಆಜಂ ಭ್ಯ ಬಂದು ಜಯೆಸಿಂಹನ ಭೇಓಮಾಡಿ 
ಬಾ ಬನ ಹನ ತೃಜಿಸ ರು 'ಪತ್ರೆವನ್ತೆ ನ್ನೇ ಆವನ ಕೈಗೆ kl .ಹಯುಸಿಂಹನು 
ಬ ಸತ್ರ ವನ್ನು ಒಡ Ee K 


“ಯುವರಾಜಾ, ಈ ಸ ಪ್ರಕರಣವನ್ನು ತೆಪ್ಪಾಗಿ ಬಾವಿಸಬೇಡ. ನಿನ್ನೆ 
ಅಧಿಕಾರವನ್ನು ಕಿತ್ತುಕೊಂಡು ನಿನ್ನನ್ನು ಕಹಲ ಕಳುಹಿಸಬೇಕೆಂದು ಬಗ್ಗ. 
ದವನು ನಾನಲ್ಲ. ಇಂತಹ ಯುದ ಪ್ರಸಂಗಗಳಲ್ಲಿ ಸಂಪೂರ್ಣ ಅಧಿಕಾರ 
ವಿರಬೇಕು. ನಿನಗಿರುವ ಎಲ್ಲ ಕಾಗೆ ಹೆಚ್ಚಿನ ಅಧಿಕಾರ 
ಬೇಕೆಂದು ಸಾನು ಕೇಳಿದೆ.  ಇನೆಲ್ಲಾ ಾದಷಹರಿಗೆ ಮಾತ್ರ ಇರುವ 
ಅಧಿಕಾರಗಳು. ಅವರು ನನ್ನಲ್ಲಿ ಪೂರ್ಣ ಭರವಸೆಖಿ.ಟ್ಟು ಈ ಅಧಿಕಾರವನ್ನು 

ನನಗೆ ಕೊಟ್ಟ. ದ್ದಾ ಕೆ: ನಾನು ಅದನ್ನು ಸಾರ್ಥಕಗೊಳಿಸಬೇಕು. ನಿನ್ನೆಲ್ಲ 
ರುವ ಅಧಿಕಾಶಗಳಿಲ್ಲಾ ನಿನಗೇ ಇರುತ್ತ ವೆ. ನೀನು ಇಲ್ಲಿಯೇ ಇರು. ಬಿಹಲಿಗೆ 
ಹೋಗಬೇಕಾದ ಪ್ರಮೇಯಸೇನೂ ಇಲ್ಲ” ಎಂದು ಹೇಳಿದನು. 


ನ ಅಜಂಸಹೆನು “ಮಹಾರಾಜರೇ, '-- ಬಾದಸಹರು ತಮ್ಮೆಲ್ಲಿಟ್ಟಿರುವ 
ನಂಬಿಕೆ ಗೌರವಗಳು ಎಸ್ಟೆಂಬುದನ್ನು ನಾನು ಬಲ್ಲಿ. ಅಷ್ಟೇ ಕೆಲ್ಲ ಗಿ 
ತಮ್ಮಲ್ಲಿ ಅಪಾರ ಗೌರವವಿದೆ. ನನ್ನಿಂದ ತಮಗೆ ಸ್ವಲ್ಪವಾದರೂ ಸೇವೆ 
ಯಾಯಿತೆಂದು ತಾವು ಸಂತೋಷಸಟ್ಛಿರೆ ಅದರಿಂದ ನಾನ್ಟೋ ಹೆಮ್ಮೆ 
ಪಡುತ್ತೆ ನೆ” ಎಂದನು. | 
"ಮಹಾರಾಜನು ವಿಶ್ವಾ ಸದ್ದಿಂದ್ರ ಯ್ಲುವಧಾಜನೆ ಕೈ ಕುಲುಕಿ ಕಳುಹಿಸಿ 
ಕೊಟ್ಟನು... | ಷಾಹಿ 
 ಜಯಸಿಂಹನು ಅಲ್ಲಿಂದ ಪುಣೆಗೆ ಪ್ರಯಾಣಮಾಡಿ, ಅಲ್ಲಿ ಬಿಡಾರ 
ಮಾಡಿದನು. 
ಶಿವಾಜಿಗೆ ಜಯಸಿಂಹನು ಯುದ್ದಕ್ಕೆ "ಬಂದಿರುವೆ ಸಮಾಚಾರವೆಲ್ಲಾ 
ತಿಳಿಯಿತು. ತನ್ನ ಸ್ಲೇನಾಧಿಪತಿಗಳ್ನೂ . ಮಂಕ್ರಿಗಳನ್ನ್ಕೂ ಸೇರಿಸಿ 
ಮಂತ್ರಾಲೋಚನೆ. ಮಾಡಿದನು. | 
“ಶ್ರಾಗೆ ನಮ್ಮ ಲಿ ಹೆಚ್ಚು ಸೈನ್ಯಗಳಿಲ್ಲ. ಸುಮಾರು ಇಹ ತ್ತು ಸಹಸ್ರ 
ಸೈನ್ಯಗಳಿರಟಹುದು. Re ಮತ್ತು ರಾಜಪೂತ ಸ್ಥೆ ಸೈನ್ಯಗಳು, ಐವತ್ತು 


ಛತ್ರಪತಿ “ಶಿವಾಜಿ ೩೨೩ 


ಸಹೆಸ್ರಕ್ಕೂ ಹೆಚ್ಚಾ ಗಿರಬಹುದೆು. ಅವರೆಲ್ಲ ಶಸ್ತ್ರಾ ಸೆ ಸಸ ಬಂದೊಕುಗಳೂ 
cre ಬೇಕಾದಸ್ಟಿ ವೆ. ಚುನಾಯಿಸಿದ. ಸೆ.ನಾಧಿಪತಿಗಳಿದ್ದಾರೆ. 
ವ.ಹಾರಾಜ ಜಯಸಿಂಹನ ಸಾಮಾನ್ಯನನ್ಲ. ನಾವು ಬಯಲು. ಸ್ರ್ರಜಿ೭ದಲ್ಲಿ 
ಯುದ್ಧ ಮಾಡಲೇಕೂಡದು. ೫ ಸ ಸೈನ್ಯುಗಳನ್ನಿ ಲ್ಲಾ ಕೋಟಿಗಳ ಒಳಗೂ 
ಹೊರಗೂ ಜಮಾಯಿಸಬೇಕು. . ಈ ಬೆ;ಸಿಗೆಯ ಕಾಲವು ಪೂಸ್ಸ ಸುವವರೆಗೆ 
ಕೋಟಿಗಳನ್ನು ಉಳಿಸಿಕೊಂಡರೆ ಸಂ ನೋಡಿಕೊಳ್ಳೊ ಣ. ಈಗ 
ಹೆಚ್ಚಾಗಿ ಸೈನ್ಯವನ್ನು ಜಮಾಯಿಸುವುದಕ್ಕೂ ಅವಕಾಶವಿಲ್ಲ ನಮ್ಮ ಲಿ 
ಹೆಚ್ಚು ಸರಬರಾಜೂ ಇಲ್ಲ. ಆದ್ದ ರಿಂದ ಕೋಟಿಗಿಳೊಳಗೇ ಯುದ್ಧ ಹಸ 
ಬೇಕು” ಎಂದು ನಿರ್ಧಾರ ಮಾಡಿದರು, 

ಶಿವಾಜಿಯು ಆ ಸೇನಾಧಿಸಕಿಗಳನ್ನೆಲ್ಲಾ ಒಂದೊಂದು . ಕೋಟಿಯ 
ರಕ್ಷಣೆಗೆ ನಿಯಮಿಸಿದನು, ಮಹಾರಾಜ ಜಯಸಿಂಹನಿಗೆ ಒಂದು ಸತ್ರ ಬರೆದೈ 
ನಾಲ್ಕು ಮಂದಿ ವೈದಿಕ ಬ್ರಾಹ್ಮಣರನ್ನು ಜಯಸಿಂಹನಲ್ಲಿಗೆ ಕಳುಹಿಸಿ 
ಕೊಟ್ಟ ನು. ; 

ಹ ಸರದಾರುಗಳಲ್ಲಿ ಸರದಾಶಕೆ ಶ್ರೇಷ್ಠ ನೇ, ರಾಜರುಗಳಲ್ಲಿ ಮಹಾ 
ರಾಜನ ಭಾರತದ ಉದ್ಯಾನದ ರಸಾಲನ್ನ  ಕ್ಷಗಳ . ಅಧಿಕಾರಿಯೇ, 
ಶ್ರೀರಾಮಚಂದ್ರನ ಹೃ ದಯ ಮತ್ತು ಆತ್ಮ; ದ ಭಾಗವೇ ಈ ದಿನ ವೀರ 
ರಜಪೂತರು ಇನ್ನಿ ಎ ತಲೆಯೆತ್ತಿ. ನಿಂತಿದ್ದಾರೆ. ಬಾಬರನ ವಂಶದ 
ಬಾದಷಾಹಿಯ ವೆ ಸೈ ಭವವು ನಿನ್ನಿ ಗ ಶಕ್ತಿಯುತವಾಗಿ ವಿರಾಜಿಸುತ್ತಿ ದೆ. 
ಮತ್ತು ' ಅದು ನ್ನ ಸಹಾಯವನ್ನು "ಸಜೆಯುವ ಸೌಭಾಗ್ಯವನ್ನೂ 
ಹೊಂದಿದೆ. ' ಓ ಜಯಸಿಂಹ ! ಯಾರ ಅದ ೈಷ್ಟ್ಯವು : ಸದಾ, ಮೊಳಕೆಯ 
ಅವಸ್ಥೆ ಯಲ್ಲಿರುವುದೋ- ಮತ್ತು ಯಾರ ಬುದ್ಧಿಶಕ್ತಿ ಯು. ಸರ್ವದಾ ಪರಿ 
ಪೂರ್ಣುವಸ್ಥೆಯಲ್ಲಿರುವಿದೋ, ಅಂತಹ ನೀನು ಶಿವನ ಅನಂತ ವಂದನೆ 
ಗಳನ್ನೂ ಹರಕೆಗಳನ್ನೂ ಸ್ವೀಕರಿಸು, ಪ್ರಸಂಚದ ಸೃಷ್ಟಿಕರ್ತನು ನಿನ್ನನ್ನು 
ರಕ್ಷಿಸಲಿ. ಜಗದೀಶ್ವರನು ನಿನಗೆ ಸದ್ದರ್ಮದ ಹಾದಿಯನ್ನು ತೋರಲಿ, 

ನೀನು ನನ್ನ ಮೇಲೆ ಯುದ್ಧ ಮಾಡುವುದಕ್ಕೂ ದಕ್ಷಿಣಾಪಥವನ್ನು 


22] 


ಜಲ ಭತ್ರಪತಿ ವಾಜಿಜಿ 


ಹೈನು ಡೀದಲೂ ಕಣ್ಣು ಗಳಿಂದಲೂ ಚಿಮ್ಮುವ ರಕ್ಕಸಿಂಚಿತವಾದ ಖಡ ದೆ 
ಪ್ರಭಯು ನಿನ್ನ ಮುಖಮಂಡಲದ ಮೇಟಿ ಬೆಳಗಬೇಕೆಂದು ನಿನ್ನೆ ಇಹ 
ರೋಕದ ಅಸೇಕ್ಷೆಯಾಗಿದೆ. ಆದರೆ ನಿನ್ನೆ ಮುಖವು ಈಗಾಗಲೇ ಕಾಡಿಗೆ 
ಯಿಂಂದೆ ಏಳಿಯಲ್ಪಟ್ಟಿ ಜಿ ಎಂಬುವ ಅರಿವು ನಿನೆಗಿಲ್ಲ. ಏಕೆಂದರೆ ಆದರಿಂದ 
ಈ ದೇಶವೂ ಅದರ ಧರ್ಮವೂ ಅಪಾಯ ಸ್ಲಿತಿಯಲ್ಲಿದೆ. ನೀನು ಒಂದು ಕ್ಷಣ 
ಒಂದೇ ಒಂದು ಕ್ಷಣ ಫಿನ್ನ ಕೈಗಳನ್ನೂ ಭುಜಬಲನನ್ನೂ  ಯೋಟಿಸಿದೆ 
ಯಾದರೆ ಯಾರ ರಕ್ತಸಿಂಚನದಿಂದ ನಿನ್ನೆ ಖಡ ದ ಸ್ರಜೆಯು ವಿರಾಜಮಾನ 
ವಾದುದ್ಕೂ ಇಹಲೋಕ : ಪರಲೋಕಗಳಲ್ಲಿಯೂ "ಆ ಪ್ರಜೆಯ ವರ್ಣಾತಿ 
ಶಯವೂ ಅರಿವಾಗುವುದು. | 

ಮತ್ತು ನೀನು ನಿನ್ನೆ ಇಚ್ಛಾನುಸಾರವಾಗಿಯೇ ಪ್ರೇ ದಕ್ಷಿಣವನ್ನು 
ಜಯಿಸಲು ಬಂದಿದ್ದರೆ, ನನ್ನ ಶಿರಸ್ಸನ್ನು ಭೂಮಿಯ್ದ ಮೇಲಿಟ್ಟು ನೀನು 
ಮುಟ್ಟಿ ಹೋಗಲು ಸಹಾಯಕನಾಗುತ್ತಿ ದ್ದೆ. ನಾನು ನಿನ್ನ್ನ ಸರ್ವಸ್ವ ಬಲ 
ದೊಂದಿಗೆ ಬಂದಾ ಈ ದೇಶದ ಒಂದು" ಕೊನೆಯಿಂದ ಮತ್ತೊಂದು | 
ಕೊನೆಯಸರೆಗೂ ಗೆದ್ದು ನಿನ್ನ ಸದಾಕ್ರಾಂತ ಮಾಡುತ್ತಿ ದ್ದೆ. ಆದರೆ 
ನೀನು ವಸ್ತುತಃ ಔರಂಗನೇಬನ ಇಜೆ.ಯಂತೆಯೂ ಹಿಂದೂಗಳ ' ಸರ್ವನಾಶ 
ವನ್ನು ಬಯಸುವವರಿಂದಲೂ ಉದ್ದಿ (ಪಿತನಾಗಿ ಈ ದಕ್ಷಿಣವನ್ನು ಜಯಿಸಲು 
ಬಂದಿರುವಿ. | 

ನಾನು ನಿನ್ನೆ ವಿಷಯದಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೇ 
ನೆಂಬುದು ನನಗೆ ತಿಳಿದಿಲ್ಲ. ನಾನು ನಿನ್ನೊಡನೆ ಸೇರಿಕೊಳ್ಳು ವುದು 
ಪೌರುಷದ ಚಿಹ್ನೆಯಲ್ಲ ಏಕೆಂದರೆ. ಪರಾಕ್ರಮಶಾಲಿಗಳು . ಸಮಯ 
ಸಾಧಕರಲ್ಲ. ಎಂದಿಗೂ ಸಿ:ಹವ್ರೆ ಸರಿಯ ಮಾರ್ಗದರ್ಶನವನ್ನು ಹಿಡಿಯ 
ಲಾರದು; ಅಥವಾ ನಾನೂ ನನ್ನ್ನ ಬಡ್ಡವನ್ನಾಗಲೀ ಕೊಡಲಿಯನ್ನಾಗಲಿ 
ಎತ್ತಿದ್ದೇ ಆದರೆ, ಉಭಯ ಕಡೆಗಳಲ್ಲೂ. ಹಿಂದುಗಳು - ಬಲಿಯಾಗುತ್ತಾರ್ಕ 
ಇದಕ್ಕಿಂತಲೂ ಅತ್ಯಧಿಕವಾದ 'ಮುಃಖಸೆಂಗಕಿಯೆಂದರೆ ಈ ನಮ್ಮ ಖಡ್ಡವು 
ಮುಸಲ್ಮಾನರೆ ರಕ್ತ ಹಿಪಾಸುವಾದ ಖಡ್ನವು, ಬೇರೊಂದು ಕಾರಣಕ್ಕಾಗಿ 
ಒರೆಯಿ.ಅದ ಸೆಳೆಯಬೇಕಾದ ದೌರ್ಭಾಗ್ಯ ಒದಗಿದೆ. ಒಂದು ಪಕ್ಷ 


ಭೆತ್ರಪತಿ ಶಿವಾಜಿ ೩೩೯ 


ಟರ್ಕರು ಈ ರಣರಂಗಕ್ಕೆ ಬಂದ್ಹಿದ್ದಕ ಶಿಕಾರಿಯು ಸಿಂಹೆದೆ ಗುಹೆಯ 
ಬಾಗಿಲಿಗೇ ಬಂದಂತಾಗುತಿತ್ತುು ಏಕೆಂದರೆ ಆವರು ಅನ್ಯಾಯಪರರ್ಕೂ 
wl” ಖಿ ೬ 
5ನರ್ನೀೀಯರೂ  ಪಾನಿಸ್ಮರೂ €ದ ಮನುಸ್ಯವೇಹಜೂರಿಗಳಾದ 
೬ 
ಲತ ನ ಣೆ ಗ ಕ 
ಆಲ ರಾ. | 
ಯಾವಾಗ ಅನಫೆಸಲ್‌ ಖಾನ್‌, ಷಯಿಸಾ ಖಾರ್‌ ಇವರುಗಳ ಪರಾ 
ಕ್ರಮವು ಪ್ರತಿಷ್ಠೆ ಸಿಡೆಯಲ್ಲೀವೋ ಆಗ ನಿನ್ನನ್ನು ಈ ರಂಗಕ್ಕೆ ನಿಯೋಜಿಸಿ 
ಎ ಅಹಂ 
[a ತಾರ 


ಸಿದ್ದಾ ಸ ದರೆ ಆ ಓರಂಗಸೇಬನಿಗೂ ನಲ್ಲಾ ಡನ ಸೆಣಸುವ ಸಾಮರ್ಥ್ಯ 
ವಿ. ಹಿಂದುಗಳಲ್ಲ ಯಾವ ಒಬ್ಬ ವೀರಾ ನಗ್ರೇಸರನೂ ಈ ಪ್ರಸಂಜದಲ್ಲಿ 


ಬದುಕಿ ಕಬಾರಬೆಂಬುದೇ ಅವನ ಅಭಲಾಷೆಯಾಗಿದೆ. ' ಸೀಹಗಳು ತಮ್ಮ 
ತಮ್ಮಲ್ಲೆ € ಕ್‌ದಾಡಿ. ಹ ಸುತೆ ಕೊಡ ಅರಣ್ಯವನ್ನು ನರಿಗಳೇ 
ಆಳಬಹುವೆಂದು. ನಿನ್ನ ಮಿದುಳಿಗೆ ಅವ ನ ೮ ಗೋನ್ಯವಾದ ತ 
ತಿಳಿಯಲಿಲ್ಲವೇಕೆ? ಇದರಿಂದ ಫೀನು ಅವನ 'ಮಾಯಾಜಾಲದ ಪ್ರಭಾವಕ್ಕೆ 
ಸಿಲುಕಿದ್ದಿ ಯೆಂಬುದು ಸುಸ್ಸಷ್ಟವ ಇಗುತ್ತದೆ. ನೀನು ಈ ಪ ಶ್ರಸಂಚದ ನಿ 
ಕೆಡಕುಗಳನ್ನು ಆರಿತಿರುವೆ. ನೀನು ಜೀವನದ ಪುಷ್ಪ ಮತ್ತು ಕಂಟಕ 
ಗಳನ್ನು ಅಮುಭವಿಸಿ ತಿಳಿದಿರುವ ನೀನು ನಮ್ಮ ಮೇಳೆ ಯುದ್ಧ ಮಾಡಿ 
ರಣದಲ್ಲಿ ಹಿಂದುಗಳ ತಲೆಗಳನ್ನು ಕೆಳಗುರು ಸುವುದು ನಿನ್ನ ಘನತೆಗೆ 
ತಕ್ಕದ್ದ ಲ್ಸ ಜ್ಞಾ ನದ ಪೂರ್ಣ ಜನುಭವವನ್ನು ಕಾರ್ಯತಃ 'ತೋರಬಲ್ಲ 
ನೀನು ಯೌವನದ ಆಪೂರ್ಣ ಜ್ಞಾನವನ್ನು ಪ್ರರ್ಶಿಸಬೇಡ- ಸಾದಿಯ 
ಮಾತುಗಳನ್ನು ಜಾ ಸ್ಹ ಗಕಕ್ಕ ತಂದಾುಕೂವ" ಕುದುರಿಯನ್ನು' ಎಲ್ಲ ದಿಕು 
ಗಳಲ್ಲಿಯೂ ಓಡಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲ ಯಕ್ತಾ 
“ಯುಕ್ತ ತೆಯ ವಿನುರ್ಶಿಯು ಸರಾ ಕ್ರಮ ಕೃಂತಲೂ ಹೆಚ್ಚಿ ಸಿನದು--” (ಆಂದರೆ 
ಕೆಲವು. ಸಂದರ್ಭಗಳಲ್ಲಿ ಗುರಾಣಿಯನ್ನು ಬಿಸುಟು ಸಲೌಯನ ಮಾಡುವುದೇ 
ಸರಿಯಾದುದು.) ಹುಲಿಯು ಚಿಂಕೆಯೇ ಮುಂತಾದ ಇತರ ಪ್ರಾಣಿಗಳನ್ನು 


ಚ್ಮ 
ಶಿಕಾರಿಮಾಡುತ್ತ ಜಿ. ಎಂದೆಂದಿಗೂ ಸ ಸ್ಹಭ್ರಾತೃವರ್ಗವಾದ ಓಿಂಹಗಿಕೊಂದಿಗೆ 


ಕಾದುವುದಿಲ್ಲ. 
ನನ್ನ ಖಡ ದಲ್ಲಿ ನಿಜವಾದ ವರ್ಚಸಿದ್ದಕ್ಕ, ನಿನ್ನ ಕುದುರೆಯಲ್ಲಿ 


ಫಿಜವಾದ ತೀಜಸ್ನುದ್ದರೆ ನೀನು ನಿನ್ನ ಧರ್ಮಶತ್ರುಗಳನ್ನೂ, ಇಸ್ಲಾಂ 


೩೪೦ ಛತ್ರಪತಿ ಶಿವಾಜಿ 


ಧರ್ಮವನ್ನೂ ಮೂಲೋತ್ಪಾಟನೆ ಮಾಡುವುದರಲ್ಲಿ ಆಸಕ್ತನಾಗು. 
ದಾರಾಹಿಕೋವು. ಈ ದೇಶವು ಚಳ್ರಾಧೀಶನಾಗಿದ್ದಿ ದ್ದ ಕೆ ಅವನು ಪ್ರಜೆ 
ಗಳನ್ನು ಕಾರುಣ್ಯದಿಂದಲೂ ಅನುಗ್ರಹೆದಿಂದಲೂ ಕಾಣುತ್ತಿದ್ದ ನು. ಆದರೆ 
ನೀನು ಜಸವಂತಸಿಂಹನನ್ನು ನೋಸಗೊಳಿಸಿದೆ., ಫೀನು ನಿನ್ನ ಮನಸ್ಸಿನಲ್ಲಿ 
ಉಚ್ಚ ನೀಚ ಭಾವನೆಗಳನ್ನು ಯೋಚಿಸಲಿಲ್ಲ. ನೀನು ನರಿಯಂತೆ ನಡೆದು 
ಕೊಂಡಿದ್ದ ರಿಂದಲೇ . ತೃಪ್ತ ಸೆಕೆ, ಈಗೆ ' ಸಿಂಹಗಳೊಂಡಿಗೆ ಯುದ 
ಮಾಡಲು ಬಂದಿರುವೆ. ನೀನೂ ಇದರಿಂದ ಈ ಪ್ರಪಂಚದಲ್ಲಿ ಯಾವುದನ್ನು 
ಪಡೆಯುವೆ? ನಿನ್ನ ಈ ಇಚ್ಛೆಗಳು ಕೇವಲ ಮರುಮರೀಚಿಕೆಯಾಗಿದೆ. 
ನೀನು ಕೇವಲ ಸಶುವಿನಂತೆ ನಿನ್ನ ಪ್ರಯತ್ನವನ್ನೆಲ್ಲಾ ಪಟ್ಟು ಸೌಂದರ್ಯ 
ವಕಿಯಾಜೆ ಶನ್ನಿಕೆಯೊಬ್ಬಳನ್ನು ಅಪಹರಿಸಿ ಆ” ಸಸೆದರ್ಯನರ್ನು 'ಪಾನ 
ಮಾಡುವ . ಮೊದಲೇ ನೀನೇ ನಿನ್ನ ಕೈಗಳಿಂದಲೇ ನಿನ್ನ ಪ್ರತಿಕಕ್ತಿಗೆ 
ಒಪ್ಪಿ ಸುವೆ 1 ಆ ತುಚ್ಛ ನುನುಷ್ಯ ನ ಇ ನಯಿಂದ ನೀನು ಹೀಗೆ ತಾನ್ಯೇ 
ಹೆಮ್ಮ ಪಡುತ್ತೀ? ಸರಾ ಡಿಪಿ 'ಮಾಡಿದ ಸೇವೆಗಳಿಗೆ ಸಿಕ್ಕಿದ ಪ್ರತಿ 
ಭಟ ಏನೆಂದು ನೀನು ಬಲ್ಲೆಯಾ? ರಾಜಕುಮಾರ ಛತ್ರ WU 
ಕಸ್ಟ ಗಳನ್ನು ತಂದೊಡ್ಡಲು ಅನನು ಮಾಡಿದ ಕಾರ್ಯ ಗಳ ಅರಿವಿದೆಯೇ 
ನಿನ? ಇನ್ನೂ ಅನೇಕ ಹಿಂದುಗಳ ಮೇಲೆ ಅವನು ಮಾಡಿರುವ ` ಅತಾ 
ಚಾರಗಳ ಪ್ರಜ್ಞೆಯು ನಿನಗಿದೆಯೇ? ನೀನು ಅವನೊಂದಿಗೆ ಸೇರಿಕೊಂಡು 
ನಿನ್ನ ಸವ ಆತ್ಮ '*ರವವನ್ನು ನಿರ್ಲಕ್ಷಿಸಿದ್ದಿ ಯೇ. ಈ 
'ರಾಕ್ಷಸನಿಗಾಗಿ ನೀನು ಟಬ ಈ ಹೀನ ಕಾರ್ಯ ಗಳಿಗೆ "ನ್ನ ಪ್ರತಿಫಲ 
ವಾದರೂ ಏನು? ನಿನ್ನನ್ನೂ ಅ ವನನ್ಟೂ ಮಾಂಸದ ಬಂಧನವು ನಿನ 
ನಡುಕಟ್ಟನ 'ಬಾರಕ್ಕಿಂತಲೂ ಏಲವಾದುದಲ್ಲ. ಅವನು ತನ್ನ ಸ್ವಾರ್ಥ 
ಸಾಧನೆಗೆ ' ಅವನ ಸಹೋದರನ ` ರಕ ಕವನ್ನು ಹೀರುವುದಕ್ಕೂ ತಂಜಿಯನ್ನು 
ಬಲಿಕೊಡುವುದಕ್ಕೂ ಹಿಂತೆಗೆದವನಲ್ಲ.. ಸೆ ಒಂದು ವೇಳೆ: ನಿನ್ನ ಮಃ 
ಸಾ _ವಿಂಭಕ್ತ ನೆಂದುಕೊಳ್ಳು ವುದಾದರೆ pal ವಿಷಯದಲ್ಲೂ ನೀನು 
ಇಡೀ ಭಾವನೆಯನ್ನೂ ಇಬ್ಬ ರಬೇಕಿತ್ತು. ನಿನಗೆ ವಿಧಿಯು ಬುದಿ ಶಕ ಕ್ರಿಯನ್ನ್ನು 
ಕೊಟ್ಟಿದ್ದೇ ಅದಕ್ಕೆ ನೀನು ಸ್ನ ಮಾನನತ್ತ ದಲ್ಲಾಗಲಿ?ಿ ಪೌರುಷ 
ವೆಲ್ಲಾ: 'ಗಲೀ ಹೆಮೆ ಯನ್ನು ಇಟ್ಟಿ ದ್ದರೆ, ಯಾನ ಭೂಮಿಯಲ್ಲ ಜನಿಸಿದೆಯೋ 


ಫತ್ರನತಿ ಶಿವಾಜಿ ೩೪೧ 


ಆ. -ಭೂಮಾತಿಗೆ ಬಂದಿರುವ ಕಸೆ ನಿವಾರಣೆಗಾಗಿ, ದೌರ್ಜನ್ಯಗಳಿಂದ 
ನರಳುಕ್ತಿರುವವರ ಕಣಿ ಕರುಗಳನ್ನು ಫೊಕಿಯುವುಡ್ಕಾಗಿ ನಿನ್ನ ಖಡ್ಗವನ್ನು 
ರುಳಸಿಸು. 

ಹಿಂದುಗಳನ್ನು ದೊಡ್ಡ ಅಪಾಯವು ಮುಕ್ತಿ ರುವಾ ಗ ನಮ್ಮ ನಮ್ಮಲ್ಲಿ 
ಯುದ್ಧೆ ಮಾಡುವ ಸಮಯವು. ಇದಲ್ಲ. ನಮ್ಮ "ಮಕ್ಕಳು: ನಮ್ಮ ದೇಶ, 
ನಮ್ಮ ಸಂಪತ » ನಮ್ಮ ದೇವರು, ನಮ್ಮ ಪವಿತ್ರ ೫ ರ 
ಮತ್ತು ಭಣ ಗಳು. ಇಪುಗಳಿಲ್ಲವೂ ಜ್‌ `ಕುತಂತ್ರ ದಿಂದ : ಅವುಗಳ 
ಆಸಿ 3 ಶೈ ವನ್ನು ಕಳೆದುಕೊಳ್ಳು ತ್ರಿರುವುದೇ ಅಲ್ಲದೆ ಎಷ್ಟು ಮಟ್ಟ ಗೆ ದಂಡನೆಯ 
ಭಾರವನ್ನು ತಳಳ. 'ಅಷ್ಟುಮಟ್ಟಿ ಸೆ ಷೂ ಸಹಿಸಿದೆ. ಇದು 


` ಇದೇ ರೀತಿಯಲ್ಲಿ ಮುಂದುವರಿಯುತ್ತಿದ್ದರೆ, ಈ ಭೂಮಂಡಲದಲ್ಲಿ ನಮ್ಮ 


ಬೆಂದು ಹೇಳಿಕೊಳ್ಳಲು ಒಂದು ಕುರುಹೂ" ಸಹ ಇಲ್ಲದೇ ಹೋಗುತ್ತ ಜೆ 
ಕೇವಲ ಕೆಲವೇ ಕೆಲವು :ಮಂದಿ : ಮಹಮದೀಯರು ಈ ವಿಶಾಲವಾದ 
ಭೂಖಂಡದ . ಮೇಲೆ ` ತಮ  ಪ್ರತಿಷ್ಯೆ ಯನ್ನು ಪಡೆದಿರುವುದು: : ನಿಜಕ್ಕೂ 
ಅತ್ಯಂತ : ಆಶ್ವರ್ಯಕರವಾದಾದು: ಈ ಪ್ರತಿಷ್ಠೆಗೆ: `ಅವರ `` ಭುಜಬಲವು 
ಸರ್ವಥಾ. ಕಾರಣವಲ್ಲ. . ನಿನಗೆ ಕಣ್ಣು ಗಳಿದ್ದರೆ ಒಂದು. ಬಾರಿ. ನೋಡು. , 
ನಮೊ ಒಡನೆ ಯಾವ "ರೀತಿಯ: ಕುಟಿಲ: ನೀತಿಯನ್ನು ಅನುಸರಿಸುತ್ತಾ ನೆಂದು 
ಚೋಟು ಕಾಲಕಾಲಕ್ಕೆ ಯಾವ. ರೀತಿ ತನ್ನೆ ಬಣ್ಣ ಬದಲಾಯಿಸುತ್ತಾ 
ನೆಂದು ನೋಡು. Ws ನಮ್ಮ ಸರನ ಗಳಿಗಳಿಂದಲೇ ನಮ್ಮ ಕಾಲುಗಳನ್ನು 
ಕಟ್ಟುತ್ತಾ ನೆ. ನಮ್ಮ ಖಡ್ಗ ಗಳಿಂದಲೇ ನಮ್ಮ ತಲೆಗಳನ್ನು ಸತ್ತ ರಿಸುತ್ತಾನೆ. 


ಹಿಂದುಗಳನ್ನೂ, ' ಹಿಂದೊಸ್ಮಾನವನ್ನೂ ಪವಿತ್ರವಾದ ಹಿಂದೂ 
ಧರ್ಮವನ್ನೂ ರಕ್ಷಿ; ಬಟ ಚ್‌” ನಮ್ಮ ಸಕಲ ಶಕ್ತಿಗಳನ್ನೂ ಉಪಯೋಗಿಸ 
ಬೇಕಾಗಿದೆ. ನಾನು ಈ ಪವಿತ್ರ ಸ ಭೂಮಿಗಾಗಿ. ನನ್ನ. ಸರ್ವಸ್ಸ ಕ್ವೈವನ್ನೂ 
ಧಾಕಿಯೆಕೆಯಲು. ಸಂಕಲ್ಪಿಸಿದ್ಯೆ ನೆ. ನೀನು ನಿನ್ನ್ನ ಖಡ ವನ್ನೂ ಬುದ್ಧಿ. 
ಶಕ್ತಿಯನ್ನೂ ಉಪಯೋಗಿಸ ತುರುಕರಿಗೆ ಸಮಶತ್ರುವಾ ಗಿ "ಸಂಗಟ್ಟಿ 
ನಿಲ್ಲು. ನೀನು ಜಸವಂತಸಿಂಹನೊಡನೆ ಸೇರಿಕೊಂಡು ರದ ರಾಣ 
ತೊಡನೆ ,ನತ್ಳಿಯನ್ನೂ ಒಗ್ಗಟ್ಟಿನ್ನೂ ಸಾಧಿಸಿದರೆ ಮಹತ್ಯಾದ್ಮಿಗಳನ್ನೂ 


೩೪೨ | ಛತ್ರಪತಿ ಶಿವಾಜಿ 


ee ನೀವುಗಳೆಲ್ಲರೂ ಎಲ್ಲ ಕೆಗಳಂನಕೊ ನುಗ್ಗಿ ಆಕ್ರಮಿಸಿ 

ಸರ್ಪವನ್ನು ಬೆಟ್ಟಿ ಗಳ ಕಿಬ್ಬಿ ಯಳ್ಲಿನೆ ಿಣಂಚಿ ಹಾಕಿ, ಅವ ನ ಕೃತ್ಯಗಳಿಗೆ 
ಚ ನಿಂದಿಸಿಕೊಳ್ಳು ವಂತೆ ಮಾಡಿ, ಈ ದಕ್ಷಿಣವು ಅವನ ಜಾಲದಲ್ಲಿ 
ಬೀಳದಂತೆ ಮಾಡುವಿರಾ? ಮತ್ತು ನಾನು ಈ ಮಧ್ಯೆ ಖಡ್ಡಧಾರಿಗಳಾದ 
ವೀರಪುತ್ರರ ಸಹಾಯದಿಂದ ಬಿಜಾಪುರ ಮತ್ತು ಗೋಲ್ಭಂಡದೆ ಸುಲ್ತಾ 
ನರುಗಳನ್ನು ನೋಡಿಕೊಳ್ಳುತ್ತೇನೆ. ಗುಡುಗುತಿ ರುವ. .ಮೇಘಗಳಿಂದ 
ಮಳೆಯು ಸುರಿಯುವಂತೆ ನಮ್ಮ ಸೈನಿಕರುಗಳಿಂದ ಖಡ್ಗಗಳ ಮಳೆ 
ಸುರಿಯುವಂತೆ ಮಾಡುತ್ತೇನೆ. ಈ . ದಕ್ಷಿಣದ ಒಂದು ಕೊನೆಯಿಂದ 
ಮತ್ತೊಂದು ' ಕೊನೆಯವರೆಗೆ: ಇಸ್ಲಾಂ" ಧರ್ಮದ ಹೆಸರಿಲ್ಲದಂತೆ, 
ಕುರುಹು ಇಲ್ಲದಂತೆ ತೊಳೆದುಬಿಡುತ್ತೇನೆ.  ಅನೆಂತರ ಚಾಣಾಕ್ಷರಾದ 
ರಾಜಕಾರಣ ಪಟುಗಳಿಂದಲೂ ಸೈನ್ಯ :ಐಲದಿಂದಲೂ ಕೂಡಿ ಯಾವ ರೀತಿ 
ಯಲ್ಲಿ ನದಿಯು ಪರ್ಷತಗಳಿಂದ ಸೊರಿದು ಬರುವಾಗ ಹಾಲಿನಂತೆ ಹೆಪ್ಫು 
ಗಟ್ಟಿ ಕೋಡು: ಬರುಪುದೋ ಹಾಗೆ “ಬಯಲ ಪ್ರದೇಶಕ್ಥಿ ಬರುತ್ತೇನೆ. 
ಮತ್ತು ತಕ್ಷಣ. 'ಫಿನ್ಸಾ ಸೇವೆಗಾಗಿ. ನಿಮ್ಮ ಹೆ ಸ್ರತ ಇಸತ್ತೇನೆ. 
ನಾವು. ಎಲ್ಲ ದಿಕ್ಕುಗಳಿಂದಲೂ ಭೀಷಣವಾದ. ಮುಗ ರಂಗವನ್ನು 
ಹೂಜೋಣ. ನಮ್ಮ ಸೈನ್ಯಗಳು ಆಲ್ಲಾಡುತ್ತಿರುವ ದಿಲ್ಲಿಯ ಕೋ ಚಿ 
ಯನ್ನು ಮುಳುಗಿಸುವಂತೆ ಮಾಡುವುದರ. “ಮೂಲಕ, ಕೌಸರ್‌ ಎಂದರೆ 
ಸಿಂಹಾಸನವೂ ಸೇಬ್‌ ಎಂದರೆ ಆದರ ನೈ ಭವವೂ ಉಳಿಯದಂತೆ ಮಾಡಿ 
ಖಡ ಪ್ರಾಯನಾಗಿರುವ ಅವನ ದೌೌರ್ಜನ್ಯಗಳನೂ ಮಾಯಾಜಾಲ 


ಈ 
ದಂಕಿರುವ ಆವನ ನೀತಿಯನ್ನೂ ನಿರ್ಮೂಲಗೊಳಿಸಿ ಆದರ ಮೂಲಕ 
ವಿಧರ್ಮೀಯರ ರಕ್ತದ 'ನದಿಯನು ಸ ಹರಿಸಿ ನಮ್ಮ ಪೂಜ್ಯ ಓಿತೃ ಗಳ ಆತ್ಮ 


ಗಳಿಗೆ ಸಂತೋಸವನ್ನುಂಟುಮಾಡಿ ಭಗವಂತನ ದಯಿಯುಂದಿ ಅವನನ್ನು 
ಭೂಗರ್ಭದಲ್ಲಿ ಗೋರಿಮಾಡೋಣ. 


ಎರಡು ಹೃದಯಗಳು ಮಿಲನವಾದಕ್ಕೆ' ಆವು ಭಯಂಕರವಾದೆ 
ಪವರ್ತತವನ್ನೇ ಜೇದಿಸಬಲ್ಲವು. ಅವು ಸಮಸ ಸ್ವ ಸೈನ್ಯಗಳನ್ನೂ ಚೆಲ್ಲಾ ಸಿ 
ಯಾಗಿ ಮಾಡಬಲ್ಲವು. ಇನ್ನೂ ಆನೇಕ ಕಾಗದದೆ ಮೇಲೆ" ಬಕೆಯಲಾ 
ವಿಷಯಗಳನ್ನು ನನ್ನೊಡನೆ TE ಅನವಶ್ಯಕವಾದ Wy 


ಭತ್ರಸತಿ ಶಿವಾಜಿ ೬೪೩ 


ನೋವುಗಳನ್ನು ತಪ್ಪಿಸುವ ಸಲುವಾಗಿ ನಿನ್ನೊಡನೆ ನಾನು ಮಾತನಾಡಲು 
ಉತ್ಸು ಕನಾಗಿದ್ದೆ ನೆ. ನಿನ್ನ ಅಭಿಪ್ರಾ ಯವೂ ಇಚ್ಛೆಯೂ ಹೀಗೆಯೇ ಇದ್ದ ಕೆ 
ನಾನು ನಿನ್ನ ಬಳಿಗೆ ಬಂದು ನೀನು ಹೇಳಬೇಕೆಂದಿರುವುದನನ್ನು ಕೇಳಲು 
ಸಿದ್ಧನಾಗಿದ್ದೆ ನೆ. ನಿನ್ನ ವಾಕ್‌ಕನ್ಯೆಯು ಅಂತರಂಗದಲ್ಲಿ "ನನ್ನೊ ಡಕೆ 
ಬಾಯಿ ಬಿಡರಿ. ನಾನು ಜಿ ಮೆತ್ತಾರಿಗೂ ತಿಳಿಯದಂತೆ ಕಾಯುತ್ತೆ ಜೆ. 
ಇದರಿಂದ,ನಾನು ಸ್ರಯತ್ಸನೆಂಬ ನೇಗಿಲಿಗೆ ಕೈಹಾಕಿ ಆ ಹುಚ್ಚು ರಾಕ್ಷಸನ 
ಮೇಲೆ ಮಂತ್ರಶಕಿ ತ್ನ್ನ. ಸ್ರಯೋಗಿಸೋಣ. ನಾನು ನನ್ನ ಈ ಪವಿತ್ರ 
ವಾದ ಖಡ್ಗ ಹ ಮೇಲೂ ನನ್ನ ದಿವ್ಯಾಸ್ತದ ಮೇಲೂ ಈ ಪುಣ್ಯ ಭೂಮಿ 
ಮತ್ತು ಸನಾತನಧರ್ಮದೆ ಮೇ ಲೂ ಆಣೆ ಸಿಟ್ಟು ಹೇಳುತ್ತೇನೆ... ಇದರಿಂದ 
| ನಿನಗೆ ಯಾವ ತೊಂದಕೆಯೂ ಆಗುವುದಿಲ್ಲ. ಅಥವಾ ನಾವು ಬೇರಾವುದಾ 
ದರೂ ಮಾರ್ಗದಿಂದ ಈ ಮಹತ್ಯಾರ್ಯವನ್ನು ಸಾಧಿಸಿ ಇಹರೋಕದಲ್ಲಿಯೂ 
ಪರಶೋಕದೆನ್ಲಿಯೂ ನಮ್ಮ ಹೆನಸುಗಳು ಉಳಿಯುವಂತೆ . ಮಾಡೋಣ. 
ಫಸಲ್‌ ಖಾನನ ಘಬಿನೆಯಿಂದೆ ಸಂಶಯ ಪಸನೀತ. ನೀನು ಕೇಳಿರುವ 
ಸುನ್ಲಿಗಳು ಅಸ ಕ್ಯವಾದೆವ್ರುಗಳು. ನನ್ನನ್ನು ಕೊಲೆಮಾಡುವ ಉದ್ದೇಶ 
ದಿಂದ ಅವನು ರಹಸ್ಯವಾಗಿ ಹನ್ನೆರಡು ನೂರು ಫುದುಸೆಯ ಯೋಧರನ್ನು 
ಇಟ್ಟು ಕೊಂಡಿದ್ದ ನಾ... `ನಾನು ನೊಡ ಸೈ `'ನೊದಲು ಅವನ ಮೇಲೆ ಶಸ್ತ್ರವನ್ನು. 
ಎತ್ತ ದ ಥೆ ನಿನಗೆ ಈ ಸತ್ರನನ್ನು ಎರಿ ಬತೆಯುತ್ತಿ ದ ರು? ಆದರೆ ನಿನ 


೩ 
ವಿಸಯ ದಲಿ ಆ ಆ ಸಂದೇಹಕ್ಕೆ ಕಾರಣವಿಲ್ಲ. ಏಕೆಂದ್‌ "ನಮ್ಮ ಲ್ಲಿ ಆಜನ್ನ 


ಕ್ರ 
ವ್ಸ ರತ್ತವು ತಾನೆ ಎಲ್ಲಿದೆ? ಅಥವಾ ನಿನ್ನಿಂದ ನಾನು ಅಸೇಕ್ಷಿ: ಬರುವ ಸದುತ್ತ 
ಕ ನವಕ ನಾನೇ ಏಕಾತಿಯೂಗಿ, ರಾತ್ರಿಯಲ್ಲಿ ಬರುತ್ತೇನೆ, ಮತ್ತು 
ಷಖಿಸ್ತ್ಯಾ ಖಾನನು ತಂನಿದ್ದ ಗುಕ್ತೆಸತ್ರವನ್ನು ನಿನಗೆ '್ಕ್ಯಂಸುವುದರ 
ಮೂಲಕ ನಿನ್ನ ಸಂಶಯಗಳನ್ನು ನಿವಾರಿಸಿ ಫಿನ್ನನ್ನು ಮೋಹನಿದ್ರೆಯಿಂದ 
ಎದ್ದ ಳುವಂತೆ ಮಾಡುಕ್ತೇನೆ. | 
ಅಥವಾ ಈ ಪತ್ರವು ನಿನ್ನೆ ಮನಸ್ಸಿಗೆ ಹಿಡಿಸಸೆ: ಇದ್ದ ಸಸ್ತನಲ್ಲಿ 
ನಾನು ನನ್ನ್ನ ಖಡ್ಗ ದೊಂದಿಗೆ ಸಿದ್ಧನಾಗಿ ನಿನ್ನ್ನ ಸೈನ್ಯವನ್ನು ಎದುರಿಸುತ್ತೇನೆ. 
ನಾಳೆಯ ದಿನ ಸೂರ್ಯದೇವನು ಯಾವ ಕ್ಷಣ ಸಂಧ್ಯಾಕಾಲದ ಮೇಘಗಳಲ್ಲಿ 
ತನ್ನ ಮುಖ ಮಂಡಲವನ್ನು ಮರೆಸಿಕೊಳ್ಳು ವನೂ ಅದೇ ಕ್ಷಣ ನಿನ್ನ ಎಡ 


ನ್‌ 


' ೩೪೪ 'ಭತ್ರಪತಿ ಶಿವಾಜಿ 


ವೆಂಬ ಅರ್ಧಚೆಂದ್ರನು ಬೆಳಗುವನು ಅಷ್ಟೇ. ದೇವರು ನಿನಗೆ ಒಳ್ಳೆಯದನ್ನು 
'ಮಾಡಲಿ”. | 
. , ಜಯೆಸಿಂಹನು ಆ ಬ್ರಾಹ್ಮಣರನ್ನು ಗೌರನನಿಂದ ಕಂತನು. ಅವರು 
ಕೊಟ್ಟಿ ಪ್ರ ಪ್ರಸಾಡೆಮಂತ್ರಾಕ್ಷತೆಗಳನ್ನು ಭ್ರ ಯಿಂದ ಸ್ವೀಕರಿಸಿದೆನು. ಆ ಪತ್ರ 
ವನ್ನು. ಗಾ ಓದಿ ನೋಡಿಕೊಂಡನು. 

ಹ್ಮಣೋತ್ತಮಶೇ, ಕ್ಕಯುದ್ಧ ಪ್ರ ಸ್ರಮೇಯದಲ್ಲಿ ನಿಮ್ಮಗಳ ದರ್ಶನ 
ಜಡಿ ನಭೂಚತೆ ಎಂದೇ ಭಾವಿಸುತ್ತೇನೆ. ಪ ಕ್ರವ್ಯವ ಸಾರಗಳಿಂದ 
ಯುದ್ಧ ವ್ರ ಕೊನೆಗಾಣುವುದಿಲ್ಲ. ನಾನು ನಿಮ್ಮ ಶಿವಾಜಿ ಮಹಾರಾಜ 
ರಂತೆಯೇ ಹಿಂದೂ ಎಂಬುದರಲ್ಲಿ ಸಂಡೇಹೆನೇ ಇಲ್ಲ. ನಾನು ಬಾದಸಹರೆ 
ಅಜ್ಜು ಧಾರಕ. ಯುದ್ಧವನ್ನು ನಿಲ್ಲಿಸುವುದಕ್ಕೆ ನನಗೆ ಅಧಿಕಾರವಿಲ್ಲ. ರಣ 
ಕ್ಷೇತ ತ್ರಕ್ಕೆ ಬಂದು ಧರ್ಮಕ್ಕೆ ಬೆದೆರಿ ಓತ ನನ್ನ್ನ ತಹ ರಜ 
ಪೂತನ ಕ್ಷತ್ರಿಯ ಧರ್ಮವು: ಶಿವಾಜಿಯು .- ಬಾದಸೆಹರಿಗೆ lar 
ಶರಣಾಗತನಾಗಿ ಬರುವುದೊಂದೇ ಮಾರ್ಗ. ಇನನ್ನು ಶಿವಾಜಿಗೆ ತಿಳಿಯ 
ಪಡಿಸಿ” ಎಂದು ಹೇಳಿದನು. 

ಆ ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನೂ . ಉಡುಗೊರೆಗಳೆನ್ನೂ ಕೊಡಿಸಿ 
ಮರ್ಯಾದೆಯಿಂದ ಸಳುಬಸಿದರು. ಕ 

ಮನೂಚಿಯು ಈ ಪ್ರಸಂಗ ನಡೆಯುನಾಗ ಸಮೀಪದಲ್ಲಿಯೇ ಇದ್ದನು. 
ಅವನಿಗೆ ಅಶ್ವ ರ್ಯವಾಯಿತು. 

“ಮಹಾರಾಜ್ಯ ಶ್ರೀ ವೈದಿಕ ಬ್ರಾಹ್ಮಣರು. ಶತ್ರುಗಳ ಶಿಬಿರಕ್ಕೆ ಎಷ್ಟು 
ಧೈರ್ಯದಿಂದ ಬರುತ್ತಾ ರೆ! ಎಷ್ಟು ಆತ್ಮೀಯತೆಯಿಂದ ಮಾತನಾಡುತ್ತಾರೆ ॥ 
ಇವರೆಷ್ಟು ಬುದ್ದಿ ನಂತರ, ಧೈರ್ಯಕಾಲಿಗಳು ೫. ಎಂದು ಆಶ ಶೃರ್ಯ 
PN ; | 

ಮಹಾರಾಜ ಜಯಸಿಂಹನು “ಕನಾಂಡರ್‌-- ಸಾಸೇಬಕಿ,' ಹಿಂದೂ 
ಧರ್ಮದಲ್ಲಿ ಇದೊಂದು. ದೊಡ್ಡ ರಹಸ್ಯ ವಿಸಿ. ಈ ವೈದಿಕ ಬ್ರಾಹ ಒಣರನ್ಲಿಯೇ 
ಆ ಧರ್ಮವು ಉಳಿದಿವೆ. ಅವರಿಗೆ ಕತ್ತು ಮಿತ್ರ ಭೇದನಿಲ್ಲ. ನಮ್ಮ ಬಾದಷಹ 
ರಲ್ಲಿಯೂ ಈ ಜನರಿಗೆ ಡೆ ್ರೀಸವಿಲ್ಲ. ಬಗ್‌ ಫುರಾತನ ಮಸಿ ಯಹಾ 
ಕ್ರೈಮೆಗಳೆಂದೆ ಚೆಳೆದು ಬಂದ ನಾಗರೀಕತೆ. ನಮ್ಮ ಪುರಾಣಗಳಲ್ಲಿ ದೊಡ್ಡ 


ಛತ್ರಪತಿ ಶಿವಾಜಿ ೩೪೫ 


ರಾಕ್ಷಸ ರಾಜರು ಕೂಡ ಮಹರ್ನಿಗಳ ತಂಟಿಗೆ ಹೋಗುತ್ತಿರಲಿಲ್ಲ. 
ಅವರನ್ನು ಗೌರವವಾಗಿ ಕಾಣುತ್ತಿ ದ್ದ ರು. ಅದೇ ಧೈರ್ಯ ಈ ಜನರಿಗೆ !” 
ಹ್ಯಾ | 


ಮನೂಚಿಯು ನಮ್ಮಲ್ಲಿ ಯೂ ಪಾದ್ರಿಗಳೂ, ಪೋಪರೂ ಇದೇ 
ಜಾತಿಗೆ ಸೇರಿದ ಜನ. ಆದರೆ ರಾಜಕೀಯದಲ್ಲಿ ' ಇಷ್ಟು. ಧೈರ್ಯವಾಗಿ 
ಅವರು ನಡೆಯಲಾರರು. ನೀವು ಹಿಂದೂ ಎಂದೇ ಅವರ FR ರ್ಯ ಇಮ್ಮಡಿ 
ಯಾಗಿದೆ. ಈ ಶಿವಾಜಿಯು ಇಂತಹ ಉಪರಯಗಳಿಂದ ಜಸುನಾಗುವುರೊದು 
ನಿಜವಾಗಿ ಭಾವಿಸಿದ್ದಾ ನೆಯೇ?. ಇಲ್ಲ, ಅವನ ಎಸ್ಟೋ ಉಪಾಯಗಳಲ್ಲಿ 
ಇದೂ ಒಂದು ಮೊದಲನೆಯ 'ಉಪಾಯ.ಮಂಂಸೆ ಟಕ ಎಸ್ಟೋ ಉಪಾಯ 
ಗಳನ್ನು ನೋಡುವಿರಿ” ಎಂದೆರು. | 

ಜಯಸಿಂಹನು ದೂತರನ್ನು ಕರಿಸಿ ಫಸಲ್‌ರ್ಯಾ ಎಂಬ ಬಿಜಾಪುರದ 
ಸೇನಾಧಿನತಿಯನ್ನು ಕರೆಸಿಕೊಂಡನು: ಪ್ರ ಈಗ ಸರಿಯಾದ 
ಸಮಯವು ಬಂದಿದೆ... ಈ ಶಿವಾಜಿಯ. ಮೇಲೆ. ಮೊಗಲ್‌ ಸೈನ್ಯಗಳು 
ಆಕ್ರಮಿಸುತ್ತಾ ಬಂದಿವೆ. ಈ ಸಮಯದಲ್ಲಿ ನೀನು ಶಿನಾಜಿಯ ಮೇಲೆ 
ಯುದ್ಧ ಮಾಡಿ ನಿನ್ನ ತಂದೆ: ಅಫಜಲ್‌ಖಾನನ್ನು ಮೋಸದಿಂದ -ಕೊಂದ 
ಸೇಡನ್ನು ತೀಠಿಸಿಕೋ ನಿನಗೆ ಬೇಕಾದಷ್ಟು. "ಧನಸಹಾಯ : ಮಾಡುತ್ತೇನೆ. 
ಯ, ದ್ದ ಕ ನಂತರ ನಿನ್ನೆ ಖಾಯಂ ಜಹಗೀರಿಯನ್ನು ಕೊಡಿಸುತ್ತೇನೆ” ಎಂದು 
ಹೇಳಿದನು. 

ಫಜಲ್‌ಖಾನನು -: ಮೊಗಲರ: ಕಡೆ ಸೇರಿ ಶಿವಾಜಿಯ ಮೇಲೆ ಯುದ 
ಮಾಡುವುದಾಗಿ ಒಸ್ಸಿಕೊಂಡನು. ಎಸೆ ಸ್ಯ ಮಂದಿ ಹಿಂದೂ ಪಾಳೆಗಾರರು 
ಮೊಗಲರ ಕಡೆ ಸೇರುವುದಾಗಿ ವಚನನಿತ್ಮರು.. ಮರಾಠಾ ಸರದಾರರನ್ನೂ 
ಚಿತಾವಣೆ ಮಾಡುವ ಪ್ರಯತ್ನಗಳು ನಡೆಯದೇ ಇರಲಿಲ್ಲ. ಆದರೆ ಅದು 
ಫಲಕಾರಿಯಾಗಲಿಲ್ಲ. ಅವರೆಂದೂ : ಶಿವಾಜಿಗೆ ದ್ರೋಹವೆಸಗಲು ಮುಂದೆ 
ಬರಲಿಬ್ಲ.. | | 


೧೦ 


ಜಯಸಿಂಹನು ತನ್ನ ಸೇನಾಧಿಸತಿಗಳನ್ನೆಲ್ಲಾ ಸಭೆ ಸೇರಿಸಿ ಯುದ್ದೆ 
ಕಾರ್ಯಾಚರಣೆಯು ಹೇಗೆ ಮಾಡಲ್ಪಡಬೇಕು. ಎಂಬುದನ್ನು ಆಲೋಚಕೆ 
ಮಾಡಿದನು. ಸೇನಾಧಿಕತಿಗಳು “ದುರ್ಗಗಳನ್ನು ಹಿಡಿಯುವುದರಿಂದ . 
ಹೆಚ್ಚೇನೂ ಪ್ರಯೋಜನವಾಗುವುದಿಲ್ಲ.: : ಮಳೆಗಾಲವು ಸಮೀಪಿಸುತ್ತಿದೆ. 
ಅಸ್ಟರಲ್ಲಿ ಆ: ದುರ್ಗಗಳನ್ನೆಲ್ಲಾ ವಶಪಡಿಸಿಕೊಳ್ಳಲು. ಸಾಧ್ಯವಾಗದು” 
ಎಂದರು. i 

ಜಯಸಿಂಹನು “ಒಂದೇ ವರ್ಷದಲ್ಲಾಗೆರೀ ಅಫವಾ ಮೂರು ವರ್ಷ 
ಗಳುಗಲೀ ಈ ದ.ರ್ಗಗಳನ್ನು ವೆಇವೆಲು ನಾನು ಹಿಡಿದುಬಿಡಬೇಕು. 
ಆಮೇಲೆ ಮರಾಠಾ ಸೈನ್ಯಗಳ ಬಯಲಿಗೆ ಬಶುತ್ತವೆ, ನಮ್ಮ ಸೈ ನ್ಯಬಲ 
ಶಸ್ತ್ರಸ್ತ್ರಗಳ ಬಖಗಳು ಅನರಿಗಿ೨ತ ನಾಲ್ಮಡಿ ಹೆತ್ಸುಗಿಸೆ. ಅವರನ್ನು ನಾವು 
ಸನೆಬಡಿಯಬಹುದು.. ದುರ್ಗಗಳು ಮಾತ್ರ: ಅನೆಕ ಅಧೀ ನೆಲ್ಲಿದ್ದಕಿ 
ವರ್ಷಾನುಗಟ್ಟಿಲೆಯಾವರೂ ಈ ಯುದ್ದವು. ಪೂಕೈಸುವುದೇ ಇಲ್ಲ” ಎಂದು 
ಹೇಳಿ ಮೊದಲು ಸುತುಧಫೆತೆ ತೆ ಮುತ್ತಿಗೆ ತಸ ಕೊನೆ. ನಿರ್ನಾರ 
ಮಾಡಿದನು. 

ಸೂರ್ವ ಪಶ್ಚಿಮ ದಕ್ಷಿಣದೆ ಕಡೆಗಳಿಂದ ಮರಾಠಾ ಸೈನ್ಯಗಳು ಬಾರ 
ದಂತೆ ತಡೆಗಟ್ಟಿ ಲು ಮೊಗಲ್‌ ಸೇನಾಧಿಸಕಿಗಳನ್ನು "ಕಳುಹಿಸಿಕೊಟ್ಟನು. 
ದಿಲೀಪ್‌ ಖಾನ ನನ್ನೂ ಕುತುಬ್ಹೀನ್‌ ಖಾರ್‌ನನ್ನೂ ಜೊತೆಯನ್ಲಿ ಕರೆದು 
ಕೊಂಡು ಪುರಂದರ ಕೋಟಿಯ ಮೇಲೆ ಹೊರಟನು. ಪುರಂಧರಘಡಕ್ಕೆ 
ಆರು ಮೈಲಿಗಳ ದಣರದಲ್ಲ ರುವ ಸಾಸ್ವಾ ಡ್‌' ಎಂಬಲ್ಲಿ ಮೊಗಲ್‌ ಸೈನ್ಯಗಳು 
ಬೀಡುಬಿ ಸತು. ಇದು ಅತ್ಯಂತ ಆಯಕಟ್ಟ ನ ಜಾಗ. ಇಲ್ಲಿ ಐದು ರಸ್ತಿಗಳು 
ಬಂದು ಕೂಡುತ್ತವೆ. ಜಯಸಿಂಹನ ಹಂನಾಮ್ಕ ಸಾವಿಕ ರಜಪೂತ ಸೈನ್ಯವು 
ಅಲ್ಲ ಶಿಬಿರ ಹೂಡಿ ಫಿಂತಿತು, 


ಛತ್ರಪತಿ ಶಿವಾಜಿ | ೩೪೬ 


ದಿಲೀಲ್‌ಖಾನನು ಪುರಂಧರಘಡಕ್ಕೆ ಬಲವಾಗಿ ಮುತ್ತಿಗೆ ಹಾಕಿದನು. 


-: ಪುರೆಂಧರ”” ಕೋಟೆಯು ಎರಡು ಕೋಟಿಗಳಿಂದ ಸುತು ್ರಿವರಿಯಲ್ಪಟ್ಟಡೆ. 
ಎರಡು ಶಿಖರಗಳು ಕಾಣುಶ್ತವೆ. . ಒಂದು ಬಿಳಿಯ ಶಿಖರ, ಮತ್ತೊ ದು 


ಕರಿಯ ಶಿಖರ. ಬಿಳಿಯ ಶಿಖರವಿರುವಲ್ಲಿ ಶಿವಾಜಿಯ ಅರಮನೆ ಇತ್ತು. ಆ 
ಕೋಟಿಗೆ ನಜ್ರಘೆಡ ಎಂದು ಹೆಸರು... ದಿಲೀಲ್‌ಖಾನನು: ಆ ಕೋಟಿಯ 
ಹೊರಗಡೆ ರತ್ತಣೆಯಲಿದ್ದ ಮರಾಠಾಸೆ ಸೈನ್ಯದೊಡನೆ ಖಡಾಖಡಿ ಯುದ್ಧಮಾಡಿ 
ಕಳಭಾಗವನ್ನು ಸಾ ಸಧೀನೆಸಸಿಕೊಂಡನು. ನಾಲ್ಕೂ ಕಡೆಯಿಂದ ಮರಾಠಾ 


ಸೈನ್ಯಗಳು. Hs ಶಿಬಿರಗಳ: ಮೇಲೆ. ಆಕಸ್ಮಿಕ ಧಾಳಿಗಳನ್ನು ನಡೆಸು 
ಆತನು. ಮರಾಠಾ ಸೆ ಸೈ ನ್ಯಗಳು Pa ವೇಗದಿಂದ ಬಂದು ಹೊಗಲ್‌ 


ಸೈನ್ಯಗಳ ಮೇಲೆ ಬಿದ್ದು ಅಪಾರ ನಸ್ಟ ವನ್ನುಂಟುಮಾಡಿ ಓಡಿಹೋಗುತ್ತಿ 
ದ್ದವು. ಈ ಸ ಸುದ್ಧಿ ಗಳು ಜಯಸಿಂಹನಿಗೆ 1 ಇರವನ್ನು ಂಟುಮಾಡುತ್ತಿ ದ್ದವು. ತ್ವ 
ಕಾಯಾ: ಚ ಣೆಸುಸ್ಗೆಲ್ಲಾ ನೇತಾಜಿಯ. ಮುಂದಾಳಾಗಿ ಬರುತಿ ತ್ತಿದ್ದನು. 
ಜಯಸಿ೨ಹನು ಈ ನೇತಾಜಿಯ ಸ ಸಾಹಸವನ್ನು ಮೆಚ್ಚಿ “ಇವರು ಎರಡನೆಯ 
ಶಿವಾಜಿ” ಎಂದು ಕರೆಯುತ್ತಿ ದ್ದೆ ನು. 
ಪುರಂಧರಘಿಡದೆ. ಮೆತಿ ಗೆಯು ಸುಲಭನಾಗಿರಲಿಲ್ಲ. ದಿಲೀಲ್‌ಖಾನನು 
ಎರಡು ತಿಂಗಳ ಮಹಾಸಾಹಸವಿಂದ ಕೋಟಿಯ ತನ್ಪಲನ್ಮು ಮಾತ್ರ 
ಸ್ವಾಧೀನ ಸಡಿಸಿಕೊಂಡಿದ್ದನು ಮಳೆಗಾಲ Ss ತ 'ಟಕಾಶೆದಲ್ಲಿ 
ಮೇಫೆಗಳು ಕಟ್ಟೈಕ್ಕಿನೆ. ಮುಂಗಾರು ಮಳೆಗಳು ಭೆಯಸಡಿಸುತ್ತಿನೆ. ಇಂತಹೆ 
| ಸಂದರ್ಭದಲ್ಲಿ ದಿಲೀಲ್‌ ಖಾನನು ರಾಶ್ರಿ-ಹಗಲೂ ಸಾಹಸ ಮಾಡುತ್ತಿ ದ್ದಾ ನೆ. 
" ಜಯಶಿಂಹನು ಸ್ರತಿದಿನ ನವೂ ಕೋಟಿಯ 'ಸಮೀಸನೈ. ಹೋಗಿ ಸೈ ಫಿಕೆಂಗೆ 
ಪ್ರೋತ್ಸು ಹಕೊಟ್ಟು ಶಿಬಿರದ ಕಡೆಗೆ ಹಿಂತಿರುಗುತ್ತಿ ದಂ ನೆ, ಈ ಸಮಯದಲ್ಲಿ 


ಸಯದ್‌ ನುನ್‌ ಚತತ ಬಂದು “ಮಹಾರಾಜಕೇ, ಈ ಕೋಟೆಯನ್ನು 
ಹಿಡಿಯುವ ಪ್ರಯತ್ನ) ವ್ಯರ್ಥ. ಬೆಟ್ಟಿವನ್ನಗೆದು ಇಲಿಯನ್ನು ಹಿಡಿ 
ದಂತಾಗುತ್ತದೆ. ಆ ಪುರಂಧರ ಕೋಟೆಯಲ್ಲಿ ಏನೂ ಇಲ್ಲ. ಶಿವಾಜಯು 
ಮೋಸಗಾರ. ಅವನ ತಂತ್ರ ಕೈ ನಾವು ಬಲಿಬಿದ್ದಂತಾಗುತ್ತದೆ. ಪೂರ್ವದ 
ಕಡೆಸೆ ಸೈನ್ಯವನ್ನು ತೆಗೆದುಕೊಡು ಆಹಮದ್‌ನಗರನನ್ನು ಹಿಡಿದುಕೊಳ್ಳಲು 
'ಜೋಗಾತಿ ಧಗ ಎನೆ. ಅಲ್ಲಿ ಹೋಗಿ ಅವನೊಡನೆ ಯುದ್ಧ ಬದರಿ ಸಿಕ್ಕಿ ಬಳು 
ತಾ ನೆ” ಪೊದರು. 


೩೪೮ ಛತ್ರಪತಿ ಶಿವಾಜಿ 


ಸಯ್ಯದ್‌ ಮಹಮದ್‌ಖಾನನೇನೋ ಸಮರ್ಥನಾದ ೀನಾ)ಿಪತಿ 
ಅವನಿಗೆ : ದಿಲೀಲ್‌ಖಾನನ : ಮೇಲೆ : ಮೊದಲಿಂದಲೂ : ಅಸೂಯೆ ಇತ್ತು. 
ಜಯಸಿಂಹನು ಈ ಸುಳಿವನ್ನು ಮೊದಲೇ ಅರಿತಿದ್ದ ನು ಸಮಯವನ್ನು 
ಕಾಯುತ್ತಿದ್ದನು. 

ಜಯಸಿಂಹೆನು "ಸಯದ್‌ ಖಾನ್‌, ನೀನು ಚುರುಕುಬುದಿ ಯನನು; 
ಈ ದಖ ನಿನ ಅನುಭವ ನಿನಗೆ ಚೆನ್ನಾ ಗಿದೆ... ಮೊದಲಿಂದಲೂ ನಿನ್ನ ಮಾತು 
ಕೇಳಿದ್ದ ರೆ ಷಯಿಸ್ತಾ ಖಾನನೆಂತಹ ಮಹಾ ಸೇನಾನಿಗೆ ಎಂದೆಂದಿಗೂ ಸರಾಭವ 
ವಾಗುತಿ ತ್ತಿರಲಿಲ್ಲ. ಸಾಮಾ ಆ ಪಾಠವನ್ನು ತೆಗೆದುಕೊಳ್ಳ ದಿದ್ದೆ ಕಿ ಫಲವೇನು? 
ನಿನ್ನ ಸೈನ್ಯ ದೊಂದಿಗೆ ನೀನೇ ಪೂರ್ವ ದಿಕ್ಕಿಗೆ ಹ್‌ ಅವಶ್ಯ ವಿದ್ದಕೆ 
ಸೈನ್ಯಗಳನ್ನು ಕಳುಹಿಸುತ್ತೇವೆ. ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು. 
ಹೋಗು” ಎಂದು ಹೇಳಿ ಸಯ್ಯದ್‌ಖಾನ್‌ನನ್ನು. ರವಾನೆ ಹಾಕಿಡಸೊ: ತನ್ನೆ 
ಮನಸ್ಸಿನಲ್ಲಿ “ಒಳ್ಳೆಯ ಸಂಧಿ ಸಿಕ್ಕಿತು. ಸಂಶಯವನ್ನು ದೊರನಿಟ್ಟಿಂತಾ 
ಯಿತು” ಎಂದು ಸಂತೋಷ ಸಟ್ಟುಕೊಂಡನು. 

ಶಿವಾಜಿಯು ಈ ಜಯಸಿಂಹನನ್ನು ಬೆಲೆ ಕಡೆಗೆ ತಿರುಗಿಸಬೇಕೆ:ದು 
ಮಾಡಿದ ಪ ಯತ್ನ ವು ಅಸ್ಟ್ರೇನೂ ಫಲದಾಯೆಕವಾಗಲಿಲ್ಲ.. ಮರಾಠರು 
ಉಪಾಯಗಳನ್ನೇ. ಮಾಡುತ್ತಾ ಇಲಪರಣ ಮಾಡಲಿಲ್ಲ. ಪ್ರತಿಯೊಬ್ಬ. 
ಮರಾಠಾ ಸೇನಾಧಿಸತಿಯೂ ಈ: ಯುದ್ಧದಲ್ಲಿ. ಗೆಬ್ಲದಿದ್ದರೆ. ಮಹಾರಾಷ್ಠ 
ರಾಜ್ಯವೇ ಉಳಿಯುವುದಿಲ್ಲವೆಂದು ಹಠತೊಟ್ಟು. ನಾನಾ. ರಣಕ್ಷೇಶ್ರಗಳಲ್ಲಿ 
ವ ಮಾಡುಕ್ತಿ ದ್ದ ರು. : ಜಯಸಿಂಹಧೆ ರ್ಯ ಕುಂದಲಿಲ್ಲ. ತೌ ಜಿ 
ಸೈನ್ಯಗಳು ಬಸೆನಳಿದಿದ ವು... ಅನೇಕ ಸತ್ಯಗಳು 'ಹತವಾಗಿಯೂ ಇದ್ದವು. 


ಈ ಯುದ್ಧದ ಸುಜುಕಿ ಉಯ್ಯಾ ಲೆಯು ತೀವ್ರಗತಿಯಿಂದ 
ಆಡುತ್ತಿ ತು 


"ಶಿವಾಜಿಯು ಮತ್ತೊಂದು ದೊಡ್ಡ ಸ ಸಾಹಸ ಮಾಡಿದೆನು. . 

ಪಶ್ಚಿ ಮ ತೀರದಲ್ಲಿ 'ನೋಣಿಗಳನ್ನೂ ಪತೆ ತ್ರೇಮಾರಿಗಳನ್ನೂ ಸಣ್ಣಿ ಸಣ್ಣ 
ಹಡಗುಗಳನ್ನೂ ನಿರ್ಮಾಣಮಾಡಿ ಕೈ ಜರಿಸೆ ೈನ್ಯವನ್ನೈ ಕ ಕಟ್ಟಿ ಬಿಟಿ ದ್ದನು. 
ಆ ಹಗಗ. ಅರಬ್ಬೀ ಬರ್ಕೀ ದೇಶಗಳವರೆಗೆ ವ್ಯಾಪಾರ ನಡೆಸುತ್ತ. ದ್ದವು. 


ಪ್ಯಾಪಾರಕ್ಕಿಂತಲೂ ಕ್ಕ ಗಿ ಇತರ ವ್ಯಾಪಾರಸ್ಥರ ಹಡಗುಗಳನ್ನು ಕೊಳ್ಳಿ 


ಛತ್ರಪತಿ "ಶಿವಾಜಿ ೪೯ 


ಹೊಡೆಯುತ್ತಿದ್ದೆ ತ್ತಿದ್ದರು. ಮುಸಲ್ಮಾನ್‌ ವ್ಯಾಪಾರಿಗಳಿಗೂ ಯಾತ್ರಾರ್ಥಿಗಳಿಗೂ 
ಇದೊಂದು ಗಂಡಾಂತರವೇ ಆಗಿಬಿಟ್ಟಿ ದ್ದ ತು. '. ಇಂಗ್ಲಿ ನ ವಶದಲ್ಲದ್ದ 
ಖಂಡೇರಾ ದಿ ್ಯೀಪದಿಂದ ಇಂಗ್ಲೀಷರನ್ನೂ ಜ್‌ ಮರಾಠರು ಸ್ವಾಧೀನ ಪಡಿಸಿ 
ಕೊಂಡಿದ್ದ ಸಣ್ಣ ಜಿಂಜೀರಾ ಎ೨ಬ ದ್ವೀಸಕ್ಕೂ ಕಾಲಿಟ್ಟ ದ್ದರು. ನನ 
ಅತ್ತಕಡೆ ಹೆಚ್ಚು ಗದ್ದಲ ಮಾಡಿಸಲು ಆರಂಭಹಿವನು.. ಇಂಗ್ಲೀಷ್‌ ರಾಯ 
ಭಾರಿಯೂ. ಮುಸಲ್ಮಾನ್‌ ವ್ಯಾಪಾರಿಗಳೂ ಡೆಲ್ಲಗೆ ಹೋಗಿ ಮೊರೆಯಿಟ್ಟ ರು. 
ಬಾದಸಹನು ತಕ್ಷಣ: "ಶಿ ಮದ: ಕಡೆ ಸೆ ನ್ಯ ಗಳನ್ನು. ಕಳುಹಿಸ ಆಕ 
ಜಯಸಿಂಹನಿಗೆ ಟೂರಿನ ಮೇಲೆ ಪತ್ರ ಗಳನ್ನು ಮಿನು ಒಂದಕ್ಕೂ 
ಜಯಸಿಂಹನು ಗಮನ ಕೊಡಲಿಲ್ಲ. ಸೆ ಕಡೆಯಿಂದ ಪುಕಾರು ಹೆಚ್ಚು ತ್ರ 
ಬಂದಿತು. - ಬಾದಷಹನಿಗೆ ಗುಜರಾತಿಗೆ ಭಯ ತಟ್ಟಿ ಡೆ ಎಂಬ ಸಂದೇಹ 
ಬಂದಿತು. .. ದೆಹಲಿಯಿಂದ ತೀಕ್ಷ್ಣವಾದ ವರಾತ ಬಟ್ಟ ಮಹ ರ: ಸೃ 
ಸಿಕ್ಕಲಿಲ್ಲ, ಗುಜರಾತು ಕೈ ಬಿಟ್ಟುಹೋಗುತ್ತ ಡೆ ಎಂದು ಆಕ್ಷೇಪಮಾಡಿ 
ಜಯಸಿಂಹನಿಗೆ ಸತ್ರ ಬರೆಸಿದರು. ಮೊಗಲ್‌ ಸೇನಾಧಿಪಕಿಗಳೆಲ್ಲರೂ ಬಾದ 
ಷಹನಿಗೆ ಆಗ್ರಹ ಬರುತ್ತದೆ ಎಂದು ಹೆದರಿದರು. 

ತಾ "ಅಲುಗಾಡಲಿಲ್ಲ. ತಾನು ಹಿಡಿದಿರುನ ಮಾರ್ಗವು 
ಸರಿಯಾಗಿದೆ. ಶಿವಾಜಿಯು ಈ ಸೆ ಸೈನ್ಯದ ಕಟ್ಟಿ ನಿಂದ ಟು ಈ 
ವ್ಯೂಹವನ್ನು ಹೂಡಿದಾ ನೆ. ಈಗ ಬಿಟ್ಟು ಬಿಟ್ಟ ತೆ ಇನೆ ದಿಗೂ ಇವನನು 
ಜಯುಸಲಾಗುವುದಿಲ್ಲ ನಡು ನಿರ್ಧಾರ ಸಿಸಿ "ಇಬ್ಬ ರು TNE 
ಸೇನಾಧಿಪತಿಗಳು ವಿಮುಖಂ:ದರು, 

ಜಯಸಿಂಹನು ಬಾದಷಹನಿಗಿಂತಲೂ ಕ್ರೂರಿಯೆಂದು ಅವರುಗಳಿಗೆ 
ತಿಳಿದಿತ್ತು. ಬಾದಷಹನು ಎಲ್ಲ. ಅಧಿಕಾರಿಗಳನ್ನೂ» ಜಯಸಿಂಹನಿಗೆ ಒಪ್ಪಿಸಿ 
ದ್ಹಾನ, ದಖನ್ಸಿನ ಭಂಡಾರವೆಲ್ಲವೂ ಅವನ ಕೈಯಲ್ಲಿದೆ. ಯುವರಾಜನೂ 

ಜಯಸಿಂಹನ ಆಜಾ ನುವರ್ತಿಯಾಗಿದ್ದಾ ನ್ಯ "ಈಗ ಅವನಿಗೆ ಎದುರು ಹೇಳು 

ವುದರಿಂದ ಫಲವಿಲ್ಲ ಎಂದುಕೊಂಡು ತೆಪ್ಪಗಾದರು. 

ಪುರಂಧರ; ಡಕ್ಕೆ ಮುತ್ತಿಗೆಹಾಕಿ op ತಿಂಗಳಾಗಿತ್ತು, : ದಿಲೀಲ್‌ 
ಖಾನನ. ಸಾಹಸದಿಂದ | ಬಾಗಿಲು ಫಿರಂಗಿಗಳ ಹೊಡೆತದಿಂದ ಕಳಚಿ 
ಬಿದ್ದಿತು. - ಹೆಬ್ಬಾಗಿಲಿನ ಉಭಯ ಪಾರ್ಶ್ವಗಳನ್ಲಿಯೂ ಸುರಂಗಗಳನ್ನು 


೫೫೦ ಛತ್ರಪತಿ ಶಿವಾಜಿ 


ತೋಡಿ, ಮದ್ದು ಗುಂಡುಗಳನ್ನು ತುಂಬಿ ಬೆಂಕಿ ಹೆಚ್ಚಿ ದರು; : ಶೋಟಿಯ 
ಗೋಡೆಯು ಉಭಯ; ಪಾರ ಗಳಲ್ಲಿಯೂ ಒದೆದು ಐ ಕ 
ಕೆಳಗಿನ ಕೋಟಿಗೆ ಫಟ ಘಡನೆಂದು ಹರು, ದಿರೀರಖಾನನು ಸೈನ್ಯ 
ಸಮೇತ ವ್ರಕೋದೆಯೊಳಗೆ ನುಗ್ಗಿ ದನು. ಅಲ್ಲಿ ಆರಿಸಿದ ಒಂದು ಸಹಸ್ರ 
ಮರಾಠಾ ಸೈನೃವಿದ್ದಿತು. ಮುರಾರಿಯು ಆ ಸೈನ್ಯದ ಸೇನಾಧಿಪತಿಯಾ ಗಿ 
ನೊಗಲಕೊಡನ ಹೆಣ್ಜೆಹೆಜ್ಜೆಗೂ ಹೋರಾಡಿದನು. ಮೂರು "ದಿನಗಳೆ 
ಅಹೋರಾಶ್ರಿಯ ಯುದ್ದ. ಮರಾಠಾ ಸೈನಿಕರು ಏಳುನೂರು ಮುಂದಿ ಸತ್ತು. 
ಬಿದ್ದ ರು. ದಿಲೀಲ"ಖಾನನು. ಮುರಾರಿರಯನ ನರಾಕ್ರಷುಗಳನ್ನು ನೋಡಿ 
ಮೆಚ್ಚಿ “ಮುರಾರಿರಾವ್‌ » ನಾನು ಎಷ್ಟೋ ಯುದ್ಧ ಗಳನ್ನ ಮಾಡಿದೆ ನೆ, 
ನಿನ್ನಂಥಾ ವೀರಪುರುಇನನ್ನು 'ಎನ್ಲಿಯೂ ಕಂಡಿಲ್ಲ. `ನೀನು ' ಯುದ್ಧ ಬಟ್ಟು | 
ಶರಣಾಗತನಾಗು: ಬಾದಸಹನ ಸೈನೈ ದೆಲ್ಲಿ ದೊಡ್ಡ ಅಧಿಕಾರಕೊಡಿಸುತ್ತೇನೆ. 
ಮಾನಮನ್ನ ಣೆಗಳನ್ನು ಕೊಡಿಸುತ್ತೆ ನ” ಎಂದನು. 

ಮುರಾರಿಯು "ಸಾವ ಮರಾಠಾ ಸೈನಿಕನೂ ' ಸಿಮಗೆ ಬಗ್ಗು ನಲ್ಲ 
ನಾನು ಶರಣಾಗತನಾಗುನೆನೆಂಬುವನ್ನು ಸೆ ¥ ಸ್ಪದಲ್ಲಿಯೂ ಎಜೆಸಬೇಡ ನನಗೆ 
ಸೋಲಿನೆ ಭಯವಿಲ್ಲ. ಇನ್ನೂ ಮರಾಠಕೀ ಗೆಬ್ಸುನೆರೆಂಬ ಆಕಿ i 2. 
ಎಂದು ಹೇಳಿದೆನು. | 

ಆ ದಿನನೇ ಮಧ್ಯಾಹ್ನ ದೊಳೆಗಾಗಿ ದಿಲೀಲ್‌ಖಾನೆನೆ ಗುಂಡು ತಗುಲಿ 
ಮುರಾರಿಯು ಪ ಪ್ರಾಣಬಿಟ್ಟ ನು. | 

ದಿಲೀಲ್‌ಖಾನನು ಕೋಟಿಯೊಳಗೆ ಸೆ ನೇಕ ಡಿಕ ಸುಮಾರು 
ಮುನ್ನೂರು ಜನ ಮರಾಠಾ ಸೈನಿಕರು ಮತ ಉಳಿದಿದ್ದರು.ದಿಲೀರ್‌ಖಾನ್‌ 
ಅವರಿಗೆ ಹೇಳಿದನು ಎ. "ನೀವೆಲ್ಲರೂ ಭೊ ಇನ್ನು ಯುದ್ದ ಮಾಡಿ 
ಫಲವಿಲ್ಲ. ನಿಮ್ಮ ಸೇನಾಧಿಸತಿ ಮುರಾರಿಯು ಹೊರಗಡೆ ಸತ್ತು ಬಿದ್ದದಾ ) ನೆ. 
ನೀವು ಶಸ್ತ್ರ ಗಳನ್ನು ಕೆಳಗಿಟ್ಟು ಶರಣಾಗತರಾಗಿರಿ”, | 


ಆ ¥ ಸೈನಿಕರು “ap ಹೋದರೇನು? ನಾನು ಒಬ್ಬೊಬ್ಬ 
ಹಕಾರ ಕೇ ಸಮರ್ಥ ರಿದ್ದೆ ವೆ." ಕೊನೆಯವಕಿಸೆ ಯು್ಯನೂದುತ್ತ ಕ 
ಇಲ್ಲಿ ಕೆನರ ಮರಾಠರು ಜಾನ ಸಾಯಬಹುದು, ಇನ್ನೂ ಎಸೊ ಸಹಸ್ರ 


ಸೂಖ್ಯೆಯ ಹ ಹ ಅನರು “ಮಹಾರಾಷ್ಟ್ರ ರು ನೆಜ್ರಘಡೆ 
ದಲ್ಲಿ ಸೋಲನ್ನೊಸ್ಪಿಕೊಂಡರ.' ಎಂಬ ಆಪ ಸಖ್ಯಾಕಿಗೆ ಇಸ 


ಎಂದು ಹೇ ಕ pS ಯುದೆ ಮಾಡಿದರು. 
ಮರಾಠಾ ಸೈನಿಕರು ಹೋರಾಡಿ” ಹೋರಾಡಿ ಸತ್ತು ಸತ್ತು ಬಿದ್ದ ಕಃ 


ಸುಮಾರು ಏನತ್ತು ಮಂದಿ ಸೈನಿಕರು ಉಳಿದಿರಬಹುದು. ಅವರು ಸೊ 
ಸೊರಗಿ ಕೋಟಿಯ ಗೋಡೆಯನ್ನು ಒರಗಿ ಸಿಂತಿದ್ದ ರು. ಪ್ರಜ್ಞಾ ಶೂನ್ಯರಾಗಿ 
ದ್ದ ರು. ಮೈಯೆಲ್ಲಾ ರಕ್ತ ಮಯವಾಗಿದ್ದಿ ತು. ಮುಖಗಳು ಮದ್ದಿನ ಹೊಗೆ 
ಕಟ್ಟ ಕಪ್ಪಾಗಿ ಕಾಣುತ್ತಿದ್ದೆ ವೆ, ದಿರೀಲ್‌ಖಾನನು ಮೆಚ್ಚುಗೆಯಿಂದ ತಾನೇ 
ಕೋಃ ಆಸೆ ಸೈನಿಕರನ್ನು ಆಲಂಗಿಸಿದನು. ಆವರನೆ ಲ್ಲಾ ಉಸಚಗಿ ಸುವಂತೆ 
ತನ್ನ ಸ ಕರಿಗೆ ಹೇಳಿದನು. ವಜ್ರಘಡವು ದಿಲೀಲ್‌ ಖಾನನ ನಶವಾಯಿಶು. 
ಲ್ಲಿದ್ದ A ಆರಮನೆಯನ್ನೂ ಸಂಪತ್ತನ್ನೂ ದಿಲೀಲ್‌ಖಾನನು ವಶ 
ಕಸಾ ಅಲ್ಲಿಂದ ಮೇಲಿನ ಕೋಟೆಯ ಮುತ್ತಿಗೆಗೆ ಆರೆಂಭ 
ಮಾಡಿದನು. 
ಜಯಸಿಂಹನಿಗೆ, ಶಿವಾಜಿಯು ರಾಯಘಡದಲ್ಲಿದ್ದಾ ನೆಂದು ಸುದ್ದಿ ಯು 
ಬಂದಿತು. ರಜಪೂತ ಸೈನಿಕರು ರಾಯಘಡಕ್ಕೆ ಹೋಗಿ ಮುತ್ತಿ ಗೆಹಾಕಿದರು. 
ಮೊಗಲ್‌ ಸೈನ್ಯಗಳು ನೂಲ್ವಾರು ದುರ್ಗಗಳನ್ನು ಏಕಕಾಲದಲ್ಲಿ ಮುತ್ತಿಗೆ 
ಹಾಕಿದವು. 
ಎರಡು ವಾರಗಳು ಉಗ್ರ *ದನೆದಲ್ಲಿ ಕಳೆದೆಹೋದುವೆ. ಮೂರನೆಯ 
ವಾರದಲ್ಲಿ ಪುರಂಧರದ ಮೇಲಿನ ಕೋಟಿಯ ಹೆಬ್ಬಾಗಿಲಿಗೆ ದಿಲೀಲ್‌ಖಾನನು 
ಬಂದಿದ್ದ ನ ನು. ಮನೂಚಿಯು ಮುರದ ಅಟ್ಟ ಣಿಕೆಗಳನ್ನು ಕಟ್ಟಿಸಿ ಆದೆರ ಮೇಲೆ 
ಗುರಿಕಟ್ಟೆ ತೋಪುಗಳನ್ನು ನಿನ್ಲಿಸಿದ್ದನ ನು... ಆ ಬ್ರ ಾ್‌್‌ ಮೇಲಿನ ಕೋಟಿ 
ಯಲ್ಲಿ ಮಹಾರಾಸ್ಟ್ರದ ಮಹಿ ಸೇನಾಧಿಪತಿಗಳ ಅಧಿಕಾರಿಗಳ ಹೆಂಗಸರು 
ಮಕ್ಕಳು ವಾಸಿಸುತ್ತಿ ದ್ದೆ ರು. ಶಿನಾಜಿಯು “ಇನ್ನು ids ಫಲವಿಲ್ಲ. 
ಸಂಧಾನ ಮಾಡಿಕೊಳ್ಳ ಜೀತು. ಮುಂದೆ ಕಾಲಬಂದಾಗ ನೋಡಿಕೊಳ್ಳೋರು” 
ಎಂದು' ಮನಸ ಸನ್ನು "ಗಟ್ಟ ಮಾಡಿಕೊಂಡನು. ಮೂರು ನಾಲ್ಕು ಬಾರಿ 
ಬ್ರಾಹ್ಮಣರನ್ನು ಸಂಧಿಗಾಗಿ ಪ್ರಾರ್ಥಿಸಿ ಜಯಸಿಂಹನ ಶಿಬಿರಕ್ಕೆ ಕಳಿಸಿದನು. 
ಜಯಸಿಂಹನು ಫಿರಾಕರಣೆ ಮಾಡಿದವನು. 


೩೫೨ ಛತ್ರಪತಿ ಶಿವಾಜಿ 


ಕಡೆಯ. ದಿನೆ “ಸೆಂಧಿಯಾದಕಿ ಇಂದು ಆಗಬೇಕು. ಇಲ್ಲದಿದ್ದರೆ 
ಎಂದೆಂದಿಗೂ ಸಂಧಿ ಇಲ್ಲ”. ಎಂದು ವಿಶ್ವ ಯಿಸಿ ಶಿವಾಜಿಯು ತನ್ನ ಮಂತ್ರಿ 
ರಘುನಾಥ ಬಲ್ಲಾಳ ಅತೆ ತ್ರೆಯನ್ನು ಜಯಸಿಂಹನ ಶಿಬಿರಕ್ಕೆ ಕಳಿಸಿಕೊಟ್ಟ ನ 


ಅತ್ರೆಯು ಮಹಾಪ್ರಯತ್ನ ಸಾ: ಜಯಸಿಂಹನ ಭೇಟ ಮಾಡಿದನು. 
ಜಯೆಸಿಂಹನು “ನಿಮ್ಮ ತಿಮೆಜೀ ಮಹಾರಾಜನನ್ನು ಯಾರೂ ನಂಬುವುದಿಲ್ಲ. 


ಇಂದು. ನೀವು . ಪೂರಾ * ಸೋತಿದ್ದೀರಿ. ಏನೇ ಆಗಲಿ ಈ ರಾಯಘಡದಿಂದೆ 
ಶಿವಾಜಿಯು ತಪ್ಪಿಸಿಕೊಂಡು ಹೋಗಲಾರ” ಎಂದು ಹೇಳಿದನು. 

ಅತ್ರೆಯು ಧೈರ್ಯ ದಿಂದ ಹೇಳಿದನು-“ಮಹಾರಾಜರವಕ್ಲೊ ನಾವೆಂದಿಗೂ 
ಕೊಟ್ಟ ಮಾತಿಗೆ ತಪ್ಪು ಸ್ರುವವರಲ್ಲ. ಮುಸಲ್ಮಾನರು ಮಾತಿಗೆ. ತಪ್ಪುವ 
ಹಗ ಶಮಗೇ ಎಷ್ಟೋ ನೇದ್ಯವಿರಬಹುದು. ಶಿವಾಜಿಯು ಓಡಿ 
ಹೋಗಬೇಕೆಂದು ನಿಶ್ಚಯಮಾಡಿದರೆ ಈಗಲೂ ಓಡಿಹೋಗಬಲ್ಲ. ಈ ಕೋಟಿ 
ಗಳನ್ನೆಲ್ಲಾ ನಿಮಗೇ ಬಿಟ್ಟು ದಕ್ಷಿಣಕ್ಕೆ ಶಿವಾಜಿಯು ಸುಲಭವಾಗಿ ಹೋಗಬಲ್ಲ. 
ಒಬ್ಬ ಶಿವಾಜಿಯು ಬದುಕಿದ್ದ ಕ ಈ ಮಹಾರಾಷ್ಟ್ರವು ಬದುಕುತ್ತದೆ. ಇವೆರಡು 
| ಕೋಟಿಗಳು ಇಂದೇ ನಿಮ್ಮ ದರೂ ನಿಮಗೆ ಸಿಕ್ಕುವ "ಭಾಗ್ಯವೇನು? 
ಸಾಧ್ವಿ (ಮಣಿಯರಾದ ಸ್ತ್ರಿ ಸ ಮ.ದ್ದು ಮಕ್ಕಳು. ಮೊಗಲ್‌ ಸಾಮಾ ಜ್ನ 
ದಲ್ಲಿಯೇ ಪ ಪ್ರಸಿದ್ಧರಾದ ಹಿಂದೂ ಮಹಾರಾಜರಿಂದ ಅವರುಗಳಿಗೆ ಏನೂ 
ಅಪಹಕಿಯಾಗದು. ಅವರ ಪಾತಿವ್ರತ್ಯ ;ವು ಅವರನ್ನು ರಕ್ತಿಸಬಲ್ಲದ್ದು ತಾವು 
ಸಂಧಿಗೆ ಒಪ್ಪುವುದೂ ಬಿಡುವುದೂ ತಮ್ಮ ಚಿತ್ತ. ಶಿವಾಜಿಗೆ ಒಂದು ಬಾರಿ 
ಭೇಟ ಕೊಡಲು. ಫೀವು ಒಪಿ ಕೆ ಕೊಳ್ಳಿರಿ... ಆವನು ನಿಮ ಶಿಬಿರಕ್ಕೆ ಏಕಾಕಿ 
ಯಾಗಿ ಬಂದು ನಿಮ್ಮ ದರ್ಶನ ಮಾಡುತ್ತಾನೆ. ಆದರೆ. ಅವನನ್ನು ತಾವು 
ಬಂದ ಹಾಗೆಯೇ ಹಿಂದಕ್ಕೆ ಕಳಿಸುವ ವಾಗಾ ನ ಕೊಡಬೇಕ್ಕು 

ಜಿಯಾ ಮಹಾಸರಾಕ್ರ ನಿಯೂ ಆ ಮಾ ತಾರ್ಥನೆಯನ್ನು 
ನಿರಾಕರಿಸಲು ಹಿಂದೆಗೆದನು. "ಇದೇನು, 6 ಈ ಮರಾಠಾ ಮಂತ್ರಿ ಯು ಮಾಸ್ತು 
ಗಳಿಂದ ನನ್ನನ್ನು ಜಯಿಸಿದಾ ನೆ. ಬಾಯಿ ಕಟ್ಟ ಸಿದ್ದಾನೆ. - ಬಾದಸಹನು 
ಏಕಾಂತದಲ್ಲಿ. ನನ್ನಿಂದ ಹದು ವಚನವನ್ನು ತೆಗೆದಾಕೊಂಡಿದಾ ನೆ. ಎಂತಹ 
ಸಂದರ್ಭದಲ್ಲಿಯೂ ಶಿವಾಜಿಯೊಡನೆ ಗ ಒಪ್ಪು ವುದಿಲ್ಲವಂದು ಬಾದಷಹ 


ನಿಗೆ ವಚನ ಕೊಟ್ಟ ದ್ಪೆ ಬನ, ಈಗ ಈ ಮಂಕ್ರಿಯು ಅದಕ್ಕೆ . ವಿರುದ್ಧ ವಾದ 


ಛತ್ರಪತಿ ಶಿವಾಜಿ ೨೫೬೩. 


ಚಾ ಕೇಳುತ್ತಿದ್ದಾನೆ. ಇವನಿಗೆ ಈ ವಾಗ್ದಾನ ಕೊಡದಿದ್ದರೆ ನನ್ನ 
ನವಶ್ಚವು ಉಳಿದಂತಾಗುವುದಿಲ್ಲ. ಯುದ್ಧ ದಲ್ಲ ಗೆಲುವಾದಕೆ ಅದು 
ಪಕಿಗಳ ಪರಾಶ್ರಮ ನನ ದೇಫಿಜೆ ₹ ವ ಶ್ಲ ದಿನ ಈ ರಣರಂಗದಲ್ಲಿ 
i ಹಿಡಿದು ನಾನು ಹೋರಾಡಲಿಲ್ಲ. ಈ ಮಂತ್ರಿಯು ಪ್ರಾರ್ಥಿಸುವ 
ಔದಾರ್ಯವನ್ನು ತೋರಲೇಬೇಕು?-. ಎಂದು ಮನಸ್ಸಿನಲ್ಲಿ ಸಿದ್ಧಾಂತ ಮಾಡಿ 
ಕೊಂಡು “ರಘುನಾಥರಾವ್‌! ನಿನ್ನ. ಇಷ್ಟ ದಂತೆ ಆಗಬಹುದು. ಪೂರ್ಣ . 
ಶರಣಾಗತನಾಗುವನಾದರೆ. ಶಿವಾಜಿಯು ನಮ್ಮ ಶಿಬಿರಕ್ಕೆ . ಖರಲ್ಲಿ. ಅವನ 
ಗೌರವಕ್ಕೆ ಕುಂದಿಲ್ಲ. ಪ್ರಾ ಕ್ಕ ಭಯವಿಲ್ಲ. ಸಯ ಸಕ ಫಲಿಸದು.? 
ಎಂದು ಹೇಳಿ ಕಳಿಸಿದನು. 
ಶಿವಾಜಿಯು ಒಂದು ಸಣ್ಣ ಸಬ್ಲಕ್ಕಿಯಲ್ಲಿ ಕಳಿತು ಸಾದಾ ದಿರಿಸನ್ನು 
ಧರಿಸಿ ಜಯಸಿಂಹನ ಶಿಬಿರಕ್ಕೆ ಬಂದನು. ಶಿಬಿರದ ಬಾಗಿಲಿನಲ್ಲಿಯೇ 
ಜಯಸಿಂಹನ ಸೇನಾಧಿಸಕಿಯು ಶಿವಾಜಿಯನ್ನು ಎದುಗೆಹೌಡು ಕರೆತಂದನು. 
ಜಯಸಿಂಹನ ದೊಡ್ಡ ಪಟಭವನವು 'ಶಿನರ್ಫ್ಯನಾದ ರತ್ನಗಂಬಳಿ 
ಗಳಿಂದಲೂ ಮಿರಮಿರುಗುವ ಸರದೆಗಳಿಂದಲೂ ಆಲಂಕೃತವಾಗಿತ್ತು. ರಜ 
ಪೂತ ಸರದಾರರು ಖಡ ಧಾರಿಗಳಾಗಿ ಬಹು ಎಚ್ಚರಿಕೆಯಿಂದ ಕಾಯುತ್ತಿದ್ದರು. 
ಅಫಜಲ್‌ ಖಾನನ ದುರಂತ ವೃತ್ತಾಂತವನ್ನು ಕೇಳಿ ಅವರೆಲ್ಲರೂ 
ಏನಾಗುವುದೋ ಎಂದು ಶಂಕಿತರಾಗಿದ್ದರು. ರಜಪೂತ ಸೇನಾಧಿಸತಿಗಳು 
“ಶಿವಾಜಿಯು ಮಾಯಾವಿ. . ಅವನನ್ನು ಹಕ್ಕಿರ ಸೇರಿಸಕೂಡದು” ಎಂದು 
ಎಚ್ಚರಿಕೆ ಕೊಟ್ಟಿದ್ದರು. ಅವನ್ನೆಲ್ಲಾ ಲಕ್ಷ ಮಾಡದೇ ಜಯಸಿಂಹನು ತಾನೇ 
ಬಂದು ಗುಡಾರದ ಬಾಗಿಲಿನಲ್ಲಿ ಎದುರುಗೊಂಡನು. ಶಿವಾಜಿಯ ಜೊತೆಯಲ್ಲಿ 
ನಾಲ್ಕು ಮಂದಿ ವೈದಿಕ ಬ್ರಾಹ್ಮಣರು ಮಾತ್ರ ಬಂದಿದ್ದರು. ಅವರನ್ನು 
ಹೊರಗೇ ನಿಲ್ಲಿಸಿ ಶಿವಾಜಿಯು ಜಯಸಿಂಹನ ಗುಡಾರದೊಳಗೆ ಪ್ರವೇಶ 
ಮಾಡಿದನು.  ಜಯಸಿಂಹನು ಶಿವಾಜಿಯನ್ನು ಆಲಂಗಿಸಿ. ತನ್ನ ಆಸನದ 
ಮೇಲೆಯೇ ಕುಳ್ಳಿ ರಿಸಿಕೊಂಡನು. | 
Me “ಜಯಸಿಂಹ ಮಹಾರಾಜರೇ, ತಾವು ನಯಸಿ ನಲ್ಲಿಯೂ 
ದೊಡ್ಡೆ ನರು. ನಿಮ ಸ ಸೈನ್ಯಗಳೂ ಬಹಳ ಹೆಚ್ಚಾಗಿವೆ. ಯುದ್ಧ ದಿಂದ 


23] 


೩೫೪ | ಛತ್ರಪತಿ ಶಿವಾಜಿ 


ಪ್ರಯೋಜನವಿಲ್ಲ. ಅನ್ಯಾಯವಾಗಿ ಪ್ರಾಣಹಾನಿಯಾಗುತ್ತೆದೆ. ಸಂಧಿ 
ಮಾಡಿಕೊಳ್ಳೋಣ” ಎಂದು ಹೇಳಿದನು. 

ಜಯಸಿಂಹನು “ಶಿವಾಜೀ ಮಹಾರಾಜ್‌, ನೀವು ಶಿರಣಾಗತನಾಗುವು 
ನಂದೇ ಮಾರ್ಗ. - ಹಾಗಾದರೆ ಮಾತ್ರ ಯುದ್ಧ ನನ್ನು ನಿಲ್ಲಸುತ್ತೇಷ” 
ನಿಂದನು. 

ಶಿನಾಜಿಯು “ನಾನು ಶರಣಾಗತನಾಗಿಯೆ€ ಬಂದಿದ್ದೇನ ನಲ್ಲಾ. ನಾನು 
ಬಂದಿರುವ ರೀತಿಯಲ್ಲಿಯೇ ಆದು ಸ್ಪಷ್ಟವಾಗುತ್ತಿದೆ. ಇನ್ನು ಸಂಧಿಯ 
ಶರತ್ತುಗಳನ್ನು ಹೇಳಿರಿ” ಎಂದನು. 

ಜಯಸಿಂಹನು ಶರತ್ತುಗಳ ಮಾತೇ ಇಲ್ಲ. ಆದನ್ನು ಮೊದಲೇ 
ನಿಮ್ಮ ಮಂತ್ರಿ ರಘುನಾಥಬಲ್ಲಾಳನೊಡನೆ ಖಡಾಖಂಡಿತವಾಗಿ ಹೇಳಿ. 
ಕಳುಹಿಸಿದ್ದೇನೆ. ನನ್ನ ಎಲ್ಲ ಕೋಟಿಗಳನ್ನೂ ವನೊಗಲರಿಗೆ ಒಪ್ಪಿಸಿಬಿಡಬೇಕು. 
ಆ ಕೋಟಿಗಳಲ್ಲೆಲ್ಲಾ ಮೊಗಲ್‌ ಸೈನ್ಯಗಳಿರುವುದಕ್ಕೆ ನೀನು ಒಪ್ಪಿಕೊಳ್ಳ 
ಬೇಕು... ನೀನೂ ಸಂಪಾದನೆಮಾಡಿರುವ ರಾಜ್ಯದ ವೆನೀಲಧಿಕಾರವನ್ನುು 
ನಿನಗೆ ಕೊಡಿಸುತ್ತೇನೆ. ನೀನು ಮೊಗಲ್‌ ಬಾದಸಹರಿಗೆ ಅಧೀನನಾಗಿ ಇಲ್ಲಿ 
ರಾಜನೆನಿಸಿಕೊಂಡಿರಬಹುದು. ಕ್ರಮವಾಗಿ ಪೊಗದಿ, ಕಸ ಕಾಣಿಕೆಗಳನ್ನು 
ಓಬ್ಬಸುತ್ತಾ ಬರಬೇಕು, ಅಥವಾ ಇವೆಲ್ಲವನ್ನೂ ಬಿಟ್ಟು ಔಹಲಿಯ 
ದರ್ಬಾರಿಗೆ ಹೋಗುವುದಾದರೆ ಇನ್ನೂ ಕ್ಷೇಮ, ಆಲ್ಲಿ ನನ್ನನ್ನ ದೊಡ್ಡ 
ಸೇನಾಧಿಸಕಿಯಾಗಿ ಮಾಡಿಸುತ್ತೆ (ನೆ. ಚಿಟ್ಟಿ (ಕೆ? ನನ್ನ ರಸಮಾನಸ ನಂತೆ 
ಗೌರವ, ಮಾನ್ಯ, ಮನ್ನ ಣೆಗಳನ್ನು ಕೊಡಿಸುತ್ತೆ (ಫೆ? ಮ 

ಶಿವಾಜಿಯು ತಲೆಯನ್ನ ಲ್ಲಾ ಡಿ ಅಸಮೃತ್ತಿಯನ್ನು ಸೂಚಿಸಿದನು. 

ಟಿ ಸಮಯಕ್ಕೆ ಸರಿಯಾಗಿ ಭೂಮಿಯು ಬಿರಿದಂತೆ ಢನುಂ ಢನುಂ 
ಎಂದು ಶಬ್ದವಾಯಿತು. | 

ಜಯಸಿಂಹನು ಹೊರಗೆ ಬಂಜು ನಿಂತತಿಕೊಂಡನು,. ಅವನ ಜೊತೆ 
ಯಲ್ಲಿ ಶಿವಾಜಿಯೂ ಡೇರೆಯಿಂದ ಹೊರಗೆ ಬಂದು ಜಯಸಿಂಹನ ಪಕ ದಲ್ಲಿ 
ನಿಂತುಕೊಂಡನು. . ಪುರಂಧರಭಿಡದ ಮೇಲಿನ ಕೋಟೆಯು ತ 
ಹೊಡಿತಳ್ಳೆ ಒಡೆದು ಬೀಳುತ್ತಿತ್ತು. ಮೊಗಲ” ಸೈನ್ಯಗಳು ಭರದಿಂದ ಕೋಟಿ 


ದಧಿ 


ಯೊಳಗೆ ನುಗ್ಗುತ್ತಿತ್ತು. ಮರಾಠಾ ಸೈನ್ಯಗಳು ಪ್ರಾಣದ ಮೇಲೆ ಹಂಗು 


ಯಿ 


ಭತ್ರಪತಿ ಶಿವಾಜಿ ಶ೫॥। 


ಕೊರೆದು ಯುದ್ದಕ್ಕೆ ಸಿದ್ಧ ನ ವು, ಟಿ ದೃ ಶ್ರ ನನ್ನು ನೋಡಿ ಶಿನಾಜಿಯ 
ಸೃಸೆಸುತ ಕರಿಗಿ “ಜಯಸಿಂಹ Ag ಸಿದೆ ವನ್ನು ಇಲ್ಲಿಸಿ. 
ಅನ್ಯಾರಯವಾದ ಕೊಲೆ” ಎಂದು ಕೂಗಿಕೊಂಡನು: 

ಜಯಸಿಂಹನು “ನಿಮ್ಮ ಕಡೆಯವರು ಯುದ್ದ ಮಾಡುವುದಿಲ್ಲ. ಇನು 
ಕೆಲವು ಕ್ಷಣಗಳೊಳಗಾಗಿ ಶರಣಾಗತರಾಗುತ್ತಾರೆ” ಎಂದನು. 

ಶಿವಾಜಿಯು ನಕ್ಳು “ಇಲ್ಲ, ಆ ಸಂಭವನೇ ಇಲ್ಲ. ಅಲ್ಲಿ ಇರುವ 
ಮಠಾಠರು ಕಟ್ಟ ಕಡೆಯ ಮನುಸ್ಯನು ಸತ್ತು ಬೀಳುವನಕಿಸೆ ಯುದ್ಧ 
ಮಾಡುತ್ತಾರೆ. en ನಿಮ್ಮ ಕರೆತ್ತು ಗಳೆಲ್ಲವನ್ನೂ ಒಪ್ಪುತ್ತೇನೆ. 
ಯುದ್ಧ ನನ್ನು ನಿಲ್ಲಿಸಿರಿ” ಎಂದು ಶಿವಾಜಿಯು ಕೇಳಿಕೊಂಡನು. 

ಮೀರ್‌: ತುಜಾರ್ಹಾ ಮೆತ್ತು ಫಾಜೀಬೇಗ್‌ ಈ ಇಬ್ಬ ರು ಸೇನಾ 
ವಾಯೆಳರೊಡನೆ ಯುದ ವನ್ನು ನಿಲ್ಲಿಸ ಜೀಕೆಂದು ಭ್ಯ ರಾಗಿ ಪಾನ ಜಯ 
ಸಿಂಹೆನು ಹೇಳಿ ಕಳುಹಿಸಿದನು. 


ಶಿವಾಜಿಯು ತನ್ನ ಜೊತೆಯಲ್ಲಿ ಬಂದಿದ್ದೆ ಬ್ರಾಹ್ಮೆಣನೊಬ್ಬನ ಕೆ ಯಲ್ಲಿ 
*ಯುದ್ಧೆ ವನ್ನು ನಿಲ್ಲಿಸ ಬೀಕು ಎಂದು ತ ಕಡೆಯ ನಾಧಿಗತಿಸೆ ರದು 
ಕಳುಹಿಸಿದನು. 

ಆ ಕಾಗೆದನೆನ್ನು ನೋಡಿ ಮರಾಠಾ ಸೇನಾಧಿನತಿಯು ನಂಬಲಿಲ್ಲ, . 
“ಇದೆರಲ್ಲೀನೋ ವಂಚನೆಯಿದೆ” ಎಂದು ಸಂದೇಹ ಕಟ್ಟನಾ. ಆದೆಕೆ ನೊಗಲ್‌ 
ಸೈನ್ಯಗಳು ಯುದ್ಧವನ್ನು ನಿಲ್ಲಿಸಿದವು. | 

ಜಯೆಸಿಂಹನು. ಯುದ್ದವನ್ನು ನಿಲ್ಲಿಸಬೇಕೆಂದು : ಹೇಳಿಕಳುಹಿಸಿದ 
ಆಜ್ಞಿಯನ್ನು ಕೇಳಿ ದಿಲೀಲ್‌ ರ್ಪಾ ಹುಚ್ಚು ಹುಚ್ಚಾಗಿ ರೇಗಿಕೊಂಡನು. 

“ಎಂತಹೆ ಅನ್ಯಾಯ 1 ಎಷ್ಟು ಜನರನ್ನು ಬಲಿಕೊಟ್ಟ ದ್ದೇವೆ 1 ಎಷ್ಟು. 
ಸಾಹಸೆ.ಮಾಡಿ ಈ ದುರ್ಗವನ್ನು ಹಿಡಿದಿದ್ದೇವೆ ! ಪ್ರತ್ಯಕ್ಷವಾದ. ಮಹಾ 
ವಿಜಯವು ಕಣ್ಣೆ ದುರಿಗೆ. ನಿಂತಿಡೆ. . ಇಂತಹ. ಸಷುಯವಲ್ಲಿ ಯುದ್ಧವನ್ನು 
ಫಿಲ್ಲಿಸುವುಜಿ? . ಇದೆಂತಹ ಮುರ್ಬತನ!” ಎಂದು ಕೂಗುತ್ತಾ ತಲೆಯ 
ಮೇಲಿದ್ದ ಉಷ್ಲೀಷವನ್ನು ಕಿತ್ತು ನೆಲಕ್ಕೆ ಒಗೆದನು. ಸೈಲಿದ್ದ ಕತ್ತಿಯನ್ನು 
ಎರಡು ಕೈಗಳಿಂದಲೂ ಬಲವಾಗಿ ಬಗ್ಗಿಸಿ ಮುರಿದು ನೆಲದ ಮೇಲೆ 


೩೫೬ ಛತ್ರಸೆಕಿ ಶಿವಾಜಿ 


ಎಸೆದನು. ಕೈಯಲ್ಲಿ ರಕ್ತವು ತೊಟ್ಟಿ ಕೃುತ್ತಿತ್ತು. ನೀರ್‌ ತೆಜೊಖಾನನೂ, 
ತಯದ ದಿಲೀಲ್‌ ಖಾನನ 4 ಉಸ್ರೆಹವನ್ನು ಕಂಡು ಭಯದಿಂದೆ 
ಓಡಿಬಂದು ಜಯಸಿಂಹನಿಗೆ ತಿಳಿಸಿದರು. 
ಯುದ್ಧ ಫು ನಿಂತಿತು, ದಿಲೀಲ"ಖಾನನು ತಿನ್ನ ಶಿಬಿರಕ್ಕೆ ಹಿಂದಿ 
ರುಗಿದನು. 
ಜಯಸಿಂಹನು"ಶಿವಾಜೀ, ನೀನೇ ಬುದ್ದಾ ಗಿ ಹೋಗಿ ಆ ಕಂಟ್‌ 
ಖಾನನೊಂದಿಗೆ ಮಾತನಾಡಿ. ಬಾ, ಅವನಿಗೆ ನಿನ್ನ ನ್ನ ನೋಡಿದರೆ ಸಮಾ 
WHEE, ದೆ? ಎಂದು ಹೇಳಿ ಕಳುಹಿಸಿದನು. 
ಪೂತ ಸೇನಾನಾಯಕರಾದ ಉದಯರಾಜ" ಮತ್ತು ಉಗ್ರಸೆ ಸೇನ್‌” 


ಹ 'ಶಿವಾಜಿಯನ್ನ್ನು. : ದಿಲೀಲ್‌ಖಾನನ ಭೇಟಿಗೆ ಕಕೆಡುಕೆೊಡಂ 
ಹೋದರು. 


ದಿಲೀಲ್‌ಖಾನನು ತನ್ನ್ನ ಗುಡಾರದಿಂದ ಹೊರೆಗೆ ಬಂದು ಶಿವಾಜಿಯನ್ನು 
ವಿದುರುಗೊಂಡು ಕೇರೆಯೊಳಕ್ಕೆ ಕರೆದುಕೊಂಡು ಹೋದನು. ಅವರಿಬ್ಬರಿಗೂ 
ಸಂಭಾಷೆಣೆಗೆಳಾದುವು. p ಖಾನನು ಶಿವಾಜಿಯ ಮಾತುಗಳನ್ನು 
ಠೇಳಿ ಹರ್ಷಚಿತ ತ್ತ ನಾದನು. 
ಶಿನಾಜೀ : ನುಹಾರಾಜರೇ, ನಿಮ್ಮ ಮರಾಠಾ ಸೈನಿಕರು ನಿದವಾಗಿಯೂ 
pela ಮಹಾಸರಾಕ್ರ ನಗಳು, ಇಷ್ಟು ಸಣ್ಣ ಸ್ಫೈನ್ನ ನ್ಯಗಳುಮಹಾ 
ಸೈನ್ಯಗೆಳೆ ಮುಂಜಿ ಬಂದೂಕು ತೋಪುಗಳಗಿ ' ಎಜಿಕೊಟ್ಟು ನಿಲ್ಲುವ 
ಧೈರ್ಯವನ್ನು ನಾನು ಮೆಚ್ಚಿ ದ್ಹೀನೆ., ನಿಮ್ಮ ಸೈನಿಕರು ಒಂದು ಹೆಜ್ಜೆ 
ಹಂದಿಡುವುದ್ದ್ಬ. ಮೊಗಲ್‌ ಬಾನಸಹಂಿಗೆ ಜ್‌ ಸೈನ್ಯವಿದ್ದರ 
ಕಾಬೂರ್‌ ಕಾಂದಹಾರ್‌ಗಳನ್ನೂ ಬರ್ಮಾದೇಕನನ್ನೂ ಸುಲಭವಾಗಿ ಜಯಿ 
ಸಬಹುದು” ಎಂದು ಪ ಗ್ರಶಂಸೆಮಾಡಿದನು. 1 
ದಿಲೀಲ್‌ಖಾನನಃ ಶಿವಾಜಿಯನ್ನು ಜಯಸಿಂಹ ಮಹಾರಾಜರ ಶಿಬಿರಕ್ಕೆ 
ಕರೆದುಕೊಂಡು ಹೋಗಿ "ಮಹಾರಾಜರೇ ಈ ಶಿವಾಜಯು ಬಹಳ ನರಾ 
ಕ್ರವಿಸಿ, ಇವನ ಸೈ ನಿಕರೆಲ್ಲರೂ ಶೂರರು ಹುತ್ತು ಸಾಹಸಿಗಳು, ಇವರನ್ನು 
ಸನ? ಗೌರವದ ಕಾಣವಂತೆ ಬಾದಸಹರಿಸೆ ಸಿಫಾರ್ಸುಮಾಡಬೇಕು” 
ಎಂದು ಅರಿಕೆ ಮಾಡಿದು, 


ಛತ್ರಪತಿ ಶಿವಾಜಿ ೩೫೭ 


ಜಯಸಿಂಹನಿಗೆ ಸಂತೋಷವಾಯಿತು. ಅನಂತರ ಜಯಸಿಂಹನೂ 
ಶಿವಾಜಿಯೂ ಕುಳಿತು ಸಂಧಿಪ್ರಸಾ ನಾ ಪವನ್ನು ಇತ ರ್ಥಮಾಡಿದೆರು. 
ನ ವಶದಲ್ಲಿರುವ ಇಪ್ಪ ರತ್ತು ಮೂರು ಕೋಟಿಗಳನ್ನು ಮೊಗಲರಿಗೆ 
ಸಿ ಬಿಡಬೇಕು. ಒಂಭತ್ತು ಕೋಟಿಗಳನ್ನು ಮಾತ್ರ ಯುನ ಸಂತ 
ಹ ಇಟ್ಟು ಕೊಳ್ಳ ಬಹುದು. ಚ ಲಕ್ಷ ಹೊನ್ನನ್ನು ಶಿವಾಜಿಯು ನಿಲಿಸಿ 
. ಪೊಗದಿ ಕೊಡಬೇಕು.  ನಾಮುಂತ ರಾಜನೆಂದು ಒಪ್ಪಿ ಕೊಳ್ಳ ಬೇಕು. 
ಶಿವಾಜಿಯು ಪ್ರಾಮಾಣಿಕತೆಯಿಂದ ದಖ ನನ ಯುದ್ಧ ದಲ್ಲಿ ಮೊಗಲರಿಗೆ 
ಸಹಾಯಮಾಡಬೇಕು. ಈ ರೀತಿ ಶರತು ಬ ಗಳಾದವು. ಕ 
ಶಿವಾಜಿಯು “ಮಹಾರಾಜ್ಕ ಕಡೆಯಲ್ಲಿ ನನ್ನದೊಂದು ಪ್ರಾರ್ಥನೆ ಇದೆ. 
ನಾನು ಆಮರಣಾಂತ ತಮಗೆ ಅಧೀನ ನಾಗಿರುತ್ತೇನೆ. ಶಕ್ತಿ ಇದ್ದಷ್ಟು ಸೇವೆ. 
ಮಾಡುತ್ತೇನೆ. ಆದರೆ ನಾನು ಎಂದೆಂದಿಗೂ ಬಾದಸಹರ ಸಮ್ಮುಖಕ್ಕೆ 
ಹೋಗುವುದಿಲ್ಲ. ಅಂತಹ ರಿಯಾಯಿತಿಯನ್ನು ನನಗೆ ಕೊಡಿಸಬೇಕು. 
ರಾಜಾಸ್ಲಾನದೆಲ್ಲಿ ಉದೆಯಪುರದ ಮಹಾರಾಜರಿಗೆ ಮೊಗಲ್‌. ಸಾಮ್ರಾಟ 
ರಿಂದ ಇಂತಹ ರಿಯಾಯಿಕಿಯು ಕೊಡಲ್ಪಟ್ಟ ಬ್ರದೆ. ನನ್ನವ ಮಗ ಶಂ ಹ 
ಯನ್ನು ಮೊಗಲ್‌ ಚಾದಸಹರ ವಶಕ್ಸೇ ಒಪ್ಪಿಸುತ್ತೇನೆ” ಎಂದು ಕೇಳಿ 
ಕೊಂಡನು. ; 
| ಮಹಾರಾಜ ಜಯಸಿಂಹನು “ಈ ನಿನ್ನ ಕೋರಿಕೆಯನ್ನು ಬಾದೆಷಹರಿಗೆ 
ಪತ ತ್ರಮುಖೇನ ತಿಳಿಸುತ್ತೆ ನೆ. ಈ ಅರ್ಥಕ್ಕೆ ಅವರನ್ನು ಒಪ್ಪಿ ಸುತ್ತೇನೆಂದು 
ನಿನಗೆ ವಾಗಾ ನ ಮಾಡುತಿ ತ್ತೇನೆ” ಎಂದು ಸ ಹತ 
ಮೊಗಲ್‌ ಸಾಮ್ರಾ "ಗಂಗೂ ಶಿವಾಜಿಗೂ ಸಂಧಿಯಾಗಿದೆ ಎಂದು 
ದೇಶದಲ್ಲೆಲ್ಲಾ ಡಂಗೂರ ತೊಡೆಸಿದರು. ಸೇನಾಧಿಸತಿ ದಾವೂದ್‌ ಖಾನನೇ 
ಮುಂತಾದವರು ಈ ಸಂಧಿಯಿಂದ ಬಹಳವಾಗಿ ಅಸಮಾಧಾನ ಗೊಂಡರು. 
“ಮಹಾರಾಜ ಜಯಸಿಂಹನ ಕೃತ್ರಿಮ 'ಸಂಧಾನನು ಇದರಲ್ಲಡಗಿದೆ” ಎಂದು 
ಅವರುಗಳು ಮಾತನಾಡಿಕೊಂಡರು. 


೧೧ 


ಶಿವಾಜಿಯು ರಾಯಘೆಡಕ್ಕೆ ಹೋಗಿ ಸೇರಿದನು. ಯುದ್ಧೆವು ಪೂರೈಸಿ 
ಹೋಗಿದ್ದರೂ ಸೈನ್ಯ ಶಿಬಿರಗಳೆಲ್ಲಾ ಹಾಗೆಹಾಗೆಯೇ ಇದ್ದಲ್ಲಿಯೇ ಇದ್ದವು, 
ಬಾದನಷಹನಿಂದ ಈ ಸಂಧಿಗೆ ಇನ್ನೂ ಒಪ್ಪಿಗೆಯ ಪತ್ರವು ಬಂದಿರಲಿಲ್ಲ. 
ದೆಹಲಿಯಲ್ಲಿ ಈ ಸಂಧಿಯ ವಿಚಾರವಾಗಿ ಅನೇಕ ಮಾತುಗಳು ನಡೆಯು 
ಕ್ರಿದ್ದವು “ಜಯಸಿಂಹನು ಇಷ್ಟೊಂದು ಅಟ್ಟ್ರಹಾಸಮಾಡಿ ಸಾಧಿಸಿದ್ದೇನು? 
ಕಡೆಗೂ ಸಂಧಿ!” ಎಂದು ಬಹುಮಂದಿ ರಾಜಬಂಧುಗಳು. ರೊಚಗುಟ್ಟು 
ತ್ತಿದ್ದರು. ಷಯಿಸ್ತಾಖಾನನ ಹೆಂಡತಿಯು ಅಂತಃಪುರದಲ್ಲೆಲ್ಲಾ ವಿಷಬೀಜ 
ವನ್ನು ಬಿತ್ತಿ ಉದ್ರೇಕಗೊಳಿಸಿದ್ದಳು. ಬಾದಸಹನು ಎಲ್ಲ ವಿಚಾರಗಳನ್ನೂ 
ಶಾಂತಚಿತ್ತದಿಂದ ಆಲೋಚಿಸುತ್ತಿದ್ದನು ಗುಪ್ತಚಾರರ ಮುಖೇನ ಪ್ರಕಿ 
ಯೊಂದು ಅಂಶವನ್ನೂ ಕೇಳಿ ತಿಳಿದುಕೊಂಡಿದ್ದ ನು. ಆ. ಸಮಯದಲ್ಲಿ 
ಯುವರಾಜ ಅಜಸಹನು ದೆಹಲಿಯಲ್ಲಿಯೇ ಇದ್ದನು. ಅವನು ದ್ರಸ್ಕಿ 
ನಿಂದ ಹಿಂತಿರುಗಿ ಬದು ನಾಲ್ಕು ಕಿಂಗಳುಗಳಾದವು. ಬಾದಸಹನು 
ಯುವರಾಜನನ್ನು ಸಮ್ಮುಖಕ್ಕೆ ಕರೆಸಿ ಮಾತನಾಡಿರಲಿನ್ಬ. .ಆಜಂಸಹನಿಗೆ 
ಜಯಸಿಂಹನ ಮೇಲೆ ಅಸವಾಧಾನವಾಗಿರಬಹುದೆಂದೂ ಯುದ್ಧವು ಪರ್ಸಿ 
ಸುವ ತನಕಅವನೊಡನೆ ಮಾತನಾಡಬಾರಸೆಂದೊ ಬಾದಸಹನು ಮನಸ್ಸಿನಲ್ಲ 
ನಿಶ್ಚಯ ಮಾಡಿಕೊಂಡಿದ್ದ ನು....ಆಜಂಹಹನು :ಬಾದಷಹನ ಮನಸ್ಸನ್ನು 
ಚೆನ್ನಾಗಿ ಅರಿತಿದ್ದ ನು. ಅನನೂ ತಂದೆಯ ಜೇಟಿಯನ್ನು ಅಸೇಕ್ಷಿಸಿರಲಿಲ್ಲ. 

-ದಷಹನು ಆಜಂಷಹವನ್ನು ಸಮ್ಮುಖಕ್ಕೆ ಕರೆಸಿದನು. 

ಯುವರಾಜನು ಬಂದು ವಿನಯದಿಂದ ತಂದೆಯನ್ನು: ಅಭಿವಾದತ 
ಮಾಡಿದನು. ಬಾದಷಹನು ಯುವರಾಜನನ್ನು ಸಮೀಪದಲ್ಲಿ ಕುಳ್ಳಿರಿಸಿ 
ಕೊಂಡು “ಮಿರ್ಜಾ, ರಾಜಾ ಜಯಸಿಂಹರವರು ಶಿನಾಜಿಯೊಡನೆ ಸಂಧಿ 
ಮಾಡಿಕೊಂಡಿದ್ದಾರೆಂದು ಕೇಳಿದ್ದೀಯಾ?” ಎಂದ, 


ಛತ್ರಪತಿ ಶಿವಾಜಿ ೩.1 


ಇ 


“ಚೆನ್ನಾಗಿ ಕೇಳಿದ್ದೇನೆ, ಜಹಾಪನಾ.? 

ಬಾದಷಹನು ಜಯಸಿಂಹನ ಪತ್ರವನ್ನು ಯುವರಾಜನ ಕೈಗೆ ಕೊಟ್ಟು 
“ಫೀನು ದಖ ನನ ನ ಸಮಾಚಾರವನ್ನೆಲ್ಲಾ ಚೆನ್ನಾ ಗಿ. ಕಿಳಿದಿದ್ದಿ ಯೆ. ತ 
ಶರತ್ತು ಗಳನ್ನು ಒಪ್ಪಿಕೊಳ್ಳ ಕೈಬಹುದೇ?' ಎಂದು ಪ್ರಶ್ನ ಮಾಡಿದನು. 

'ಯುವರಾಜನು ಆ ಹ್‌ ಆಮೂಲಾಗ್ರವಾಗಿ : ಓದಿನೋಡಿ 
“ಸಹಾನ್‌ಷಹಾ, ಈ ಪತ್ರದಲ್ಲಿರುವುದೆಲ್ಲಾ ತಬ ಕಾಣುತ್ತದೆ. 
ಶೆಬ್ಬಕ್ಕೆ ಒಂಭತ್ತು ಕೋಟಿಗಳು ಶಿವಾಜಿಗೆ ಬಿಡಲ್ಪಟ್ಟನೆ. ಒಂದೆರಡು ಕೋಟಿ 
ಗಳು ಮಾತ್ರ ಮುಖ್ಯವಾದ ಕೋಟಿಗಳು. ಉಳಿದುದೆಲ್ಲಾ ಲೆಖ್ಬಕ್ಸೆ ಮಾತ್ರ. 
ಶಿವಾಜಿಯ ಸೇನಾಧಿಸತಿಗಳನ್ನು ಕಟ್ಟಿಹಾಕಲು ಆ ಕೋಟಿಗಳನ್ನು ಉಳಿಸಿ 
ಕೊಟ್ಟಿದ್ದಾಕೆ. ಸುತ್ತಲೂ ನಮ್ಮ ರಾಜ್ಯಗಳು ಏರುತ್ತವೆ. ಮಧ್ಯೆ 
ಶಿವಾಜಿಯೂ ಅವನ ಸೇನಾಧಿಸತಿಗಳೂ ಇದ್ದೆರೆ ಅವರನ್ನು ಬಂಧನದಲ್ಲಿ 
ಟ್ವಿಂತೆಯೇ ಆಗುತ್ತದೆ. ಬಹುಶಃ ಜಯಸಿಂಹ ಮಹಾರಾಜರೂ ಇದನ್ನೇ 
ಆಲೋಚನೆ ಮಾಡಿರಬಹುದು,ದಬ್ಬನ್ನಿನಭಿರುವ ಸರ್ವಾಧಿಕಾರಿಯು ಎಚ್ಚರಿತೆ 
ಯಿಂದಿದ್ದೆರೆ ಈ ಶಿವಾಜಿಯನ್ನು ಯಾವಾಗಲೂ ಹತೋಟಿಯಲ್ಲಿಟ್ಟುಕೊಂಡಿರ 
ಬಹುದು. ಈ ಸತ್ರದಲ್ಲಿ ಇನ್ನೆರೆಡು ಅಂಶಗಳಿವೆ. ಶಿವಾಜಿಯು ನಮ್ಮ ಕಡೆ 
ಯವನ್ನಾಗಿ ಯುದ್ದ ಮಾಡುವುದಾಗಿ ಒಪ್ಪಿ ಕೊಂಡಿದ್ದಾ ನೆ. ಬಿಜಾಪುರದವರ್ನು 
ನಮ್ಮ ಮೇಲೆ ಕೋಟಲೆ ಮಾಡುತ್ತಲೇ ಇದ್ದಾರೆ. ಶಿವಾಜಯನ್ನು ಈ 
ಬಿಜಾಪುರದ ಮೇಲೆ ಯುದ್ಧಕ್ಕೆ ಕಳುಹಿಸಿದರೆ “೨ದಿಲ್‌ಷಾಹಿಯ ಸೊಕ್ಕು 
ಮುರಿಯಲು ತಕ್ಕ ಗಿರಾಕಿಯನ್ನೆ? ಉಸಯೋಗಿಸಿದಂತೆ ಆಗುತ್ತದೆ. | 

“ಮತ್ತೊಂದು ಅಂಶ. ದರಬಾರಿಗೆ ಬರುವುದಿಲ್ಲನೆನ್ನುತ್ತಾನೆ. :ಇವನ್ನು 
ಅಗೌರವವೆಂದು ಭಾವನೆ ಮಾಡುವುದು ತಪ್ಪು. ಶಿವಾಜಿಯಲ್ಲಿ. ಹಿಂದೂ 
ಮತದ ಮೂಢ ಭಾವನೆಯು. ತುಂಬಿದೆ. ಬೂ ಗುಡ್ಡ ಗಾಡು 
ಗಳಲ್ಲಿ ಬೆಳೆದವನು. ಸಾಧುಸಂತರಲ್ಲಿ ವಿದ್ಯೆ ಕಲಿತವನು. ದೆಹಲಿಯ 
ದರ್ಬಾರಿಗೆ ಬಂದರೆ ಜಾತಿ ಕೆಟ್ಟುಹೋಗುತ್ತ ತ ಮುಸಲ್ಮಾನನಾಗಿಬಿಡು 
ತ್ರೇನೆ--ಎಂಬ ಭಯವಿದೆ ಅವನಿಗೆ ಅನನು. ಹೀಗೆಯೇ ಮುಸಲಾ ನ್‌ 
ಸ್ಲೇನಾಧಿಸತಿ ಗಳೊಡಕೆ ಸರದಾನರಕೊಡನೆ ಕಲೆತು ಬೆರೆತು ಚಕ 


೩೬೦ ಛತ್ರಪತಿ ಶಿವಾಜಿ 


ಜಯಸಿಂಹ ಮಹಾರಾಜರಂತಹವರನ್ನು ನೋಡಿ ಪಾಠ ಕಲಿಯುತಾ ನೆ, 
ಬೇಡಿಕೊಂಡು ತಾನಾಗಿ ದೆಹಲಿಯ ಹು ಬರುತಾ ನೆ, ಈ ದರಬಾರಿನ 
ವಿಷಯಗಳು ಚೆನ್ನಾಗಿ ಕಿಳಿದರೈ, ಈ ದರಬಾರಿನಲ್ಲಿ” ಉನ್ನತ ಗೌರವವು 
ದೊರೆಯುವುದೆಂದರೆ' ಯಾವನು ತಾನೇ ಇಲ್ಲಿಗೆ ಬರುವುದಿಲ್ಲ? ಸದ್ಯಕ್ಕೆ 
ಇದೊಂದು ವಿಷಯವನ್ನು ಬಾದಷಹರು ಉಪೇಕ್ಷೆ ಮಾಡಬಹುದು. ಇಷ್ಟರ 
ಮೇಲೆ ಮಹಾಸ್ರಭುಗಳವೆರ ಚಿತ್ತ” ಎಂದನು. 


ಬಾದಧನಹನು ಸಂತೋಷವನ್ನು ವ್ಯಕ್ತಪಡಿಸಿ, “ಯುವರಾಜಾ, 
ಜಯಸಿಂಹ ಮಹಾರಾಜನಿಗೆ ನಾವು ಸರ್ವಾಧಿಕಾರವನ್ನು ಕೊಟ್ಟಿದ್ದು ನಿನ್ನ 
ಮನಸ್ಸಿಗೆ ಖತಿಯನ್ನುಂಟುಮಾಡಿದೆ ಎಂದು ಬಗೆದಿದ್ದೆ. ಸಚ "1 
ವಾಗಿಯೇ ಅದನ್ನು ತೆಗೆದುಕೊಂಡಿರುವೆ. ಇದಕ್ಕಾಗಿ ನನಗೆ ಮೆಚ್ಚುಗೆ 
ಯುಂಬಾಗಿದೆ” ಸಿದನು: | 


“ಜಹಾಸನಾ, ನಾನು ಒಮೆ ಯಾದರೂ ಹಾಗೆ 'ಭಾವಿಸಲೇ ಇಲ್ಲ. 
ಜಯಸಿಂಹ ಮಹಾರಾಜರಿಗೆ LT ಅಂತಹ ಅಧಿಕಾರ ಪತ್ರ 
ಕೊಡದಿದ್ದ ರೂ ನಾನು ಅವರ ಅಪ ಸಣೆಯನ್ನು ಚಾಚೂ ತಪ ರೃದೇ ನೆರವೇರಿಸು 
ತ್ರಿದ್ದೆ. ಈ ದೆಹಲಿಯ ಸಾಮಾ ಜದ ಗೌರವವನ್ನು ನಾಖಿಡುವುಡನ 
ನನಗಿಂತಲೂ, ಮತ್ತಾವ ದೊಡ್ಡ ಸರೆನಾರಂಗಿಕೆಲೂ ಜಯಸಿಂಹ 
ಮಹಾರಾಜರಿಗೆ ಹೆಚ್ಚ ಶ್ರದ್ದೆ ಇದೆ ಎಂದು ನಾನು ನಂಬಿದ್ದೆ "ನೆ. ಈ 
ದರಬಾರಿನಲ್ಲಿರುವನರಿಗೆಲ್ಲಾ ಆ ಅಂಶದಲ್ಲಿ ಭಿನಾ ) ಭಿಪ್ರಾಯಸೇ ಇಲ್ಲ. 
ಅವರು ಹಿಂದುಗಳು ನಂಬ” ಭಾವನೆಯಿಂದ : ಈ ದರಬಾರಿನ ಅನೇಕ ದೊಡ್ಡ 
ಮನುಷ್ಯ ರು ಅವರ ಮೇಲೆ ಅಸೂಯೆ ಅಸಮಾಧಾನಗಳನ್ಸಿ. ಟ್ಟು ಕೊಂಡಿದ್ದಾ ಕ 

ನರು CEASE ಒಳ್ಳೆ ಯದಾಗಿದೆ ಸು "ನನ್ನ ಭಾವನ. 
ಮೊಗಲ್‌ ಸ ಸಾಮ್ರಾಜ್ಯ ದಲ್ಲಿ ಕೋಟಾ ಂತರಜನ ಹಿಂದುಗಳಿದ್ದಾ ರೆ. "ಶಕರ 
ಜಯಸಿಂಹ ಮಹಾರಾಜನನ್ನು ನ ರಾಜಭಕ್ತಿಯಿಂದ ನಡೆದುಕೊಂಡಕೆ 
ನೊಗಲ್‌ ದರ್ಬಾರಿನಲ್ಲಿ ಜೂ ಮಾನಮನ್ನ ss ಉನ್ನತ ಸಾ  ನಗಳೂ 
ಇರೆಯುತ್ತ ವೆಂಬ ಆಸೆಯಿಂದ ಬಾಜಸಹರ' ಸೇನೆಮಾಡುತ್ತಾ 8 `ರಾಜ 


ಛತ್ರಪಕಿ ಶಿವಾಜಿ | ೩೬೧ 


ಪುಟಾಣವು ತಮ್ಮ ಹದಿ ನಲ್ಲಿದೆ. ಮರಾಠರೂ ತಮ್ಮ ಹದ್ದಿ ಗೆ ಬಂದಂತೆ 
ಆಗಿದೆ. ಇನ್ನು ಫಿ ಗಲ್‌ ಸ ಸಾಮ್ರಾಜ್ಯವು ದಕ್ಷಿಣ ಸಮುದ್ರ ದವರೆಗೆ 
ಜಿಳೆಯುತ್ತದೆ?' ಎಂದು ಹೇಳಿದನು. 

 ಚಾದಷಹನು ಆಜಂಸಹನನ್ನು ಆಲಂಗಿಸಿ ಹರಿಸಿ ಕಳುಹಿಸಿದನು. 


ಮಹಾರಾಜಾ ಜಯಸಿಂಹನಿಗೆ “ನಿಮ್ಮ ಇಷ್ಟ ದ್ದ ತೆ ಶಿವಾಜಿಯು ಸಂಧಿ 
ಯನ್ನು ಒಪ್ಪಿ ಕೊಳ್ಳ ಲಾಗಿದೆ ನೆಹಲಿಯಿಂದ. ಜಾ ಬಹುಮಾನಾರ್ಥ 
ಜ್ಯ ಸಟ ದಾನೆಯನ್ನೂ ಖಿಲ್ಲತ್ತು ಗಳನ್ನೂ ಬಿರುದುಬಾವಲಿಗಳನ್ನೂ 
ಕ ಸಳುಹಿಸಿಕೊಡಲಾಗಿದೆ' ದು ರಾಯಸ ಬರೆಸಿ, ಯ ke 
ಕೊಟ್ಟಿ ನು 

ಈ ಸಮಯಕ್ಕೆ ಯುದೆ ನಿಂತು ಮೂರು ಶಿಂಗಳುಗಳು ಕಳೆದು 
ಹೋಗಿದ್ದ ವು." ಶಿವಾಜಿಯು ಪದೇ ಪಡೇ ಜಯಸಿಂಹನನ್ನಸ್ಸಿ ಬಂದು) ಚೀಟಿ 
ಮಾಡಿ ಮತು ಕಥೆಗಳನ್ನಾಡಿಕೊಂಡು ಹೋಗುತ್ತಿದೆ ದ್ದೆ ನು... ಮನೂಚೆಯೂ 
ದಿಲೀಲ್‌ಖಾನನೂ ' ಶಿವಾಜಿಯನ್ನು ಬಹಳವಾಗಿ ಮೆಚ್ಚಿ ಕೊಂಡಿದ್ದೆ ರು. 
ಮನೂಚೆಯು ಜಯಾಸಿಂಹನೊಡನೆ ಎನ್ನೋ : ಬಾರಿ ತಡಕು ಈ 


; ಬೆ 
'ಶಿನಾಜಿಯು' ಬಹಳ: ಸಾಹಸಿ, ರಾಜಲಕ್ಷಣಗಳಿಂದ' 'ಕೂಡಿರುವ ಮಹಾ 
ಪುರುಷ." ಇವನನ್ನು: ನಿಮ್ಮ ಜೊತೆಯಲ್ಲಿಯೇ ಇಟ್ಟುಕೊಂಡಿದ್ದರೆ 


ದೆಹಲಿಯ. ಸಿಂಹಾಸನಕ್ಕೆ ಬಹಳ ಬಾರಾ ಎಂದು 
ಹೇಳುಕ್ತಿ ದ್ದ ನು. 

“ಹಂದಿ ರಾಜಸವು ಬರುತ್ತ ಲೇ ಬಾಕ ಶಿವಾಜಿಯನ್ನು 
ಕರೆಸಿ ದರ್ಬಾರು ನಡೆಸಿ ಭಾದಸಹಠಿಂದ ಬಂದ ಖಿಲ್ಲತ್ತುಗಳನ್ನೆ ಲ್ಲಾ ಶಿವಾಜಿಗೆ 
ಒಪ್ಪಿಸಿ ಗೌರವ ಮಾಡಿದನು. 


೧೨ 


ಜಯಸಿಂಹನ ದೃಷ್ಟಿಯು ಬಿಜಾಪುರದ ಮೇಲೆ ಹೊರಳಿತು. ಅದಿಲ್‌ 
ಷಾಹಿಯ ರಾಜ್ಯವು ಬಳಾಲವಾಗಿದ್ದಿ ತು. ಆದರೆ ಆ ರಾಜ್ಯದಲ್ಲಿ ಸಣ್ಣ ಸಣ್ಣ 
ಪಾಳೆಯಗಾರರು ಪರಸ್ಪರ ಹೋರಾಡುತ್ತಿ ದ್ದೆ ರ್‌ ಅಯಾನ್‌ ಸೇನಾಧಿಪತಿ 
ಗಳು ಹೆದ್ದು ಮೀರಿ ತನ್ನ ಸ್ಟ ಕ್ರೈ ತಾನೇ ನವಾಬರಾಗಿಬಿಟ್ಟಿ ದ್ದ ರು. ಅವರು 
ಮೊಗಲ್‌ ಸಾಮ್ರಾಜ್ಯಕ್ಕೆ "ಸ ಅನೇಕ ಪ್ರಜೀಶಗಳ ಸೇಲೆ ದಂಡೆತ್ತಿ 
ಬಂದು ಲೂಟಿ ಮಾಡಿಕೊಂಡು ಹೋಗುತ್ತಿ ದ್ದ ರು. ಕೊಂಕಣದ ಕಜೆಯೂ 

ವಿಶೇಷ ಗ ದ್ವಲವೆದ್ದಿದ್ದಿ ತು. ಜಯಸಿಂಹನು " ಆದಿಲ್‌ಷಾಹಿ, ಗೋಲ್ಕಂಡ 
ಗಳನ್ನು ಮುರಿದುಹಾಕಿದ್ದ ಲ್ಲದೇ . ಮೊಗಲ್‌ ಸಾಮ್ರಾಜ ಕ್ಕೇ ಭದ್ರತೆ 
ಇಲ್ಲವೆಂದು ನಿಶ್ವ ಯಿಸಿಕೊಂಡನು. ಬಿಜಾಪುರೆ, ಗೋಲ್ಯ ಗಳ ಮೇಲೆ 
ಯುದ ವನ್ನು ಸಪ ವುದಕ್ಕೆ ಒಂದೇ ಒಂದು ಶಂಕೆ ಚ್‌ ಮುಸಲಾ ನ್‌ 
ರಾಜ್ಯಗಳು. ಭಾ ಒಪ್ಪಿಗೆ ಪಡೆಯುವುದು ಒಳ್ಳೆ ಜತಿ 
ಆಲೋಚನೆ ಮಾಡಿದನು. ಹೆಹರಿಸಿ ಸತ್ರಬಕೆದು ಕೊಟ್ಟು ದೂತ 
ರನ್ನಟ್ಟಿ ದನು. 

“ರಜಪುತ ಸೆ ಸೈನ್ಯಗಳೂ ಮರಾಠಾ ಸ್ಥೆ ನ್ಯ ಗಳೂ ಮೊಗಲ್‌ ಸೆ ನೈ ಗಳೂ 
ಸಿದ್ಧವಾಗಿವೆ. ಬಿಜಾಪುರದ ರಾಜ್ಯ ದಲ್ಲಿ A ಕಡೆ ಅಭದ್ರತೆ, ಮತ್ತಿ ಂದು 
ಕಡೆ ಅರಾಜಕತೆ. ಬಿಜಾಪುರದ ಭಯು ಹದ್ದು ಮೀರಿ ಔಹಲೀ 
ಸಾಮ್ರಾಜ್ಯದ ಪ್ರಾಂತ್ಯಗಳ ಮೇಲೆ ಬಿದ್ದು ಲೂಟಿಮಾಡುತ್ತಾ ರೆ. ಇದನ್ನೆಲ್ಲಾ 
ಹತೋಟಿಗೆ ತರಬು ಬೇ ಮಾರ್ಗ. ಬಿಜಾಪುರೆ, ಗೊಲ್ಯಂಡಗಳನ್ನು 
ಪೂರ್ಣಿವಾಗಿ ಗೆದ್ದು ಸ್ವಾಧೀನ ಪಡಿಸಿಕೊಳ್ಳ ಬೇಕು, ಅಲ್ಲಿಯ ಸುಲ್ತಾನರು 
ಗಳನ್ನು ಹಿಡಿದು ಅಹಮದ್‌ ನಗರದ ಬಂಧನದಲ್ಲಿ ಇಡಬೇಕು. ಇದಕ್ಕೆ ಲ್ಲಾ 
RN ಸ್ಪ ಯಂ ನಮೊ ಒಡನೆ ಸೇರಿಯುದ ಮಾಡಲು ಒಪ್ಪಿ ತಂಡ ನೆ, 
ಬಿಜಾಪುರದ ಸಟ ದ ಮೇಲೆ ಅವನೆಸೆ ಸ್ಟ್ರೋ ಬಾರಿ ಧಾಳಿ ಡಿಸಿದ್ದಾನೆ ಡ್‌ 


ಛತ್ರಪತಿ ಶಿವಾಜಿ ೩೬೩ 


ಯುದ್ಧದಲ್ಲಿ ಅವನನ್ನು ಉಪಯೋಗಿಸಿದರೆ ನಮಗೆ ಬಹಳ ಲಾಭವಾಗುತ್ತ ಡೆ 
ಇವಕ್ಕೆಲ್ಲಾ ಬಾದಷಹರ ಖುದ್ದು ಅಸ್ಪಣೆಯು ಬೇಕು. ಈ ಕಾರ್ಯವನ್ನು 
ಪೂರೈಸಿ ನಾನು ದೆಹಲಿಗೆ ಹಿಂತಿರುಗುತ್ತೆ (ನೆ. "ಯುವರಾಜ ಆಜಂಷಹರನ್ನ್ನು 
ಈಗಲೇ ಔರಂಗಾಬಾದಿಗೆ: ಕಳುಹಿಸಬೇಕು”: ಎಂದು ಪತ್ರ ಬರಿದು ಕಳು 
ಹಿಸಿದನು. 

ಇತ್ತ ಕಡೆ ಯುದ್ಧ ಸನ್ನಾಹಗಳನ್ನೆಲ್ಲಾ ಶೀವ್ರಗತಿಯಿಂದಮುಂದುವರಿಸ 
ತೊಡಗಿದನು. ಶಿವಾಜಿಯನ್ನು ಕರೆಕಳುಹಿಸಿ ಬಿಜಾಪುರದ ಯುದ್ಧ ಪ್ರಸ್ತಾಪ 
ವನ್ನು ವಿವರವಾಗಿ ಕಿಳಿಸಿದನು. ಶಿವಾಜಿಯನ್ನು “ನೀವು ಈ ಯುದ್ಧದಲ್ಲಿ 
ಜಯವನ್ನು ಗಳಿಸಿದರೆ ನಿಮ್ಮನ್ನೇ ದಬ್ಬನಿನ ಸರ್ವಾಧಿಕಾರಿಗಳಾಗಿ ನೇಮಿಸು 
ವಂತೆ ಬಾದನಹರಿಂದ ಆಜ್ಞೆ ಮಾಡಿಸುತ್ತೇನೆ. ಈ ಅರ್ಥವನ್ನು ಸೂಚಿಸಿ 
ಈ ಮುಂಜೆಯೇ ದೆಹಲಿಗೆ ಪತ್ರ ಬರೆದು ಕಳುಹಿಸಿದ್ದೇನೆ? ಎಂದು 
ಹೇಳಿದನು. 
ಶಿವಾಜಿಯು “ಬಿಜಾಪುರದ ಮೇಲೆ ಯುದ್ಧ ಮಾಡುವುದೆಂದರೆ ನಾವು 
ಯಾಗಲೂ ಸಿದ್ಧರಾಗಿಯೇ ಇದ್ದೇವೆ. ಆದರೂ ನಮ್ಮ ಸೇನಾಧಿಪಕಿಗಳಾದೆ 
ನೇತಾಜಿ ತಾನಾಜಿಗಳೊಡನೆಯೂ ಮಂತ್ರಿಗಳೊಡನೆಯೂ ಸಮಾಲೋಚನೆ 
ಮಾಡಿ ಕೂಡಲೇ ತಿಳಿಯಸಡಿಸುತ್ತೇನೆ. ವೈಯಕ್ತಿಕವಾಗಿ ತಾವು ನನ್ನನ್ನು 
ಬಹಳ ಗೌೌರವಿಸುತ್ತೀರಿ, ವಿಶ್ವಾಸನಿಟ್ಟಿದ್ದೀರಿ. ಅದರಿಂದ ಧ್ಲೆರ್ಯವಾಗಿ 
ನನ್ನ ಮನಸ್ಸಿನಲ್ಲಿ »ಪುದನ್ಸು ಹೇಳುತ್ತೇನೆ. ನಮ್ಮ ಮರಾಠರಿಗೆ ಮುಸಲ್ಮಾನ 
ರಲ್ಲಿ ಸರ್ವಥಾ ನಂಬಿಕೆ ಇಲ್ಲ. : ಈ ಕಾರಣನಿಂದ ಬಾದಸಹರು ಅನುಗ್ರಹಿ 
ಸಿದರೂ ನಾನು ದಬ್ಬನ್ಸಿನ ಸರ್ವಾಧಿಕಾರಿಯಾಗುವುದು ಅಸಂಭವ. ನನಗೆ 
ದೆಹಲಿಯ ದರಬಾರಿನ ಯಾನ ಅಧಿಕಾರ ಗೌರವಗಳಲ್ಲಿಯೂ ಆಸೆ-ಆಕಾಂಕ್ಷೆ 
ಗಳಿಲ್ಲ. : ಇದು`ನಿಜವಾದ ಮಾತು” ಎಂದನು. ; 

'ಜಯಸಿಂಹನು ನಗುತ್ತಾ “ನಾನು ನಿಮ್ಮ ಅಭಿಪ್ರಾಯಗಳನ್ನು ಅರ್ಥ 
ಮಾಡಿಕೊಳ್ಳ ಬ್ಗ. ಆದರೆ ಫೀಪು ಬಾದಷಹರನ್ನು ಇನ್ನೂ ಅರ್ಥಮಾಡಿ 
ಕೊಂಡಿಲ್ಲ. ದೆಹಲಿಯ ದರ್ಬಾರಿನ ರೀತಿನೀತಿಗಳೇ ಬೇರೆ. ಬಾದಸಹರ 
ಮನಸ್ಸಿನ ಪರಿಯೇ ಬೇರೆ. ನೀವು ಪೂರ್ಣ ಅನುಗ್ರಹಪಾತ್ರರಾದಕೆ ಬಾವಷಹ 
ಬಹಳವಾಗಿ ಮಚ್ಚೆ ಕೊಳ್ಳು ವಿರಿ. ವೀರ್ಯ ಪರಾಕ್ರಮ ಸಾಹಸಗಳು ಒಂದು 


೩೬೪ ಛತ್ರ ಪತಿ ಶಿವಾಜಿ 


ಕಡೆ, ಮತಭಾವನೆಯು ಮತ್ತೊಂದು ಕಡೆ. ಹೀಗೆ ಬಾದಸಹರ ಹೃ ದಯ 
ದಲ್ಲಿ ಎರಡು ಪ ಪ್ರವಾಹಗಳು ಹರಿಯುಕ್ತಿವೆ ವ. ವೀರ್ಯ ಪರಾಕ ಕ್ರಮಗಳನ್ನು 
ನೋಡಿ ಮೆಚ್ಚಿ ದರೆ ಬಾದಸಹನು ಮತದ ಭಾವನೆಗೆ ಉಗ ಸ. ಸ್ಟ 
ಒಂದು ವಿನವಾಡೆಕೊ ನನ್ನನ್ನು ಮಹಮ ಒದೀಯ ಮತಕ್ಕೆ ಸೇರಿಸಿಬಿಡ 
ಬೇಕೆಂದು ಬಾದಸಹನು ಯೋಚಿಸಿದುದೇ ಇಲ್ಲ. ಹಿಂದುಗಳೆಲ್ಲರೂ ಪರಮ 
ಪವಿತ್ರರು, ಜ್ಞಾ ನಿಗಳು, ಶ್ರೀರಾಮಚಂದ್ರನಂತಹವರು” ಎಂದು ನೀವು ಬಗೆ 
ಯುವುದೂ ತಪ್ಪು. ತರುಣ ಹಿಂದೂ ಸರದಾರರು ಆ ದೆಹಲಿಯ ದರ್ಬಾರಿನ 
ಸೌಭಾಗ್ಯ ವೆ ಸ ಭವಗಳನ್ನು ನೋಡಿ ತಾವಾಗಿಯೇ ಮುಸಲಾ ಒನರಾಗುತ್ತಾ ರೆ. 
ಆಮೇಲೆ ಲ್‌ ಸ ಮನೋರಥರಾಗಿ ಬಾದಸಹನು ಬಲ ಲಾತ್ವಾರೆ ೭ ಮಹನ್ಮು 
ದೀಯ ಮತಕ್ಕೆ ಸೆ ಸೇರಿಸಿದನೆಂದು ಗೊಣಗುತ್ತಾ ರೆ. ಬಾದಸಹನು ಚಿ 
ಗಳನ್ನು ಬಲಾತ್ಪಾರಸಡಿಸಿ ಮಹಮ ೃದೀಯ ಮತಕ್ಕೆ ಸಾವಿರಗಟ್ಟಲೆ 
ಸಭ ಉಂಟು. ಅದು ನಿಮ್ಮ ೦ತಹ ಪರಾಕ್ರಮ ಶಾಲಿಗಳನ್ನ ಲ್ಲ? 
ಎಂದ 

ಶಿವಾಜಿಯು. ಜಯಸಿಂಹನಿಗೆ . ನಂದಿಸಿ ಅಪ್ಪಣೆ ಪಡೆದು ರಾಯಘಡಕ್ಕೆ 
ಹೊರಟುಹೋದನು. 

ಬಿಜಾಪುರದ ಮೇಲೆ ಮೊಗಲ್‌ ಸೆ ನೈಗಳು ಯುದ್ಧ ಕ್ರೈ ಹೊರಟಿವು. 
ಎಡಗಡೆ ಶಿವಾಜಿಯ ಮರಾಠಾ ಸೆ ಸೈನ್ಯ. ತಾನಾಜಿ, Mr ಮೊದಲಾದ 
ಸೇನಾನಾಯಕರು. ಬಲಗಡೆ ದಿಲೀಲ್‌ ಖಾನನ ಮೊಗಲ್‌ ಮತ್ತು ಅಫ್‌ ಘನ್‌ 
a ಶಿವಾಜಿಯು ಮೊದಲು ಮಂಗಲಬೀರ್‌ ಎಂಬ ಕೋಟಿಯನ್ನು 

ಹಸದಿಂದ ಹಿಡಿದನು.  ಅಮೇಪೆ ವಿದ್ಯು ದ್ರೆ €ಗದಿಂದ ಬಿಜಾಪುರಕ್ಕೆ 
ಮ ಮೈಲಿಗಳ ದೂರದಲ್ಲಿದ್ದ ಫಲ್ತಾನ್‌: "ಕೋಟಿಯನ್ನು ಹಿಡಿದನು, 
ಬಿಜಾಪುರದ ಸಮೊಸದಲ್ಲಿದ್ದ ತಾತವಾಡ, ಫಾನ್‌ ಕೋಟಿಗಳನ್ನು ಹಿಡಿದನು. 
ಈ ನಾಲ್ಕು ಕೋಟಿಗಳನ್ನು ಜಯಸಿಂಹನಿಗೆ ಒಸಿ ಸಿದನು ಈ 'ನರದಿಗಳೆಲ್ಲಾ 
ಬಾದನಹನಿಗೆ ಸುರಾವಣೆಯಯಹುಂ ಬಾದಸಹನು ಶಿವಾಜಿಯ ಸಾಹಸಕೆ 
ಮೆಚ್ಚಿ ದೆಹಲಿಯಿಂದಮೊಗಲ್‌ ಸಬಾ ಂಕಿತಗಳನ್ನೂ ಬಿರುದುಬಾವಲಿಗಳನ್ನ್ಮೂ 
ವಜ್ರ rf ಹಿಡಿಯುಳ್ಳ ಕತ್ತಿಯನ್ನೂ 'ಿನಾಟಗೆ ಹ ದಾರ್ಥವಾಗಿ ತಟ 


ಛತ್ರಪತಿ ಶಿವಾಜಿ 

ಕೊಟ್ಟಿ ನು. ಅನಂತರ ಬಿಜಾಪುರದ ಸಮಾಸದಲ್ಲಿ ಮೊಗಲ ಸೈನ್ಯವು 
ಬಿಟ್ಟಿತ್ತು ಆ ಸ್ಥಳದಲ್ಲಿ ಬಿಜಾಪುರದ ಸೈನಕ್ಕೂ ಮೊಗಲ್‌ ಸೈನಕ್ಕೂ 
ಬಲವಾದ ಯುದ್ಧ ವಾಯಿತು. ಬಿಚಾಪುರದ ಸೇನಾಧಿಸತಿಗಳು ಷರ್ಸಾ 
ರಾ, ಖವಾಸ್‌ಖಾನ್‌, ಜಾದವರಾನ್‌ ಮತ್ತು ವೆೊಕಾಜಿ ಇವರು ಯುದ್ದ 

ಮಾಡಿದರು. ಶಿವಾಜಿಯ ತಮ್ಮನಾದ ನೆಂಕಾಜಿಯು ಬಹಳ. ಪರಾಕ್ರಮ 
ದಿಂದ ಶಿವಾಜಿಯೊಡನೆ ಯುದ್ದ ಮಾಡಿದನು, ಸುಮಾರು ನಾಲ್ಕು ದಿನಗಳು 

ಈ ಯುದ್ದವು ನಡೆದು ಬಿಜಾಪುರದವಕೆಲ್ಲಾ , ಸೋತು ಓಡಿಹೋದರು. 

ಜಯಸಿಂಹನು ಬಿಜಾಪುರದ ಕೋಟಿಯ ಮೇಲೆ ಯುದ್ದ ಮಾಡಬೇಕೇಬೇಡವೇ 

ಎಂದು ಸೆಂದೇಹೆಗ್ರಸ್ತ ನಾಬನು. ಬಿಕಾಪುರದ ಕೋಟೆಯೊಳಗೆ ಬಲವಾದ 
ಸೈನ್ಯ ಜಮಾವಣೆಯಾಗಿತ್ತು. ಕೋಟಿಕೊತ್ತಲಗಳೆಲ್ಲಾ ಅಚ್ಚುಗಟ್ಟಾಗಿದ್ದವು. 

ಬತೇರಿಗೆಳೆ ಮೇಲೆ ಬಲವಾದ ಸಿರಂಗಿಗಳನ್ನು ಏರಿಸಿದ್ದರು. ಕೋಟಿಯೊಳಗೆ 
ಯಥೇಚ್ಛವಾದ ಆಹಾರಸಾಮಗ್ರಿಗಳ ಸಂಗ್ರಹವಿದ್ದಿತು. ಜಲಸಮೃದ್ಧಿ 
ಯಿದ್ದಿ ತು. ಇದನ್ನೆಲ್ಲಾ. ಗುಪ್ತಚಾರರೆ ಮುಖೇನ ಜಯಸಿಂಹನು ತಿಳಿದು 
ಕೊಂಡು ಈ ಸಮಯದಲ್ಲಿ ಯುದ್ದ ಮಾಡುವುದು ಪ್ರಯೋಜನಕಾರಿಯಲ್ಲ 
ವೆಂದು ತನ್ನಪ್ಪಕ್ಕೆ ತಾನೇ ನಿರ್ಧಾರ ಮಾಡಿಕೊಂಡನು, ಜಯಸಿಂಹನು 
ಔರಂಗಾಬಾಡಿನಲ್ಲಿದ್ದಾಗ ಬಿಜಾಪುರದ .. ವೃತ್ತಾಂತವನ್ನು ನಾನಾವಿಧವಾಗಿ 
ಕೇಳಿ ತಿಳಿದುಕೊಂಡಿದ್ದನು. ಬಿಜಾಪುರದ ಒಳಗೂ ಹೊರಗೂ. ಅನೇಕ 
ಅಂತಃಕಲಹಗಳಿವೆ. ಮತ್ತು ದರಬಾರಿನಲ್ಲಿ ಒಬ್ಬರ ತಲೆಯನ್ನೊಬ್ಬರು ತೆಗೆಯ: 
ಬೇಕೆಂದು ಹೊಂಚುಹಾಕುಕ್ತಿ ದ್ದಾ ಥೆ ಸದ್ಯಕ್ಕೆ ಬಿಜಾಪುರದ ಕೋಟೆಯಲ್ಲಿ 
ರಕ್ಷಣೆಯೇ ಇಲ್ಲ--ಎಂಡು ಕೇಳಿ ಅದನ್ನೇ ನಂಬಿದ್ದನು. ಆದರೆ ಈ ಸಮಯ 
ದಲ್ಲಿ ಅವರೆಲ್ಲರೂ ಒಂದಾಗಿ ಯುದ್ದ ಸನ್ನದ್ಧ ರಾಗಿದ್ದಾರೆ.ಕೋಟಿ ಭದ್ರವಾಗಿದೆ 
ಮೊಗಲ್‌ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಥಿರಂಗಿಗಳಿಲ್ಲ. ಈಗ ಯುದ್ಧಮಾಡು 
ವುದರಿಂದ ಸಾರ್ಥಕನಿಲ್ಲ ಎಂದು ನಿಶ್ಚಯಿಸಿ ಮೊ ಗಲ್‌ಸೈನ್ಯಗಳನ್ನು ಒಂದಕ್ಕೆ 
ಹೋಗಬೇಕೆಂದು ಅಪ್ಪಣೆ ಮಾಡಿದನು. ಈ ರಹಸ್ಯವನ್ನು ಕುರಿತು ಮೊದಲು 
ಶಿನಾಜಿಯೊಡಕೆ ಯೋಚನೆ ಮಾಡಿದನು. ಶಿನಾಜಿಯು ಅದಕ್ಕೆ ಒಬ್ಬ. 
ಕೊಂಡು ಹೇಳಿದನು. “ಈ ಬಿಜಾಪುರದ ವಿಚಾರವನ್ನು ನನಗೆ ಬಿಟ್ಟು ಬಿಡಿ, 


FoR 
ಸಿ 
ಸಿ 
ಈ 


೩೬೬ ಭಶ್ರನತಿ ಶಿವಾಜಿ 


ನಾನು ಹೇಗೆಯೋ ಕ್ರ ಈ ಕೋಟಿಯನ್ನು ಗೆದ್ದು ಮೊಗಲ್‌ ಬಾದಸಹರಿಗೆ 

ಓಸಿ ನಿಸುತ್ತೆ ನೆ. ಆದಿಲ್‌ಷಹನನ್ನು ಹಿಡಿದು ಕೊಡುತ್ತೆ ತ್ತೇನೆ. ಇದು ನನ್ನ 
ಭರನಸೆ. ಗೆ ಯುದ ಪಡಿಕೊಟಿಸೆಫೊಡಕೆ ಮಾಡೊಣ, ನಮ ಸೈನಿಕರು 
ಯಾವುದೆ ಕ್ಕೂ ಹಿಂತೆಗೆಯುವನರಲ್ಲ. ಬಿಟ್ಟು ಸ ಬಿಡೋಣವೆಂದರಿ is pd 
ಇದರಲ್ಲಿ ನಮ್ಮ ಜನಾಬಾ ನ ರಿಯೇನೂ ಇಲ್ಲ. by 


ದಿಲೀಲ್‌ ಖಾನನನ್ನು ಜಯಸಿಂಹೆನು ಕರೆಸಿ ಹಿಮ್ಮೆಟ್ಟಿ ಬೇಕೆಂದು 
ಸೂಚೆನೆ ಕೊಟಿ ನು. ದಿಲೀಲ್‌ಖಾನನು “ಈಗ ಹಿಮೆ ಟುವುದು ಚ್‌ 
ಬಾದನಹೆರಿಗೆ ಅಗೌ್‌ರವನಾದಂಶೀಾಗುತ್ತದಿ. a ಬಾರಿ ಅವರೇ 
ಸ್ಟ ತಃ ಬಂದು ಡೆಲ್ಲಿಯ ಗಲಿಬಿಲಿಗಳಿಂದ 'ಹಿಂದಕ್ಕೆ ಹೋದರು. ಈಗೆ 
ಬಾದಣಹೆರಿಗೆ ಸಮಾನಸ್ಕಂಧರಾದ ತಾವ್ರೆ ಬಂದು ಬಂದಕ್ಕೆ ಹೋದರೆ ಡಿಲ್ಲಿ 
ಯವರು ಬಿಜಾಪುರದ ಯೋಚನೆಯನ್ನ ತ ಬಿಟ್ಟು ಬಸನ ಬಿಜಾಪುರಗಳೆ 
ಜಂಭಕ್ಕೆ ಎದುರಿಲ್ಲದಂತಾಗುತ್ತದೆ. "ಕಾವ “ಪ ಕ್ಳ್ಯಾಗಿ ಹುಟ್ಟಿ ದವರು 
ಯುದ್ದ ದ ಸಾಯುವವರು. ಇದುವರೆಗೆ ನಮಗೆ ಒಂದು ಯುದ್ದ ದಲ್ಲಾ ದರೂ 
ಅನಜಯವಾಗಿಲ್ಲ. ನಾವು ಇಲ್ಲಿಯೇ ಬಲವಾದ ಯುದ್ಧ ಜೂಜೋಣ. 
ನಾಲ್ಕಾರು ತಿಂಗಳುಗಳಾವರೂ ಆಗಬಹುದು. : ನಮಗೆ ಜಯವು ಖಂಡಿತ. 
ಮರಾಠಾರು, ಮೊಗಲರು, ರಜಪೂತರು-ಮೂರು ಶಕ್ತಿಗಳು ಏಕ್ರತ ಬಂದು 
ಹಲ್ಲೆಮಾಡುತ್ತಿರುವಾಗ ನಮ ಬನ್ನ ದುರಿಸುವ ಥೈ ರ ವು: Af ಎಲ್ಲಿ 
ಬರಬೇಕು? ಭಾರಿ ತೋಪುಗಳಿಲ್ಲದಿದ್ದ ರೆ ಬಾಜು ತರಿಸೋಣ. 
ಆಹಮದ್‌ ನಗರದಿಂದ ಬರುತ್ತವೆ. 4 ಯುದ್ಧವನ್ನು ಬಿಡುವ ಪ್ರಸಂಗವು 
ನಮಗೇನು ಬಂದಿದೆ? ' ಬೇ "ಅದರ್‌ ಮಾಫ್‌ ಮಾಡಬೇಕು. ನಾನು 
ಒಂದು ಹೆಜ್ಜೆಯನ್ನೂ ಹಿಂದಕ್ಕಿಡುವವನಲ್ಲ. ನಿಮ್ಮ ಕೈಯಿಂದಲೇ ಬೇಕಾ 
ದರೂ ನನ್ನನ್ನು ಕತ್ತರಿಸಿ ಬಿಸುಟುಬಿಡಿ, ಅದನ್ನು ನನ್ನ ಭಾಗ್ಯವೆಂದು 
ಕೊಳ್ಳುತ್ತೇನೆ” ಎಂದು ಹೇಳಿದನು. 


ಜಯಸಿಂಹನಿಗೆ ಸ ಸ್ಮಂಭೀಭಾವ ಉಂಟಾಯಿತು. ಒಂದೆರಿಡು ದಿವಸಗಳು 
ಜಃ ಕಳೆದವು. ಅಸ್ಟರಲ್ಲಿ ಔರಂ ಗಾಬಾದಿನಿಂದ ಸುದ್ದಿ ಯು ಬಂದಿತು. 
ಪುರದ ಇಬ್ಬ ರು ಸಾತು ಮೊಗಲ್‌ ಪ್ರಾಂತ್ಯ ಗಳ ನ್ನ್ನ ಕೊಳ್ಳೆ 


ಛತ್ರನತಿ ಶಿವಾಜಿ | ೩೬೬ 


ಹೊಡೆಯುಕ್ತಿ ದ್ದ್ದಾ ರೆಂದು ಸುದ್ದಿ ಬಂದಿತು. ಜಹೆಸೀಹೆನು ದಿಲೀಲ್‌ ಖಾನೆ 
ನನ್ನು ಕಠೆಸ | ಆ ಪತ್ರವನ್ನು ಅನನ ಕ್ಸೈಗೆ ಕೊಟ್ಟು “ನಾನು ಮೊಗಲ್‌ ಸೆ ನ್ಯ 
We ಹಿಂಕಿರುಗುನಂತೆ ಅಸ ಣೆ ಮಾಡಿಬಿಟ್ಟಿ ಶೆ. ನನ್ನ ಅಸ ನಯನ 
ಯಾರೂ ಮೀರಕೂಡದು” ಸ್ಯ Ki ಅಜ್ಜಿ ನಸಾಡಿದನು. ಸೈನ್ಯ 


ಗಳು ಹಂತಿರುಗಿದವು. 


ನೊಗಲ್‌ ಸೈನ್ಯಗಳು ಸರೇಂದ ಎಂಟ ಸ್ಥಳದಲ್ಲಿ ಬೀಡುಬಿಟ್ಟವು. 
ಸೇನಾಧಿಪತಿಗಳ ಮನಸ್ಸಿನಲ್ಲಿ ಶಾಂತಿಯಿರಲಿಲ್ಲ ಪರಸ್ಪರ ಸಂಬೇಹ ಅನ 
ಮಾನಗಳು ತಾಂಡವಮಾಡುತ್ತಿ ದ ವು. ದಿಲೀಲ್‌ ಖಾನನು : ತನ್ನ ಅಸ್ತ್ರ ರಾದೆ. 
ಮುಸಲ್ಮಾನ ನ್‌ ಸರದೂರುಗಳನ್ನು. ಗೋನ್ನವಾಗಿ ಕಲೆತು ಸ ಕ್‌ 
ಮಾಡಿದನು. ಇದೆಲ್ಲಾ ಶಿವಾಜಿಯ ಕೃತ್ರಿಮ. ಈ ಜಯಸಿಂಹ ಮಹಾರಾಜರು 
ಶಿವಾಜಿಯ ಕೃತ್ರಿ ಮಕ್ಕೆ ಒಳಪಟ್ಟ ದ್ದಾರೆ, ಈ ಶಿವಾಜಿಯ ತಂದೆಯು ಈ 
ಬಿಜಾಪುರದ ಆ. ಬದುಕಿದವನು. ಇಂದು. ಷಾಜಿಯು ಸತ್ತು 
ಹೋಗಿದ್ದ ರೂ ಶಿವಾಜಿಯ ಚಿಕ್ಕಮ್ಮ ಬಂಧು: ಬಳಗಗಳು ಈ ಕೋಟಿಯಲ್ಲಿ 
ಇದ್ದಾರೆ: ಶಿವಾಜಿಯ. ತನ್ನು ಸ ಬ] ಸೇನಾಧಿಸತಿಯಾಗಿದ್ದಾ ನೆ. 
ಬಿಜಾಪುರಿ ಸರದಾರರು ಸೆರೆ ಸಿಕ್ಕಿ ಶಿನಾಜಿಯೊಡನೆ ಸಂಧಾನಮಾಡಿದ್ದಾೆ. 
ಶಿವಾಜಿಯೇ ಇಷ್ಟು ಅನರ್ಥಗಳಿಗೆ ಕಾರಣ ಮೊಗಲ್‌ ಸಾಮ್ರಾ ಟರ 
ಮುಖಕ್ಕೆ ಮಸಿ ಬಳಿದಂತೆ ಮಾಡಿದ್ದಾನೆ. ನಾನೇನು ಮಾಡಬಲ್ಲಿವು?ದಖ್ಬ ನ್ಸ್ನಿನ 


ಅಪ್ರ as ಅಧಿಕಾರವು ಸಾಸ ಮಹಾರಾಜರ ಕೈಯಲ್ಲೆ. ಈಗ 
ನಾವು ಅವಿನಯವನ್ನು ತೋರಿ ಎದುರುಬಿದ್ದ ರೂ ನಮಗೇ ಕ್ರೂರ ದಂಡನೆ 
ಯಾಗುತ್ತದೆ. ಹೆಸರಿಲ್ಲದೇ ಹೋಗುತ್ತ ಜಿ. ಈ ಶಿವಾಜಿಯನ್ನು ಗೋಪ್ಯ 
ನಾಗಿ ಕೊಲೆ ಮಾಡಿಬಿಡಬೇಕು. ಅದರಿಂದ ಎಲ್ಲವೂ ತಿಳಿದ ಮೇಲೆ 
ಬಾದಸಹೆರಿಗೆ ಸಂತೋಷವಾಗುತ್ತ ಜಿ. ಬಿಜಾಪುರಿವು ಉಳಿಯಲಿ, ಹೋಗಲಿ; 
ಬಾದೆಸಹರು ಜಯಸಿಂಹ ಮಹಾರಾಜರನ್ನು ದಖನ್ಸಿಗೆ ಕಳಿಸಿದ್ದು ಶಿವಾಜಿ 
ಯನ್ನು ಹಿಡಿದು ತರಬೇಕು ಅಥವಾ ಕೊಲೆ ಮಾಡಬೇಕು ಎಂಜೀ ಅಲ್ಲವೆ? 
ನಾವು "ಕನು ಕೊಲೆ ಮಾಡಿಬಿಟ್ಟ ಕೆ ಜಯಸಿಂಹ ಮಹಾರಾಜರು ಮಾಡ 
ಭಾರದ ಕೆಲಸವನ್ನು ನಾವು ಸಾಧಿಸಿದಾತಾಗುತ್ತ ಜಿ..ಎಂದು ನಿಶ್ಚ ಯ ಮಾಡಿ 


೩೬೮ ಛಶ್ರೆಪತಿ ಶಿವಾಜಿ. . 


ಕೊಂಡರು. . ಈ ಕಾರ್ಯಕ್ಕೆ ಒಬ್ಬ ದರ್ಶಿಯನ್ನು ಹುಡುಕಬೇಕು. ಅವನು 
ಓಬ್ಬ ರಜಪೂತನೇ ಆದೆರೆ ಇನ್ನೂ ಒಳ್ಳೆಯದು ಎಂದು ಮಸಲತ್ತು ಮಾಡಿ 

ದರು. ಆ ಶಿಬಿರದಲ್ಲಿ ಒಂದೊ ವಾರವು ಕಳೆಯಿತು. ಸಿನಾ 
ಕಳೆದೆವು, ಸೈನ್ಯಗಳು ಅ ಅಲ್ಲಿಂದ ಬಿಟ್ಟು ಕದಲುವಂತ್ಶೆ ಜಯಸಿಂಹನುಅಪ್ಸ್ಪ 
ಕೊಡಲಿಲ್ಲ. ಅಂತರಂಗ ಕಾರಣವು ಮಗ ತಿಳಿದಿರಲಿಲ್ಲ, ಸ 
ಬಿಜಾಪುರದ ಆಕ್ರಮಣವನ್ನು ಃ ಬಿಟ್ಟು ಹಿಂತಿರುಗೆಲು. ಟಾದಸಹರಿಗೆ ಅಪ ರೃಣೆ 
ಬೇಡಿ ಗುಪ್ತನತ್ತ ವನ್ನು ಕಳಿಸಿದ್ದರು. ವ್ಯಾಜ್ಯಾಂತೆರಗಳಿಂದ ಉತ್ತರೆ ನೀಕ್ಷೆ 
ಮಾಡುತ್ತಾ. ಅಭಿ Es "ಮಾಡುತ ತ್ತಿದ್ದನು. 

ಶಿವಾಜಿಯ ಮೇಲಿ ನಡೆಯುತ್ತಿರುವ ಪಿತೂರಿಯ ಹೇಗೋ 
ಜಯಸಿಂಹನ ಕಿವಿಗೆ ಬಿದ್ದಿತ್ತು. ಅನನು. ಬಹು ಜಾಗರೂಕತೆಯಿಂದೆ 
ಶಿವಾಜಿಯ ರಕ್ಷಣೆ ಮಾಡುತ್ತಿದ್ದನು. ಶಿವಾಜಿಯು ಅತ್ತಲೂ ಇಲ್ಲ, ಇತ್ತಲೂ 
ಇಲ್ಲ ಹೀಗೆ: ನಾಗ ಭತ್ತದ ದಲ್ಲಿ ಕುಳಿತಿರುವುದು ಅವನಿಗೆ ಸರಿಶೋರಲಿಲ್ಲ. 
ಅನನು ಜಯಸಿಂಹನನ್ನು ನೋಡಿ ಮಾತನಾಡಿದನು. 

“ಮಹಾರಾಜರೇ, ಟೀ ನಾವು ಬಿಜಾಪುರದ . ಆಕ ಕ್ರಮಣವನ್ನುು 
ಬಿಟ್ಟು ಹಿಂತಿರುಗಿದ್ದೆ ೇೀವೆಂದು ನಾನು ಭಾವಿಸುತ್ತೆ ನೆ. ಯುದ್ಧ ದ ರೀತಿ ರೀತಿ 
ಗಳಲ್ಲಿ ನಿಮಗೂ ನನಗೆ ಬಹಳ ವ್ಯತ್ಯಾಸಗಳಿವೆ. ಏಕತ್ರ: ನಮ್ಮ ಸೈನ್ಯಗಳು 
ಹೀಗೆ ಕೆಲಸವಿಲ್ಲದೆ ಒಂದೇ ಕಡೆ ನಿಂತರೆ, ಆಟಷಾಟಗಳ್ನ್ಲಿ ಮತುಕಥೆಗಳಲ್ಲ 
ಮರಾಠೆರು ರಜಪೂತರು ಮೊಗಲರೂ ಕಸಿವಿಸಿ ಮಾಡಿಕೊಳ್ಳುತ್ತಾ ರೆ. 
ಅದರಿಂದ ಸೇನಾಧಿಸತಿಗಳ ಮನಸ್ಸೂ ಕೆಡುತ್ತ ದೆ. ನನಗೆ ಅಪ್ಪಣೆ ಕೊಡಿರಿ. 
ಬಹುದಿವಸಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು: ಆಕಾಂಕ್ಷೆ ಇದೆ. ಆ ಹಾ ೪ 
ದುರ್ಗವು ಬಹು ಮುಖ್ಯವಾದ ದುರ್ಗ, ಅದು ಬಿಜಾಪುರಿಗಳ ಕೈಸೇ 
ಹೋಗಿದೆ. ಈಗ ಅದನ್ನು ಗೆದ್ದು ಮೊಗಲ್‌ ದರ್ಬಾರಿಗೆ ನನ್ನ in 
ಒಪ್ಪಿಸುತ್ತೇನೆ” ಎಂದು ಇದು. 

ಜಯಸಿಂಹನಿಗೆ ಒಳ್ಳೆ ಯ ಸಮಯವು ಸಿಕ್ಕಿದಂತಾಯಿತು. ತನ್ನ 
ಶಿಬಿರದಲ್ಲಿ ದಿಲೀಲ್‌ ಹಾನನಾಗಲೀ, ಅವನ: ಕಡೆಯವರಾಗಲೀ . ಶಿವಾಜಿಯ 
ಮೇಲೆ ಅಫಾತಮಾಡಿಬಿಟ್ಟರೆ, ತನಗೆ ಶಾಶ್ವತವಾದ ಅಸಖ್ಯಾತಿಯು ಬರುತ್ತದೆ, 
ಮತ್ತು ಮೊಗಲ್‌ ಬಾದಸೆಹನಿಗೆ...ಇನ್ಟು ನೇವೆ ಮಾಡಿರುವ ಈ ವೀರನನ್ನು. 


ಛತ್ರಪತಿ ಶಿವಾಜಿ | ೩೬೯ 


ಮೊಗಲ್‌ ಶಿಬಿರದಲ್ಲಿಯೇ ಬಲಿಕೊಡುವುದು. ಬಾದಹಹೆರಿಗೆ ಕಳಂಕವಾಗು 
ತ್ತದೆ-ಎಂದು ಯೋಜನೆ ಮಾಡಿ ಎರಡೊಂದು ಕೆಲಸ ಸಾಧಿತವಾಯಿತೆಂದು 
ಬಗೆದು ಶಿವಾಜಿಗೆ ಆಪ್ಪಣೆಕೊಟ್ಟು ಕಳಿಸಿದನು. ಅವನ ಜೊತೆಗೆ ತನ್ನ ಮಗ 
'ಕಿರಾತಸಿಂಗನನ್ನ್ಯೂ ರವಾನೆ ಹಾಕಿದನು. ಶಿವಾಜಿಯು ತನ್ನ ಸೈನ್ಯಸಮೇಶ 
ವಾಗಿ ಪನ್ನ್ವಾ ಲದ ಕಡೆಗೆ ಹೊರಟುಹೋದನು. | 

ದಿಲೀಲ್‌ ಖಾನನ ಮಸಲತ್ತು ಕುಸಿದು ಬಿದ್ದಂತಾಯ್ತು. ದಿಲೀಲ್‌ 
ಖಾನನು ತನ್ನ ಸಂಗಡಿಗರೊಂದಿಗೆ ಹೇಳಿದನು. “ಈ ಜಯಸಿಂಹ ಮಹಾ 
ರಾಜನು ಬಹಳ ಕೃತ್ರಿಮಿ. ಶಿವಾಜಿಯನ್ನು ಈ ಶಿಬಿರದಿಂವ ತಪ್ಪಿಸಿ ಓಡಿಸಿ 
ದ್ದಾನೆ. ನಮ್ಮ ಸನ್ನ ವೆಲ್ಲಾ ಪವೃರ್ಥವಾಯಿತು. ಆದರೆ ಈ ಮಹಾ 
` ರಾಜನು ಇದರ ಪ್ರತಿಫಲವನ್ನು ಅನುಭವಿಸಲೇ ಬೇಕಾಗುತ್ತದೆ. ಇವನು 
ಮಾಡುಕ್ತಿರುವ ಒಂದೊಂದು ಕಾರ್ಯಗಳೂ ಬಾದಷಹರಿಗೆ ವಿರೋಧವಾದವು 
ಗಳೇ. ಇದಳ್ಳೆ ತಕ್ಕ ಪ್ರಾಯಶ್ಚಿತ್ತವಾಗುತ್ತದೆ. ಮೊಗಲ್‌ ಸಾಮ್ರಾಜ್ಯದಲ್ಲಿ 
ಇಷ್ಟು ಖ್ಯಾತಿ ಗಳಿಸಿದ ಈ ಮಹಾರಾಜನಿಗೆ ಈ ದುರ್ಬುದ್ಧಿಯು ಏಕೆ 
`` ಬಂದಿತೋ ದೇವರೇ ಬಲ್ಲ. ಇವನ ಅವನತಿಗೆ ಆರಂಭವಾಗಿದೆ. ಅವತಾರವು 
ಮುಗಿದಂತೆಯೇ” ಎಂದು ಹೇಳಿ ತನ್ನ ಕಡೆಯ ಗುಸ್ತಚಾರರನ್ನು ಡೆಲ್ಲಿಗೆ 
ಅಟ್ಟದನು. ` ಡೆಲ್ಲಿಯಲ್ಲಿ ಜಯಸಿಂಹೆನಿಗೆ ವಿಕೆ ಾಧಿಗಳಾದ ಮಂಕ್ರಿಗಳಿದ್ದರು. 
ದಿಲೀಲ್‌ಖಾನನು ಅವರಿಗೆ ಜಯಸಿಂಹನ ಮೇಲೆ ದೂರುಗಳನ್ನು ಕಳಿಸಿ 
ಹೊಟ್ಟ ನು] 


ಗಿತ್ಲಿ 


ಶಿವಾಜಿಯು ಕೆನ್ನೆ ಸೈನ್ಯಸಮೇತವಾಗಿ ಸನ್ಹಾಲಾಕೈ ಸಮೀಸದಲ್ಲಿ 
ಬೀಡುಬಿಟ್ಟ ನು. ಜಯಸಿಂಹನು ಶಿವಾಜಿಯ ನಿಸ ಮತ್ತು ಸರಾಕ್ರಮಗಳನ್ನು 
'ವಿವರವಾಗಿ ಬಾದಹಷಹಸಿಗೆ ಬರೆಸಿದ್ದನು. ಶಿವಾಜಿಯು ಬಿಜಾಪುರದ ಮೇಲೆ 
24] 


೩೬೭೮ ಕಫ ಛತ್ರಸಕಿ ಶಿನಾಜಿ 


ಯುದ್ಧ ಮಾಡಲೇಬೇಕೆಂದು ಹಠಮಾಡಿದೆನೆಂದೂ ತಾನೇ ಆದಕ್ಕೆ ಅವಕಾಶ 
ಕೊಡಲಿಲ್ಲನೊದೂ ಬರೆಸಿದ್ದನು, ಸನ್ಹಾಲಾ ಒಂದು ಆಯಕಟ್ಟನ ಜಾಗೆ, 
ಅದು ಬಿಜಾಪುರೆ ಮತ್ತು ಮೊಗಲ್‌ ರಾಜ್ಯಗಳ ಗಡಿಯಲ್ಲಿದೆ. ಆಲ್ಲಿ ಅತ್ಯಂತೆ 
ಸಮರ್ಥರಾದ ಸಿದ್ದೀ ಮಸೂದ್‌ ಮತ್ತು ರಣದುಲ್ಲಾ ಖಾನರೆಂಬ ಬಿಜಾಪುರಿ 
ಸೇನಾಧಿನತಿಗಳಿದ್ದಾರೆ. ಅವರೆ ಕೈಯಲ್ಲಿ ಬಲವಾದ ಸ್ಫನೃವಿದೆ, ಅವರು 
ನೊಗಲ್‌ ರಾಜ್ಯದ ಮೇಲೆ ಬಿದ್ದು ಕೊಳ್ಳೆ, ಜೊಡೆಯುತ್ತಿ ದ್ದಾರೆ. ಅವರನ್ನು 
ನಾಶಮಾಡಲು ನಾನೇ ಶಿವಾಜಿಯನ್ನು ಅವರ ಸೈನ್ಯ ಸಮೇತ ಕಳಿಸಿಕೊಟ್ಟಿ 
ದ್ದೆ (ನೆ...ಎಂದು ಜಯಸಿಂಹನು ಬಾದಹಹೆಸಿಗೆ ' ಪತ್ರ ಬರೆದು ಕಳಿಸಿದ್ದ ಸು. 
ಶಿವಾಜಿಯು ಸನ್ಮಾ ಲಾ ದುರ್ಗದೆ ಪ್ರಕಿಯೊಂದು ಭಾಗವನ್ನೂ ಚನಾಗಿ 
ಜರಿತವನಾಗಿದ್ದ ನು. ನೇತಾಜಿಯನ್ನು ಮುಂದೆ ಕಳುಹಿಸಿ ಹಿಂದುಗಡೆಯಿಂದ 
ನೇತಾಜಿಯು ಸನ್ಹಾ ಲಾನನ್ನು ಆಕ್ರಮಿಸಬೇಕೆಂದೂ ಶಿವಾಜಿಯು ಮುಂದೂ 
ಗೆಡೆಯಿಂದ ಆಕ್ರನುಣ ಮಾಡುವುದಾಗಿಯೂ ಒಂದೇ ಟಗ ಪನ್ಹಾಲವನ್ನು 
ತೆಗೆದುಕೊಂಡು ಬಿಡಬೇಕೊದೂ ಮಾತುಕತೆಗಳನ್ನು ನಿಗದಿ ಮಾಡಿಕೊಂಡಿ 
ದ್ದ ರು, ಶಿವಾಜಿಯ ಸೈನ್ಯಗಳು ಅರ್ಥರಾತ್ರಿಯ ಮೇಲೆ ಪನ್ಚಾ ಲವನ್ನ್ಮು 
ಮುಕ್ತಿದವು. .. ಕೋಟಿಸೊಳಗೆ ಆರು ಸಹಕ್ರ ಬಿಜಾಪುರಿ ಸೈನ್ಯಗಳು ಸನ್ನದ್ಧ 
ವಾಗಿದ್ದವು. ಆ ಮೂರನೇ ಜಾವದಲ್ಲಿ ಮರಾಠರಿಗೂ ಬಿಜುಪುಂ ಸೈನಿಕರಿಗೂ 
ಘೋರ ಯುದ್ಧ ವಾಯಿತು. ಬೆಳಕು ಹರಿಯಿತು. ಶಿವಾಜಿಯು ನೋಡಿದನು. 
ಸಾನಿರ ಮಂದಿ ಮರಾಠಾ ಸೈನಿಕರು. ರಣರಂಗದಲ್ಲಿ ಸತ್ತು ಬಿದ್ದಿ ದ್ದರು. 
ಶಿನಾಜಿಯು ಇನ್ನು ಯುದ್ಧ ಮಾಡುವುದು ವ್ಯರ್ಥ ಎಂದುಕೊಂಡು ತನ್ನ 
ಸೈನಿಕರನ್ನು ನಡೆಸಿಕೊಂಡು ವಿಶಾಲಘಡಕ್ಕೆ ಹೋಗಿ ಸೇರಿದನು. 

ನೊದಲೇ ಮಾತನಾಡಿದಂತೆ ನೇತಾಜಿಯು ಆ ಸಮಯಕ್ಕೆ ಬರಲೇ 
ಇಲ್ಲ ಅನನಿಗೇನಾಗಿದೆ, ಅನನು ಅತ್ತಕಡೆಯಿಂದ ಬಂದು ಮುತ್ತಿದ್ದರೆ 
ಸನ್ಮಾಲವು ನಮ್ಮ ಕೈಗೆ ಸಿಕ್ಕಿಹೋಗುತ್ತಿತ್ತು. ನೇತಾಜಿಗೆ ಏನಾದರೂ 
ಅಪಾಯ ಸೆಂಭವಿರಿಸಿರಬಹುದೇ ಎಂದು ಚಿಂತಿಸತೊಡಗಿದನು. ಸೇತಾಜಿಯ 
ಸಮಾಚಾರವನ್ನು ತಿಳಿದು ಬರಜೇಕೆಂದು ದೂತರನ್ನ ಟ್ಛ ದನು. ನೇತಾಜಿಯು 
ಆದಿಲ್‌ಸಾಹಿಯ ಸೈನ್ಯದ ಕಡೆಗೆ ಸೇರಿಹೋಗಿದಾ ನಂದು ಸಮಾಚಾರವು 


ಎ 
ಬಂದಿತು. ಶಿನಾಜಿಯು ಮೊದಲು ಇದನ್ನು ನಂಬಲೇ ಇಲ್ಲ. ಶಿವಾಜಿಯ 


ಭತ್ರಸಶಿ ತಿನಾಜಿ | ೩೭೧ 


ಸಮಸಮ ಬಲ ಪರಾಸ್ಟ್‌ ಮಶಾಲಿಯಾಜಿ ನೇತಾಜಿಯು ಶತ್ರು ಗೆಳ ಪಕ್ಷ 
ಸೇರುವುಡೆಂದರೇನು ? CR ಅನ್ಯಾಯ ? ನಮ್ಮ ಮರಯರರಿಗೆ ಇದು 
ಎಂದೂ ಅಳಿಸಲಾರದ ಕಳಂಕವಾಗಿ ಉಳಿದುಕೊಂಡಿತಲ್ಲಾ l ಎಸ್ಟೋ | 
ಯುದ ಗಳ ನನ್ನು ಮಾಡಿದೆ ನೆ. ಆ ಯುದ್ಧ ಗಳಲ್ಲಿ ನೇತಾಜಿಯು ಸತ್ತು 
ಹೋಗಿದ್ದರೆ. ಷ್‌ . ಅಸಮಾನವಿರಲ್ಲೀ ನಿಂದು" ' ಖೇದನಟ್ಟು ಕೊಂಡನು. 
ನೇತಾಜಿಗ ಜಹಗೀರುಗಳನ್ನು ತಹುಯ, ನಾಲ್ಕು ಲಕ್ಷ ಹಾಸನ್ನು 
ಕೊಡುವುದಾಗಿಯೂ ಸ್ರೇರೀಪಿಸಿ ಆದಿಲ್‌ಷಾಹಿಯ ಸೇನಾಧಿಸತಿಗೆ. ನಿ ಅವ 
ನನ್ನೂ ತಮ್ಮ ಕಡೆಗೆ ನಫೆಮಬಿಟ್ಟಿದ ಸರಿ. ಅವರ ಇಸ್ಟದಂತೆ ಅವನು ಮೊಗ 
ಲರರ ಇಜ್ಯಗಳ ಮೇಲೆ ಕಾಜು ೪ರಂಭಿಸಿದರು. ಈ ಸಮಾಚಾರವು 
'ಜಯಸಿಂಹೆನಗೆ ತಿಳಿಯಿತು. ನೇತಾಜಿಯ ಪರುಕ್ರಮವನ್ನು ಅವನು ಬಹಳ 
ಮೆಚ್ಚಿ ಕೊಂಡಿದ್ದ ಷು. ಇನನು ಎರಡನೆಯ 'ತಿನಾಜಿ ಎಂಡು ಹೊಗಳುತ್ತಿ ದ್ವ. 
ಅವನನ್ನು ನಿಗ್ರ ಣೆ ಸುವುದಕ್ಕಿಂತಲೂ ಸಂಗ್ರಹಿಸುವುಬೇ ಒಳ್ಳೆಯೆ ಉಪಾಯ 
ನೆಂದು ಕಿಳಿದು ಜಯಸಿಂಹನೂ ತನ್ನ ಮುತ್ಸದ್ದಿಗಳನ್ನು ಸ್‌ ನೇತಾಜಿ 
ಯೊಡನೆ ಸಂಧಾನ ಬೆಳೆಸಿದನು ಚ ತ 
ನೇತಾಜಿಗೆ ಜಹೆಗೀರಿಯನ್ನುು ಕೊಳ್ಬರು. ಐದೆ ಸಾವಿಕೆ ಸೈನ್ಯದ 
ಸುಚೇಜಾರಿಯನ್ನು ಕೊಟ್ಟರು ಐನತ್ತು ಸಹಸ್ರ ಹೊನ್ನುಗಳನ್ನು ನಗದಾಗಿ 
ಕೊಟ್ಟರು. ನೇತಳಜಿಯು ಮೊಗಲರ ಕಡೆ ಪೂರ್ತಿಯಾಗಿ ಸೇರಿಕೊಂಡನು. 
ಶಿವಾಜಿಯು ಈ ಸಮಾಚಾರಗಳನ್ನೆಲ್ಲಾ ಔನರವಾಗಿ ತಿಳಿದುಕೊಂಡು ಖಿನ್ನ 
ನಾದೆನು..  ಅನೆನೆ ಸ್ಥಾನಕ್ಕೆ ಸ ಪ್ರ ತಾಪರಾವ್‌. ಎಂಬ ಸೇನಾನಾಯಕನನ್ನು. 
ನೇಮಿಸಿದನು. 'ಆದರಿ ಹು "ಬಹುಕಾಲದವರೆಗೆ ಈ ನೇತಾಜಯ 
ಅಧೋಗಕಿಯನ್ನು ನಿನೆನನೆದು ದುಃಖಿಸುತ್ತಿದ್ದನು.. | | 


ಗಿಳಿ 


ಜಯಸಿಂಹೆನು ಬಿಜಾಪುರದ ಮುಕ್ತಿಗೆಯನ್ನು ಬೆಟ್ಟೈಟುದ ಮೇಲೆ 
ಹರ್ಷಚಿತ್ತನಾಗಿರಲಿಲ್ಲ. ದಖ್ಬನ್ನಿನ ಆಂಡಥೋಳೆನವು ಸರ್ವದಾ ಅವನೆ 
ಮನಸ್ಸನ್ನು ಕುಕ್ಕುತ್ತಿ ತ್ತು.ದಬ್ಬನ್ನಿನಲ್ಲಿ ಸರ್ವತ್ರ ಗಲಭೆಗಳುನಡೆಯುತ್ತಿತ್ತು 
ಬಿಜಾಪುರೆ, ಗೋಲ್ಭ ಂಡಗಳು ಕೊನೆಮುಟ ಸೈದೆಲ್ಲದೇ ಈ ದಖನ್ನಿನಲ್ಲಿ 
ಶಾಂತಿಯು ಉರ್ಭವಿಸುವುದಲ್ಲ. ಈ ಪುಂಡರನ್ನು ಅಣಗಿಸುವುದಕ್ಕೆ ಶಿವಾಜಿ 
ಯೊಬ ಸೆ ನೇ ಸಮರ್ಥನು ಎಂದತಿ ಜಂ ಯಸಿಂಹನಿಗೆ. ಮನದಟ್ಟಾ ಗಿತ್ತು. ದಿನ 
ದಕ್ಕ. ಶಿನಾಜಿಯ ಮೇಲಿನ ಪ್ರೇಮವು ಜಯಸಿಂಹೆನಿಗೆ ಅಧಿಕನಾಗುತ್ತಾ 
ಬಂದಿದ್ದಿ ತಂ, ಶಿವಾಜಿಯಲ್ಲಿ ಎರಡೇ ಎರಡು ದೋಷಗಳನ್ನು ಅವರು 
ಕಂಡಿದ್ದನು. ನೊದಲನೆಯ ದೋಷ ವೆಂದರೆ ಅವರಿಗೆ ಮುಸಲ್ಮಾನರ ನೆರಳು 
ಕಂಡರಾಗದು. ಮತ್ತೊಂದು ಯಾರಿಗೂ ಬಗ್ಗಿ ನಡೆಯುವ ಅಭ್ಯಾಸವೇ 
ಶಿವಾಜಿಗೆ ಇರಲಿಲ್ಲ.ಸಂದರ್ಭ ಒದಗಿದರೆ ಇವು ಸದ್ದು ಣಗಳಾಗಿಯೇಪರಿಣಮಿಸ 
ಬಾರದೇಕೆ ? ಶಿವಾಜಿಯು ಹಳ್ಳಿ ಯಲ್ಲಿ ಹುಟ್ಟಿದವನು... ಗುಡ್ಡ ಗಾಡಿನ ಜನ 
ರಲ್ಲಿ ಬೆಳೆದವನು. ಸಾಧುಸಂತರು ಅವನ ಗುರುಗಳು. ಇಂತಹವನಿಗೆ 
ಮೊಗಲ್‌ ದರ್ಬಾರಿನ ಮರ್ಯಾಡೆಗಳೂ ಸಂಪ್ರದಾಯಗಳೂ ಹೇಗೆ ಸರಿಬೀಳ 
ಬೇಕು? ಈ ತಿವಾಜಿಯನ್ನೊಮ್ಮೆ ದೆಹಲಿಯ ದರ್ಬಾರಿಗೆ ಕಳುಹಿಸಬೇಕು. 
ಅಲ್ಲಿ ಇವನಿಗೆ ವಿಶೇಷ ಗೌರವ. ದೊರೆಯುವಂತೆ ಮಾಡಿಸಬೇಕು. ಆಗ 
ಶಿವಾಜಿಯು ಬಾದಸಹನಿಗೆ ಸರಿಯಾದ ಮಿತ್ರನಾಗುತ್ತಾ ನೆ. ಬಾದಸಹನನ್ನು 
ಈ ಹಿಂದೂ ಜನರೆಲ್ಲರೂ ತಪ್ಪು ತಪ್ಪಾಗಿ ಭಾವಿಸುತ್ತಾರೆ. ಬಾದಸಹನು 
ನಿಜವಾಜ ಫರಾಕ್ರ ಮಿಗಳನ್ನೂ es ರನ್ನೂ ಸಾಹಸಿಗಳನ್ನೂ ಪಂಡರಿ 
ಪ್ರೀಕಿಸುಶ್ತಾನೆ ಗೌರವಿಸುತಾ" ನೆ ರಾಜ್ಯ ಬರಗಳ ಮೋಲೆ ಕೊಂಡು 
ಹೋಗಿಡುತ್ತಾನೆ...ಎಂದು ಆಲೋಚನೆ ಮಾಡಿದನು. ಬಾದಸಹನಿಗೆ 
ಜಯಸಿಂಹನು ಈ ವಿಚಾರವಾಗಿ ಅನೇಕ ನಶ್ರೆಗಳನ್ನ್ನ ಬರೆದಿದ್ದನು, ಅವು 
ಗಳಲ್ಲಿ ಒಂದು ಸತ್ರವು ಈ ರೀಕಿಯಾಗಿದ್ದಿ ತು. 


ಛತ್ರಪತಿ ಶಿವಾಜಿ | ೩.೭೩ 
*“ಸರ್ಹಾಸಹಾ ಔರಂಗಸೇಬ್‌ ಬಾದಸೆಹೆರವಕೇ, 


“ಮ್ರ ದೆಬ್ಬನ್‌ ರಾಜ್ಯಗಳೆಲ್ಲವೂ ಪ್ರಶ್ಷುಬ್ಧವಾಗಿದೆ. ಕೊಂಕಣದ 
ಅವಸ್ಥೆಯೂ ಇದೇ ರೀತಿಯಾಗಿದೆ. ಇಲ್ಲಿರುವ ಬಿಜಾಪುರ. ಗೋಲ್ಕಂಡಗಳ 
ಸುಲ್ಮಾನರನ್ನು ನಿರ್ಮೂಲಮಾಡಿದಲ್ಲದೇ ಈ ದೆಖ್ಬನ್‌ ಪ್ರದೇಶವು ಶಾಂತ 
ವಾಗುವುದಿಲ್ಲ. ಸುಭಿಕ್ಷವಾಗುವದಿಲ್ಲ. ಮೊಗಲ್‌ ಸಾಮ್ರಾಜ್ಯದ ಕೈಸೇರು 
ವದಿಲ್ಲ. ಆ ಸುಲ್ಲಾ ನೆರುಗಳಿಬ್ಬರೂ ಅತ್ಯಂತ ಅಸಮರ್ಥರು. ಭೋಗ 
ಪರಾಯಣರು. ಈ ಅರಾಜಕತೆಗೆ ಇದೇ ಮೂಲಕಾರಣ. ಪಾಳೆಯ 
ಗಾರರೂ. ಚಿಕ್ಕಚಿಕ್ಕ. ರಾಜರೂ ಎಲ್ಲೆಲ್ಲಿಯೂ ಕೊಳ್ಳೆ ಹೊಡೆಯುತ್ತಾ ಕೆ, 
ಬಿಜಾಪುರದ ಸೇನಾಧಿಸತಿಗಳು ಹೆದ್ದು ಮೀರಿ ಸೈನ್ಯಗಳನ್ನು. ಕಟ್ಟಿಕೊಂಡು 
ಮತ್ತೊಂದು ಕಡೆ ಕೊಳ್ಳೆ ಹೊಡೆಯುತ್ತಾರೆ... ಗಡಿ ಪ್ರಾಂತ್ಯಗಳಲ್ಲಿರುವ 
ನಮ್ಮ ರಾಜ್ಯದೆ ಮೇಲೆಯೂ ಇವರುಗಳು ಸೂಕಿಮಾಡುತ್ತಾರಿ. ಇನಕ್ಕೆಲ್ಲಾ 
ತಕ ಮನುಷ್ಯನೆಂದರೆ ಶಿವಾಜಿಯೊಬ್ಬನೇ. ಅನೇಕ ಮರಾಠಾ ಸರದಾರರೂ 
ಅವರ ಕಡಿಗೇ ಸೇರಿಹೋಗಿದ್ದಾರೆ. ಈ ಶಿವಾಜಿಯೂ ಅವರ ಕಡೆ ಸೇರಿ 
ಬಿಟ್ಟರೆ ನಮಗೆ ದೆಕ್ಷಿಣದೆ ಆಸೆಯೇ ಇಲ್ಲದಂತಾಗುತ್ತ ಜಿ. ಇವನನ್ನು ನಮ್ಮ 
ತಡಿಗೆ ಬೇಗ ಸೇರಿಸಿಕೊಂಡುಬಿಡಬೇಕಾ. ನಾನು ಅನನನ್ನು ಬಹುಮಟ್ಟಿಗೆ 
ಹದಮಾಡಿ ಇಟ್ಟಿದ್ದೇನೆ.  ಶಿಪಾಜಿಯನ್ನು ದೆಹಲಿಯ ದರ್ಬಾರಿಗೆ 
ಕಕಿಸಿಕೊಂಡು ವಿಶೇಷ ಗೌರವ ಕೊಟ್ಟು ಸ್ರ ದಬ್ಬನ್ನಿನ ವಿಜಯಕಾರ್ಯಕ್ಕೆ 
ಅವನನ್ನು ನೇಮಿಸಿಬಿಟ್ಟರೆ ಇವರನ್ನೆಲ್ಲಾ ಸದೆಬಡಿದು ದಖ್ಬನ್‌ ರಾಜ್ಯ 
ವನ್ನು ಹತೋಟಗೆ ತರುತ್ತಾನೆ. ಅವನು ನಿಷ್ಕಾವಂತನಾಗಿ ನಡೆದು 
ಕೊಳ್ಳುತ್ತಾನೆ. ಅವನಲ್ಲಿ ತಮಗೆ ಕಾಣಬಹುದಾದ ಜೋಷನೆಂದರೆ 
ಒಂದೇ ಒಂದು. ಹಿಂದೂ ಮತಾಭಿಮಾನ ಹುಚ್ಚು ಅವನ ತಲೆಯಲ್ಲಿ 
ತುಂಬಿಕೊಂಡಿದೆ. ಅವನು ಕಾಡುಜನರೊಡನೆ ಬೆಳದವನು. , ಸಾಧು 
ಸಂತಕೊಡನೆ ಸರ್ವದಾ ಸಹವಾಸ ಮಾಡುವವನು. ದಿಹಲಿಯ ದರ್ಬಾರಿನ 
ಅನುಗ್ರಹ ಪ್ರಕಾಶಗಳು ಅವನ ಮೇಲೆ ಬಿದ್ದರೆ ಅವನು ಸರಿಹೋಗುತ್ತಾನೆ. 
ಖಾವಂದರವರು ಈ ನನ್ನ ಕೋರಿಕೆಯನ್ನು ಸಫಲಗೊಳಿಸಿದರೆ ಇಲ್ಲಿ 
ಅನನನ್ನು ಕೆಲಸಕ್ಕ ಹಚ್ಚ ನಾನು ದೆಹಲಿಗೆ ತಮ್ಮ ಸನ್ನಿಧಾನಕ್ಕೆ 


೩೭೪ ಛತ್ರಪತಿ ಶಿವಾಜಿ 


ಹೊರಟುಬರುತ್ತೆ "ನೆ. .: ನನಗೆ ಪ್ರ ದೆಸ್ಬುನ್ಲಿನ ವಾತಾನರಣವು 
ಪ್ರಿಯಕರವಾಗಿಲ್ಲ” 


“ಜಯಸಿಂಹ” 


ಈ ಪತ್ರವು ಬಾದಸಹನ ಕ್ಸ ಸೇರಿತು. ಬಿಜಾಪುರದಿಂದ ಜಯಸಿಂಹನು 
ಹಿಂತಿರುಗಿದ ಮೇಲೆ ಅವನು ಬಾದಸಹನ ಆಗ್ರಹೆಸಾತ್ರನಾಗಿದಾ ನೆಂದು 
ದರಬಾರಿಗಳಿ ಲ್ಲಾ ಭಾವನೆ ಮಾಡಿದ್ದ ರು. ಎಷ್ಟೊ f 4 Sir ಜಯಸಿಂಹನ 
ಮೇಲೆ ಬಾದಪಹನಲ್ಲಿ ದೂರು ಕೊಟ್ಟು ಅವನ ಕಿವಿಯನ್ನು ಬೆಚ್ಚಗೆ ಮಾಡಿ 
ದ್ದರು. ಆದಕೆ ಬರಂಗಜೇಬನ ಹ ಹೃ ಜಾ ಆಂತರಂಗವು "ಬೇರೆಯಾಗಿತ್ತು. 
“ನು ಹತ್ತು ವರ್ಷಗಳ ಹಿಂದೆಯೇ ಬಿಜಾಪುರವನ್ನು ಮುತ್ತಿಗೆ ಹಾಕಿ 
ಬಿಟ್ಟು ಬರಸ ವೇ? ಈವೃ ದ್ಧಾಪ ಪ್ಯ ದಲ್ಲಿ ಬಲಾ ಬಲಗಳನ್ನು ನೋಡಿ ಅಳೆದು 
ಕೋಡು ಜಯಸಿಂಹ REN ಬಿಟ್ಟು ಬಂದಿದ್ದಾ ನೆ. 'ದನ್ನು ದೋಸ 
ವೆಂದು ಎಣಿಸ ಸಲಾದೀತೇ? ಶಿವಾಜಿಯನ್ನು ಪೂರ್ಣವಾಗಿ ಹತೋಟಿ 
ತಂದಿದ್ದಾನೆ. ಶಿನಾಜಿಯು ಸಾಮ್ಯ ನದಂದ ಸಂಸಾದಿಸಿದ್ದ ರಾಜ್ಯ 
ಗಳನ್ನೆ ಲ್ಲಾ ಮೊಗಲ:ಯಿ ಆಡಳಿತಕ್ಕೆ ಸೇರಿ ರಿಸಿದ್ದಾನೆ. ಇವೆಲ್ಲಾ ಜಯಸಿಂಹ 
ರಜದ ಫಲವಲ್ಲವೇ??- ಎಂದುಕೊಳ್ಳು. ಕಿ ದನ ಇಷ್ಟೇ ಅಲ್ಲ.” 
ಆಂತಃಪುರದಲ್ಲಿ ಉದಯವಪುರಿ : ಬೇಗಂ ಕು” ¥ ರೋಸಾನಾರಳು 
ಮತ್ತೊಂದು ಕಡೆ ಜಯಸಿಂಹನಿಗೆ ಪೂರ್ಣ ಜಿಂಬಲ ಕೊಡುತ್ತಿದ್ದ ಶಕ್ತಿ 
ಜೇವತೆಗಳುತಿದ್ದ ರು. ಈ ಅಂತರಂಗವು ದರ್ಬಾರಿನಲ್ಲಿ ಅನೇಕರಿಗೆ ತಿಳಿದಿದ್ದ ರೂ 
ಶೀಘ್ರಕೋಪಿ ಬ ಬಾದಷಹನನ್ನು ಉದೆ ಗ್ರೇಕಗೊಳಿಸಬಹುಜೆಂಬ ಹನಣಿಕೆಯೆಂದ 
ವಿರೋಧಿಗಳು ಸತತ ಪ್ರಯತ್ನ ಮಾಡುತ್ತಲೇ ತರಳು pe ಕ 
ಜಯಸಿಂಹಸನಿಗೆ ಪತ್ರ. ಬರೆದು Wik ನು. ' 


“ದೆಖ್ಬನ್ನಿನ ರಾಜಕೀಯ ವಿಷಯಗಳ: 'ನಿರ್ಜಾರಾಜರವರ ಸಮಾ' 
ಲೋಚನೆಗು ಪ್ರಶಸ್ತವಾಗಿದೆಯೆಂದೇ.' ನಮ್ಮ ಭಾವನೆ. ಶಿವಾಜಿಯನ್ನು ' 
ದರ್ಬಾರಿಗೆ ಕಳುಹಿಸಿಕೊಡಿ, ಅವನಿಗೆ ಇಲ್ಲಿ pe] ಗೌರವವನ್ನು ಮಾಡಿ ' 
ಕಳುಹಿಸಿಕೊಡುತ್ತೇವೆ (ವೆ? ನ ದಾಗಿ  ಬಾದಷಹನು ಪತ್ರ ಬರೆದು 
ಕಳುಹಿಸಿದನು. 


ಭತ್ರಪತಿ ಶಿವಾಜಿ ೩೭೫ 


ಜಯಸಿಂಹನು ಶಿವಾಜಿಯನ್ನು ಕರೆಸಿ. ಪ್ರಸ್ತಾ ಸಾ.ಸಮಾಡಿದನು.. 
“ಬಾದಷಹರು ನಿನ್ನನ್ನು ತೋಡ ಬು ವಿಶೇಷವಾಗಿ "ಬಯಸುತ್ತಾರೆ. 
ಪುರಂಧರದ ನ್ನ ಮಾಡಿಕೊಂಡಾಗ ಬಾದಸಹರ ಸಮ್ಮು; ಖಕ್ಳೆ ಹೋಗು 
ವುದಿಲ್ಲನೇಮ ಹೇಳಿದ್ದೀಯೇ. ಆ ಬಗ್ಗೆ ನಾನೂ ವಚನ “ೊಬ್ಬದ್ದೇನೆ. 
ಈಗ ಪರಿಸ್ಥಿತಿಯ ಎ ಬಹಳ ಬದಲಾವಣೆಯಾಗಿದೆ. ನೀನು ನಮ್ಮ ಆಗಿ 
ಬಿಟ್ಟಿ ದ್ಹೀಯೆ, ಹೆಜೆ ಸ್ಫೀಕೆ, ನೀನು ನಮ್ಮ ಬಲಗೈ ಆಗಿದ್ದೀ ಹ ಪ್ರ 
ದಖ್ಬನ್‌ ರಾಜ್ಯಕ್ಕೆ.” ರಾಜ್ಯವೇ. ಸಾರಿ ಹೇಳು ಡೆ. ನೀನು ಜೆಹಲಿಗೆ. 
ಹೋಗುವುದು ಕ್‌ ಆಧಿಕಾರಿಯಂತಲ್ಲ, ಸೇವಕನಂತೆಯೂ ಅಲ್ಲ. 
ಬಾದಹಹರು ನಿನ್ನನ್ನು ಸ್ನೇಹಿತನಂತೆ ಪುರಸ ರಿಸಿ, ಗೌರವಿಸಲು ಒಪ್ಪಿ ಕೊಂಡಿ 
ದ್ಹಾಕ್ಕೆ ನೀನು ಔಹಲಿಯ ದರ್ಬಾರಿಗೆ ಹೋಗಿ ಗೌರವವನ್ನು ನತು. 
ಬಂದರೆ ನಿನ್ನನ್ನು ಈ ದಬ್ಬಸ್ನಿನಲ್ಲಿ ಮೊಗಲ್‌ ಸಾಮಾ ಪಿಜ್ಯದ ಸರ್ವಾಧಿಕಾರಿ 
ಯನ್ನಾಗಿ ಮಾಡಬೇಕೆಂದು ನನ್ನ ಆಸೆ ಇದೆ. ದೆಹಲಿಗೆ ಪ್ರಯಾಣಮಾಡು” 
ಎಂದೆ “ಹೇಳಿ ದನು. 
ಶಿವಾಜಿಯು *“ಮಹಾರಾಜರವರೇ. ತಮ್ಮ ನ್ರೀತಿಯ PN 
ಜಲ್ಲಗೆಳೆಯುವ ಮನಸ್ಸು ನನಗಿಲ್ಲ. ಆದರೆ ನಮ್ಮ `ಕೊಬ್ನರೊ ಬಾದಸಹೆ 
ನನ್ನು ನಂಬುವುದೇ ಇಲ್ಲ. ನಿಮ್ಮ ಸೌಕೆವದರಿ ಬಾ ಬಹಳ 
ವಿಶ್ವಾ ವಜೆ, ನಾನು ಸೆ ಸಂಗಡಿಗಕೊಡನೆ ಸಮಾಲೋಚನೆ ಮಾಡಿ 
ತಮಗೆ ಉತ್ತರ ಕೊಡುತ್ತೇನೆ ಸ್‌ ಹೇಳಿ ರಾಯಘಡಕ್ಕೆ ಹಿಂತಿರುಗಿದನು. 
ಮಂತ್ರಿಗಳನ್ನೂ ಸೇನಾಧಿಸಕಿಗಳನ್ನೂ ಸಭ ಸೇರಿಸಿ ದೆಹಲಿಯ 
' ದರ್ಬಾರಿಗೆ ಹೋಗುವ ಪ್ರಕರಣವನ್ನು ಅವರ ಮುಂದೆ ವಿವರಿಸಿ ಹೇಳಿದನು. 
ರಘುನಾಥಬಲ್ಲಾ ಳನು ಇದಕ್ಕೊಪ್ಪಲಿಲ್ಲ “ಮಹಾರಾಜರೇ.. ನಾನೊಂದೇ 
ಮಾತನ್ನು ಹೇಳುತ್ತೆ "ನ. ಈ ತುರುಕರ ಸಹವಾಸ ನಮಗೆ ಎಂದೆಂದಿಗೂ 
ಬೇಡ. “ದ್ದರೆ ಜವರ ವಿರೋಧವೇ ನಮಗಿರಲಿ. ಅಲ್ಲಿಗೆ ಹೋಗಿ ನಾವು 
Rg ಶ್ರಯೋಜನನೇನಿದೆ?. ಏನಾದರೂ ರಾಜಕಾರ್ಯಗಳಿದ್ದರೆ 
ಸಂಸಿ, ಸೇನಾಧಿಸಕಿಗಳೋ : ಹೋಗಿಬರಬಹುದು. ಅಥವಾ ಸರ್ವ 
ತಂತ್ರಸ ಸ್ವತ; ಶ್ರರಾದ ಜಯಸಿಂಹ ಮಹಾರಾಜರೇ ಎಲ್ಲವನ್ನೂ ಮಂಜೂರು 
ತಂಬ ಬಾದಷಹಸನಿಗಿರುವ ಸನ ಸ್ತ್ರ ಅಧಿಕಾರಗಳೂ ದತ್ಟಿನ್ನಿನಲ್ಲಿ 


೩೭೬ ಛತ್ರಪತಿ ಶಿವಾಜಿ 


'ಜಯಸಿಂಹೆ ಮಹಾರಾಜರಿಗೆ ಸಂಪೂರ್ಣವಾಗಿದೆ ಬಾದಷಹನು ನಿಮ್ಮನ್ನು 
ನಷ ಅರ್ಥವೇನು? ಇದರಲ್ಲಿ ಏನೋ ಕಪಟನೀತಿ ಇರ ಪತೆ 
ನನಗೆ ತೋರುತ್ತದೆ. ನೀವು ಒಬ್ಬರಿದ್ದು ನಾವೆಲ್ಲರೂ ಸತ್ತುಹೋದರೂ 
ಮಹಾರಾಷ್ಟ್ರವನ್ನು. ಉಜ್ಜೀವನ ಗೊಳಿಸಬಲ್ಲಿರಿ. ಹಿಂದೂ ಧರ್ಮವನ್ನು 
ಉದ್ದಾರ ಮಾಡಲಲ್ಲಿರಿ. ದುರ್ನವಶಾತ್‌ ನಿಮಗೇನಾದರೂ ಆಪಾಯ 
ತಟ್ಟಿ ದರೆ ನಾವ್ಲೇರೂ ಬದುಕಿದ್ದ ರೂ ಸತ್ತಂತೆಯೇ. ಈ ಮಹಾರಾಷ್ಟ್ರವು 
ಮೊಗಲರ ಪದಾಘಾತದಿಂದ ಪ್ಪ ಪ್ರಡಿಪ್ಪ ಬ್ರಡಿಯಾಗಿ ಹೋಗುತ್ತದೆ? ಎಂದನು. 
ತಾನಾಜಿಯು “ಶಿನಾಜೀ ಪ್ರಭುಗಳೇ. ಮಂತ್ರಿಗಳು ಹೇಳುವ 
ಮಾತಿನಲ್ಲಿ ದೂರದೃಷ್ಟಿ ಇದೆ. ಬಹಳ ರಾಜನೀತಿಯೂ ತುಂಬಿದೆ. ಅದಕೆ 
ನನ್ನದೊಂದು ಮಾಕಿದೆ. ಈ ಜಯಸಿಂಹ ಮಹಾರಾಜರು ಇಲ್ಲಿಗೆ ಬಂದೆ 
ಹೊಸಪರಿಯಲ್ಲಿ ಏನೇನೋ ಭಾವನೆಗಳಿದ್ದವು, ಈಗ ನೋಡಿ. ಎಲ್ಲವೂ ಪರಿ 
ವರ್ತನೆಯಾಗಿದೆ. ಬಾದಷಹನನ್ನು ಕಂಡರೆ ನಾವು ಭಯಪಡಳೇಕೆ ? 
ಅಸಾಯವೇನೋ ಇದೆ ಎಂದುಕೆ ಸೊಳ €ಣ. ನಾವು ಎಷೊ ಸ್ರೀ ಅಪಾಯಗಳಿಗೆ 
ತಲೆಕೊಟ್ಟು ನುಗ್ಗಿ ಜಯಿಸಿಬಂದಿಲ್ಲವೆ!? ಆ ॥ ky RT ಮ್ಮ ಮಹಾರಾಜ 
ನನ್ನು ಒ: ಬಾರಿ ನೋಡಲಿ. ಅವನಿಗೆ ನಾವು ಎಂತಹ ಪರಾಕ್ರಮಿ 
ಗಳೆಂಟುದು ಕಿಳಿದೇ ಇದೆ. ಹಿಂದೂ ೦ ರಾಜನು ಮೊಗಲ್‌ ಸಾಮ್ರಾಟಿನನ್ನು 
ಲಕ್ಷ ಮಾಡದೇ ದೆಹಲಿಯನ್ನು ಗಡಗುಟ್ಟ; ಹಿ ಬಂದನೆಂಬ ಕೀರ್ತಿಯು ಈ ಇಡೀ 
ಹಿಂದೂಸಾ ನದಲ್ಲಿ ವ್ಯಾ ಪಿಸುತೆ ಡೆ. ಅಂಜುತ್ತಾ ಅಂಜುತ್ತಾ ಹಿಂಜರಿಯು 
ಕ್ರಿದ್ದರೆ ಈ ಬಾಬಷಹನ ಅಂಜಿಕೆಯು ನಮಗೆ ಬರ್ಕೆ” ಉಳಿಯುತ್ತದೆ. 
ನಮ್ಮ ಮಹಾರಾಜರು ಜಿಹಲಿಗೆ ಒಂದು ಬಾರಿ ಹೋಗಿ ಬರುವುದರಲ್ಲಿ ಬಹಳ 
ಖರಾನುತ್ತಿ ದೆ.` ಇದೇ ನಮ್ಮ ಅಭಿಪ್ರಾಯ” ಎಂದನು. 
ಅಲ್ಲಿ ನೆರೆದಿದ್ದ ಸೀನಾಧಿಪತಿಗಳು, ಮಂತ್ರಿಗಳೂ ಅದನ್ನೇ ಅನು 
ಮೋದಿಸಿದರು. ಶಿನಾಜಿಗೆ ದೆಹಲಿಗೆ: ಹೋಗಿ ಧಾದಷಹನನ್ನು ನೆ ನೋಡಿ 
ಬರುವುದರಲ್ಲಿ ಒಂದು ಕುತೂಹಲವಿದಿ ದ್ದಿತು. ಅಭಿನಿವೇಶವೂ ಇತ್ತು. ಅಭಿನಿವೇಶ 
ಘಟ ಸಶ್ಚಿ 'ಮದಲ್ಲಿ ಜಿಂಜೀರಾ ದ್ವೀಪ ದ ಮೇಲೆ ಶಿವಾಜಿಯ yh 
ಬಾದನೆಹನವಿದ ಆ ದ್ವೀಪವನ್ನು ಪ್ರರಸ ಸ್ಟಾರವಾಗಿ ನ ನಡೆದುಬಿಟ್ಟ ರೆ ಅಲ್ಲಿ ಹಡಗು 
ಗ ಥಿರ್ವಾ ಣಮಾಡಿ Nn ಸೃನ್ಯೈವನ್ನಿ ಟ್ಟು ಮಹಾ ಇರಾಷ್ಟ್ರ ದ ವಿದೇಶೀ 


ಛತ್ರಪತಿ ಶಿವಾಜಿ ೩೭೭ 


ವ್ಯಾಪಾರವನ್ನು ಬಲಪಡಿಸಬೇಕು. ಈ ಮರಾಠಾ ರಾಜ್ಯವನ್ನು ಆ ಪತ್ಚಿ ಮೆ 
ಕೀರದವರೆಗೆ ಹಬ್ಬಿ ಸಬೇಕು. ಈ ರಾಜ್ಯಕ್ಕೆ ಆ ಜಿಂಜೀರಾ ಹಿಡಿ: ಸುಬ ರಿ 
ಸಶ್ಚಿ ಮದ ಪಡೆ ರ ಸದ ಭದ್ರ ತೆಯನ್ನು ಟು ಮಾಡಿದಂತಾಗುಕ್ತ ಜೀ 
ಇದ ಶಿವಾಜಿಯ ಅಂತರಂಗದ ಆಸೆಯಾಗಿತ್ತು. 


ಕುತೂಹಲವೆಂದಕೆ ಈ ಔರಂಗಸೇಬನು ಎಂತಹ ಮನುಷ್ಯ? ಅವನೆ 
ಆಜ್ಞೆಯು ಇಷ್ಟು ಅಪ್ರತಿಹತವಾಗಿ ನಡೆಯುವಂತಹ ಸಾಮರ್ಥ್ಯವು ಅವನಿಗೆ 
ಹೇಗೆ ಬಂದಿದೆ? ಮಹಾರಾಜ ಜಯಸಿಂಹರಂತಹ ರಜಪೂತ ಮಹಾಪುರುಷರು 
ಕೂಡ ಈ ಬಾದಷಹನಿಗೆ ಇಷ್ಟೊ ಂದು ಹೆದರಿ ನಡೆಯುವಂತಹ ರಹಸ್ಯವೇನಿಜಿ? 
ಎಂಬುದನ್ನು ಪ್ರ ತ ಕ್ತ ಬಯ ನನ್ನ ಮೇಲೆ ಅಪಾಯ 
ವೆಂದರೇನು? ಕಾಗ ನನ್ನನ್ನು ಕೊಲೆಮಾಡಬಹುದು. ರಕ್ಷಿಸುವವನು 
ಶ್ರೀ ರಾಮಚಂದ್ರೆ ನಿದ್ದಾ ನೆ. ' ಕೊಲೆಯೆಂಬುದು ಮಹತ ತ್ಯಾರ್ಯವೇನೊ ಅಲ್ಲ. 
ಸಣ್ಣ ಕಾರ್ಯ. ಯಾರು ಎಲ್ಲಿ ಬೇಕಾದರೂ ಅದನ್ನು ಮಾಡಿಬಿಡಬಹುದು. 
ಬಂದು ಕ್ಷಣ, ಒಂದೇ ಒಂದು ಕ್ಷಣ ಅಫಜಲ್‌ಖಾನನ ಕಡೆಗಿದ್ದಿ ದ್ದ ಕೆ ನಾನೇ 
ಅಂದು ಕೊಲೆಯಾಗುತ್ತಿದೆ ತೆ ದೇನರ ಕೃಪೆ ಆ ಕಣದಲ್ಲಿ ನನ್ನ ಕಡೆ 
ಒಲಿಯಿತು. ಇನ್ನೊಂದು ಪರ್ಯಾಯ ನನ್ನನ್ನು ಬಾದಷಹನು ಹಿಡಿದು 
ಬಂಧನದಲ್ಲಿ ನಬ ಎಂತಹ ಬಂಧನದಿಂದಲಾದರೂ ನಾನು ತಪ್ಪಿಸಿ 
ಕೊಂಡು "'ಬರಬಲ್ಲೆ... ಎಂದು ನಿರ್ಧಾರ ಮಾಡಿಕೊಂಡನು ಎಲ್ಲಕ್ಕೂ 
ಕಡೆಯ ಆಜ್ಞೆ ಮಾತೂಶ್ರೀಯವರದು. . “ಮಾತೂಶ್ರೀ ಜೀಜಾಬಾಯಿ 
ೀಳಿಬಿ ಬಿಡುತ್ತೇನೆ. ಆವರ ಮಾತು ಆಖೈರು ಮಾತು” ಎಂದು 


Fe 


ಯವರನ್ನು 
ಕ | 

ಶಿವಾಜಿಯ: ಜೀಜಾಬಾಯಿಯವರಲ್ಲಿಗೆ ಹೋಗಿ ಅವರ ಪಾದಗಳಿಗೆರಗಿ 
“ಆಯೇ, ಬಾದಸಹರ ದರ್ಬಾರಿಗೆ ಹೋಗಿಬರುವ ಪ್ರಸಂಗ ಒದಗಿದೆ 
ಅಪ್ಪಣೆಯೇ!” ಎಂದು ಕೇಳಿದನು. 

ಜೀಜಾಬಾಯಿಯು ಎರಡು ಹಸ್ತ ತ ಮಗನ ತಲೆಯ ಮೇಲಿಟ್ಟು 
“ಹೋಗಿ ಬಾ, ಶಿವ್ಕಾ Be ಎಂದು ಹೇಳಿ 
ಕಳುಹಿಸಿದಳು. 


ಇ 


೩೭೮ |  ಛೆತ್ರಸತಿ ಶಿವಾಜಿ 


ಶಿವಾಜಿಯು ಮಾತೃದೇವತೆಯ ಅಪ್ಪಣೆಯನ್ನು ಸಡೆದು ಜಯಸಿಂಹನ 
ಸಮ್ಮುಖಕ್ಕೆ ಹೋಗಿ “ಮಹಾರಾಜರೇ, ನಿಮ್ಮ ಇಷ್ಟ ದಂತೆ ದೆಹಲಿಯ 
ದರ್ಬಾರಿಗೆ ಹೋಗಲು ಸಿದ್ಧ ವಾಗಿದ್ದೇನೆ ನನ್ನ. ಸೋಡ ಲು ಇದಕ್ಕೆ 
ಒಪ್ಪಿದ್ದಾರೆ. ನನ್ನ ಮಂಕ್ರಿಗಳು ನನ್ನ ಮೇಲಿರುವ ಪ್ರೇಮದಿಂದ ನನ 
ನಾದರೂ ಅಪಾಯ ಸಂಭವಿಸಬಹುದೆಂದು ಶಂಕಿಸ ಸುತ್ತಾರೆ. ಅವೆಲ್ಲಾ 
ತಮಗೆ ಸೆ ಸೇರಿದ್ದು. ನಾನು ದೆಹಲಿಯ ದರ್ಬಾರಿಗೆ ಹೋಗಲು ಸಿದೆ. 
ವಾಗಿದ್ದೆ ನೆ” ಎಂದು ಹೇಳಿದನು. 
ಸಸ “ಶಿವಾಜೀ. ನಿನ್ನೆ ಮಾನ, ಪ್ರಾಣ ಸಂರಕ್ಷಣೆಯು ನನಗೆ 
ಸೆ ಸ ನ್ನ ಮಗ ಕುಮಾರ ರಾಮಸಿಂಗನನ್ನು ನಿನ್ನ ರಕ್ಷ 1 
ತ್ತೇನೆ ಕ ಹೇಳಿ ಶಿವಾಜಿಯ ಕ್ಳೈ ಮೇಲೆ ಕೈ ತಟ್ಟಿ ಪ್ರಮಾಣ 
ಮಾಡಿದನು. 
ಶಿವಾಜಿಯು ತನ್ನ ರಾಜಧಾನಿಗೆ ಹೋಗಿ ಎಲ್ಲವನ್ನೂ ಸಿದ್ಧನ ಪಡಿಸಿದನು. 
ಮಾತೂಶ್ರೀ ಜೀಜಾಬಾಯಿಯವರು ತಾನು ಹಿಂದಿರುಗಿ ಬರುವವರಿಗೆ ತನ್ನ್ನ 
ಸ್ಥಾನದಲ್ಲಿ ರಾಜ್ಯದ ಅಧಿಷ್ಠಾ ಕ್ರಿಯಾಗಿರಬೇಕೆಂದು ಗೊ ತ್ತು ಮಾಡಿದನು 
ಮಂತ್ರಿಗಳೂ ಸೇನಾಧಿಪತಿಗಳೂ' ತಾನಿರಿ ಇಲ್ಲದಿರಲಿ, ಬದುಕಿಗಲಿ ಸತ್ತು 
ಹೋಗಲಿ, ತಮ್ಮ ತಮ್ಮ ಕಾರ್ಯಗಳಲ್ಲಿ ರಾಜ ನಿಷ್ಟೆ ಯಿಂದ ಜಾಗರೂಕ 
ರಾಗಿರಬೇಕೆಂದು ಓನ್ನಣೆ' ಮಾಡಿದನು. ಸ ಶಾಸ ಸನಬದ್ಧ 
ರಾಗಿ ನ್ಯಾಯಬದ್ಧ ಜು ಧರ್ಮದಿಂದ ನಡೆಯಬೇಕೆಂದು ಬುದಿ ವಾದ ಹೇಳಿ 
ದನು. ತನ್ನ ಅಧೀನದಲ್ಲಿದ್ದ ದುರ್ಗಗಳಿಗೆಲ್ಲಾ ಭೇಟಯಿತ್ತು ಅಧಿಕಾರಿಗಳಿಗೆ 
ಹವ ಮಹಾಜನಗಳಿಗೆ ಎಲ್ಲರಿಗೂ. ತನ್ನ ದೆಹಲಿಯ ಪಯಣವನು 
ತಿಳಿಸಿ, ಸರಸ್ಪರ ಸ್ನೇಹ ವಿಶ್ವಾಸಗಳಿಂದಲೂ ಧರ್ಮದಿಂದಲೂ ನಡೆಯಬೇಕೆಂದು 
ಸಂದೇಶವಿತ ನು. ಇಡೀ ಪ್ರಜಾವರ್ಗವು ಶಿ ಶ್ರೀ ರಾಮಚಂದ್ರನು ದಂಡ 
ಕಾ ರಣ್ಣಕ್ಕೆ ಹೊರಟಾಗ ಖಿನ್ನರಾದಂತೆ ಖನ್ನ ಕೆ ಬ್ರಾಹ ಣರು ನೇದಾಶೀ 
ರ್ವಾದಗಳನ್ನು ಮಾಡಿ ಹರಿಸಿದರು. ನೇನಾಲಯಗಳಲ್ಲಿ ವಿಶೇಷ ಪೂಜೆ ಪುನ 


ಸ್ಥಾರಗಳನ್ನು ಮಾಡಿ, ಶಿವಾಜೀ ಮಹಾರಾಜರಿಗೆ ಕ್ಷೇಮವನ್ನು ಕೋರಿ: 
ಪ್ರಾರ್ಥನೆ ಮಾಡಿದರು, 


ಛತ್ರಪತಿ ಶಿವಾಜಿ ೩೭೯ 


ಶಿವಾಜಿಯ ಜೊತೆಯಲ್ಲಿ ಇನ್ನೂರು ಜನ ರಾಜಭಟಿರು. ಹೊರಟಿರು. 
ನೂರುಮಂದಿ ಬೆಂಗಾಲಿನ ರಕ್ಷಣಾಬಲ ಹೊಡೆಯಿತು ಜೊತೆಯಲ್ಲಿ ಕುಮಾರ 
ಶಂಭೂಜೀಯನ್ನೂ ಕರೆದುಕೊಂಡು ಹೊರಟನು. : ಫೀರಾಜೀರಾನ್‌ ಜೀ, 
ದತ್ತ ತ್ರ $೦ಬಕ್‌ ಮತ್ತು ರಘೆಮಿತ್ರ-ಈ ಸೇನಾನಾಯಕರುಗಳು ಹೊರಟರು. 

ಶಿವಾಜಿಯು ಜಯಸಿಂಹನ ಭೇಟಿಮಾಡಿ ಪ್ರಯಾಣಕ್ಕೆ ಅಪ್ಪಣೆ ಬೇಡಿ 
ದನು. ಜಯಸಿಂಹನು ಬೆಂಗಾಲಿಗಾಗಿ ತನ್ನ ಮಗ ಕುಮಾರ ರಾಮಸಿಂಹ 
ನನ್ನೂ ಸೇನಾಧಿಸಕಿ ಘಾಜೀಬೇಗ”ನನ್ನೂ ಕಳ ಹಿಸಿಕೊಟ್ಟಿ ನು. ಉಕ್ತ ತ ರ ಜೀಶೆ 
ದಲ್ಲಿ ಪ್ರತಿಯೊಂದು ಸ ಳದಲ್ಲಿಯೂ ಜ್‌ ಸ್ರಯಾಣಕ್ಕೂ ಸೊಕ್ಕಾ ೦ 
ಗಳಿಗೂ ರಾಜಯೋಗ ನಾದ ಏಪಾ ೯ಟುಗಳನ್ನೂ ಮಾಡಬೇಕೆಂದು ದೆಹಲಿಯ 
ದರ್ಬಾರಿನಿಂದ ಆಜ್ಲೆಯಾ ಗಿತ್ತು. ಪ್ರಯಾಣದ ವೆಚ ಕ್ಪಾಗಿ ಮೊಗಲ್‌ 
ಬೊಕ್ಕ ಸದಿಂದ ಗ ಲಕ ಕ್ಷಸೊನ್ನು ಗಳನ್ನು ಕೊಡಬೇಕೆಂದು ಆ ನಲ 
ಇಸ್ಟೊ ೦ದು ನಿರ್ನಾಟುಗಳನ್ನು ಮಾಡಿಸಿ ಆಟ್‌ ನಾನು 8 
ದಿಂದ ಬಸಿ ಯನ್ನು ಡೆಹಲಿಯ ದರ್ಬಾರಿಗೆ ಕಳುಹಿ ಸಿಕೊಟ್ಟ 


೧೫ 


ಶಿವಾಜಿಯು ದೆಹಲಿಗೆ ನ ಕ್ರಯಾಣವಾಗಿ ಹೊರಟು ಮೊಟ್ಟಿ ಮೊದೆಲು 
ಔರಂಗಾಬಾದಿಗೆ ಬಂದನು. ಆ ಸಮಯದಲ್ಲಿ ನಗರವು ಮೊಗಲರ ದೆಖ್ಬ ನ್‌ 
ರಾಜಧಾನಿಯಾಗಿತ್ತು. ಅಲ್ಲಿ ಸಾಯ” ಶಿಕಾನ್‌ ಖಾನನು ಮುಖ್ಯಾಧಿಕಾರಿ 
ಯಾಗಿದ್ದ ನು ಅನನು ಅರಮನೆಯಲ್ಲಿ ದರ್ಬಾರು ಮಾಡುತ್ತಾ ಉಪ್ರ 
ಶಿವಾಜಿಯು ಒಬ್ಬ ಜಮೀನುದಾರನ ಮಗ. ಇವನನ್ನು ನಾವು ಎದುರು 
ಗೊಳು ಿವುದೇನು” ಎಂದು ಅಲಕ್ಷ ಕ್ಯೈಮಾಡಿ, ಒಬ್ಬ ಸಣ್ಣ ಅಧಿಕಾರಿಯನ್ನು 
ಎಡುದುಗೆಹಳು ವುದಕ್ಕೆ ಕಳುಹಿಸಿದನು. ಆ ಆಧಿಕಾಯು "ನಗರದ ಬಾಗಿಲಿನಲ್ಲಿ 
ಶಿವಾಜಿಯನ್ನು ಸವಗರ “ಖಾನ್‌ ಬಹದ್ದೂರ್‌ರವರು ದರ್ಬಾರಿನಲ್ಲಿ 


೩೮೦ ಛತ್ರಸತಿ ಶಿವಾಜಿ 


ದ್ದಾ ಕೆ ತಮ್ಮನ್ನು ಅ 1 ಅಲ್ಲಿಗೇ ದಯಮಾಡಿಸಬೇಕೆಂದು ತಿಳಿಸಿದ್ದಾರೆ? ಎಂದು 
ಹೆಣುದನು 

ಶಿವಾಜಿಯು ಅವನ ಮಾತಿಗೆ ಉತ್ತ ರಕೊಡೆಲಿಲ್ಲ ಕುದುರೆಯನ್ನು 
ತನ್ನ ಬಿಡಾರಕ್ಕೆ ಹೀಕಿರುಗಿಸಿದನು. ಮರಾಠಾ. ಸರದಾರರು ದಿರುಸು 
ಗಳನ್ನು ಭಕಿಸಿಳ ಷು ಅವನ ಹಿಂದೆಯೇ ನಡೆ ಹೋದರು. ಶಾಫ್‌ ಶಿಕಾನ್‌: 


ಗೆ ಈ ಸುದ್ದಿಯು ತಿಳಿದುಬಂದಿತು ಅನನು A 
“ಎಂತಹ ಅಚಾತುರ್ಯ ನಡೆದುಹೋಯಿತು! ಬಾದಸಹರಿಗೆ ಆಗ್ರಹೆ 


ಬರುವುದು ನಿಶ್ವ ಯ. ಅವರು ಶಿವಾಜೀ ಮಹಾರಾಜನನ್ನು ಎನ್ಟೊ ಂದು 
ಗೌರವದಿಂದ ಕರಿಸಿಕೊಳ್ಳುತ್ತಿ ದ್ದಾ ಕೆ! ಸರ್ವಾಧಿಕಾರಿಗಳಾದ AE ಕತ 
ಜಯಸಿಂಹರವರು ಎಷ್ಟು ಮನ್ನ ಇ ಮಾಡುತ್ತಾರೆ! ಇವನ್ನೆಲ್ಲಾ ಗಮನಿಸದೇ 
ನಾನು ನಿರ್ಲಕ್ಷ ಮಾಡಿದ್ದು ಹ ಜ್‌ 001 ಎಂಬ ಸೇಚಾಡಿ 
ಸ್ರೊಂಡನು. 

ನಂತರ ತನ್ನ ಅಧಿಕಾರಿಗಳೊಡನೆಯೂ ಬೆಂಗಾನಲಿನನನೊಡನೆಯೂ 
ಶಿವಾಜಿಯು ಬಿಡಾರಮಾಡಿದ್ದ ನಿವಾಸಕ್ಕೆ ಹೋಗಿ ಭೇಟಿಮಾಡಿದನು ತನ್ನೆ 
ಆಚಾತುರ್ಯದಿಂದ ನ ಡೆ ದ ಕಾರ್ಯಕ್ಕಾಗಿ ಕ್ಷಮಾಪಣೆ ಬೇಡಿದನು 
ಶಿವಾಜಿಯು ಸಾಫ್‌ ಶಿಕಾನ್‌ ಖಾನನ್ನು ಅತ್ಯಂತ ನ ಸೌರವದಿಂದ ನೋಡಿ 
ಮಾತನಾಡಿದನು. “ದೊಡ್ಡ ದೊಡ್ಡ ಖಾ ಸ್ಥಾನಗಳಲ್ಲಿ ಇಂತಹ ಸಣ್ಣ 
ಪುಟ್ಟಿ ಆಚಾತುರ್ಯಗಳು ನಜಿಜೀ ನೆಜಿಯುತ್ತ ತ ದೊಡ್ಡ ವರು ಅದನ್ನೆ ಲ್ಲಾ 
ಮನಸ್ಸಿ ಗೆ ತೆಗೆದುಕೊಳ್ಳ ಬಾರದು. ನಮ್ಮ ವಿಷಯದಲ್ಲಿ ನಿನ್ನು ಆದರ ವಿಶ್ವಾ ಸ 
ಗಳಿಗೆ ಏನೂ PE ನಮ್ಮ ವಸ ಸತಿಗಾಗಿ ವಲಿ” ಎಂತಹ ಆ 
ಯೋಗ್ಯವಾದ ಏರ್ಪಾಟುಗಳನ್ನು ಮಾಡಿದ್ದೀರಿ, ಇದಕ್ಕಿಂತಲೂ ಹೆಚ್ಚಿನ 
ದೇನು ಟೇಕಾಗಿದೆ ? ಈ ನಗರದ ಜನಸ್ತೋಮವೇ ನಮ್ಮನ್ನು ಎದುರುಗೊಂಡು 
ಗೌರವಿಸಿದೆ” ಎಂದು ಹೇಳಿ ಆ ಅಧಿಕಾರಿಯನ್ನು ಸಮಾಧಾನಗೊಳಿಸಿದನು. 
ಖಾನ್‌ಸಾಹೇಬನು ಶಿವಾಜಿಯ ಸೌಜನ್ಯವನ್ನು ಕಂಡು ಲಜ್ಜಿ ತನಾದೆನು. | 

ಮಾರನೆಯ ದಿವಸ ಶಿವಾಜಿಯು ನಲ್ಲಕ್ಕಿಯ ಮೇಲೆ ಕುಳಿತು ತನ್ನ 
ಪರಿವಾರಸೊಂದಿಗೆ ಅರಮನೆಗೆ ಹೋಗಿ ಖಾನ್‌ಸಾಹೇಬಸಿಗೆ ಪ್ರಕಿಭೇಟಿ 
ಯಿತ್ತನು ಖಾನ್‌ಸಾಹೇಬನು ಅತ್ಯಂತ : ಗೌರವದಿಂದ ಶಿವಾಜಿಯನು 


ಸ್ಟ್ರಾಗತಿಸಿ, ತನ್ನ ದರ್ಬಾರಿನಲ್ಲಿ ಶಿವಾಜಗೆ ಸಮಾನಾಸನವನ್ನಿತ್ತು ಕುಳ್ಳಿರಿಸಿ 
ug LS ha 


ಛತ್ರಪತಿ ಶಿವಾಜಿ ೩೮ಗಿ 


ಔೆಹಲಿಯ ದರ್ಬಾರಿಫಿಂದೆ ಬಂದಿದ್ದ ಖಿಲ್ಲತ್ತುಗೆಳನ್ನೂ ಬಿರುದು. ಬಾವ! 
ಗಳನ್ನೂ ಶಿವಾಜಿ ಮಹಾರಾಜನಿಗೆ ಸಂಪ್ರದಾಯ ಪ್ರಕಾರವಾಗಿ ಒನ್ಬಿಸಿ, 
ಒಂದು pa ಹೊನ್ನು ಗಳನ್ನು ಸಮರ್ಪಣೆ ಮಾಡಿದನು. 

“ಶಿವಾಜೀ ಮಹಾರಾಜರೇ, ತಮ್ಮ ಪ್ರಯಾಣದ ಖರ್ಚಿಗಾಗಿ ಈ 
ಹೊನ್ನುಗಳನ್ನು ತಮಗೆ ಸಮರ್ಪಿಸಬೇಕೆಂದು ಬಾದಷಹರ ಅಪ್ಪಣೆಯಾಗಿದೆ” 
ಎಂದು ಹೇಳಿದನು. 

ಶಿವಾಜಯ ಕಡೆಯವರು ಆ ಮುಖ್ಯಾಧಿಕಾರಿಗೆ ಪ್ರತಿಯಾಗಿ ಏಲ್ಲತ್ತು 
ಗಳನ್ನು ಒಪ್ಪಿಸಿದರು. 

ಶಿವಾಜಿಯು ತನ್ನ ಪರಿವಾರದೊಂದಿಗೆ ಉತ ತ್ತರಕ್ಕೆ ಪ್ರಯಾಣಮಾಡಿದನು | 
“ಶ್ರಿವಾಜಿಯು ಜಿಹಲಿಗೆ' ಹೊರಓದ್ದಾನೆ” ಎಂದು ಊರುಊರುಗಳಲ್ಲಿಯೂ 
ಪ್ರಸಿದ್ಧವಾಗಿತ್ತು. ಮಾರ್ಗಮಧ್ಯದಲ್ಲಿ ಹಿಂದೂ ಜನರು ಉತ್ಸಾಹದಿಂದ 
ಶಿವಾಜಿಗೆ ಅಭೂತಪೂರ್ವ ಗೌರವವನ್ನು ಸಲ್ಲಿಸುತ್ತಿದ್ದರು. ಆ ಜನರು 
ಅಸ್ಟೊಂದು ವೈ ಭವದಿಂದ ಜೆಹಲಿಯ ದರ್ಬಾರಿಗೆ ತೆರಳುವ ಯಾವ ಹಿಂದೂ 
ರಾಜನನ್ನೊ ಎಂದೂ ಕಂಡಿರಲಿಲ್ಲ. ಆ ಜನರ ಉತ್ಸಾಹಕ್ಕೆ ಸಾರವೇ ಇಲ್ಲ. 
ಬಿನಯ ಅವರನ್ನೆ ಲ್ಲಾ ಪ್ರೀತಿ ವಿಶ್ವಾ ಸಗಳಿಂದ ಮಾತ ತನಾಡಿಸುತ್ತಾ ಸುಖ 
ದುಃಖಗಳನ್ನು ವಿಚಾರಿಸುತ್ತಾ ಹ ದಾರಿಯುದೆ ಕ್ಕೂ ಬಡಬ ಗ್ಗ ರಿಗೆ 
ಮುಕ್ತ ಹಸ್ತದಿಂದ ದಾನವ ಒಡಿದನು. ವೈದಿಕರಿಂದಲೂ ಹಿರಿಯರಿಂದಲೂ 
ಆಶೀರ್ವಾದಗಳನ್ನು ಪಡೆಯುತ್ತ ಹೋದನು. . ಮಧ್ಯಮಾರ್ಗದಲ್ಲಿ ಪ್ರತಿ 
ಯೊಂದು ಮೊಕ್ತಾಂನಲ್ಲಿಯೂ ಮೊಗಲ್‌ ಅಧಿಕಾರಿಗಳು ವಸತಿ, ಆತಿಥ್ಯ 
ಗೌಾವಗಳ ಏರ್ಪಾಡುಗಳನ್ನು ಮಾಡಿದ್ದರು. ಆವೆಲ್ಲವೂ ರಾಜಯೋಗ್ಯ 
ವಾಗಿದ್ದವು. ಶಿವಾಜಿಯ ಮನಸ್ಸಿನಲ್ಲಿ “ಈ ಬಾದನಹನು ಎಷ್ಟೊಂದು 
ಜಾಗರೂಕತೆಯಿಂದ ನಮ್ಮ ಪ್ರಯಾಣದ ಸೌಕರ್ಯಗಳನ್ನು ಏರ್ಪಡಿಸಿದ್ದಾನೆ” 
ಎಂದು ಆಶ್ಚರ್ಯಸಟ್ಟುಕೊಂಡನ. ಮಾರ್ಗಮಧ್ಯದಲ್ಲಿ ಬೆಹಲಿಯ ವರ್ಬಾರಿ 
ನಿಂದ ಶಿವಾಜಗೆ ಪತ್ರವು ಎಂದಿದ್ದಿತು. 

“ಭಾದಷಹರವರಿಗೆ ಐವತ್ತನೆಯ ವರ್ಷದ ವರ್ಥಂಕಿಯು ನಡಿಯತಿ 
ಶ್ರ ಡಿ ಈ ವರ್ಧಂಕಿಯು ಆಗ್ರಾದಲ್ಲಿ ನಡೆಯುವ ಏರ್ಪಾಡಾಗಿದೆ. ಆ 


ಓಲೆ ೨ ಛತ್ರಸತಿ ಶಿವಾಜಿ 


ಸಮಯಕ್ಕೆ ಸರಿಯಾಗಿ ಓಂದು ದಿನೆ ಮುಂಚಿತವಾಗಿಯೇ: ಶಿಟುಜಿ ಮಹಾ 
ರಾಜರು ಬ ಕ್ಸ ದಯಮಾಡಿಸಬೇಕು. ವರ್ಧಂತ್ಯುತ್ಸವ ವದಲ್ಲಿ ಭಾಗವಹಿಸಿ 
ಬಾದಸಹಕೊಡ. ಯಥಾಸಾವಕಾಶ ಮಾತುಕಥೆಗಳನ್ನು ಪುನ್ಯ ಸಬಹುದು. 
ದರ್ಬಾರಿನಲ್ಲಿ. ಬಾದಷಹರೆವರು ಮಹಾರಾಜರವರಿಗೆ ಗೌರವಗಳನ್ನೂ 
ಪಟ್ಟಾಂಕಿತಗಳನ್ನೂ ಅನುಗ್ರಹಿಸುತ್ತಾ ಕಿ, ಅವೆಲ್ಲವನ್ನೂ ಸ್ವೀಕರಿಸಿ ತಮ್ಮ 
ರಾಜ್ಯಕ್ಕೆ ಹಿಂತಿರುಗಬಹುದು. ವಧ ರ್ಧಂಶ್ಯುತ್ಸವ ಸಮಯವ ಸಮೀಪಿಸುತ 
ಲಿರುವುದರಿಂದ ದೊರ ದೂರ ಮೊಕ್ಕಾಂಗಳನ್ನು ಮಾಡಿಕೊಂಡು ಬೇಗಬೇಗ 
ಬರಬೇಕೆಂದು ಕೋರಲಾಗಿದೆ” ಎಂದು ದರ್ಬಾರಿನಿಂದ ಬಂದ ದೂತರು 
ಶಿವಾಜಿಯ ಭೇಟಿಮಾಡಿ ಪತ ತ್ರವನ್ನು ಒಪ್ಪಿಸಿದರು. 


ಶಿವಾಜಿಯು ಅದೇರೀತಿ ಪ ಪ್ರಯಾಣಗಳನೆ NN ತ್ವರಿತಗೆಕಿಯಿಂದೆ ಮುಂದು 
ಬರಿಸುತ್ತಾ ಆಗ್ರಾನಗರಕ್ಕೆ ಆ ಮ್ಳ ಲಿಗಳ ದೂರವಲ್ಲಿ ರುವ ಮಫಿಕ್‌ ಚಂದ್‌ 
ಸರಾಯಂ ಡ್‌ ಹೋಗಿ ಸೇರಿದನು. ಗೊತ್ತಾಗಿದ್ದ. ದನ ನಕ್ಕಿಂತ ಒಂದು ದಿನ 
ಮೀರಿಹೋಗಿದ್ದಿತು. ಬಾದಷಹನ ದರ್ಬಾರಿಗೆ ಬರುವ ಮಾನ್ಯ ಆಕಿಥಿ 
ಗಳೆಲ್ಲರೂ ಒಂದು ದಿನ ಮುಂಚಿತವಾಗಿ ಬಂದಿರಬೇಕು. ದಿವಾನೀಆಂನಲ್ಲಿ 
ನಡೆಯುವ ವೈಭವೋನೇತನಾದ , ದರ್ಬಾರಿನಲ್ಲಿ ಹಾಜರಿರಬೇಕು. ಇದು 
ದೆಹಲಿ ದರ್ಬಾರಿನ ಸಂಪ್ರದಾಯ. 


ಶಿನಾಜಿಯ ಅತಿಥೈಗಳಿಗೆ ಏರ್ನಾಡು ಮಾಡು ುವುದಕ್ಟೋ ಸೈರ ಕುಮಾರೆ 
ರಾಮಸಿಂಗನು ವಾಗಿಯೇ ಆಗಾ ಕ್ಕೆ ಹೋಗಿದ್ದನೆ ನು. ರ. 
ಅರಮನೆಯ ಸಮೀಪದಲ್ಲಿಯೇ al ಜಯ ನಸಿಂಹಕ ಭವ್ಯವಾದೆ 
ಅರಮನೆ ಇದ್ದಿ ಶು. ಆ ಅರಮನೆಯಲ್ಲಿಯೇ ಶಿವಾಜಿಯ ಬಿಡಾರದ ಭರೇ 
ಗಳಾಗಿದ್ದಿ ಶು. ಬಾದಣಹನು ರಾಜರಿಗೆ ಸಲ್ಲಿಸಬೇಕಾದ ದರ್ಬಾರೀ 
ಮರ್ಯಾದೆಗಳೊಡನೆ ಶಿವಾಜಿಯನ್ನು ನಗರದ್ವಾ ರದಲ್ಲಿಯೇ' ಎದುರುಗೊಂಡು 
ಕರೆಶರಬೇಕೆಂದು ಅಸ್ಪಣೆಮಾಡಿದ ನು. ಇಹದ ದಿನ ಸಮಯಕ್ಕೆ 
ಸರಿಯಾಗಿ ಏನಾ ಬಂದು ಸೇರದಿದ್ದು ದರಿಂದ ಎಲ್ಲವೂ ಸ, 
ಹೋದಂತಾಯಿತು. ಕುಮಾರ ಠಾಮಸಿಂಗನು ಗಾಬರಿಗೊಂಡನು. 
ಶಿವಾಜಿಗೆ ದರ್ಬಾರಿನ ಮರ್ಯಾದೆಗಳೇ ಕಿಳಿದಿಲ್ಲವೆಂದು ವ್ಯಥೆಸಟ್ಟುಕೊಂಡನು, 


ಸ್ರಿ 


ಛತ್ರಪತಿ ಶಿನಾಜಿ ಸಲಫಿ 


ಬಾದಸಹನೂ ಕೂಡ “ಶಿವಾಜಿ ರಾಜ ಬರಲಿಲ್ಲವೇ?" ಎಂದು ವಿಚಾರಿಸಿದೆ ನ ನು, 

ಶಿವಾಜಿಯು ಮನಿಕ್‌ಚಂದ್‌ ಸರಾಯ್‌ಗೆ. ಬಂದ ಸಮಾಚಾರವು 
ರಾಮಸಿಂಗನಿಗೆ ತಿಳಿಯಿತು. ಅದರೆ ದರ್ಬಾರಿಗೆ ಹೊತ್ತು ನಿರೀರಿದುದರಿಂದೆ 
ರಾಮಸಿಂಗನು ಮುತ್ಸದ್ದಿ ಮುನ್ನಿ ಿಗಿರಿಧರಲಾಲರನ್ನು ಥೌನಾಜಿಯ ಬಳಿಗೆ 

ನಧಿ 

ಕಳುಹಿಸಿ ತಾನು ದಿವಾನಿ ನೀಆಂನಲ್ಲಿ ನಡೆಯುವ ಬಾ ಹೊರಟು 
ಹೋಗಿದ್ದನು. ಶಿವಾಜಿಯು ಆ ದಿನ ಮಧ್ಯಾಹ್ಮೋಶ್ತರ ಆಗ್ರಾ ನಗರಕ್ಕೆ 
ಪ್ರವೇಶಮಾಡಿದನು, ರಾಜಮರ್ಯಾದೆಗಳು ಬೇರೊಂದು ಕಡೆ ಕಾದಿರ್ದವು. 
ಶಿವಾಜಿಯು ಪರಿವಾರ ಸಮೇತನಾಗಿ ಮತ್ತೊಂದು ಮುಹಾದ್ವಾ ರದಿಂಜ ನಗರ 
ನನ್ನು ಪ್ರವೇಶಮಾಡಿದನು. ರಾಮಸಿಂಗನಿಗೆ ಜಾತಾಂ ಮುಟ್ಟಿ ತು. 


ಅವನು ಲಗುಬಗೆಯಿಂದ ನಗೆರದ ರಾಜಮಾರ್ಗದಲ್ಲಿ ಶಿವಾಜಿಯನ್ನು ಬಡಸ 


ಗೊಂಡು ಬಿಡಾರಕ್ಕೆ ಕರೆದೊಯ್ದು ನು. 
ಉಾಮಸಿತ ಶಿವಾಜಯ ವಿಷಯದಲ್ಲಿ ವಿಶೇಷ ವಿಶ್ವಾ ಸಗೌರವ 
ಗಳಿದ್ದವು. “ಶಿವಾಜಿಯ ಬೂದಿ ವಂತ, ಏನೋ ಕಾರಣದಿಂದ ಹೀಗೆ 
ಮಾಡಿದ್ದಾನೆ ನೆ” ಎಂದು ಭಾವಿಸಿಕೊಂಡನು. ಅದರೂ ಈ ಆಚಾತುರ್ಯ 
ವನ್ನು ಬಾದಸಹನು ಹೇಗೆ ಪರಿಗ್ರಹಿಸುತ್ತಾನೋ ಎಂಬ ಭೀತಿ ಇದ್ದೇ 
ಇದ್ದಿ ತ್ತು ತಾನೇ ಖುದ್ದಾ ಗಿ WR ಬಾಣಸಹನ ಭೇಟಮಾಡಿ “ಶಿವಾಜಿ 
ನಟರಾಜನ ಬಂದಿದ್ದಾನೆ ಅನನನ್ನು ಜಯಸಿಂಹನ ಆರಿಮನೆಯಲ್ಲಿ 
ಇಳಿಸಲಾಗಿದೆ” ಎಂದು ಅರಕೆ ಮಾಡಿದನು. ಮಾರ್ಗದಲ್ಲಿ ಒಂದು ದಿನ 
ಬಾರಿ ತಪ್ಪಿ ಹೋದುದರಿಂದ ಸಮಯಕ್ಕೆ ಸರಿಯಾಗಿ ಬಂದು. ಸೇರಲಾಗಲಿಲ್ಲ 
ವೆಂದೂ ಸಿಯ ಖಿನ ನಾಗಿದ್ದಾ ಸ ಕಿಳಿಯಸಡಿಸಿದನು. ಬಾ ದಷಹನ 
ಮುಖಭಾವದಲ್ಲ ಏನೂ ವ್ಯತ್ಯಾಸ ಕಾಣಲಿಲ್ಲ “ಶಿವಾಜಿಯು ಎಂದೂ 
ದರ್ಬಾರಿಗೆ ಬಂದವನಲ್ಲ. ಇಲ್ಲಯ ಸಂಪ್ರದಾಯಗಳೂಂದೂ ಅವನಿಗೆ 
ತಿಳಿಯದು, ಅದರಿಂದ ತಪೆ ಪ್ರೀ ನೂ ಇಲ್ಲ. ನಾಳೆ ದಿವಾನೀಖಾಸ್ಸನಲ್ಲಿ 
ನಡೆಯುವ ದರ್ಬಾರಿಗೆ ಶಿವಾಬಯನ್ನು ಕರೆದುಕೊಂಡು ಬಾ. ಅವನ ಯೋಗ 
ಕ್ಲೇಮಗಳನ್ನು ಸರಿಯಾಗಿ ನೋಡಿಕೋ” ಎಂದು ಅಪ್ಪಣೆಮಾಡಿದನು. 


ಆಗ್ರಾದ ದಿವಾನೀಖಾಸ್‌ ದರ್ಬಾರು ಮಂದಿರವು ಜಗಜಗಿಸುತ್ತಿ ದ್ದಿ ತಾ. 
ಆ ವಿಶಾಲ ಭವನದಲ್ಲಿ ವಿತ್ತರವಾಗಿ ಗದ್ದು ಗೆಯತಿ ತಯಾರಾಗಿದ್ದಿ ತು. ಆದರ 


೩೮೪ | ಛತ್ರನತಿ ಶಿವಾಜಿ 


ಮೇಲೆ ಕಲಾಬಕ್ತಿನೆ ಹೂಗಳಿಂದ ಥಳಥಳಿಸುವ ರೇಸ್ಮೆಯ ವಸ್ತ್ರಗಳನ್ನು 
ಬಜಾಯಿಸಿ ಅಲಂಕರಿಸಿದ್ದರು. ಆ ಗದ್ದುಗೆಯ ಮೇಲೆ ರತ್ನಖಚಿತನಾದೆ 
ಮಯೂರಾಸನವೂ, ಆ ಸಿಂಹಾಸನದ ಮೇಲುಗಡೆ ಛತ್ರವೂ ಅಲಂಕೃತ 
ವಾಗಿದ್ದಿ ತು. ಹಿಂದುಗಡೆ ಡಮಾಸಿನ ಪರದೆಯು ಇಳಿಬಿಟ್ಟ ದ್ದ ತು. ಉಭಯ 
ಸಾ ರ್ಶ್ಯಗಳಲ್ಲಿಯೂ ಜರಿಯ ಪರದೆಗಳು ತೂಗಾಡುತ್ತಿದ ವು. ಮುಂದುಗಡೆ 
ಬೆಳ್ಳಿಯ ೨ ಕಟಕಟೆಯೂ ಮಾಡಲ್ಪ ಟ್ಟ ದ್ದಿತು. ಗದ್ದುಗೆಯ ಉಭಯ ಪಾಶ್ವ ೯ 
ಳಲ್ಲಿಯೂ ಸಾಲುಸಾಲಾಗಿ ಬೆಳ್ಳಿಯ ಆಸನಗಳು ಅಲಂತೃತವಾಗಿದ್ದ ಶ್ರ. 
ಉಮ್ರಾನರಪಕಿಗಳೂ, ಸಾಮಂತರುಗಳೂ ಕೂಡುವ ಆಸನಗಳೊಂದು ಕಡೆ, 
ಮಂತ್ರಿ ಸೇನಾಧಿಪತಿಗಳು ಕೂಡುವ ಆಸನಗಳು ಮತ್ತೊಂದು ಕಡೆ. ದರ್ಬಾರಿ 
ಗಳೆಲ್ಲರೂ ಬಾದನಹರ ಆಗಮನವನ್ನು ನಿರೀಕ್ಷಿಸುತ್ತಾ ನಿಂತಿದ್ದ ರ್ಮು 
ಮೇಲುಗಡೆ ಜನಾನಾದ ರಾಣಿಯರು ಬಂದು. ಕುಳಿತು ದರ್ಬಾರನ್ನು ವೀಕ್ಷಿ] ಸುವ 
ಏರ್ಪಾಡಾಗಿತ್ತು. ವಾದ್ಯ ಘೋಷಗಳು ಮೊಳಗುತ್ತಿತ್ತು. ಹೊಂಗೆ 
ನಗಾರಿಯ ಸದ್ದು ಆರಂಭವಾಯಿತು. ವಂಥಿಮಾಗಧರು ಪರಾಕು ಹೇಳುತ್ತಾ 
ಚಿನ್ನದ ಸೋಟಾಗಳನ್ನು ಧರಿಸಿ ಬಂದರು ಬಾದನಷಹನು ಮೆಲ್ಲಗೆ ಆಡಿ 
ಇಡುತ್ತಾ ಬಲಗಡೆಯಿಂದ ಗದ್ದು ಗೆಯ ಮೇಲೆ ಬಂದು ನಿಂತನು. ಅಮೂಲ 
ವಾದ ಬನಾರನ ದಿರಸುಗಳನ್ನು ಧರಿಸಿ, ಚಿನ್ನದ ಗೊಂಡೆಗಳನ್ನೂ ಹೂಗಳನ್ನೂ 
ಧರಿಸಿಕೊಂಡು, ಸರಪೇಷ್‌ ಉಸ್ಲೇಷಗಳನ್ನು ಧರಿಸಿ, ಬಿಚ್ಚುಗತ್ತಿಯನ್ನು 
ಬತ್ತಿ ಹಿಡಿದು ಅಂಗರಕ್ಷಕರು ಬಾಕನೆಹೆನ ಒಂದುಗಡೆ ಬಂದರು. ಬನನ. 
ದರ್ಬಾರಿಗೆ ಬಂದೊಡನೆಯೇ ದರ್ಬಾರಿಗಳೆಲ್ಲರೂ ಮುಕ್ತ ಕಂಠಿದಿಂದೆ 
'ಜಯಶಾರಮಾಡಿದರು. ಬಾದಸಹೆನು ಸಿಂಹಾಸನದ ಮೇಲೆ ಮಾಡಿಸ ಸುತ್ತಲೇ 
ಮೇಲ್ಲಾನಣಿಯಿಂದ ಸುವಾಸಿತ ಪುಷ್ಪಗಳೂ ಚಿನ್ನದ ಪ್ರಷ್ಪಗಳೂ ದರ್ಬಾರಿ 
ನಲ್ಲಿ ಎರಚಲ್ಪ ಲ್ಪಟ್ಟವು. 

ಅನನ್ಯ ದಮಾಸನ್ನೊ ಜೂಲನ್ನೂ ಹೊದ್ದಿ ಸಿ ಚಿನ್ನದ ಗೊಂಡೆ 
ಗಳಿಂದಲೂ gir ಜಿ ತವಾಗಿದ್ದ ಗ ಸಿ ದಾನೆಯನ್ನು 
ಮಾವುತರು ಕರೆತಂದು ಸಿಂಹಾಸನದ ಮುಂದೆ ನಿಲ್ಲಿ ರಸಿದರ. ನ 
ಮಂಡಿಗಳನ್ನು ಬಗ್ಗಿಸಿ ಸೊಂಡಿಲೆಶ್ತಿ ರೋಂಕರಿಸಿ ಮುಜುರೆ ಮಾಡಿದನು. 
ಮಾಪುತರು ಗಜರಾಜನನ್ನ್ನು ಕರೆದುಕೊಂಡು ಹೋದರು. 


24 


"ಭೆತ್ರಸತಿ ತಿವಾಜಿ ೩೮೫ 


ಅನಂತರ ಅವರವರೆ ಅಂತೆಸ್ತಿ ನೆಂತೆ ಉನ್ರಾಗೆಳೊ ಸಾಮಂತ ನರಪತಿ 
ಗಳೂ ಖಿಲ್ಲತ್ತುಗಳನ್ನು ತೆಗೆದುಕೊಂಡು ಗದ್ದುಗೆಯ ಮೇಲೆ ಹೋಗಿ ಬಾದೆ 
: ಹಹನ ಸಿಂಹಾಸನದ ಮುಂದೆ ಸಮರ್ಪಿಸಿ ಮಂಡಿಯೂರಿ ಬಗ್ಗಿ ಎರಡು 
ಕೈ ಗಳಿಂದಲೂ ನೆಲಮುಟ್ಟಿ ಕುರ್ನೀಸಾತ್‌ ಮಾಡಿ ಮತ್ತೊಂದು ಕಣೆ ಗದ್ದು 
ನೆಯ ಮೇಲಿನಿಂದ 2 ತಮ್ಮ ಆಸನಗಳಲ್ಲಿ ಕುಳಿ ?ತುಕೊಳ್ಳು ತ್ತಿದ್ದ ರು. 
ವಂದಿಮಾಗಧರು ಆ ಉಮ್ರಾ ನರಸತಿಗಳು ಬಾದಸಷಹನ ಸಮ್ಮಾ ಖಕ್ಕೆ 
ಸುಂದಾಗೆ ಅದರೆ ಬಹಡೆಗಿತೆಸಡಸ ನಾಮಥೇಯಗಳನ್ನು ಘಟ್ಟಿಯಾಗಿ 
'ಉಚ್ಛರಿಸುತ್ತಿದ್ದರ್ದು | 
ರಾಮಸಿಂಗನು ಶಿವಾಜಿಯನ್ನು ಗದ್ದುಗೆಯ. ಮೇಲೆ ಕರೆದುಕೊಂಡು 
ಹೋಗಿ ನಿಲ್ಲಿಸಿದನು. ಶಿವಾಜಿಯು ಖಿಲ್ಲತ್ತಿನ ತಟ್ಟೆಗಳನ್ನು ಮಣೆಯ 
| ಮೇಲಿಟ್ಟನು. ಬಾದೆನಹನು “ತಿನಾಜೀ ರಾಜಾ, ಬಾ” ಎಂದು ಕೈ ನೀಡಿದನು 
ಆ ದರ್ಟುರಿನಲ್ಲಿ ಬಾದಸೆಹೆನ ಬಾಯಿಂದ ನಾಮಥೇಯವು ಉಚ್ಚರಿಸಲ್ಪಡು 
ವುದು ಮಸೋನ್ಮತ ಗೌರನ. ಔರಂಗಜೇಬನು ಸಟ್ಟಕ್ಳೆ ಬಂದಂದಿಫಿಂದ 
ಅಂತಹ ಗೌರ ವತ್ತ ಯಾರಿಗೂ ಲಭ್ಯವಾಗಿರಲಿಲ್ಲ ಶಿವಾಜಿಯು ಸ್ವಲ್ಪ 
ತಬ್ಬಿಚ್ಚಾದನು. ಅನನ. ಸಂಪ್ರದಾಯವಂತೆ ಕುರ್ನೀಸಾತ್‌ ಮಾಡಲಲ್ಲ. 
ಎರಡು ಕೈಗಳಿಂದಲೂ ಸಲಾಂ ಮಾಡಿದನು. -ಬಾಡಸಹನು ನಜರು ತಟ್ಟಿ 
ಯನ್ನು ಕೈಯಿಂದ ಮುಟ್ಟಲಿಲ್ಲ. ರಾಜಭಟರು. ಶಿವಾಜಿ ಯನ್ನು ಕೈಹಿಡಿದು 
ಗದ್ದುಗೆಯಿಂದ ಇಳಿಸಿ ಸ್ಯಾ? ಎಲ್ಲಿಯೋ ಹಿಂದಿನ ಸಾಲಿನನ್ಲಿ ಕುಳ್ಳಿರಿ 
ಸಿದರು. ದರ್ಬಾರಿನಲ್ಲಿ ಏನೋ ಒಂದು ವಿಧವಾದ ಬಿಸಿಬಿಸಿ ವಾತಾವರಣ 
ವೆದ್ದಿಶು. ಶಿವಾಜಿಯು ತನ್ನ ಆಸನದಲ್ಲಿ ಕುಳಿತು ಉದ್ರಿಕ್ಷನಾದನು. 
ಪಕ್ಕದಲ್ಲಿದ್ದ ವರನ್ನು “ಇದು ಬ ಆಸನ ?” ಎಂದು ಕೇಳಿದಳು. “ಇದು 
ಮೂರನೆಯ ದರ್ಜೆಯ ಆಸನ. ಐದು ಲಕ್ಷ ಹೊನ್ನಿ ನ ಸರದಾರರುಕೂಡುವ 
ಆಸನ” ಎಂದು ಹೇಳಿದರು. ಶಿವಾಜಿಯು ಹಸೆ 
ರಾಮಸಿಂಗನು ಗಾಬರಿಗೊಂಡು ಅವನ ಬುಸ್‌ ಬಂದು ಸಮಾಧಾನ 
7ೂಳಿಸಿದನು. 
ಶಿವಾಜಿಯು ರಾಮಗಜಿಗಳನಃ ಸತ “ಈ ಮುಂದಿನ ಸಾಲಿನಲ್ಲಿ 


ಹ್ಮ 
25] 


ಕುಳಿಕಿರುವವರಾರು 7” ಎಂದೊ ಕೇಳಿದೆನಾ, 

“ಹೋದ್‌ ಪುರದ ಮಹಾರಾಜ ಜಸವಂತಸಿಂಗ್ಸ, ವಜೀರ್‌ ಜಾಫರ್‌ 
ಖಾ£” ಎಂದು ರಾಮಸಿಂಗನು ಹೇಳಿದನು, 

“ಓಹೋ! ಈ ಪರಾಕ್ರಮಶಾಲಿಗಳು ಮುಂದಿನ ಸಾಲಿನಲ್ಲಿ 
ಕುಳಿತಿದ್ದಾರೆಯೇ?: ನನ್ನ ಸೈನಿಕರ ಎದುರಿನಲ್ಲಿ ನಿಂತು ಯುದ್ದ ಮಾಡ 
ಲಾರದೇ ಇವರುಗಳಷ್ಟೋ ಬಾರಿ ಸಲಾಯನ ಮಾಡಿದ್ದಾರೆ. ಈ ದರ್ಬಾರಿ 
ನಲ್ಲಿ ಅವರ ಹಿಂದುಗಡೆ ನಾನು ಕುಳಿತುಕೊಳ್ಳ ಬೇ ಕು. ಇದೆಂತಹ 
ಅಪಮಾನ 1? ಎಂದು ಕೂಗುತ್ತಾ ಸರ್ರನೆದ್ದು ದರ್ಜಾರಿಥಿಂದ ಹೊರಗೆ 
ಹೊರಟುಹೋದನು. 

ರಾಮಸಿಂಗನು ಗಾಬರಿಯಿಂದ ದರ್ಬಾರಿನ ಮಹಾದ್ವಾರದನ್ಲಿ ತಡೆದು 
ನಿಲ್ಲಿಸಿ “ನುಹಾರಾಜ್ಕ ಇದೇನು ಹೀಗೆ ಮಾಡಿಬಿಟ್ಟ 1 ನಿನ್ನ ಆಚರಣೆಯು 
ದರ್ಬಾರಿಗೆ ಅಸಮಾನಕರ” ಎಂದು ಹೇಳಿದನು. 

ತಿನಾಜಿಯು “ಈ ದರ್ಬಾರಿಗೆ ಧಿಕ್ಕಾರವಿರಲಿ. ನಮಗಿಲ್ಲಿ ಸ್ಥ ಳನಿಲ್ಲ, 
ನನ್ನ ಭವಿಷ್ಯವು ನನಗೆ ಗೋಚರವಾಗುತ್ತಿದೆ. ನಿನ್ನ ಕೈಲಿರುವ ಖಡ ದಿಂದ 
ನನ್ನನ್ನು ಕತ್ತರಿಸಿಹಾಕು. ಇಲ್ಲವೇ ಕತ್ತಿ ಯನ್ಸಿತ್ತ ಕೊಡು. ಆತ್ಮಹತೆ 
ಮಾಡಿಕೊಳ್ಳುತ್ತೇನೆ. ನನ್ನ ಅವತಾರವು ಇಲ್ಲಿಗೆ ಪೂರ್ತಿಯಾಯಿತು”ಎಂದು 
ಘರ್ಜಿಸಿದನ್ನು 

ಹಿಂದೆ ಮುಂಡೆ ನೋಡದೇ ತನ್ನ ಸಲ್ಲಕ್ಕಿಯಲ್ಲಿ ಕುಳಿತು ಬಿಡಾರಕೆ 
ಹೊರಟುಹೋದನು. ತ 

ಬಾದೆನಹನು ಇವೆಲ್ಲವನ್ನೂ ಗಮನಿಸಿದರೂ ಗಮನಕೊಡದವನಂತೆ 
ಉದಾಸೀನಭಾವದಿಂದಿದ್ದನು. ಸಭೆಯು ಭರಕಾಸ್ತಾಯಿತ್ಕು ಬಾದಸಹನು 
ಸಿಂಹಾಸನದಿಂದ ಎದ್ದು ಅಂತಃಪುರದೊಳಗೆ ಹೋದನು. ರಾಮಸಿಂಗನು 
ಶಕ್ಷಣ ಬಾದಶಹನ ಭೀಟಮಾಡ "ಶಿವಾಜಿಯು ಪ್ರಯಾಣದಿಂದ ದಣಿವಿದ್ದನು. 
ಈ ವರೆಬಾರಿನ ಜಗಜಗಿಯನ್ನು ನೋಡಿ ಗಾಬರಿಗೊಂಡನ್ನು. ಅವನ 
ಬುದ್ಧಿಯೇ ನಿಕಲ್ಪವಾದಂತಾಗಿತ್ತು. ಅವನ ನಡತೆಯು ಅನಿನಯವಲ್ಲ, 
ದಿಗ್ಸಾ ೦8” ಎಂದು ಕ್ಷಮಾಪ್ರಾರ್ಥನೆ ಮಾಡಿದನು 

ಬಾದಸಹನು “ನನಗೆ ಅರ್ಥವಾಗುತ್ತ ಡೆ, ರಾಪುಸಿಂಗ್‌. ಈ ದರ್ಬಾರಿ 


ಛತ್ರಪತಿ ಶಿವಾಜಿ | ಸಲೆ 


ನನ್ನಿ ಎಂತಹೆನರಾದರೂ ತೆಬ್ಬಿಬ್ಬಾ ಗುತ್ತಾ ಕ್ಕೆ ಶಿವಾಜಿಯು ಎಂದೊ ಇಂತಹ 
ದರ್ಬಾರನ್ನು ಕಂಡು ಕೇಳಿಲ್ಲ. ಕಾಡಿನ್ನಯೇ ಮೃಗಖಾಜನಂತೆ ಬೆಳೆದ್ದ 
ಕಾಡುಜನಿರಿಂದ ರಾಜನೆನಿಸಿಕೊಂಡನನನು ಅನನ ತನ್ನನ್ನು ನ ನಾವು ಎಣಿಸು 
ವುದಿಲ್ಲ ನೀನು ಜ.ಗರೂಕತೆಯಿಂದ ಅವನ ಆರೋ ಗೃ ನನ್ನು ನೋಡಿಕೋ. 
ಸ್ವ ಲ್ಪ ಕಾಲಾನಂತರ ಅವಧಿಗೆ ಹೇಳಿಕಳುಹಿಸುತ್ತೆ ಷೆ” ಎ ಕಿ ಹೇಳಿ ಕಿರು 
ನಗಿಯನ್ನು ನಕ್ಕ ಮ. ಆ ನಗುವಿನಲ್ಲಿ ಫಣಿರಾಜನ ' ವಿಷಜಾ ಶಿಲೆಯನ್ನು 
ಕಾಣಬಹುದಾ ಗಿತ್ತು ! ಪ್ರಳಯಕಾಲದ ಕಾರ್ಮೋಡಗಳ ಮಿಂಜನ ರುಳ 
ಪನ್ನು ಭೋಡಬಹುದಾಗಿತ.. ರಾನುಸಿಂಗನ ಹೃದಯವು ನಡುಗಿತು. 
ಅವನು ಅರ್ಥವಾದರೂ ಅರ್ಥವಾಗದವನುತೆ ನಟಸಿ ಕುರ್ನೀಸಾತ್‌ ಮಾಡಿ 
ಬಾವಸಹನ ಸಮ್ಮುಖದಿಂದ ಹಿಂತಿರುಗಿದನು. 

ದಂಬಾರಿಗಳವ್ನಲ್ಲಾ ' 'ಕಲಕಲವೆದ್ದಿತು. ಎಲ್ಲರ ಬಾಯಲ್ಲಿಯೂ 
ಶಿವಾಜಿಯ ಅನಿನಯದ ಮೂತೇ ಮಾತು. ಶಿವಾಜಿಯ ೨ ಅವಿನಯಕ್ಕಿಂತಲೂ 
ಬಾದಸಷಹನ ಕ್ಷಮೆಯು ಅವನಲ್ಲಿ ಅಶ ಶೃರೃವನ್ನು ಂಟುಮಾಡಿತ್ತು. ವಯೋವ್ಯ ದೆ 
ರಾದ ಉವ್ರಾಗಳೂ, ಖಾಜಿಗಳೂ “ನಾಗರಿ ಕತೆಯನ್ನ ರಿಯದ ಸ 
ಕಾಫರ ಶಿವಾಜಿ. ಅನನಿಗೆ ದೆರ್ಬಾರಿನ ಮತ್ಯಾದೆಗಳಲ್ಲಿ ತಿಳಿಯುತ್ತವೆ. 
ಅವನನ್ನು ದರ್ಬಾರಿಗೆ ಕರಿತಂದುದೇ ತಪ್ಪು? ಎಂದು ಹೇಳಿದನು. 

ಮತ್ತೆ ಕೆಲವರು ಮುಸಲ್ಮಾನ್‌ ಸರ್ದಾರರು “ಖೋಡಿ, ಲಫಂಗ ! 
ಮೋಸಗಾರ, ದೊಡ್ಡ ಕಳ್ಳ. ಬಾದಷಹೆರ ಎದುರಿನಲ್ಲಿಯೂ ಅವಿನಯ ತೋರಿ 
ದಾ ನೆ. ತಕ್ಕ ಶಿಕ್ಷೆಯಾಗುತ. ಜಿ. ಪೇಟಿಯ ನಡುಚಾೌಕದಲ್ಲಿ ತುಂಡುತುಂಡು 
ಗಳಾಗಿ ಕತ್ತರಿಸಿ ಕಾಗೆ ಹದ್ದು ಗಳಿಗೆ ಹಾಕಿಸಬೇಕು ಇವನನ್ನು » ಎಂದು 
ಉದ್ದಾರ ತೆಗೆದರು. 

"ಕೆಲವರು ರಜಪೂತ ಯುವಕರು “ಶಿವಾಜಿಯು ಕಾಡುಮೆನುಸ್ಯ 
ನೆಂಬುಡೀನೊ ವಿಜ. ಆದರೂ ವೀಠಾಗ್ರೇಸರ ಯಾರಿಗೂ ತಲೆಬಾಗದ ರಣ 
ಧೀರ ಬಹದ್ದೊ ರ್‌ ಅವನು. ಒಂದುಗಳ ವರ್ಚಸ್ನ ಸ್ಸನ್ನು ಒಮ್ಮೆಯಾದರೂ 
ತೋರಿದಾನೆ 4” ಈ ಮೊಗಲ್‌ ಬಾದಷಹರ ದರ್ಬಾರಿನಲ್ಲಿ ಒಬ್ಬ ಹಿಂದೂ 
ವೀರನು ಹೀಗೆ ಬಂದು ನಿರ್ಲಕ್ಷ ದಿಂದ ಬಾದಷಹನನ್ನು ಎದುರಿಸಿದ ಸಾಹಸ 

ವನ್ನು ನಾವೆಂದೂ ಕಂಡು ಕೇಳಿಲ್ಲ. ಈ ದೃಷ್ಟ್ವಾ ee ಭಾರತ ವರ್ಷದ 


೩೮೮ ಭಶ್ರಪತಿ ತಿನಾಜಿ 


ಒಂದೂ ವೀರರಿಗೆ ಇನ್ನು ಮೇಲೆ ಆದರ್ಶವಾಗಿ ಪರಿಣಮಿಸುತ್ತದೆ” ಎಂದು 
ತಮ್ಮತಮ್ಮಲ್ಲಿಯೇ ಮಾತನಾಡಿಕೊಂಡು ಸಂತಸಪಟ್ಟುಕೊಂಡರು. 

ಆ ನರ್ಬಾರಿನ ಮೇಲುಚಾವಣಿಯಲ್ಲಿ ಪರದೆಯ ಹಿಂದೆ ಅಂತಃಪುರ 
ರಮಣಿಯರು ಕುಳಿತಿದ್ದ ರತಿ, ಶಿವಾಜಿಯ ವರ್ತನೆಯನ್ನು ನೋಡಿ ಕೆಲವರು 
ಹಾಹಾಕಾರ ಮಾಡಿದರು. 

ಮತ್ತೆ ಕೆಲವರಿಗೆ ಹೈದಯವು ಕೆಲಕಿದಂತಾಯಿತು. ಕೆಲವರು ರೋಷ 
ದಿಂದ ತುಟ ಕಚ್ಚೆ ಕೊಂಡರು. ಒಬ್ಬ ರಮಣಿಯು ಮಾತ್ರ “ವೀರ ಪುರುಷ 
ನವನು. ಎಂತಹ ಕಾಂತಿ. ಎಂತಹ ತೇಜಸ್ಸು. ಅವನು ನಿಜವಾದ ಗಂಡು” 
ಎಂದು ಉತ್ಕೃಂಠಿತಳಾಗಿ ಹೇಳಿದಳು. 

ಅವಳು ಜಿನೀತ” ಉನ್ನೀಸಾ, ಔರಂಗಸೇಬನ ನ್ರಿಯಪುತ್ರಿ, 


ದಿ೬ 


ಕಿನಾಜಿಯು ತನ್ನ ಬಿಡಾರಕ್ಕೆ ಹಿಂತಿರುಗಿ ಬಂದು ಯೋಚನಿತಿಕ್ರಾಂತೆ 
ನಾಗಿ ನಳಾಂತದೆಲ್ಲಿ ಕುಳಿತಿದ್ದನ್ನು ಅವನ ಮನಸ್ಸು ಖಿನ್ನಪಾಗಿರಬಿಲ್ಲ 
ಭಯದಿಂದ ತಡಬಡಿಸುತ್ತಲೂ ಇರಲಿಲ್ಲ, “ನಾನು ದರ್ಬಾರಿನಲ್ಲಿ ನಡೆದು 
ಕೊಂಡ ರೀತಿಯು ಸರಿಯೇ?” ಎಂದು ಆಲೋಚನೆ ಮಾಡುತ್ತಿದ್ದನು, 
ಎಷ್ಟು ಯೋಚಿಸಿದರೂ ಅವನಿಗೆ ತನ್ನೆ ತಪ್ಪೇನೂ ಇರುವಂತೆ ತೋರಲಿಲ್ಲ, 
“ಈ ಮೊಗಲ್‌ ರಾಜಧಾನಿಗೆ ನಾನು ಬಂದಿದ್ದೇ ತಪ್ಪಾಯಿತೇನು ?” ಎಂದು 
ಆರೋಚನೆ ಮಾಡಿಕೊಂಡನು. ಅದರಲ್ಲಿಯೂ ಎನೂ ತೆಪ್ಬಿಲ್ಲ ಇವೆಲಾ 
ಭವಾನಿಯ ಇಚ್ಛೆಯಾತ ನಡೆದಿವೆ. ಗುರುವರ್ಯರಾದ ಸಮಥ: ರಾಮದಾಸಲ್ಲಿ 
ನನ್ನ ನಿಷಯವಾಗಿ ಆಲೋಚನೆ ಮಾಡುತ್ತ ಲೇ ಇರುತ್ತಾರೆ.ಇಂತಹ ದುರೂಹ 
ಪ್ರಸಂಗೆಗಳಲ್ಲಿ ಗುರುಗಳು ನನ್ನನ್ನು ರಾಮುಚಂದ್ರನಿಗೆ ಸಮರ್ಪಣೆ ಮಾಡಿ 
ಏಡುತ್ತಾಕೆ. ನಾನೂ ಅಸ್ಟೆ ; 


ಛತ್ರಪತಿ ಶಿವಾಜಿ ೨೮೯ 


ಸರ್ವಸ್ವಂ ಮೇ ರಾಮಚಂದ್ರೋ ದಯಾಳುಃ 

ಅನ್ಯಂ ದೈ ದೈವಂ ನ್ಸೈವ ಜಾನೇ ಬ ಗ 
ಎಂದು ಹೇಳಿ ತಿ ನನ್ನು ಧ್ಯಾನಮಾಡಿ ಕೈಮುಗಿದನು. 

ಆ ಸಮಯಕ್ಕೆ ಸರಿಯಾಗಿ ಕುಮಾರ ರಾಮಸಿಂಗನು ಶಿವಾಜಿಯು ಕುಳಿ 
ತಿದ್ದ ಕೋಣೆಯೊಳಕ್ಕೆ ಬಂದು ಶಿವಾಜಿಯನ್ನು ಅಭಿವಂಧಿಸಿದನು. ಶಿನಾಜಿಯೂ 
ಎದು ನಿಂತು ತನ್ನ ರಾಮಸಿಂಗನ ಎರಡು ಕೈಗಳೂ ಹಿಡಿದುಕೊಂಡು 
ಸಮೀಪ ನದಲ್ಲಿ ಕುಳ್ಳಿ ರಿಸಿಕೊಂಡನು. 


, ರಾಮಸಿಂಗರತೇ, ದರ್ಬಾರಿನ ಸಮಾಚಾರವೇನು 1” ಎಂದು 
ಮಾಡಿದನು. 


ಮಾ “ಶಿನಾಜೀ ಮಹಾರಾಜ್‌, ನಾನು ನಿನ್ನ ಮಿತ್ರನೆಂದು 
ತಿಳಿದುಕೋ. ನಾವು ರಜಪೂತರು. ಸುಳ್ಳು ಹೇಳುವವರಲ್ಲ. ಮುಖಸ್ತುತಿ 
ಮಾಡುವವರೂ ಅಲ್ಲ. ದರ್ಬಾರಿನ ಪಡ ತಿಯೂತೆ ನಿನ್ನ ನಡವಳಿಕೆಯು 
ಧಿ / 

ತಪ್ಪಿತು. ನಾನು ನಿನಗೆ ಪ್ರಕಿಯೊಂದು ಅಶಂಗಳನ್ನೂ ಮೊದಲೇ ತಿಳಿಯ 


ಪಡಿಸಿದ್ದ. ಫೀನು ಆ ದರ್ಬಾರಿನಲ್ಲಿ ಗಾಬರಿಯಿಂದ ಮೆತು ಹಾಗೆ ತಪ್ಪು 
ಮಾಡಿರೆಬಹುದು” ಎಂದೆನು. 


*ನಾವೂ ಹಾಗೆಯೇ, ರಾಮಸಿಂಗ್‌. ಮಾತಿನಲ್ಲೂೊಂದು ಕೃತಿಯಲ್ಲಿ ಪೊಂಡದು 
ಮಾಡುವವರಲ್ಲ. ದರ್ಬಾರಿಗಳ ದೃಷ್ಟಿಯಿಂದ ನಾನು ಬಾದಷಹನ ಸಿಂಹಾಸನದ 
ಮುಂಜಿ ಮಂಡಿಯೂರಿ ತಲೆಯನ್ನು ಭೂಮಿಗೆ ಮುಟ್ಟಿಸಿ ಕುರ್ಥೀನಾತ್‌ 
ಮಾಡಲಿಲ್ಲವೆಂದು ನಿಮ್ಮೆಲ್ಲರಿಗೂ ಮನ ಸ್ಸು ಕಲಕಿದೆ. i ನನ್ನ ಮಹಾಪ 
ರಾಧವೆಂದು ವಕ ಬಗೆದಿದ್ದಿ ಶಿ. ಬಾದಸಹನಿಗೂ ಸ ಆಗ್ರಹ 
ಬಂದಿರಬಹುದು. ಅದನ್ನೆಲ್ಲಾ ನಾನು ಲೆಕ್ಕಿಸುವವನಲ್ಲ. ಹಾಗೆ ಮಾಡಿದರೆ 
ಹಿಂಧೂಧರ್ಮಕ್ಕೆ ಜೌ ” ಮಾಡಿದಂತಾಗುವುಜಿಂದು ನನ್ನ್ನ ದೃಢವಾದ 
ನಂಬಿಕೆಯಿದೆ. ಹಿಂದಿನ ಕಥೆಯೊಂದನ್ನು ಹೇಳುತ್ತೆ ನೆ eel ಸನ 

“ನನ್ನ ತಂದೆ ಷಾಜೀಯವರು ಬದುಕಿದ್ದಾ ಗನಾನು ಚಿಕ್ಕ ಬಾಲಕನಾಗಿದ್ದ. 
ನನ್ನನ್ನು ಆದಿಲ್‌ಷಾಹೀ ಸುಲ್ತಾ ನರ ದರ್ಬಾರಿಗೆ. ಕರೆದುಕೊಂಡು ಹೋಗಿ 
ಒಪ್ಪಿ ಸಿದರು. ಅದು ಬನ ಪದಿ. ಆಗ ನಾನು ಕುರ್ಫೀಸಾತ್‌ 
ಮಾಡ ವಿಲ್ಲ. ಮರಾಠರ ಕುಲಪದ್ಧ ತಿಯಂತೆ ಕೈಮುಗಿದು ಫಿಂತುಕೊಂಡೆ. 


೩೯೦ ಛತ್ರಪತಿ ಶಿವಾಜಿ 


ಆ ಸುಲ್ತಾನನು ಆಗ್ರಹ ಮಾಡರಿಲ್ಲ ಹುಡುಗನೆಂದು ಕೆಮಿಸಿರಬಹುದು. 
ಆದರೆ ನಮ್ಮ ತಂದೆ ಕ್ಷಮಿಸಲಿಲ್ಲ, ನನ್ನನ್ನೂ, ನನ್ನ ತಾಯಿ ಜೀಜಾಬಾಯಿ 
ಯವರನ್ನೂ ಅಂದೇ ಪರಿತ್ಯಜಿಸಿದರು. ಪುನಃ ನಾವು ನಮ್ಮ ಹಳ್ಳಿಗೆ ಬಂದು 
ಹಳ್ಳಿ ಗಾಡಿನ ಬಡವರಾಗಿ ನಿಂತೆವು. 

“ಇಂದು ನೀನು ನನ್ನಲ್ಲಿ ಕಂಡ ವರ್ತನೆ ಅದೇ ಆಗಿದೆ. ನಮ್ಮ ತಂದೆಯಿಂದೆ 
ಪರಿತ್ಯಕ್ಷನಾದ ನಾನು ಇಂದು ನಿಮ್ಮಿಂದ ಕ್ಷಮೆಯನ್ನು ನಿರೀಕ್ಷಿಸುವುಸೆಂತು? 
ಮೊಗಲ್‌ ದರ್ಬಾರಿನ ಶಿಸಿ ನಿಂದ ನಾನು ಅಸರಾಧಿಯಾಗಿದ್ದರೆ ಅದಕ್ಕೆ ಬೇಕಾದೆ 
ಶಿಕ್ಷೆಯನ್ನು ವಿಧಿಸಬಹುದು.” | 

ರಾಮಸಿಂಗನು “ಶಿವಾಜೀ ಮಹಾರಾಜಾ. ಇದು ತಪ್ಪು 
ಇದು ಸರಿ ಎಂದು ಲೆಕ್ಟ ಹಾಕುವುದರಿಂದ ಈಗ ಪ್ರಯೋಜನವೇನು ? 
ನಡೆದದ್ದು ನಡೆದುಹೋಯಿತು. ಜಿಹಲಿಯ ಬಾದಷಹ ದರ್ಬಾರಿನಲ್ಲಿ ನಿನ್ನ 
ವರ್ತನೆಯು. ಅಪರಾಧವೇ ಸರಿ. ಅದರಲ್ಲಿ ಆಸ್ಕರ್ಯ ಒಂದುಂಟು [ 
ಬಾದಸಹನಿಗೆ ಕಿಂಚಿ ಕಾದರೂ ಅಸಮಾಧಾನವಾಗಿರಲಿಲ್ಲ. ನಾನು ನಿನಗಾಗಿ 
ಬಾದಷಹನಲ್ಲಿ ಕ್ಷಮಾಸಣೆ ಬೇಡಿಕೊಂಡೆ. ಬಾದಸಹನು "ಅಡೇನೂ ಇಲ್ಲ, 
ರಾಮಸಿಂಗ್‌. ತಿವರಾಜನಸ್ತು ಏನೂತಸಿಲ್ಲ. ಅನನು ನನ್ನು ದರ್ಬಾರನ್ನೆಂದೂ 
ನೋಡಿಲ್ಲ. ಗಾಬರಿಗೊಂಡು ಅಚಾತುರ್ಯದಿಂದ ಹಾಗೆ ನಡೆದುಕೊೂಡಿರೆ. 
ಬಹುದು, ನವ ಗೇನೂ ಖತಿ ಇ. ನೀನು ಶಿವರಾಜನನ್ನಿ ಸರಿಯಾಗಿ 
ನೋಡಿಕೋ ಎಂದು ಅವನೇ ಹೇಳಿದನು. ; 

“ಅದು ನಿನ್ನ ವೆ.ಹರ್ಬಾನ್‌. ಆ ಬಾದಸಹೆನ ಔದಾರ್ಯವೆಂದು 
ಕೊಳ್ಳೋಣ, ನನಗೆ ಈ ರಾಜಧಾನಿಯಲ್ಲಿ ಒಂದು ಕಣನಿರುವುದಕ್ಕೂ 
ಮನಸಿಲ್ಲ. ನೀನು ಹೋಗಿ ಬಾದಸಹನಲ್ಲಿ ಹೇಳಿ ಅಸ್ಪಣೆಸಡೆದು ಬಾ. 
ನನ್ನನ್ನು ನಮ್ಮ ರಾಜ್ಯಕ್ಕೆ ಕಳುಹಿಸಿಬಿಡು. ಬಹಳ ಉಪಕಾರ ಮಾಡಿದಂತಾಗು 
ತ್ತದೆ. ನಾನು ಜನ್ಮಾವಧಿ ಆ ಉಸಕಾರಸ್ಮರಣೆ ಾಡುತ್ತೇನೆ. 

“ಶಿನಾಜೀ ಮಹಾರಾಜ್‌, ನೀನು ಭಯಸಟ್ಟಿ ತೆ ಕಾಣುತ್ತದೆ. ಸಂದೇಹ 
ವನ್ನು ಹಚ್ಚಿ ಕೊಂಡಂತೆ ತೋರುತ್ತದೆ. . ಹಾಗೆ ಭಾವಿಸಬೇಡ, ನೀನು ಹೀಗೆ 
ಹೊರಟುಹೋದರೆ ಬಾದಷಹನ ದರ್ಬಾರಿಗೆ ಬಂದು ಏನು ತಾನೇ ಸಾಧಿಸಿದಂತೆ | 
ಆಯಿತು ? ನಮ್ಮ ತಂದೆಯವರು ಮಾಡಿದ ಸಂಕಲ್ಪ, ವಾಗ್ದಾ ನಗಳೆಲ್ಲಾ | 


ಛತ್ರಪತಿ ಶಿನಾಜ ' at 


ವ್ಯರ್ಥವಾದಂತಾಗುತ್ತ ದೈ ಈ ದರ್ಬಾರಿನಲ್ಲಿ ನಮಗಾಗದವರು ಎಸ್ಟೋ 
a ಇದ್ದಾರೆ. ಅನಕೆಲ್ಲಾ ಶಿವಾಜಿಯು ಭಯಸ ರಟ್ಟು ಓಡಿಹೋದನೆಂದು 
ಪರಿಹಾಸ್ಯ ಮಾಡಿ ನಗುತ್ತಾ ರೆ. ' ನಾನು ನಮ್ಮ ತಂಶಯನರ ಮಾತಿನಂತೆ 
ತ. ಮ್ಮೆ ನಿನಗೆ ಏಕಾಂತದಲ್ಲಿ ಜಾಜ್‌ ಭೇಟ ಮಾಡಿಸುತ್ತೇನೆ. 
ನ್ಸನ್ನು ನಡ ಬಾದಸಹನು ಮೆಚ್ಚ ಕೊಳ್ಳು ತ್ತಾನೆ ಅವನಿಗೂ ನಿನೆಗೂ 
ಸೆ ne ಡೆ. ಅಷ್ಟು ಮಾಡದೇ ಬ್‌ ಹೊರಟುಹೋಗುವುದೂ 
1 ಸರಿಯಲ್ಲ. ಈ 
ಸುಲ ರಾಮಸಿಂಗನನ್ನು ವಂದಿಸಿ ಕಳುಹಿಸಿದನು. 
ಮತ್ತೆ ಶಹೆಜಯು ಆಲೋಚನೆಯಲ್ಲಿ ಬಿದ್ದನು. . “ರಾಮಸಿಂಗನು 
ಏನು ಹೇಳಿದಕೇನು ? ನನಗೆ ಗೊತ್ತಿದೆ. ಬಾದಷೆಹನಿಗೆ ನನ್ನಮೇಲೆ ಆಗ್ರಹ 
ಉಂಟಾಗಿದೆ. ಇಲ್ಲಿಂದ ಹೇಗಾದರೂ ಕಸಿ ಸಿಕೊಂಡು SE 
ಆಮೇಲೆ ಬಾದಹಹನಿಗೆ ನನ್ನ ಕ್ಸ ತೋರಿಸುತ್ತೆ ನೆ.” ಎಂದುಕೊಂಡನು. 
ಮೂರುನಾಲ್ಕು ದನಗಳು ದರ್ಚಾರಿನ 'ಕೊಡ್ಡ ದೊಡ್ಡ ಉಮ್ರಾಗಳೂ, 
ನರಸತಿಗಳೂ, ಸರ್ದಾರರೂ ಬಂದುಬಂದು ಶಿವಾಜಿಯ ಭೆಡಿಮಾಡಿತೊಂಡು 
ಹೋಗುತ್ತಿದ್ದನ ನ್ನು ಇವರಲ್ಲಿ ಹಿಂದೂಗಳೂ ಮುಸ ಸಲ್ಮಾನರೂ ಎಲ್ಲರೂ 
ಇದ್ದ ರು. ಶಿವಾಜಿ ಯನ ಎಲ್ಲರನ್ನೂ ಬಹು ಮರ್ಯಾಜಿಯಿಂದ ನೋಡಿ ಸೌಜನ್ಯ 
ದಿಂದ ಮಾತುಕತೆಗಳನ್ನು ಡಿ ಕಳುಹಿಸುತ್ತಿದ್ದ ನನು. ಇದು ಶಿವಾಜಿಯ ಸಂಗಡಿ 
ಗರಿಗೆ ಒಂದು ವಿಧವಾದ ಅಶ ಶ್ಚರ್ಯವನ್ನು ) ಂಟುಮಾಡಿತ್ತು. ನೀಲಾಜೀರಾವ್‌ 
ದತ್ತತ್ರ $೦ಬಕ್‌ ಮತ್ತು ರಥೊಮಿತ್ರ ಈ ಮೂವರು ಮರಾಠಾ ಸರ್ದಾರರೂ 
ಬಹು ಜಾಗರೂಕಕೆಯಿಂದ ನೋಡಿಕೊಳ್ಳು ಕ್ರಿ ದ್ದ ರು. ಬಂದು ಹೋಗುವವರೆ' 


ಮೇಲೆ ಕಣ್ಣ ಸಿವಿಗಳನ್ನು . ಬಹಳ * ಮಸೊಗಿಟ್ಟಡ್ದರು. ಅವರವರೆ 
ಗೋಸ್ಯವಾಗಿ ಮಾತನಾಡಿಕೊಂಡರು. 

ಶಿವಾಜೀ ವಾಹಾರಾಜನು ಬಾದಷನು ದರ್ಬಾರಿನಲ್ಲಿ ಗೌರವದಿಂದ 
ನಡೆದುಕೊಳ್ಳಲಿಲ್ಲ.  ಅಷರೂ ಶಿವಾಜೀ ಮಹಾರಾಜನಿಗೆ ಮರ್ಯಾಡೆ 
ಮಾಡಲಿಲ್ಲ." ಶಿವಾಜಿಯು ಕೋಪಗೊಂಡು ಗದ್ದಲನೆಬ್ಬಿ ಸಿಬಿಟ್ಟು ಹೊರಟು 
ಬಂದ. ಈ ದರ್ಬಾರಿನಲ್ಲಿ ಮಹೋನ್ನತ ಸ್ಥಾನಗಳಲ್ಲಿ ಇರುವನರಲ್ಲಾ ಬಂದು 


೩೯೨ ಛತ್ರಪತಿ ಶಿವಾಜಿ. 


ಶಿನಾಜೀ ಮಹಾರಾಜನೆ ನ್ನು ಭೇಟಮಾಡಿಕೊಂಡು ಹೋಗುತ್ತಿದ್ದಾರೆ. ಇದರೆ 
ರಹಸ್ಯವೇನು? 


ಮರ್ಯಾದೆ ಅವಮರ್ಯಾದೆಗಳೆರಡನ್ನೂ ಅವರು ಚೆನ್ನಾಗಿ ಬಲ್ಲರು, 
ಈ ರಜಪೂತರು ಶಿವಾಜಿಯು ವೀರಪ್ಪ ಹೆ ಮೆಚ್ಚುಗೆಯಿಂದ ಬಂದು - 
ನೋಡಿಕೋಡು ಹೋಗುತ್ತಾರೆ. ಮಸಲಾ ನ ಸರದಾರರು. ಈ ಪ್ರಕರಣ 
ದಲ್ಲಿ ಶಿವಾಜಿಯು ಹೋಗಿದ್ದಾನೆ ನೆ? ಬಿನ್ನ ನಾಗಿದ್ದಾ ನೆಯೇ. ಸ್ಲರ್ಯ 
ದಿಂದಿದ್ದಾನೆಯೇ, ಎಂಬ ಆಗುಬಿಗಿಯನ್ನು ನೋಡಿಕೊಂಡು ಹ 
ಬರುತ್ತಾರೆ. ನಮಗೆ ಇಲ್ಲಿರುವವರೆಗೂ ಅಡಿಗಡಿಗೂ ಅಪಾಯ ಉಂಟು 
ಶಿವಾಜಯು ಇದನ್ನು ಬಲ್ಲನು- ಎಂದು ಮಾತನಾಡಿಕೊಳ್ಳು ತ್ರಿ ದ್ದೆ ರು. 

ಪಾಠ ಕಳೆಯಿತು ಹತ್ತುದಿನ ಕಳೆಯಿತು. ರಾಮಸಿಂಗನು 3 ಸ್ರತಿದಿನವೂ 
ಬಂದ" ಸ್ವಲ್ಪ )) ಹೊತ್ತು ಶಿವಾಜಿಯೊಡನೆ ಮಾತನಾಡುತ್ತಾ ಕಾಲಕಳೆದು 
ಹೋಗುತಿ. ದ ನು. 

“ಬಾದಷಹರಿಗೆ ಮ್ಳ ಸ್ವಸ್ಥ ಸ ವಿಲ್ಲ. ಸ್ವಲ್ಪ ಆಲಸ್ಯವಾಗಿದೆ ಆದರೂ ನಿನ್ನ 
ಯೋಗಕ್ಷೇಮವನ್ನು ಆದರದಿಂದ ವಿಚಾರಿಸುತ್ತಾರೆ. ಸ್ವಲ್ಪ ಲಘುವಾಗುತ್ತಲೇ 
ಭೇಓಮಾಡಿಸುತ್ತೆ ತಿ” ಎಂದು ಹೇಳಿ ಹೋದನು. 

ಶಿನಾಜಿಯೆ ಸಂಗಡಿಗರಾದ ಮೂವರು ಮುಖ್ಯ. ಮರಾಠಾ ಸರ್ದಾರರು 
ಶಿವಾಜಿಯೊಡನೆ ಅಂತರಂಗದಲ್ಲಿ ಸೇರಿ ಮಾತನಾಡಿದರು. 

“ಮಹಾರಾಜರೇ. ಪರಿಸಿ ತಿಯು ಸರಯಾಗಿಲ್ಲ. ನಮ ೬ ನಿವಾಸಸ್ಥಾನದ 
ಸುತ್ತಲೂ ಬಲವಾದ ಮೊಗಲ್‌ ಸೈನಿಕರ ಕಾವಲಿದೆ. ಡು ಶಸ್ತ್ರ ಧಾರಿ 
ಗಳಾಗಿದ್ದಾ ರೆ. ನಮ್ಮ ಕಡೆಯವರು ಹೊರಗೆ ಹೋಗುವಾಗ ಒಳಗೆ ಬರುವಾಗ 
ತಥಿಖೆಮಾಡುತ್ತಾರೆ. ಕಾವಲುಗಾರರ ಮೊಕ್ತೇಸರ ಸಿದ್ದೀ ಫುಲೂದ್‌ 
ಎಂಬುವವನಿದ್ದಾನೆ. “ನಮ್ಮ ಕಛ್ಯ ಯನ್ನ ಕೆ ತನಿಖೆಮಾಡುತ್ತಿ "ರಿ ೫ 
ಎಂದು ಅವನನ್ನು ವಿಚಾರಿಸಿದೆ. | 

ಅವನು ES ಖುದ್ದು ಹುಕುಂ ಆಗಿದೆ. ಇಲ್ಲಿ ನಿಮ್ಮ. 
ಮಹಾರಾಜನಿಗೆ ಆಗದವರು: 'ಸ್ಟ್ರೋ ಮುಂದಿ ಇದ್ದಾರಿ ಅವರು. ಬದು. : 
ಮೋಸದಿಂದ ಶಿವಾಜಿಯನ್ನು ಘಾತಿಸಬಹುದಾ. 'ನೇಸಾಂತುರಗಳಿಂದಶೇ : 
ಬರಬಹುದು. ನಿಮ್ಮ ಮರಾಠನಂತೆ ಬರಬಹುದು. ಬಾಹ್ಯರಂತೆ 


ಛತ್ರಪತಿ ಶಿವಾಜಿ ೩೯೩ 


ಬರಬಹುದು. ಮಸಲ್ಮಾನರಂತೆಯೂ ಬರಬಹುದು. ನಿಮ್ಮ ಮಹಾರಾಜರಿಗೇ 
ನಾದರೂ ಅಸಘಾತವಾದಕೆ ದೆಹಲಿಯ ದರ್ಬಾರಿಗೆ ಶಾಶ್ಚ ತವಾದ ಅಪಕೀರ್ತಿ 
ಬರುತ್ತದೆ. ಅದಕ್ಕಾಗಿ ಬಂದೋಬಸ್ತು ಮಾಡಿದ್ದೆ ವೆ? ಎಂದು ಹೇಳಿದೆ 
ಈ ಮಾತುಗಳನ್ನು ನಂಬುವುದಕ್ಕಾ ಗುವುದಿಲ್ಲ. ನಮ್ಮನ್ನು ಪೂರ್ಣವಾಗಿ 
ಬನಧನಣಫ್ಲಿಳ್ಳಿ ದ್ದಾರೆ” ಎಂದು ಹೇಳಿದರು. 

ಹಯ ಸ ಲ್ಪ ಸೊತ್ತು ಮೌನವಾಗಿ ಕುಳಿಕಿದ್ದು ನಿಟ್ಟು ಸಿರುಬಿಟ್ಟು 
“ಭವಾನಿ ಇದ್ದಾಳೆ, ಜಾಗರೂಕತೆಯಿಂದ ಇರಿ” ವಯು phe 

ರಾಮಸಿಂಗನು ಬಂದು ಹೋಗುವುದೂ ನಿಂತುಹೋಯಿತು. ಯಾರೂ 
ಇತ್ತಕಡೆ ಸುಳಿಯುತ್ತಿರಲಿಲ್ಲ. ಶಿವಾಜಿಯು ಬಂಧನದಲ್ಲಿದ್ದೇನೆ-ಎಂದು 
ಖಚಿತಮಾಡಿಕೊಂಡನು 

ಮೊಕ್ತೇಸರ ಸಿದ್ಧಿ ೀಪುಲೂದನು ಶಿವಾಜಿಯನ್ನು ಸದೇ ಪದೇ ಬಂದು 
ಭೇಟ ಮಾಡುತ್ತಿದ್ದನು. ಯಾವಾಗಲೂ ಶಿವಾಜಿಯ ಮೇಲೆ ಕಣ್ಣಿ ಟ್ಟು 
ಸರ್ಪಕಾವಲಾಗಿ ನೋಡಿಕೊಳ್ಳು ಕ್ರಿ ದ್ಲನು. 

ಬಾದಸಹನ ಅಂತರಂಗ ವಿಚಾರಗಳೇ ಬೇರೆ ವಿಧವಾಗಿದ್ದವು. “ವ್ರ 
ಶಿವಾಜಿ ಬಹಳೆ ತುಂಟಿ. ಕೈಗೆ ಸಕ ದ್ದಾನೆ. ಇವನನ್ನು ಬಿಡಕೂಡದು. 
ಸಾಯುವ ತನಕ ಕಾರಾಗೃಹದಲ್ಲಿರಲಿ. ಅಥವಾ ಸಮಯ ನೋಡಿ ಮುಗಿ 
ಸಿಯೇ ಬಿಡೋಣ” ಬ ಅಲೋಚನೆ ಮಾಡುತ್ತಿದ ನು. ಕ 
| ನಾನಾನುಖವಾಗಿ ಮುಸಲಾ ನ್‌ iid ಔರೂಗಜೇಬನಿಗೆ 
ಅದೇ ಸಲಹೆ ಕೊಡುತ್ತಿ ದ್ದೆ ರು. ಷಯಿಸ್ತಾಖಾನನ ಕಡೆಯನರೆಲ್ಲರೂ 
ಶಿವಾಜಿಯನ್ನು ಕೊಲ್ಲಿಸಲೇಬೇಕೆಂದು ನಾನಾವಿಧನಾದ ಪ್ರಯತ್ನಗಳನ್ನು 
ಮಾಡುತ್ತಿ ದ್ದ ಕ ಷಯಿಸ್ತಾಖಾನನ ಹೆಂಡತಿಯ ಅವಾಂತರ ಈಡ ಕೆಲಸಾ 
ಅವಳು ತನ್ನ ಮಗನನ್ನು ಕಳೆದುಕೊಂಡಿದ್ದ ಳೆ. ಪತಿಯು ಪದಚ್ಯುತ 
ನಾಗಿದ್ದಾನೆ. ಆ ಸೇಡು ತೀರಿಸಿಕೊಳ್ಳ ಲು ಈಗ ಒಳ್ಳೆ ಯ ಸಮಯ ಸಿಕ್ಕಿ ಡೆ. 
ಅವಳೇಕೆ ಬಿಟ್ಟಾ ಳು? 

| ನಸ್ಯ ಅರಮನೆಯಲ್ಲಿ ಅವಳ ಸ್ಥಾನಮಾನಗಳು ಸಾಮಾನ್ಯ 

ವಾದವುಗಳಲ್ಲ. ಅವಳು `` ಔರಂಗಜೇಬನ ಸೋದರಮಾವನ ಹೆಂಡತಿ. 


೩೯೪ ಛತ್ರಪತಿ ಶಿವಾಜಿ 


ದರ್ಬಾರಿನ ಮುಖ್ಯಮಂತಿ ಶಿ) ವಜೀರ್‌ ಜಾಫರನು ಅವಳ ಅಣ್ಣ. 

ವಜೀರ್‌ ಜಾಫರನಿಗೂ ಔರಂಗಜೇಬನ ಸೋದರಿಯಾದೆ ಜಹೆನಾರೆ 
ಳಿಗೂ ಇವಳಿಗೂ ಅತ್ಯಂತ ಪ್ರೆ ಶ್ರೀೀಮನಿತ್ತು. ಜಹನಾರಳಿಗೆ ಶಿವಾಜಿಯಿಂದ 
ಅಪಚಾರವೂ ಆಗಿತ್ತು. ಸೂರತ್ತಿ, ನ ವರಮಾನ ಹನ್ನೆರಡು ಲಕ್ಷ ವರಹಗಳನ್ನು 
5೫0 ಕೊಡಡೀಕೆಂದು 'ಬಾದಸಹನು ಆಜ್ಞೆ ಮಾಡಿದ್ದ. ನು. Bs 

ಲೂಟಿಮಾಡಿ ಹಾವಳಿಮಾಡಿದುದರಿಂದ ಆ ವರಮಾನಕ್ಕೆ ಕಲ್ಲುಬಿದ್ದಿ ತ್ತು. 
ಆವಳೂ ಷಯಿಸಾ ೩ ೨ ಖಾನನ ಹೆಂಡತಿಯೊಡನೆ ಸೇರಿ ಸರ ಮೇಲೆ ಪ ಪ್ರಬಲ 
ವಾದ ಅಭಿಯೋಗ ನಡೆಸಿದ್ದಳು. 

ಔರಂಗಸೇಬನು ಮಂತ್ರಿಗಳನ್ನ ಲ್ಲಾ ಖು ಕನ ಡಏ್ಗ ಮಾಡಿ 
ದನು. ' ಬಾದಷಹನು ಮಂತ್ರಿ ಗಳಿಗೆ ಹೇಳಿದನ 

“ಹಗ ಶಿವಾಜಿಯು ನನ್ನು ಕೈಗೆ ಸಿಕ್ಕಿ ದ್ದಾನೆ. ಇವನು ದೆರ್ಬಾರಿಗೆ 
ಬಹಳ ತೆ ಇಂದರೆಕೊಟ್ಟಿ ರುವ ತ. ಂಟೆಕೋರ. ಇವನನ್ನು ಆಮರಣಾಂತ ಬಂಧನ 
ದಲ್ಲಿಡಬೇಸೇ, ಕರಿಸಿ ಬಿಡಬೇಕೆ? ಇದನ್ನು ನೀವು ಖಚಿತವಾಗಿ 
ಹೇಳಬೇಕು. 

“ಮತ್ತೊಂದು ಪಕ್ಷ ಅವನನ್ನು ಬಿಡ್ಬು ಬಿಟಿ ಸೇಕೆ.ಮೂ ಇದೆ. ಮಿರ್ಜಾ 
ರಾಜ ಜಯಸಿಂಹೆರವರು ಅವನ ಕಡೆಗಿದ್ದಾರೆ. ಅದನ್ನೂ ಯೋಚನೆ 
ಮಾಡಬೇಕು” ಎಂದು ಹೇಳಿದನು. | 

ಮಂತ್ರಿಗಳು ಒಬ್ಬೊ ಬ್ಬ ರು ಒಂದೊಂದು ವಿಫವಾಗಿ ಮಾತನಾಡಿದರು. 

ಹ `ಮಂತ್ರಿಯು ನ Sl ನೀಸಾ ನ್‌, ಕಾಬುಲೂಗಳ ಕಡೆ ಕಾಡು 
ಜನರು ನಮಗೆ ವಿಸುದ್ಧ ವ. ಗಿ ಬಲವಾದ :ದಂಗೆ ಎದ್ದಿದ್ದಾ ರೆ ಈ ಶಿವಾಜಿ 
ಯನ್ನು ಅವರ ಮೇಲೆ ಯುದ್ಧಕ್ಕೆ ಕಳುಹಿಸಿನಿಡೋಣ 3 ಜನರೇ ಅನನನ್ನು 
Ki ಹಾಕಿ ಬಿಡುತ್ತಾರೆ. ಗೆದ್ದು ಬಂದರೆ ನಾ ಆಯಿತು” ಎಂದು 
ಹೇಳಿದನು. 


ಮುಚ್ಚಿ 1 ವಜೀರ್‌ಜಾಫರ್‌ಖಾನನು ಎದು ನಿಂತು ಸಲಾಮ್‌ 
ಮಾಡಿ ಹೇಳಿದನು “ಬಾದಸಷಹರವರ ಘೈಕವಾದ ಮಂತ್ರಿಮಂಡಲದಲ್ಲಿ ಇಂತಹ 
ಮಾತುಗಳನ್ನಾಡುವುದು ಉಚಿತನನ್ನ ಎಫೂದೀ ಜನರು ದಂಗೆ ಎದ್ದಿದ್ದರೆ 


ಛತ್ರಪತಿ ಶಿವಾಜಿ | | ೩೯೫ 


ಅವರನ್ನು ದಮನೆ ಮಾಡುವುದಕ್ಕೆ ನಮ್ಮ ದರ್ಬಾರಿಗೆ ತಾಖತ್ತಿದೆ. ಸಮರ್ಥ 
ರಾದ ಸೇನಾಧಿಸತಿಗಳಿದ್ದಾರೆ. ಈ ಶಿವಾಜಿಯನ್ನು ಅಲ್ಲಿಗೆ ಕಳುಹಿಸಿದರೆ 
ಅನನು ಸರಾರಿಯಾಗಬಹುದು. . ಅಥವಾ ಆ ಕಾಡುಜನಸೊಂದಿಗೆ ಸೇರಿ 
ಜೊಂಡು ನಮ್ಮ ಮೇಲೆಯೇ ತಿರುಗಿ ಬೀಳಬಹುದು. 


“ಮಿರ್ಜಾರಾಜ ಜಯೆಸಿಂಹೆರನರ ಮಾತನ್ನೂ ಗೌರನಿಸಬೇಕಾದದ್ದೇ. 
ಈಗ ಅನರ ಮಾತು ತಾನಾಗಿಯೇ ಹಾರಿ ಕೋಗಿಸೆ. ಶಿವಾಜಿಯು ಸಾಮ್ರಾಟಿ 
ರಿಗೆ ದರ್ಬಾ ರಿನಪ್ಲಿ ಅಗರ: ನಾಡಿದ್ದಾನೆ ಹೆನ್ಹು ಮೀರಿ ಮಾತನಾಡಿದ್ದಾ ನೆ. 
ಆ ನಡುವಳಿಕೆಯನ್ನು ಜಯಸಿಂಹ JUS ಎಂದಿಗೂ. ಸರಿ 
ಯೆಂದು ಹೇಳಲಾಗುವುದಿಲ್ಲ. ಆಗ ಅನಕ ಅಡ್ಡಿ ಹರಿದುಹೋಯಿತು 
ಶಿವಾಜಿಯು ತಾನಾಗಿಯೇ ತಂದುಕೊಂಡ ಆಸತ್ತು ಅನ 

“ಅದಕೆ ಬಾದೆ ಹವು ಔದಾರ್ಯದಿಂದ. ಆ ಟೋ ಡಿ ಸಣ್ಣಿ 
ದೆಂದು ಭಾವಿಸಿ ಕಾರಾಗ್ಯೃ ಹನಲ್ಲಿಡೆಬಹುದು, 

“ಇನನು ಹಿಂಸೆ ಲ ಅಪರಾ ಧಗಳನ್ನು 'ನಾನು ಅಲಕ್ಷ್ಯವಮಾಡು 
ವಂಕಿಲ್ಲ. ಇವನೂ ಇನನ ಸುಗಡಿಗರೂ ಸೇರಿ ಎನೋ ಬರಿ ಸೊಗೆರ್‌ 


ಛೆ 
ರಾಜ ಗಳನ್ನು ಕೊಪ್ಳಿ ಸೊತೆನಿದ್ದಾರೆ. ಸೂರತ್ತಿನನ್ಲಿ ಶಿನುಸಿಸು ನಡೆಸಿದೆ 


ದುಂಖ3ೆಯ ಂನ ವಿಸೆಶೀಸತು' ಕೂತ ನೆನ್ಮುನ್ನು ನೋಡಿ ನಗು 
ವಂತಾಗಿದೆ. 

“ನನ್ಮು ಸಾನ ್ರಾಸ್ಯಸ ಸೇನಾಧಿನಕಿ ಸಸಿ:ಸ್ಮುಖಾನತ ಮೇಲೆ ಅನನು 
ನಡೆಸಿರುವ ಕಾರುಖನ ದ್ಹಗಳೂ ಅನರ ಮಗ ಸಬುಲ್‌ಘಕ್‌ ಖಾನನ 
ಕೊಲೆ ಇವೆಲ್ಲವೂ ಮುಸ ಸಲ್ಮಾನ್‌ ಸರ್ದಾರರಿಗೆ ತಲೆತಗಿ ಸುವಂತೆ ಮಾಡಿದೆ. 
ಇನನ್ನೆಲ್ಲಾ ನಸರ್ಣಾತೋಟಿಸಿನ3 ಶಿವಾಜಿಯು ಮರಣನಂಡನೆಗೆ ಅರ್ಹ: 
ನಾದನಕಿದು ಖಚಿತವಾಗುತ್ತದೆ. 

“ಮತ್ತೊಂದು ಮಾತಿದೆ." ಸರಾಾಷಹೆರನರು ಮಾಫ್‌ ಮಾಡೆಚೇಕು. 
ಜಮಸಿಂಹ ವುಸಾರಾಜರು ದೆಖ್ಬನ್ಸಿ ಗೆ ಹೋಗಿ ಮಾಡಿಸ ಬನು? ಸೇನಾಧಿನಕಿ 
ದಿಲೀಲ್‌ಖಾನರೂ, ದಾನೂನ್‌ ಖೂನರೊ ಶಿನಾಜಿಯ ಕೋಟಿಗಳನು ಸ್ಪಾಧೀನ 
ಸಡಿಸಿಕೊಂಡು ಅವನನನ್ನು ಸೆರೆಹಿಡಿದರು. ಮಹಾರಾಜ ಡಿಕಥ 


೩೯೬ ಛತ್ರಪಕಿ ಶಿವಾಜಿ 


ಅವನಿಗೆ ಕ್ಷಮೆಶೋರಿ ಗೌರವಿಸಿ ಮನ್ನಣೆಮಾಡಿ ರಾಜಿ ಮಾಡಿಕೊಂಡರು. 
ಇದು ನಮ್ಮ ದರ್ಬಾಗಿಗೆ ಅಸಮಾನಕರವೆಂದು ಹೇಳದೇ ಗತ್ಯಂತರವಿಲ್ಲ. 

“ಆಮೇಲೆ ನಡೆದ ಬಿಜಾಪುರದ ಅವಹೇಳನ ಸ್ರಸಂಗವಂತೂ ಮೊಗಲ್‌ 
ಸಾಮ್ರಾಜ್ಯದ ಧವಳ ಕೀರ್ತಿಗೆ ಮಸಿ ಬಳಿದಂತಾಗಿದೆ. 

“ಶಿವಾಜಿಯನ್ನು ಶೂಲಕ್ಕೇರಿಸುವುದೇ ನ್ಯಾಯವಾಗಿದೆ? ಎಂದು 
ಹೇಳಿದನು. 

ಎಲ್ಲ ಮಂತ್ರಿಗಳೂ ಆ ಮಾತಿಗೆ ತಲೆದೂಗಿದರು. ಬಾದಷಹನು 
ಮೌನದಿಂದ ಮಂತ್ರಾಲೋಚನಾ ಸಭೆಯನ್ನು ವಿಸರ್ಜನೆ ಮಾಡಿದನು. 

ಔರಂಗಜೇಬನ ಮುಖವು ಕೆಂಪಗೆ ಅಗ್ಬಿ ಕುಂಡದಂತೆ ಜ್ವಲಿಸುತ್ತಿತ್ತು. 
ಅವನು ರಾಜಬಂದಿಗಳ ಬಂದೀಖಾನೆಯ ಮುಖ್ಯಾಧಿಕಾರಿ ರಾತಾನ್‌ದಾಜ" 
ನನ್ನು ಕರೆಕಳುಹಿಸಿದನು. ರಾದಾನ್‌ದಾಜ್‌ನು ಬಂದು ಬಾದಷಹರ ಭೇಟ 
ಮಾಡಿದನು. ಘೋರವಾದ ಶಿಕ್ಷೆಗಳನ್ನು ಕೊಡುವುದರಲ್ಲಿ, ಕೊಲೆ ಮಾಡು 
ವುದರಲ್ಲಿ ಅವನು ನಿಸ್ಸೀಮನೆಂದು ಹೆಸರು ವಾಸಿಯಾಗಿತ್ತು. ಅವನ ಹೆಸರು 
ಹೇಳೀದರೇ ದರ್ಬಾರಿಗಳ ಹೈದಯಗಳು ನಡುಗುತ್ತಿತ್ತು. ಬಾದಸಹನು 
ಅವನಿಗೆ ಅಪ್ಪಣೆ ಮಾಡಿದನು. 

“ಮಿರ್ಜಾರಾರ್ಜಾ: ಜಯಸಿಂಹರ ಅರಮನೆಯಲ್ಲಿ ಮರಾಠಾ ಜನರ 
ನಾಯಕನಾದ ಶಿವಾಜಿಯು ಬಂಧನದಲ್ಲಿದ್ದಾನೆ. ಅವನನ್ನು ನಿನ್ನ ಆಧೀನಕ್ಕೆ 
ತೆಗೆದುಕೋ. ನಿನ್ನ ಕಾರಾಗಾರಕ್ಕೆ ಕರೆದುಕೊಂಡು ಹೋಗು, ಅವನಿಗೆ 
ಚಿತ್ರಹಿಂಸೆಗಳನ್ನು ಕೊಟ್ಟು ಕೊಲೆಮಾಡಬೇಕು” 

ಈ ಸಮಾಚಾರಗಳು ದರ್ಬಾರಿನಲ್ಲಿ, ಅರಮನೆಯಲ್ಲಿ ಆಗ್ರಾ ನಗರದೆ 
ರಾಜಬೀದಿಗಳಲ್ಲಿ "ಗುಸುಗುಸು' ಮಾತುಗಳಾಗಿ ಹಬ್ಬಿದವು. 

ರಾಮಸಿಂಗನು ಬಾದಷಹರ ಭೇಓಮಾಡಿದನು ಬಾದಸಹನು ಎಂದಿ 
ನಂತೆ ಸರಳವಾಗಿರಲಿಲ್ಲ. ಕಠಿಣಮನಸ್ಥನಾಗಿಯೇ ಹ.ಬ್ಬುಗಂಟಿಕ್ಸಿ ಮೌನ 
ಮುದ್ರೆಯಿಂದ ಕುಳಿತಿದ್ದನು. 


ರಾಮಸಿಂಗನು ವಿನಯದಿಂದ “ಜಹನನಾ, ಶಿವಾಜಿಯ ವಿಷಯಕ್ಕೆ 
ಏನು ಅಸ್ಪಗೆಯಾಗಿದೆ?” ಎಂದು ಕೇಳಿದನು, 


ಛತ್ರಪತಿ ಶಿವಾಜಿ ೩೯೬ 


“ಅವನ ಅಪರಾನಗಳನ್ನೆಲ್ಲಾ ಗಮನಿಸಿದ್ದೇವೆ. ಚ ಮರಣ 
'ದಂಡನೆ ವಿಧಿಸಲ್ಪ ಟ್ರ ಹಿ 

ಬಿರು “ಹಾ! ಹಾ!” ಎಂದು ಉದ್ದಾರೆ ಮಾಡುತ್ತಾ ಬಾದೆ 
ಸಹನ ಪಾದಗಳ ಮೇಲೆ ತಲೆಯಿಟ್ಟು ವಂದಿಸಿ ನಿರ್ವಿಣ್ಣ, ನಾಗಿ ಎದ್ದು ನಿತನು. 
ಅವನ ಕಣು ನಿ ಗಳಲ್ಲಿ ee. ಕಂಬನಿ ಸುರಿಯುತ್ತಿ ತ್ತು. 

ಬಾದಷಹ ಮನಸ್ಸು ಕೊಂಚಮಟ್ಟಿಗೆ ಚಲಿಸಿತು. 

“ರಾಮಸಿಂಗ್‌, ನೀನು ಹೇಳುವುದೇನಾದರೂ ಇದ್ದ 8 ಹೇಳು” 

“ಬಾದಷಹರ ಅಸ ರೃಣೆಯಾದೆ ರ ಪ್ರತಿ ಮಾತನ ನಾಡುವುದಕ್ಕೆ 

ನಾನಾರು ? ನನ್ನ ಮನ ಸ್ಪನಲ್ಲಿಯೇ ಆಲೋಚನೆ ಮಾಡಿಕೊಳ್ಳುತ್ತಿ ಕೇಕೆ. 
ನೊದಲು ನನಗೆ ಶಿಕ್ಷೆಯಾಗಿ ಆಮೇಲೆ ಶಿವಾಜಿಗೆ - ಶಕ್ಷೆಯಾಗಿದ್ದ ಕ್‌ ಬಹಳ 
ಚನ್ನಾ ಗಿತ್ತು. ಅವನಿಗೆ ವಾಗ್ಲಾ ನಮಾಡಿ ಪಾ ಭಿಕ್ಷೆ ಸೀಡಿ ನಾವು "ಅವನನ್ನು 
ಇಲ್ಲಿಗೆ ಕತಿತಂದಾಗಿದೆ. ಇದರಿಂದ ನಮ್ಮ ಕುಲಕ್ಕೇ ಕಳಂಕ ತಟ್ಟ 
ದಂತಾಗಿದೆ. 

ಹುಜೂರ್‌. ಅನನೆಷ್ಟ ರನನು | ನಮ್ಮ ಧಮನಿಗಳಲ್ಲಿ ಈ ರೆಜಪೂತೆ 
ರಕ್ತವು ಹೆರಿಯುತ್ತಿ ಹ ಅವನೊಡನೆ ಯುದ ಮಡಿ ಹೊಡೆದು ಹಾಕುವ 
ಶಕ್ತಿ ಯು ನಮಗಿತೆ. ಅವನನ್ನು ಹೀಗೆ ಕರೆತಂದು ಕೊಲೆಗೊಡ್ಡ ವುದು 
ಯಾವ ಧರ್ಮ ?” 

“ರಾಮಸಿಂಗ್‌ ನಿನ್ನನ್ನು ಹುಟ್ಟ ದೆಂದಿಸಿಂದೆ ; ನನ್ನ ಮಗೆನಂತೆ ಭಾವಿಸಿ 
ದ್ದೆ (8. ಓೃಮಗುವಾಗಿದ್ದಾ ಸ ಕೊಡೆಯ ಮೇಲಿಟ್ಟು ಮುದ್ದಾ ಡಿದ್ದೆ ನೆ. 
ಬೊಡ್ಡ ವನಾದ ಮೇಲೆ ನೀನು ಆಜಾನುಬಾಹು, ಎರವಿಕನ. ಕಾತ್ರತೇಜ 
ದಿಂದ ಬೆಳಗುವ ನಿನ್ನೆ ಮುಖ್ಯಯುದ್ಧ ಗಳಲ್ಲಿ ವೀರಾವೇಶದಿಂದ ಹೋರಾಡುವ 
ನನ್ನ ನರಾಕ್ರಮ, ಇವುಗಳನ್ನೆಲ್ಲಾ ನೋಡಿ ನೋಡಿ ಪೆರಮಾನಂದದಿಂದ 

ದ್ದೇನೆ. ನೀನು ಆ ಕಾಫಿರ ಶಿವಾಜಿಯ ಮ: ಮತೆಯನ್ನುು ಕಟ್ಟಕೊಂಡು 

ಕ: ರಿಷುತ್ತಿ ರುವುದನ್ನು ನೋಡಿ ನನಗೆ ಆಶ್ಚ ರ್ಯ ವಾಗುತ್ತ ಡಿ,  ಖೇದವಾಗು 
ತಜಿ, ತ ಶಿವಾಜಿಯ ಕಡೆ ಏನು ನತ? ಹೇಳಲಿಚ್ಛಿಸುವೆಯೋ 
ಆದನ್ನು ಸೂರ್ಣವಾಗಿ ಹೇಳು” ಎಂದು ಬಾದನ ಹನು ಹೇಳಿತಕಾ 

ಜಗತು ಸಲಾಂ ಮಾಡಿ “ಸಹಾನ್‌ಷಹಾ, ಶಿವಾಜಿಯ ಪಡೆ 


ನ) ಛತ್ರಪತಿ ಶಿವಾಜಿ 


ಒಂದು ಮಾತನ್ನು ಹೇಳುವುದಕ್ಕೂ ನಾನು ಹೆಜೂರಿಗೆ ಬಂದಿಲ್ಲ. ನನ್ನ ತಂದೆ 
ಮ ಸಾರಾಜ ಜಯಸಿಂಹೆರವರ ಪರವಾಗಿ, ನನ್ನ್ನ ಪರವಾಗಿ. ಎರಡು ಮಾತು 
ಗಳನ್ನು ಹೇಳಲು ಬಂದಿದ್ದೇನೆ. ಅದಕ್ಕೆ ಕೃಪೆಮಾಡಿ ಅವಕಾಶ ಕೊಡೋಣ 
ವಾಗಿದೆ.  ಖಾನಂದಠವರು ಸಾನಧಾನವಿಂದ ಲಾಲಿಸಬೇಕು. 
ತಂಡೆ ಜಯಸಿಂಹ. ಮಹಾರಾಜರು ಹನ್ನೆರಡು. ನರ್ನ ವಯಸ್ಸಿನ 

ಬಾಲ್ಯ ವಯಸ್ಸಿನಲ್ಲಿ ಬಾದಷಹರ ದರ್ಬಾರಿಗೆ ಬಂದರಂತೆ, ಅವರನ್ನು ಬೆಳೆಸಿ 
ವಿದ್ಯೆ ಕಲಿಸಿ ಶಸ್ತ್ರಾಭ್ಯಾಸ ನಾಡಿಸ್ತಿ ಮಾನ ಮನ್ನಣೆಗಳನ್ನಿತ್ತು "ಮಿರ್ಜಾ 
ರಾಜ” ಎಂಬ ಉನ್ರಾ ಗಳ ದರ್ಜೆಗೆ ಏರಿಸಿದವರು ಖಾವಂದರಣ್ಲಪೆ? ಅಂದಿನಿಂದ 
ಇಂದಿನವರೆಗೆ ಆ ರಜಸೂತವೀರನು ತಮ್ಮ ಪಾದದೆಡೆಯಲ್ಲಿ 'ಒಂದಾದರೂ 
ಅಸಚಾರವೆಸಗಿದೆ ನಿದರ್ಶನ ಉಟೇ? ಈ ಇಡೀ ಹಿಂದೂಸ್ಥಾನದಲ್ಲಿ ರಣ 
ಶ್ಲೇತ್ರ ದಕ್ಷಿಯಾಗಲೀ. ಸ್ರಸಂಚದಲ್ಲೀ ವಿಖ್ಯಾತವಾದ ಈ ದೆಹಲಿಯ ದರ್ಬಾರಿ 
ನಲ್ಲಿಯಾಗಲೀ ಅದರ ಗೌರವಕ್ಕೆ ಕಂದಕ ಉಂಟಾದ ಉದಾಹರಣೆಯು 
ಒಂದಾದರೂ ಉಂಟೇ ? ಜಯಸಿಂಹ ಮಹಾರಾಜರು ಈ ಶಿವಾಜಿಗೆ "ದರ್ಬಾರಿ 
ನಲ್ಲ ಗೌರವ ಮಾಡಿಸುತ್ತೇನೆ. ಬಾದಸಹಕ ಅನುಗ್ರಹಕ್ಕೆ ಪಾತ್ರನನ್ನಾಗಿ 
ಮಾಡಿಸುತ್ತೇನೆ ಎಂದು ವಾಗ್ಧಾನ ಕೊಟ್ಟು ಅವನನ್ನು ಸನ್ನಿಧಾನಕ್ಕೆ ಕಳು 
ಹಿಸಿದ್ದಾರಲ್ಲವೇ? ಈ ಪ್ರಸಂಗದಲ್ಲಿ ನನ್ನ ತಂದೆ ಜಯಸಿಂಹ. ಮಹಾರಾಜರ 
ಸದ್ಭಾನಫೆಯಲ್ಲಿ ಕಿಂಚಿತ್ತಾದರೂ ಲೋಪನಿಜೆಯೀ ? ಈ ವೃದ್ಧಾಸ್ಯದಲ್ಲಿ ಈ 
ಪ್ರಸಂಗದಿಂದ ಅವರಿಗೆಷ್ಟು ಅಸಕೀರ್ತಿಯು ಬರುತ್ತದೆ. ದೆಹಲಿಯ ದರ್ಬಾರಿ 
ನಲ್ಲಿ ಇಂತಹ ಮಹೋನ್ನತ ಷದವಿಯಲ್ಲಿರುನ ಜಯಸಿಂಹ ಮಹಾರಾಜರಿಗೆ 
ಅಸಕೀರ್ತಿಯು ತಟ್ಟಿದರೆ ಅದು ಮರಣಕ್ಕಿಂತಲೂ ಅಧಿಕವಾದದ್ದು. 

"ಜಹಾಸನಾ, ನನ್ನ ಮಾತು ಹೇಳುತ್ತೇನೆ. ನಮ್ಮ ತಂದೆಯವರು 
ಅವನನ್ನು ನನ್ನ ರಕ್ಷಣೆಗೆ ವಹಿಸಿಕೊಟ್ಟಾಗಿಫಿಂದ ನಾನು ಅವನನ್ನು ಸ್ನೇಹಿತ ' 
ನಂತೆ ನೋಡಿಕೊಳ್ಳುತ್ತಿ ದ್ದೇನೆ. ಈಗ ನಾನು ಮಿತ್ರದ್ರೋಹನೆಸಗಿದೆನೆಂದು 
ಅವನ ಅಂತರಾತ್ಮವು ಮಿಡಿಯುವುದಿಲ್ಲನೇ ? ಅವನನ್ನು ನಾನು ಹುಜೂರ್‌ 
ಸನ್ನಿಧಾನಕ್ಕೆ ಕರೆತರುತ್ತೆ "ನೆ. `` ತಾವು “ನೀನು ಅಪರಾಧಿ? ಎಂದು ಹೇಳಿ: 
ಮೊಗಲ್‌ ರಾಜ್ಯದಿಂದ ಗಡೀಪಾರು ಮಾಡಿಸಿಬಿಡಿರಿ, ನಾನೇ ಅನನ ಮೇಲೆ 
ಯುದ್ಧ ಮಾಡಿ ಸೆರೆಹಿಡಿದು ತರುತ್ತೇನೆ. ಅಥವಾ ರಣರಂಗದಲ್ಲಿ ಅನನ ತಲೆ 


ಭತ್ರಪತಿ ಶಿವಾಜಿ ೩೯೯ 


ಯನ್ನು ಕಡಿದು ತಂದು ತಮ್ಮ ಪಾದೆಗೆಳಿಗೆ ಒಸ್ಬಿಸುತ್ತ ನೆ, : ಅದು ನನ್ನ್ನ 
ರಜಪೂತ ಕುಲಕ್ಕೆ ಭೂಷಣಪ್ರಾಂ- ನವಾಗಿರುತ್ತದೆ.ಆಂ ನ 
ಕತಮ್ಯಜ್ಞಿ ನಾನು ಬೇಡುತ್ತಿ ದ್ದೇನೆ? ಎಂದ್ರು ಹೇಳಿ ಬಗ್ಗಿ ಸಲಾಮು 
ಮಾಡಿದನು. 
ಬಾದಷಹನು “ಕುಮಾರ ರಾಮಸಿಂಗ್‌, ಸೀನು ನನ್ನನನು. ಆದರೆ 
ದರ್ಬಾರಿಲ್ಲವೂ ವಿರುದ್ದ ವಾಗಿದೆ... ಜಯಸಿಂಹ ಮಹಾರಾಜರು ಎಲ್ಲರಿಗಿಂತ 
ದೊಡ್ಡ ವರು, ಅವರ ಮಾತಿಗೂ ಮನ್ನಣೆ ಕೊಡಲೇಬೇಕು. ನಾಳೆ ಖಚಿತ 
ನಾದ ಉತ್ತರ ಕೊಡುತ್ತೆ ನೆ” ಎಂದು ಹೇಳಿ ಕಳುಹಿಸಿದನು. 

ತ ಮನ್ನ ಗೆ ಸಮಾಧಾನವಾಯಿತು. ಾಢಾಂತ್ರಕಾಶವಲ್ಲಿ 
ಅಸ್ಪಸ್ಥ ಸಪಾದ ಬೆಳಕು .:ಕಂಡಂಶಾಯಿತು. ಅನನು ತನ್ನ ಮನೆಗಿ 
ಗಿದ. 

ಬಾದಷಹನು ಅಂತಃಪುರಕ್ಕೆ ಹೊರಟುಹೋದನು. - 

ಆ ದಿನ ಸಂಧ್ಯಾಕಾಲ ಓರಂಗೆಜೇಬನು ಪ್ರಾರ್ಥನೆಯನ್ನು ಮುಗಿಸಿ 
ಕುಳಿತುಕೊಂಡಿದ್ದ ನು... ಅವನ ಮನಸಿ ನಲ್ಲಿ ರಾಮಸಿಂಗನಥ ಮಾತುಗಳು 
ಬುದ್ದು ದಾಕಾರವಾಗಿ ಪುನರಾನರ್ಶನೆಯಾಗುತ್ತಿ ದ್ಲುವು. ಒಂದು ಕಡೆ ಜಯ 
ಸಿಂಹನ ಮೇಲಿದ್ದ ಪ್ರಿ ಪ್ರೀತಿ. ಗೌರವಗಳು, ಮತ್ತೊ ಂದು ಕಡೆ. ಶಿವಾಜಿಯ 
ಮೇಲಿದ್ದ ದ್ರೆ ಡೆ ಷೆ ಕ್ರೋಧಗಳು. ಇವು ಅವನ ಮನಃಸಟಲದ ಮೇಲೆ ಒಂದು 
ಭಯಂಕರ ಎತ ನಡೆಸುತ್ತಿತ್ತು. ಆ ಸಮಯಕ್ಕೆ ಸರಿಯಾಗಿ ಬಾಗಿಲು 
ತೆರೆಯಲ್ಪಟ್ಟ ತು, ಇಬ್ಬರು ಅಂತಃಪುರ ರನುಣಿಯರು ಒಳಗೆ ಬಂದು ಕದ 
ವನ್ನು ಮುಚ್ಚಿ. ಬಾದಷಹಸಿಗೆ ಅಭಿವಾದನ ಮಾಡಿದರು.  ಬಾದಷಹನ 
ನೀಠದ ಮುಂದೆ ಖುರಾನ್‌ ಪುಸ್ತಕವು ತೆರೆದಿಡಲ್ಬಟ್ಟಿದ್ದಿ ತ್ತು.ಆ ಕೋಣೆಯಲ್ಲಿ 
ಪ್ರಾರ್ಥನಾ ಕಾಲದಲ್ಲಿ ಇದ್ದ ಮಂಡಸ್ರಕಾಶವು ಆ ಅಂತಃಪುರ ರಮಣಿಯರ 
ಬೆಡಗಿನಿಂದ ಉಜ್ವಲ ಪ್ರಭೆಯನ್ನು ಬೀರುತ್ತಿ ರುವಂತೆ ಭಾಸವಾಯಿತು. ತಲೆ 
ಬಾಗಿ ಕುಳಿತಿದ್ದೆ ಟಔರಂಗಜೇಬನು ತಲೆಯೆತ್ತಿ ನೋಡಿದನು. ಜಿನೀತುನ್ನಿಸಾ 
ಮತ್ತು ರೋಷನಾರ. ಬಾದಸಹನು ಅವರಿಬ್ಬರನ್ನೂ ಏಕಕಾಲದಲ್ಲಿ ಏಕತ್ರ 
ನೋಡಿ ಆಶ್ಚರ್ಯಚಕಿತನಾದನು. ಜಿನೀತುನ್ಸೀಸಳು ಯಾವಾಗಲೂ 
ಬರುವವಳಲ್ಲ, ಎಂದೂ ದರ್ಬಾರಿನ ವಿಷಯಗಳನ್ನು ಮಾತನಾಡುವವಳಲ್ಲ. 


ಸಾ NN ಜು 


ಕೋಷೆನಾರಳು ಹಾಗಲ್ಲ. ಪ್ರತಿಯೊಂದು ನಿಷಯದಲ್ಲಿಯೊ ಅವಳ 
ವ್ಯಾಪಕ ಸಕತೆಯುಂಟು. ರೋಷನಾರಳು ಚಾದಸಹನಿಗೆ ಮಂತ್ರಿ, ಸಖಿ 
'ನೋದರಿ, ಆಸ್ತಳು. ಬಾದಷಹನ ಸರ್ವಸ್ವವನ್ನೂ ಸೂರೆಗೊಳ್ಳುವ 
ವರ್ಚಸ್ಸುಳ್ಳವಳು. 

ಬಾದಸಹನು “ಇದೇನಾಶ್ಚರ್ಯ, ಅತ್ತೆ ಸೊಸೆಯರಿಬ್ಬರೂ ಒಟ್ಟಿಗೆ 
ಬಂದಿದ್ದೀರಿ, ಕುಳಿತುಕೊಳ್ಳಿ? ಎಂದನು. 

ಸೋಷನಾರಳು “ಜಹಾಸನಾ! ಇಬ್ಬರೂ ತಮಗೆ ಆಶ್ಚರ್ಯ ವಾಗುವಂಥಾ 
ಓಂದು ವರವನ್ನು ಬೇಡಲು ಬಂಡಿದ್ದೆ (ವೆ? ದೆ. 

ವರೆ ! ನರವೆಂದರೇನು? ನೀವು ಬೇಡುವಂಥದೇಸಿದೆ ? 'ಇಮೆಗೆ 

ಇಲ್ಲವೆಂದು ಹೇಳುವುದಾದರೂ ನನ್ನ ಲ್ಲೇನಿದೆ ಹೇಳು ತಂಗಿ. ಚಮತ್ಕಾರವಾಗಿ 
ಮಾತನಾಡುಕ್ತಿ 3 

“ಜಹಾಪನಾ ! ತಮಗೆ ಅಸ್ತಿಯೆನಾಪವ ಮಾತು ಅಂಥದನ್ನು 
ಳಳಲು ಹಿಂಜರಿಯುತ್ತೇವೆ.* 

“ಹೇಳು ತಂಗಿ, ನಮ ಂಥೆವರಿಗೆ ವ್ರಿಯಾಪ್ರಿಯೆಗಳೆಂದರೇನು ? ಇಂದು 

ಪ್ರಿಯವಾದುದು ನಾಳೆ ಅಪ್ರಿಯ, ಈ ಖುದಾನ ಪ್ರೇಮವೊಂದು ಮಾತ್ರ 

ಹ ಶಾಶ್ವ ತವಾದದ್ದು. » ಎಂದು ಹೇಳುತ್ತ. ಖುರಾನಿನ ಕಡೆಗೆ ಡ್ಯ 
ತೋರಿಸಿದನು. ಸತಯ ಖುರಾನಿಗೆ' ವಂವಿಸ್ಕಿ “ಷೆಹಾನ್‌ಹೆಹಾ, 
ಆ ಶಿವಾಜಿಯ ಪ್ರಾಣಭಿಕ್ಷೆ ಬೇಡಲು ಬಂದಿಡ್ದೇನೆ” ಎಂದು ಹೇಳಿದಳು. 

ಔರಂಗನೇಬನು “ಹಾ! ಹಾ ! ನಿನಗೆ ಹುಚ್ಚುಹಿಡಿದಿದೆ. ಕಾಫರನ 
ಮಾತನ್ನು ಇಲ್ಲಿ ಎತ್ತಲು ನಿನಗೆ ನಾಚಿಕೆಯಿಲ್ಲನೇ? ಖುದಾನ ಬೆಳಕಿನಿಂದ 
ಪವಿತ್ರವಾದ ಈ ಸ್ಥಳದಲ್ಲಿ ಕಾಫರನ ಹೆಸರು ಹೇಳಲು ನಿನಗೆ ಹೇಗೆ ಮನಸ್ಸು 
ಬಂತು, ಹೇಳು |! ಅವನಿಗಾಗಿ ನೀನೇಕೆ ಶಿಫಾರ್ಸು ಮಾಡಲು ಬಂದಿರುವೆ ? 
ಯಾರು ನಿನ್ನನ್ನು ಚಿತಾವಣೆ ಮಾಡಿದವರು ? ಹೆಡೆಯತ್ತಿ ದ ಫಟ್ಟ ಸರ್ಪದ 
ಬಾಯಿಗೆ ಕ ಹಸೆ ಬಂದಿರುವೆ,” 

ಜ.1 | ಶಾಂತಿಯಿಂದ ಕೇಳಬೇಕು. ಆ ಶಿವಾಜಿಗೆ ವಿಚಾರಣೆ 
ಇಲ್ಲದೇ ಮರಣದಂಡನೆಯಾಗಿಜಿಯೆಂದು ಅಂತಃಪುರದಲ್ಲಿಲ್ಲರೂ ಮಾತನಾಡು 
ತ್ತಾರೆ. ಅವನ ತಪ್ಪು ಸ್ಸ ವಿಚಾರಣೆಯಾಗಿದೆಯೇ?ಿದರಬಾರಿನ ಖಾಜೀಸಾಹೇಬರು 


ಛತ್ರಪತಿ, ಶಿವಾಜಿ | ಸ ೪೦೧ 


ಈ ತಿಕ್ಷೆಯು ಸರಿಯೆಂದು ಒಪ್ಪಿ ಕೊಂಡಿದ್ದಾ ಕಿಯೇ ₹7” 

“ಹುಷ್‌! ತಾ ಅವರ ತಪ್ಪು ಸ್ರತ್ಯಕ್ಷ ಸ ಸಾಬೀತಾಗಿದೆ. 
ಒಂದೇ, ಎರಡ್ಯೊ ಎಣಿಸಲಾರದಷ್ಟು ಅಸರಾಧಗಳವೆ. . ಗತೆ ಹರಾಂ ! 
ಕಾಫರ1 ಅವನ ತಪ್ಪುಗಳನ್ನು ನಾನು ಹೇಳಬೇಕೆ? ಈ ದರಬಾರಿನ ಕಂಬ 
ಕಂಬಗಳೂ ನುಡಿಯುತ್ತನೆ.” 

“ಜಹಾನ್‌ಷಹಾ! ತಾಂತರಾಗಿರಿ, ವಿರ್ಜಾರಾಜಾ 'ಜಯಸಿಂಹರು ಈ 
ದರಬಾರಿನಲ್ಲಿ ಗೌರವ ಕೊಡಿಸುತ್ತೇನೆಂದು ಅನನನ್ನು ಇಲ್ಲಿಗೆ ಕಳಿಸಿಕೊಟ್ಟರು. 
ಈ ದರಬಾರಿನಲ್ಲಿ ಅವನ ಮೇಲೆ "ಬಿಟ್ಟ ದಷ್ಟು. ಫಿಶಾಶಿಯಾ 66 

“ಪಿತೂರಿ 1 ಯಾರು ಪಿತೂರಿ ಬ ಸಿದವರುಳಿ ಅದಕ್ಕೆ ಸಾಕ್ಸಿಯೇಸಿದೆ?? 

"ಜಹಸನಾ! ಬೇರೆ ಸಾಕ್ಷಿ ಏಕೆ-ಬೇಕು? ನಾನೇ ಸಾಕ್ಷಿ, ನನ್ನೊ. ಡನೆ 
ದೊಡ್ಡ ದೊಡ್ಡ ದರಬಾರಿಗಳು ಬಂದೂ ಅವನಿಗೆ sip onc ಬೇಕಾದಷ್ಟು. 
ಜೂರಿಗಳನ್ನು, ಹೇಳಿದ್ದಾ ಕ. ಹುಜೂರು ಸನ್ನಿಧಾನಕ್ಕೆ ಕರೆಸಿ ಅನನನ್ನು 
ವಿಚಾರಣೆಮಾಡಿ ಶಿಕ್ಷೆ ವಿಧಿಸಿದ್ದ ಕ್ಕಿ ಆಡು pel 0a ಗಾಂಭೀರ್ಯ 
ತಕ್ಕಂಕಿತ್ತು. ತ 

"ವಿಚಾರಣೆ! ಏನು ವಿಚಾರಣೆ ಮಾಡಬೇಕು?” 

“ಅವನ ತಪ್ಪೇನಿದೆಯೋ 'ಆ ವಿಚಾರಣೆ, ಈ ವಿತಾರಿಕಾರಕೆಲ್ಲಾ. 
ಬದುರಿಗೆ ಬಂದು ಖುದಾನ ಮೇಲೆ ಆಣೆ ಇಟ್ಟು ಖಾಜೀ ಸಾಹೇಬರ. ಮುಂದೆ 
ನುಡಿಯಲಿ. ಮಿರ್ಜಾರಾಜಾ ಜಯಸಿಂಹರವರು ಬಂದು ಪ್ರತಿವಾದ ಮಾಡಲಿ. 
ಆಗ ತಪ್ಪು ಸಾಬೀತಾದರೆ ಆ ತಿವಾಜಿಯೂ 4 ಚಾ” ಮಹಾರಾಜರೂ 
'ಇಬ್ಬರೂ “ಸಿ ಬತಸ್ಥ ರಾಗುತ್ತಾರೆ. ಇಲ್ಲದಿದ್ದರೆ. ಈ ದೂರು ಕೊಟ್ಟಿ ವರು 


ಬಯಲಿಗೆ ಬಂದು ಶಿಕ್ಷಾರ್ಪರಾಗುತ್ತಾರೆ: ಈಗ ( ಅವಸರವೇಕೆ? ಆ ಸಯ ಸ 


ಬಂಧನದಲ್ಲೆ ೬ ಇರಲ್ಲಿ ಇನ್ನೂ ಕಟ್ಟು; ಸಿಟ್ಟ ದ ಬಂಧನವನ್ನು ವಿಧಿಸಿರಿ. ನಾನೇ 
ಖುದ್ದಾಗಿ ಆವನ ಮೇಲ್ವಿ ಚಾರಣೆಯನ್ನು ಸ ಡಿಕೊಳು ತ್ತೆ ನೆ. ಭರದರ್ಬಾರಿ 
ನಲ್ಲಿ ವಿಚಾರಣೆಯಾಗಲಿ ಗ 

ಔರಂಗಸೇಬನು ನಕ್ಕು “ಎಲ್ಲದಕ್ಕಿಂತಲೂ ಅತಿಶಯವಾದ ಮಾತಿದು. : 
ಸೀನು ಅವನ ಮೇಲ್ವಿ ಚಾರಣೆಯನ್ನು ಸೀಡಿಕೊಳ್ಳು ವ: ಮಾತು! ಎಲ್ಲದ 


26[ 


೪63 ಛತ್ರಪತಿ ಶಿವಾಜಿ 
ಕೈಂತಲೂ ಇದು ಆಕ್ಟರ್ಯನಾಗಿದೆ. ರೋಸೆನಾರಾ, ನಿಜನಾಗಿ ನಸಕನಾಡೆ 
ತ್ತಿರುನೆಯೋ ಪರಿಹಾಸ್ಯ ಮಾಡುತ್ತಿ ಕುವೆಯೋ ?” 

“ಜಹಾಪನಾ | ತಮ್ಮ ನುಂದಿ ಸರಿಹಾಸ್ಯ ಮಾಡುವುದೆಂಜರೇನು? 
ಇಷ್ಟೆಲ್ಲಾ ತರಳೆ ಶಾಪಶ್ರಯಗಳೇಕೆ ? ಖಾಜ ಸಾಹೇಬರನ್ನು ಇಲ್ಲಗೆ ಕರೆಹಿ 
ಬಿಡಿರಿ. ಈ ಖುರಾನಿನ ಮುಂದೆ ಅವರು ತೀರ್ಪು ಕೂಡಲಿ. ಆನೋಲೆ 
ಮರಣಿದಂಜನೆಯಾಗಲಿ, ಸಾನೇ ಕತ್ತಿಯಿಂದ ೮ ಶಿವಾಜಿಯ ತಲೆಯನ್ನೂ 
ಕತ್ತರಿಸಿ ತಂದು ಬಾದಷಹರ ಪಾದಗಳಿಗೊಪ್ಪಿ ಸುತ್ತೇನೆ.” 

“ಒಳ್ಳೆಯ ಮಾತು, ಖಾಜೀಸಾಹೇಬರನ್ನು ಇಲ್ಲಿಗೆ ಕರೆಸಜೇಕು, 
ನಾನು ಆ ಕಾಫರನ ಮೇಲೆ ದೂರು ಹೇಳಬೇಕು, ಸ್ವಯಂ ರೋಸನಾರಾ 
ಪ್ರತಿನಾದ ಮಾಡುತ್ತಾಳೆ. ತೀರ್ಪು ಗೊತ್ತೇ ಇದೆ. ನಿನ್ನ ಕಡೆಗೇ ತೀರ್ಪು. 
ಆ ಮಾತು ಹಾಗಿರಲಿ, ಅನನು ಇಂದೇ ಶೂಲಕ್ಕೆ ರಿದರೇನು, ಮತ್ತೊಂದು 
ದಿನವಾದರೇಸು? ನನ್ಮು ಕೈಗೆ ಸಿಕ್ಕಿದ್ದಾನೆ. ಬಂಧನದಲ್ಲ ಟ್ಟ ದ್ಹೇಷೆ, 
ನಿನಗೇಕೆ ಅವನಲ್ಲಿ ಇನ್ನೊ ತಂದು ಆಸಕ್ತಿ ?? 

“ಆ ಮಾತು ಬೇರೆ ಜಹಾಪನಾ | ನಾನೊಬ್ಬಳೇ ಅಲ್ಲ. ಈ ಅಂತಃಪುರ 
ದಲ್ಲಿ ನಾನು ಮತ್ತು ಈ ಜನೀತಉಸ್ನೀಸಾ ನಮಗಿಬ್ಬರಿಗೂ ಅವನಲ್ಲಿ 
ಅಸಕ್ಲಿಯಖಂಟಾಗಿದೆ. ಉಳಿದವರೆಲ್ಲರೂ ಅನನ ನಿರೋಧಿಗಳೇ, ' ಅನನು 
ಅತ್ಯಂತ ಸರಾಕ್ರಮಿಯೆಂದು ನಾವು ಕಥೆಗಳನ್ನು ಕೇಳಿದ್ದೆ "ವೆ. ಯಾರಿಂದಲೂ 
ಅವನನ್ನು ಜಯಿಸುವುದಕ್ಕಾ ಗಡೆ ಮಿರ್ಜಾರಾಜಾ ಜಯಸಿಂಹರನ್ಷೇ ಯುದ್ಧ ಫೆ 
ಕಳಿಸಿದಿರೆಂದು ಕೇಳಿದ್ದೇವೆ. ನೂರು ಯುದ್ಧ ಗಳಲ್ಲಿ ಗೆದ್ದ ಜಯಸಿಂಹರು 
ಈ ಶಿವಾಜಿಯನ್ನು ಪಳಗಿಸಿ ತಮ್ಮ ದರಬಾರಿನಲ್ಲಿ ಗೌರವ ಕೊಡಿಸಿ ದರಬಾರಿನ 
ಸೇವಳನನ್ನಿಗಿ ಮಾಡಬೇಕೆಂದು ಇಲ್ಲಿಗೆ ಕಳುಹಿಸಿದೆರಂತೆ. 'ಅದು ಎಂತಹ 
ಸುಯೋಗದಲ್ಲಿ ? ಬಾದಷಹರ ಐನಶ್ರನೆಯ ವರ್ಷ ವರ್ಧಂತಿಯ ಮಹೋ 
ತ್ಸವ ಸಮಯದಲ್ಲಿ, ' ಇಂಥಾ ಸಮಯದಲ್ಲಿ ಅಪರಾಧಿಗಳನ್ನು ಖುಲಾಸೆ 
ಮಾಡುತ್ತಾರೆ. ಆದಕ್ಕೆ ಪ್ರಕಿಯಾಗಿ ಆ ಮಹಾ ಸರಾಕ್ರಮಶಾಲಿಯ ಮರಣ 
ದಂಡನೆ. ಅವಕ್ಕಾಗಿ ಈ ಜರಬಾರಿನಲ್ಲಿ ಬಾಲ್ಯದಿಂದಲೂ ಸೇವೆ ಮಾಡಿರುವ. 
ಮಹಾ ಸರಾಕ್ರಮಶಾಲಿ ಜಯಸಿಂಹ ಮಹಾಠಾಜರು ನಾಲಿಗೆ ಹಿರಿದುಕೊಂಡು' 
ಪ್ರಾಣ ಬಿಡಬೇಕು. ಇಂಥಾ ಕಾರ್ಯವು ಈ ಸಮಯದಲ್ಲಿ ಬಾದಷಹರಿಂದ 


ಭೆಕ್ರನತಿ ಶಿವಾಜಿ ನ 


ಆಗಬಹುದೇ? ಇದಕ್ಕೆಲ್ಲಾ ಒಂದೇ ಒಂದು ನುಣಲಕಾರೆಣ: ಆ ನಿರ್ಭಾಗ್ಯ 
ವೀರಪುರುಸನು ಹಿಂದೂ. ಇದು ಸತ್ಯವಾದ ಮಾತು. ಹೌದೋ ಅಲ್ಲವೋ 
ಹೇಳ್ಳಿ « ಅಣ್ಣಾ ಜೀ. ಈಗ ಆ ಖುರಾಸಿನ ಕಡೆಗೆ ಕೈತೆ ಶೋವಿಸಿ ಹೇಳಿ” 

ಔರಂಗಸೇಬನು ಅವರಿಬ್ಬರ ಮುಖಗಳನ್ನೂ ಹಳದ) ಬಾರಿ ಏಟ್ಟಸಿ 
ನೋಡಿ ತಲೆ ತಗಿ  ಸಿಕೊಂಡು ಕುಳಿತವು. 

“ಹೌದು ಬನ್ನಿ! ನಾನು ಅವನನ್ನು ಮಹಮದೀಯನನ್ನಾಗಿ ಮಾಡು 
ತ್ರೇನೆ. ಆಗ ಮ ಹೇಳುವಿಶಿ? ಆ ಬ್ಯ ಜಿಯು ಆಟಿದ ಅವನು 
ಮಹಮದೀಯನಾಗಿದ್ದ ರೆ ಬಾದಸಹರ ದರಬಾ ರಿನಲ್ಲಿ ಸಿಂಹಾಸನದ ಪಕ್ಕದಲ್ಲಿ 
ಕುಳ್ಳಿರಿಸಿಕೊಳ್ಳು ತ್ತಿ ವಿರಿ ಈಗ ಅದನ್ನೇ ಹೇಳುವುದಕ್ಕೆ ಬಂದಿದ್ದೆ ನೆ. 
ಅವನನ್ನು ಮಹಮದಿಿಯನನ್ನಾಗಿ ಮಾಡುತ್ತೇನೆ. ಆಗ cl ಅಪರಾಧ 
'ವನ್ನು 1 ಸಬಹುದಷ್ಟೆ. ಶೆ 

ಔರಂಗಸೀಬನು ತಲೆಯೆತ್ತಿ 'ಬಿರುಗಣ್ಣು ಬಟ್ಟು ಶೋಜಷನಾರಳ ಡಿಗೆ 


ಭೋಡುತ್ತಾ “ಅದು ಅಸಂಭವ. ಅಸಾಧ್ಯ ವಾದೆ ಕಾರ್ಯ. ಯಾರಿಂದಲೂ 
ಆಗದ ಮಾತು? ಎಂದ. 


ರೋಷನಾರಳು ನಗುತ್ತಾ “ಯಾಜಷಹೆರಿಂದಲಾ ಸಾಧಿಸಲಾಗದ 
ಮಾತೇ ಅದು. ಹಾಗಾದಕೆ ಈ ಜಗತ್ತಿನಲ್ಲಿ ಬಾದಸಹರಿಂದೆಲೂ ಸಧ್ಯ | 
ವಾಗದ ಒಂದು ಮಹತ್ಯಾರ್ಯವಿದೆ. ಅದನ್ನು ಈ ತಂಗಿ ಮತ್ತು ಘ ಖೆ ರ್ರೀಮದ 
ಕುವರಿ ಇವರು ಸಾಧಿಸುತ್ತೆ ವೆಂದು ಬಂದಿದ್ದಾ. ನಾವು ಜನ 
ಖಾದಸಷೆಹರು ನರಾಜಯವನ್ನೊಪ್ಪಿ ಕೊಳ್ಳ ಬೇಕು. ಅಂತಹ ಸಾಹಸದ 

ಪ್ರಯತ್ನಕ್ಕಾದರೂ ಒಂದು ps: ಸಿ ಲೇಬೇಕು. ಅದನ್ನು ಬೇಡುವು 

ದಕ್ಕೆ ನಾವು ಬಂದಿದ್ದೆ ಇವೆ”: | 

“ಕೋಷನಾರಾ? ಅವನಿಗೆ ನೀನು ಇಂದು ಪ್ರಾಣದಾನ. ಮಾಡಿ 
ಖದುಕಿಸಿದೆ. ಬದುಕಿಕೊಳ್ಳ ಳಿ. -ಆದರೆ ಅವನನ್ನು ಸವಿತ್ರ ಮುಸಲಾ ನ್‌ 
ಧರ್ಮಸ್ಯ ಸೇರುವಂತೆ ಮಾಡವುದು ನಿನ್ನಿಂದ ಸಿಸಾಧ್ಯವಾಡ ಸ 
ನೀನು ಇನ್ನೂ ಆ ಮಾತನ್ನು ನಿಜವಾಗಿ ಹೇಳುತ್ತಿ ರುವೆಯಾ ?” 

“ಮಾದು! ಜಹನನಾ. ಸತ್ಯವಾಗಿ ಹೇಳುತ್ತ ದ್ರೆ ನೀನೆ. ತಮಗೆ ಭೆಗನಂಶ 
ಫಿರುವಂತೆಯೇ ನನಗೂ ಆ ಒುದಾನಿದ್ದಾ ನೆ. ಸ್ಮ ಪ್ರೇರಣೆಯಾಗಿದೆ. 


೪೮೪ ಛತ್ರಪತಿ ಶಿವಾಜಿ 


ದರಿಂದಲೇ ಬಂದು ನಿಮ್ಮಲ್ಲಿ ಬೇಡುತ್ತಿದೆ ನೆ 
“ಒಳೆ.ಯದು ಹೋ; ಗು ನಿನ್ನ ಇಷ್ಟ “ದಂತಾಗಲಿ' ಎಂದು ಬಾದಸಹನಾ . 
ಹೇಳಿದನು." Te 
ಆ ಇಬ್ಬರು ಸ್ತೀಯರ ಮುಖಾರವಿಂದಗಳೂ ಅರಳಿದವು. ಕೋಷ 
ಸಾರಳು “ಪಾ ಪ್ಯಾರೀ ಜನೀತ್‌, ನನ್ಮು ಕೆಲಸವಾಯಿತು. ನೀನು ಹೋಗು | 
ಈ ಬಾದಸಹಹರು ಇಂದು ನಮ ಒಬ್ಬರಿಗೂ ಸೋತಿದ್ದಾರೆ, ನರಿಗೆ ಸ್ವಲ್ಪ 
ಸಮಾಧಾನ ಮಾಡಿಬರುತ್ತೇನೆ” ಎಂದಳು. 
ಜಿನೀತುನ್ಸೀಸಳು ಅಭಿನಾವನ ಮಾಡಿ ಹೊರಟುಹೋದಳು, 
ಬಾದಸಹನು “ರೋಹನಾರಾ] ಇದೇನು ತಂತ್ರ, ಇದೇನು ಅಭಿ 
ಯೋಗ? ಈ ವಿಷಯಕ್ಛೆ ನೀನೇಕೆ ಕ್ಫ ಹಚ್ಚದೆ. ಈ ಕುಮಾರಿಯೇಗೆ 
ನಿನ್ನ ಸೆರಗು ಹಿಡಿದು ಇ ಯವರೆಗೆ ಬಂದಳು? ಇದೆಲ್ಲಾ ಏನು? ನೀನು ಆ 
ಚು ಮೋಲೆ ಭರವಸೆಯಿಟ್ಟು ಇಷ್ಟು , ಮುಂದುಪರಿಮುದ್ದು ಹೇಗೆ? ಈಗ 
ಹೇಳು, ನಿನ್ನ ಮನಸ್ಸಿ ನಲ್ಲಿ ಸ್‌ ಸಾಧ್ಯವಾಗುವ ಕಾರ್ಯವೆಂದು 
ನಂಬಿಯವೆಯಾ ?” 
ಹೌೌದ್ಯು ಅಣ್ಣ್ವಾಜೀ! ಸ್ತ್ರೀಯರಿಂದ ಸಾಧ್ಯವಾಗದ ಕಾರ್ಯ ಈ 
ದಣಿ ್ಲನುಂಟು? ಆ ಸ್ಸ (ಶಕ್ತಿಯು ಸಿಮ್ಮೊಬ್ಬ ರನ್ನ್ನು ಜಯಿಸಬಲ್ಲುದೋ 
ಜರಿ ನಿಸಲಾರಜೋ ಹೇಳಲಾರೆ, ತಮ್ಮನ್ನೂ ಇಯಿಸಬಲ್ಲಕೆದೆೇ ನನ್ನ 
ಭಾನನೆ, ಇನ್ನು ಆ ಶಿವಾಜಿಯ ಮಾತೇನು Ne 
ಔರಂಗಸೇಬನು “ಯಾನ ಉಸಾಯವನ್ನು ಹುಡುಕಿದಿ ಶಿ ರೋಷ 
ನಾರಾ?” ಎಂದನ 
ಬಾ ದೊಡ್ಡ ಪುರಸಾ ಸಿರ. ನೀವು ಅವನಿಗೆ ಈ. ದರ್ಭಾರಿನಲ್ಲ 
ಉನ್ನತ ಸ್ಕಾನನನ್ನು ತೆಓಡಬಲ್ಲಿರಿ. ಅದನ್ನು ಅವನೇ ಸಂಪಾದಿಸಿಕೊಳ್ಳ ಬ ಬಲ್ಲ. 
ಸ್ವ್ವ ಟ್ಟೆ ಸರಾಕ್ರಮದಿಂದ ಬಿಜಾಪುರವನ್ನು. ಗೆದ್ದು ತಂದು ಬಾದಸಹರ 
ಸಾಡಕ್ಕೂಪ್ಬಿ ಸಿ ಅದಕ್ಕಿಂತಲೂ ಅಧಿಕ ಪುರಸ್ಕಾರವನ್ನು ಪಡೆಯಬಲ್ಲ, 
ಕಾಬೂಲ್‌ ಕಾಂದಹಾರಗಳನ್ನು ಗೆದ್ದು ತಂದು ಪಾವಗಳಿಗೊಪ್ಪಿ )ಸಬಲ್ಲ. 
“ರಾಜ್ಯವ ವನ್ನು ಕಟ್ಟ ಬೇಕೆಂದ ಸ್ನ ಭುಜ ಬಲದಿಂದ ರಾಜ್ಯವನ್ನು ಕಟ್ಟ 
ಬಲ್ಲ. ಅದಕ್ಕೆ. ನನ್ನು ಅನುಗ್ರ ಹನೇಕಿ, ನನ್ನ ಅನುಗ್ರಹನೇಕೆ? ಅದರೆ 


ಛತ್ರಪತಿ ಶಿವಾಜಿ ೪೦೫ 


ನಾನು ಕೊಡುವ ಪುರಸ್ಕಾರವು ಅಮೂಲ್ಯವಾದದು. 'ಅವನು ನೊರು 
ವರ್ಷಗಳು ತಪಸ್ಸು ಮಾಡಿದರೂ ಲಭಿಸದಂತಹುದು.” 

“ಅದೇನು ಪುರಸ್ಕಾರ, 'ರೋಸಷನಾರಾ, ಹೇಳಬಾರದೇ? ಇದೇನು ನನ್ನ 
ಮುಂದೆ ಇಂದ್ರಜಾಲ ಮಾಡುತ್ತಿರುವೆಯಾ? ಹೇಳು, ಅಂತಹ ಪುರಸ್ಕಾರ 
ವಾವುದು?” 

“ಸ್ನಹಾನ್‌ನಹಾ ಬಾದಹಷಹರಿಗೆ ಇಷ್ಟು ಬುದ್ಧಿ ಹೊಳೆಯಲಿಲ್ಲವೇ ? 
ಆ. ಶಿವಾಜಿಯು ನನ್ನ ಮಾತು ಕೇಳಿ ಮುಸಲ್ಮಾನನಾಸರೆ ಈ ಜಿನೀತಳನ್ನು 
ಅವನಿಗೆ ಪುರಸ್ವಾ ರ ಗಿಡ ತ್ತೇನೆ. ಈಗ ಹೇಳಿರಿ, ನಾನು ಗೆಲ್ಲುವೆನೋ 

ಇಲ್ಲವೋ ?” 

ಬಾದಸಹನು ಮುಗುಳುನಗೆಯಿಂದೆ ವಾಡ, ಈ ಹುಚ್ಚು 
ನಿನಗೇಕೆ ಹಿಡಿಯಿತು?” ಎಂದೆ. 

“ನನಗಲ್ಲ, ಅಣ್ಸಾಜೀ. ಆ ಕುವರಿ ಜಿನೀತಳಿಗೆ ಆ ಹುಚ್ಚು ಹಿಡಿದಿದೆ. 
ಅಸ್ಟೆ 1 ಈಗ ಗೊತಾ ೨ ಯಿತೇ, ನಿಮಗೆ. ಅವಳ ಮನಸ್ಸ ನ್ನು ಒಲಿಸಿಕೊಳ್ಳ ಲು. 
ಎಸ್ಟೋ ಕೆಜಪಾತರ: ದೊಡ್ಡ ದೊಡ್ಡ ಮುಸಲಾ ನ್‌ ಯಾಂ ಕಾದು 
ನಿಂತಿದ್ದಾರೆ. ಅವಳ ಮನನೆ ಆ ಓಂದುವಿನ ಅಲೆ ಒಲಿದಿದೆ. ಅದು 
ಅಸಂಭವ. ತಮ್ಮ ಆಜ್ಞೆ ಯನ್ನು ಪಡೆಯದೇ ಅನಳ ಮನೋರಥಗಳು 
ಫಲಿಸವು. ಅವನ ಸರಾಶ್ಷಮನನ್ನು ನೀವೆಷ್ಟು ಮೆಚ್ಚಿ ಕೊಂಡರೂ ಹಿಂದುವಿಗೆ 
ನೀವು ಈ ಈ ಅಮೂಲ್ಯ ರತ್ನವನ್ನು ಕೊಡಲೊಸ್ಸು ವುಜಲ್ಲ. ಆದಕ್ಕಿರು ಪುಮ 
ಒಂದೇ ಒಂದು ಉಸಾಯ. ಕ ಶಿವಾಜೆಯನ್ನು ಪವಿತ್ರ ಇಸ್ಲಾಂ ಧರ್ಮಕ್ಕೆ. 
ಸೇರಿಸಿಬಿಡುಪುದು. ಆ ಕಾರ್ಯವನ್ನು ನಾನು ಒಪ್ಪಿ ಕೊಂಡಿದೆ. ನೆ. 1 

ಔರಂಗಸೇಬನು ಬಹಳ ಹೊತ್ತು ಮೌನಬಂದಿದ್ದ ನು. ನ ಕ್ರೋಸನಾರಾ, 
ನಿನ್ನ ಇಷ್ಟಕ್ಕೆ ವಿರೋಧವಿಲ್ಲ. ಅಡಕೆ. ಈ ಮಾತು ಯಾರ ಕಿವಿಗೂ ಬೀಳ 
ಬಾರದು. ಏನ್ನ್ನ ಪ್ರಯತ್ನವು ಭಗ್ಗವಾದರಿ ನನಗೆಂಥಾ ಅನಮಾನ! 
ಈ ದೆಹಲಿಯ ಸಿಂಹಾಸನಕ್ಲೆ ಎಂತಹ ಅವಮಾನ ! ಅದನ್ನು ಚಿನ್ನಾಗಿ 
ಯೋಚಿಸಿರುವೆಯಾ? * 

“ಹೌದು ! ಜಹಾನನಾ. ನಾವಿಬ್ಬರೂ ಬಹಳ ಯೋಚಿಸಿದ್ದೆ ವೆ. 
ಇಲ್ಲದಿದ್ದರೆ ಇಂಥಾ ಅಸ್ರಿ ಯ ವಿಚಾರನನ್ನು ತಮ್ಮ ಮುಂದೆ ಬಂದು ಹೇಳಲು 


೪೦೬ ಛತ್ರಪಕಿ ಶಿವಾಜಿ 


ಧೈರ್ಯಮಾಡುತ್ತಿ ವೇ? ನಮಗೆ ಆ ಸಾಹೆಸನಿನ್ಲಿ ಬರಜೇಕು, . ಬಾದಸಹರ 
ಆಜ್ಞೆ ಗೆಈ ಇಡೀ ಹಿಂದೂಸ್ಥಾನದಲ್ಲಿ ಪ್ರತಿಯುಂಟೇ? ಅದು ಖುದಾನು 
ನಿಮ್ಮ ಮೇಲೆ ಅನುಗ್ರಹಿಸಿರುವ ಮಹಾ ವರಪ್ರಸಾದ. ಅದನ್ನು ಚೆನ್ನಾಗಿ 
ಬಲ್ಬನಳು ನಾನ್ನು” 


೧೭ 


ಪಟ್ಟ ಣದಲ್ಲಿ ಅರಮನೆಯ ಸಪ ಪಕ್ಕದಲ್ಲಿಯೇ ಮಹಾರಾಜ ಜಯ 
ಭಾ ಶ್‌ ಇದ್ದಿ ತು... ಆ ಮಹಲು ಆಳಮುನೆಯನ್ನು ದೊಡ್ಡ ದೆಲ್ಲ 
ದಿದ್ದರೂ ಭನ್ಯವಾದ ಮಹಲು. ಆ ಮಹಲಿನ ಪ್ರತಿಯೊಂದು ಕೋಣೆಗಳೂ, 
ಹಜಾರಗಳೂ ಅವ್ಳೂ ತಶಿಲೆಗಳಿಂದ ಅಲಂಕ ತಾಗಿದ್ದು ಮಹಲಿನಲ್ಲಿ 
ಎಲ್ಲಿ ನೋಡಿದರೂ ಕಂದೀಲುಗಳು ತೂಗು ತ್ತಿದ್ದನು. ಸಂಧ್ಯಾಕಾಲವಾಗು 
ತ ತ್ರಲೇ ಆ ಮಂದಿರವು ದೀಪಮಾಲೆಗಳಿಂದೆ ಅಲಿಂಕೃ ತವಾಗಿ ಪ್ರಭಾನಾಯ 
ವಾಗಿ ಬೆಳಗುತ್ತಿ ದ್ದಿ ತು. 

ಕುಮಾರ ರುಮಸಿಂಗನು ಪ ಪ್ರತಿಯೊಂದು ವಿಚಾರದೆಲ್ಲಿಯೂ ತೆ 
ಶ್ರಜ್ಞಿ ವಹಿಸುತ್ತಿದ್ದ ನು. ಕಾವಿ ಮಹಾರಾಜನು ಆ ಅರಮನೆಯಲ್ಲಿ 
ದ್ದಿದ್ದರೆ ಎಷ್ಟು "೫ ಸಿ ನಿಂದೆ ಕಾರ್ಯಕಲಾಸಗಳು ನಡೆಯುತ್ತಿದು ವೋ ಅಸ್ಟೆ e 
ಅಚ್ಚ ಕಟ್ಟಾ ಗ ನಡೆಯುವಂತೆ ವ್ಯ ಮಸೆ ಸ್ಲಿಮಾಡಿದ್ದೆ ನು. | 

ಕ್ಯಾ ಬಂಧನದಲಿರುವ ಸಂಗತಿಯು ಸ್ಪಷ್ಟವಾಗಿ ತಿಳಿದಿತ್ತು 
ಮೊಕ್ತೇಸರ ಸಿನಿ ಸೀ ಫಲೂದನು ಶಿವಾಜಿಗೆ ಹೇಳಿದ್ದೆ ಸು. 

“ಶಿವಾಜಿ ಮಹಾರಾಜರೇ, ತಮ ನ್ನು ಬಂಧನದಲ್ಲಿಡುವಂತೆ ಬಾದ. 
ಷಹರೇ ಖುದ್ದಾಗಿ ಅನ್ನ ತ್ಬಣೆಮಾಡಿದ್ದಾ ರೆ, ಭೆ ಬನ್ನು ಅತ್ಯ ೦ತ ಕಠೋರವಾದ 
ಕಾರಾಗಾರಕ್ಕೆ ಯು ಹುಕ್ಕುಂ ಆಗಿತ್ತು. pe ಡೈ ವಕೃಷೆ ಫೆ 
ಉಳಿದುಕೊಂಡ, ಅನ್ಲಿಗೆ ಹೋದವರಾರೂ ಬಂತಿರುಗಿ ಬಂದಿದ್ದ ಸ 


| ಛತ್ರಪತಿ ತಿವಾಜಿ ೪೦೭ 


ಕೇಳಿಯೇ ಇಲ್ಲ... ತೋಟಾ ತೋಬಾ, ಆ ಮಾತು ಜೇಡ. ಕುಮಾರ 
ರಾಮಸಿಂಗರವರು ತಮ್ಮನ್ನು ಇಲ್ಲಿಯೇ ಇಡಬೇಕೆಂದೂ ಮರ್ಯಾದೆಯಿಂದ 
ನೋಡಿಕೊಳ್ಳ ಬೇಕೆಂದೂ ಬಾದಷಹರವರಲ್ಲಿ ಪ್ರಾರ್ಥನೆ ಮಾಡಿದರು. ಏನೋ 
ಆಶ್ಚರ್ಯ! ಬಾದಷಹರವರು ಮಾಡಿದ ಅಪ್ಪಣೆಯನ್ನು ಹಿಂದಕ್ಕೆ ತೆಗೆದು 
. ಕೊಂಡುದೇ ಇಲ್ಲ. ಕುಮಾರ ರಾಮಸಿಂಗರ ಜಾಮೀನಿನ ಮೇಲೆ ಆ ಅಪ್ಪಣೆ 
ಯನ್ನು ರದ್ದು ಗೊಳಿಸಿದರು. ನೋಡಿ, ಮಹಾರಾಜರೇ. ಫಿಮಗೆ ಮಿರ್ಜಾ 
ರಾಜ ಜಯಸಿಂಹ ನವರ ಬಲವಿದೆ. ಏನೂ ಕೆಡುಕಾಗದು. ಏಕಾಏಕಿ 
ಬಾದಷಹರ ಅನುಗ್ರಹವೇ ತಮ್ಮ ಮೇಲೆ ಬರಬಹುದು.ಆಗ ತಮ್ಮ ಅಂತಸ್ತು 
ಮಿರ್ಜಾರಾಜರ ಸರಿಸಮಾನವಾಗಬಹುದು. ಹಾಗೆಯೇ ನಿಮಗೆ ಶತ್ರುಗಳೂ 
ಇದ್ದಾ ರೆ. ಅವರು ನೋಸದಿಂದ ನಿಮ್ಮ ತ ತಲೆ ಕತ್ತರಿಸಿ ಹಾಕಿದರೂ ಹಾಕ 
ಬಹಷ ಹಾಗೇನಾದರೂ ಆದರೆ ಗಳ ನನ: ನ್ನು ರೆ 

ಅಂತಹ ಕಟ್ಟುನಿಟ್ಟಿನ ಆಜ್ಞೆ ನನಗಾಗಿಡೆ. ಈ ಸೂಕ್ಷ್ಮತೆಯನ್ನು ನೀನು 
ಅರಿತುಕೊಳ್ಳ ಬೇಕು. ನಾನು ಸರ್ವಡಾ ಎಡೆಬಿಡದೇ ನಿಮ್ಮ ಉಸ್ತುವಾರಿ 
ನೋಡಿಕೊಳ್ಳ ಬೇಕಾಗುತ್ತ ಡಿ. ' ಅದರಿಂದ ತಾವು ನನ್ನ ಮೇರ ಸಂದೇಹ 
ಪಡಬಾರದು. ಆಸ ಸಮಾಧಾನ ಮಾಡಿಕೊಳ್ಳ ಬಾರದು. ತೆ ಈಗಲೇ ಹೇಳಿ 
ಬಿಟ್ಟಿ ಡೆ ನೆ. ನಾನು ನಿರ್ದಾಕ್ಷಿಣ್ಯದ ಮನುಸ್ಕ. ಅದರಿಂದಲೇ ಬಾದಸಹರು 
ನನ್ನ್‌ ನೇಮಿಸಿದ್ದಾ ಕೆ” ಎಂದು ಹೇಳಿದನು.” 

"ಶಿವಾಜಿಯು ತಿರಿಸ್ಕಾರವಾದ ನಗುವನ್ನು ನಕ್ಕು “ಸರ್ದಾರರೇ, ನಾನು 
ಈ ಅರಮನೆಯಲ್ಲಿರಲೀ, ಕಠೋರ ಕಾರಾಗ |ಹದಲ್ಲಿಯೇ ಇರಲೀ ನಾನು ಬಂದಿ 
ಎಂಬುದನ್ನು ದ್ದ ೈಢವಾಗಿ ನಂಬಿದ್ದೆ (ನೆ. ನಿಮ್ಮ ಬಾದಷಹರ ಅಸ ಣೆಗೆ ಚಾಚೂ 
" "ತಪ್ಪ ಹೇತಂ ಸತಯ ನಾನಾಗಲೀ ನಮ್ಮ ಪೆರಿನಾರದವರಾಗಲೀ ಎಳ್ಳಷ್ಟೂ 

ನಿಮ್ಮ್ಮ ದಾಕ್ಷಿಣ್ಯವನ್ನು ಅಪೇಕ್ಲಿಸುವುದಿಲ್ಲ.' ರಾಜಬಂಧನವೆಂದರೆ ಏನೆಂದು 
' ಕೊಂಡಿದ್ದೀರಿ? ಜಾದಷಹರ ಕಟ್ಟಾ ವಿರೋಧಿಗಳು ಕೈಗೆ ಸಿಕ್ಕಿದಾಗ ರಾಜ 
: ಬಂದಿಗಳಾಗುತ್ತಾರೆ. ವಿರೋಧವು ೦೭ ಹೋಗುತ್ತದೆ? ಅದು ಒಳಗೊಳಗೇ 
- ಉರಿಯುತ್ತಿರುತ್ತದೆ. ಒಂದೊಂದು ಬಾರಿ ಸೌಲತ್ತುಗಳನ್ನು ತೋರುತ್ತಾರೆ. 
ಚ ಅದಕ್ಕೆ ಕಾರಣವೇನು ಬಲ್ಲಿರಾ? ದಯಾದಾಕ್ಷಿಣ್ಯಗಳಲ್ಲ. ಯಾವುದೋ 
` ಪ್ರಯೋಜನಾನೇಕ್ಸೈ, ಆಕಾಂಕ್ಷೆಗಳಿಂದಲೇ ಆ ಸೌಲತ್ತುಗಳು. ನೀವು ನಿಮ್ಮ 


೪೦೮ | ಛತ್ರಪತಿ ಶಿವಾಜಿ 


ಬಾದೆಸೆಹೆರಿಗೆ ಹೇಳಿರಿ. ನಮ್ಮ ಪೆರಿವಾರದನರನ್ನೆಲ್ಲಾ ನನ್ನು ರಾಜ್ಯಕ್ಕೆ 
ಹಿಂದಕ್ಕೆ ಕಳುಹಿಸುವಂತೆ ನಾವು ಅನುಮತಿ' ಬೇಡುತ್ತೆ (ನೆಂದು ಹೇಳಿ, 

ಅನಶಿಲ್ಲಾ ನಿಮ್ಮ ಬಾದಸಹರ ಅನ್ನವನ್ನು ತಿಂದುಕೊಂಡು: ಇಲ್ಲೇಕೆ ಕುಳಿತಿರ 
ಬೇಕು? 'ಅವರು ನಿಮ್ಮ ಆಜ್ಞೆ ಸ್ಲೆಯನ್ನು ಉಲ್ಲಂಘಿಸಬಹುದು. ನಿಮಗೂ: 
ಅವರಿಗೂ ಘರ್ಷಣೆಯು ಪ್ರಾಪ್ರ ಸಗದ. ನಾನೊಬ್ಬ ನೇ ಇದ್ದ ರೆ ನಿಮಗೆ 
ಯಾವ ಆತಂಕವೂ ಇಲ್ಲದೇ ಕಲ್ಲಿನ ಗೊಂಬೆಯಂತೆ ಕುಳಿಕಿಹುತಿ ತ್ತೇತೆ >» ಎಂದು 
ಹೇಳಿದನು 


ಸಿದ್ದಿ € ಫಲೂದನು ಸಲಾಂ ಮಾಡಿ ಹೊರಟುಹೋದನು. ಸಿದ್ದೀ 
ಫಲೂದನು ತನ್ನ ಕಛೇರಿಗೆ ಹೋಗಿ ಕುಳಿತುಕೊಂಡನು. ಅಲ್ಲಿ ನಾನಾ 
ವಿಧವಾದ ಆಲೋಚನೆಗಳು ಬಂದು ಅವನ ಮನಸ್ಸ ನ್ನು ಮುತ್ತಿದವು. 
“ಈ ಶಿವಾಜಿಯು ಬಹಳ ಗಟ್ಚಿಗನಾಗಿದ್ದಾನೆ. . ಅವನಿಗೆ ಬಾ ಮೇಲೆ 
ವಿಪರೀತ ದ್ವೇಷವಿದೆ. ಆದು ಎದ್ದು ಕಾಣುತ್ತದೆ. ಇಂತಹವನಿಗೆ ಎಲ್ಲಿ 
ಯಾದರೂ 'ಃ ಉಳಿಗಾಲವುಂಟೀ? ನಾನೇಕೆ ಇವನಿಗೆ ಇಷ್ಟು ಮಾತನಾಡಲು 
ಆಸ್ಪದ ಕೊಟ್ಟೆ! ನಾನು ಬಹಳ ಖರಾಜೂರಿ ಮನುಷ್ಯ, ಹಾಗೆಲ್ಲಾ. 
ಮಾತನಾಡುವ. ಶಿವಾಜೀ ಖೈದಿಯಾಗಿದ್ದಾ ನೆ. ನಾನು ಅವನ ಮೇಲೆ. 
ಉಸ್ತುವಾರಿಯ ಅಧಿಕಾರಿ. ನನಗೂ ಅನನಿಗೂ : ಮಾತಶೇನಿದೆ? ಅದಕೆ 
ಬಾದಸಹರೇ ಖುದ್ದು ಅಸ್ಪ ಣೆಮಾಡಿದ್ದಾಕೆ. "ಅವನೊಡನೆ. ಆಗಾಗ 
ಮಾತನಾಡಬೇಕು. ಎ ಮನಸ್ಸಿನ ಲಗ ಗುಬಿಗಿಯನ್ನು ನೋಡಿ ಬಂದು 
*೪ಿಸಬೇಕು;: ಎಂದು. ಹುಜೂರ್‌ ಆನ ಸೃಣೆಯಾಗಿದೆ. , : ಅದಕ್ಕಾಗಿ. ಮಾತ 
ನಾಡಿಸಿದೆ; ಅವನು: ಏನೇನೋ ಮಾತನಾಡುತ್ತಾನೆ. ಇವನ್ನೆಲ್ಲಾ 
ಖಾವಂದರಿಗೆ ತಿಳಿಸಿದರೆ ಅನನ ತಲೆ ನೂರು ಚೂರಾದೀತು.  ಸಾಯುನ 
ಮನುಸ್ಯ. ಅವನೂ ತಿಳಿದುಕೊಂಡು ಬಿಟ್ಟಿದ ದೌ ನೆ. "ಆದೆ" ನ ರಿಂದಲೇ ಹೀಗೆಲ್ಲಾ 
ಹರಟುತಾ ನೆ ಔನ. ಇರಲಿ) ಇಜೊಂಡು ಬಾಕಿಗೆ ನಾನೇ ತಾಳೆ ತೆ ತಂದುತೊಳ್ಳು' 
ತ್ತೇನೆ. ಅದಕೆ ಈ ಈ ಶಿನಾಜಿಗೂ ಒಂದು ಬಬನಿಜೆ `ಜಯಸಿಂಹ ಸಹಾ 
ರವರ ಅನುಗ್ರಹಫ್ರ ಇವನ ಮೇಲಿದೆ, ಅದರಿಂದಲೇ ' ಇವನು ಇನ್ನೊ 
ಉಳದಿದ್ದಾ ನ. ನಾನೇನು ಬುದ್ದಿ ಎಂತಸೆಲ್ಲಷೇ? 'ಜಾದಷಹರು' ಈ ದ 


ಭತ್ರಪತಿ ಶಿವಾಜಿ ' ೪೦೯ 


ರಾಮಸಿಂಗನ ಮುದ್ದು ಮುಖ ನೋಡಿ ಇವನಿಗೆ ಸೌಲತ್ಮು ಗಳನ್ನು ತೋರಿಸು 
ತ್ತಿಲ್ಲ. ಜಯಸಿಂಹ "ಮಹಾರಾಜರ ಸ್ಥಾನ ಗೌರವಗಳ ಮೇಲೆ ದ ಸ್ಟಿಯಿಟ್ಟು 
ಬಾದಷಹರು ಇವನನ್ನು ಇಲ್ಲಿಯವರೆಗೆ ಉಳಿಸಿದ್ದಾರೆ. ಹೇಗಾದಿಕೀನು? 
ನನ್ನ ಕೆಲಸ ನನ್ನದು” ಎಂದು ಸಮಾಧಾನ ಮಾಡಿಕೊಂಡನು. 

LS li ಶಿನಾಜಿಯಃ ಆ ಅರಮನೆಯ ಮಹಡಿಯ 
ಮೇಲಕ್ಕೆ ಹತ್ತಿ ಹೋಗಿ ಬಿಸಿಲು ಮಹಡಿಯ ಮೇಲೆ ಕುಳಿತುಕೊಂಡನು. 
ಆ ಚಂದ್ರಶಾತೆಯಲ್ಲಿ ಇದ್ದೆ ಥಳಥಳಿಸುವ ಅಮ್ಭ ತಶಿಲೆಯ ಮಂಟಪದಲ್ಲಿ 
mks ಕುಳಿಕಿದ್ದನ ನು. ಪ್ರಕಾಶವಾದ ಚಿಳಬೆಂಗಳು ವ್ಯ ಹಾಲು 

ಲ್ಲಿದಂತಹ ಬೆಳದಿಂಗಳು. ಹಿಂದುಗಡೆ ಯಮುನಾ ನದಿಯು ನಿಸರ್ಗವಾಗಿ 

ಇಟು. ಆ ಮರಳು ರಾಶಿಗಳೂ, ಆ ಅಂದವಾದ ಪಾವಟಗೆಗಳ್ಕೂ 
ನದಿಯ ದಡದಲ್ಲಿ. ಹುಟ್ಟಿದ್ದ ನೀಕಾಸೆಗಳೂ ಮನಸ್ಸನ್ನು ಆಕರ್ಷಿಸುತ್ತಿತ್ತು. 
ಮತ್ತೊ ದು ಕಡೆ ತಿರುಗಿ ನೋಡಿದನು. ತಾಜಮಹಲ್‌ ಮೇಲೆ ಅದೇ 
ಚಂದ್ರಿಕೆಯು ಬಿದ್ದು ರಮ್ಯವಾಗಿ ಕಾಣುಕ್ತಿತ್ತು. 

ಶಿವಾಜಿಯು “ನಿಜವಾಗಿಯೂ ಈ ಆಗ್ರಾನಗರವು ಸೌಭಾಗ್ಯದ ನೆಲೆ 
ಬೀಡು! ಷಹಜಹಾನ್‌ ಬಾದಷಹನು ಎಂತಹ ರಸಿಕಾಗ್ರೇಸರ ! ಎಷ್ಟು 
ಆಲಂಕಾರಪ್ರಿ ಯ! ಈ ತಾಜ್‌ಮಹಲು ಆ ಬಾದಷಹನ ಚಿತ್ತವನ್ನೇ ಪ್ರತಿ 
WES EE ಶ್ರ ತಾಜ್‌ಮಹಲು ಎಷ್ಟು ಉನ್ನತವೋ ಎಷ್ಟು 
ಪ್ರಭಾಮಯವೋ ಸಹಜಹಾನನ ಚಿತ್ತವೃಕ್ತಿಯು ಆನೆ e ಉನ್ನತವೂ ಪ್ರಕಾಶ 
ಮಾನವೂ ಆಗಿದ್ದಿ ರಬೇಕು. ಈ ಮಂದಿರವು ಎಷ್ಟು ಸ್ವ ಚ್ಛೃ ವಾಗಿದೆಯೋ 


ಆ ಬಾದಷಹನ ಮನಸ್ಸೂ ಅಸ್ಟೆ (ಸ್ವ ಚ್ಛ ವಾಗಿದ್ದಿರಬೇಕು. ಎಡೆ ಭಾವಿಸುತ್ತಾ 


ತಲ್ಲೀನನಾಗಿ ಕುಳಿಕಿದ್ದ ನು. 
ಮಹಡಿಯ ಮೇಲೆ ಕಾಲು ಸಪ್ಪಳವು ಕೇಳಿ ಬಂದಿತು. ಶಿವಾಜಿಯು 
ತಲೆ ಎಶ್ತಿ ನೋಡಿದತು. ಮುಂದೆ ie ಸಿದ್ದೀ ಫಲೂದನು ಬರುತ್ತಿ ದ್ದನು. 
ಅವನ ಹಂಜಿ ೬ ಅವಕುಂಠನವಕಿಯರಿಬ್ಬ ರು ಬರುತ್ತ ದ್ದ ರು. 
ಶಿವಾಜಿಯು ' ಆ ಸ್ತ್ರೀ ನ್ಯ ಕ ಗಳನ್ನು ಸೋಡಿ “ಇವರಾಕೊೋ( 
ಮುಸಲ್ಮ್ಮಾಃ ನ್‌ ಸ್ತ್ರೀಯ ಸುರು? ಸತತ ರಿ. | 
ಸಿದ್ದ ನೊಟು ಶಿನಾಜಯ ಕಡೆಗೆ ಕೈಕೋಂಸಿ " “ಇವರೇ ಶಿನಾಜಿ 


೪೧೦ | ಭತ್ರಸತಿ ಶಿವಾಜಿ 


ಮಹಾರಾಜರು” ಎಂದು ಹೇಳಿ, ಅದೆಬಿ ನಿಂದೆ ನಿಂತು ಸಲಾಂ ಮಾಡಿ 

ಹೊರಟುಹೋದನು. 
ರಮಣಿಯರಲ್ಲೊ ಬ್ಬಳು “ಶಿವರಾಜರೇ, ನಿಮಗೆ ಶುಭವಾಗಲಿ” ಎಂದು : 

ಕೋಮಲ ಕಂಠದಿಂದ ಲ 


ಶಿನಾಜೀ ಮಹಾರಾಜನು ಎದ್ದು ನಿಂತು ಕೈ ಜೋಡಿಸಿ ಇಬ್ಬರಿಗೂ 
ಅಭಿವಂದನ ಮಾಡಿದನು. 


ಆ ; ರಮಣಿಯು “ಮಹಾರಾಜರೇ, ಏಳಬೇಡಿ. ಕುಳಿತುಕೊಳ್ಳಿರಿ. 
ನಾವು ನಿಮ್ಮೊ ಡನೆ ಮಾತನಾಡುವುದಕ್ಕೆ ಬಂದಿದ್ದೆ ವೆ. ನಮ್ಮನ್ನು ನಿಮ್ಮ 
ಹಿತಾಕಾಂಕಿ ಕ್ರಿಗಳೆಂದು ಬಗೆಯಿರಿ? ವರ್‌ ಹೇಳಿದಳು. “4 

ಶಿವಾಜಿಯು ಮಂಟಪದಲ್ಲಿ ನಿಂತಿದ್ದ ವನು ಸ ಮೆಟ್ಟಿ ಸಿಲುಗಳನ್ನು 
ಕೆಳಗಿಳಿದು ಬಂದು “ತಾವು ಕುಳಿ ತುಕೊಳ್ಳ ಬೇಕು. ನ್ನು ಗ 
ಯಾರೋ ರಾಜಸ್ತಿ €ಯರಿರಬೇಕೆಂದು ಬ Re ತನೆ. ನಾನು 
ಬಾದಷಹರ ಬಂದಿ” “ಎಂದು ಹೇಳಿ ಕೈಮುಗಿದನು, 

“ಮಹಾರಾಜರೇ, ನಿಮ್ಮ ವಿನಯದಿಂದ ನಮ ಮ್ಮನ್ಸು ನಾಚುವಂತೆ 
ಮಾಡುತ್ತಿ ದ್ಹೀರಿ. Be ನೀವು ಬಂದಿಗಳಿರಬಹುದು. ನಮಗೆ ನೀವು 
ಗೌರವನೀಯ ಮಹಾಪುರುಷರು. ಸರಸ ನರ ಉಪಚಾರಗಳನ್ನು ಹೇಳುತ್ತಾ 
ಕಾಲಕಳೆಯುವುದೇಕೆ? ನೀವೂ ಕುಳಿತುಕೊಳ್ಳಿ ರಿ. ನಾವೂ Rn 
ತ್ಕೇವೆ. ಕಣ್ಣಾರೆ ನಿಮ್ಮ ದರ್ಶನಮಾಡಿ 0 ಎರಡು ಮಾತನಾಡಿ 
ಹೋಗುತ್ತೆ ವೆ. » 

ಶಿವಾಜಿಯು ಮರುಮಾತನಾಡದೇ ಕೈಮುಗಿದು ಕುಳಿತುಕೊಂಡನು. 
ಅನತಿದೂರದಲ್ಲಿ ಆ ಇಬ್ಬ ರುರವ:ಣಿಯರೂ ಪ ತ್ರಲಗಳನ್ನು ಸರಿಪಡಿಸಿಕೊಂಡು 
ಚಂದ್ರಕಾಂತ ಶಿಲಾಫಲಕದ ಮೇಲೆ ಕುಳಿತುಕೊಂಡರು. ಜು ಅವೃಜ್ಞಾಂತನ, 
ಗಳನ್ನು ತೆಗೆದು ಮಾತನಾಡಲಾರಂಭಿಸಿದರು. 

ಶಿವಾಜಿಯು “ಇವರಾರು? ಯಾರಿರಬಹುದು? ಯವನ ರಮಣಿಯ 
ರೆಂಬುದರಲ್ಲಿ ಸಂದೇಹವಿಲ್ಲ ಹಣೆಯಲ್ಲಿ ಕುಂಕುಮವಿಲ್ಲ. ಈ ರಾತ್ರಿಯಲ್ಲಿ 
ಈ ಯನ ನ ರಮಣಿಯನು. ಇಲ್ಲಿಗೇಕೆ ಬಂದರು? ನನ್ನ ದೋಣಿಯು ಅಗಾಧ 
ಸಮುದ್ರದಲ್ಲಿ ಒಡೆದು ತೇಲುನಂತಾಗಿದೆ. ನನ್ನ ಮನ ನಸ್ಸು-.- ಇವರಾರೆಂದು 


ಛತ್ರ ಪತಿ ಶಿವಾಜಿ ಬಗಗ 


ಕೇಳಲೇ ? ನಾನೇಕೆ ಕೇಳಬೇಕು? ಅವರಾಗಿಯೇ ಹೇಳುತ್ತಾ ರೆ. ಟ್‌ 
ಇಂದು. ನನ ನ್ನ್ನ ಉದ್ದಾರಮಾಡು ದೇವೀ ಪರೀಕ್ಷೆ ಮಾಡಬೇಡ” ಎಂದು 
ಕಣ್ಣು ಮುಚ್ಚಿ ನ ಧ್ಯಾನಮಾಡಿ ಅವರ ಕಡೆಗೆ ನೋಡಿದನು. 


| “ಎಂತಹ ರೂಪ | ಸ ಲಾವಣ್ಯ! ಇವರು ಅಕ್ಕ ತಂಗಿಯರಿರಬೇಕು. 
ಉಚ್ಛ ಕುಲದನರಿರಜೇಕು.” 

“ಶಿವಾಜಿ ಮಹಾರಾಜರೇ, ನಿಮ್ಮ ಪರಾಕ್ರಮದ ಕಥೆಗಳನ್ನು ಟಪ್‌ 
ವಾಗಿ ಕೇಳಿದ್ದೇವೆ. . ಅಂದು ಟಿ ವಿಭಿನನ ನಿಮ್ಮ ಪ್ರತ್ಯಕ್ಷ 
ದರ್ಶನವಾಯಿತು. ನಾವು ಇಲ್ಲಿಗೆ ಬರುತ್ತಲೇ ನೀವು ಜ್‌ ಗ 
: ಎಂದು ಹೇಳಿಕೊಂಡಿರಿ. ನೀವೇಕೆ ಬಂದಿಗಳಾಗಿದ್ದೀರಿ ಪ 

"ಅದು ಬಾದಷಹರ ಚಿತ್ತ? ಎಂದು ಶಿವಾಜಿಯು ಹಸನ್ಮು ಖದಿಂದೆ 
ನುಡಿದನು. 

"ನೀವು ಬಾದಷಹರಲ್ಲಿ ಕ್ಷಮಾಪಾ ್ರಾರ್ಥನೆ ಮಾಡಿದರೆ ಬಂಧಮುಕ್ತರಾಗು 
ವುದಿಲವೇ? 

ಶಿನಾಜಿಯು ನಕ್ಕು “ನಾನೇನು ತಪ್ಪುಮಾಡಿದ್ಗೆ ನೆ? ಕ್ಷಮೆ ಬೇಡ 
ಲೇಕೆ? ಬಾದಸಹರು ಥಃ ಸಸ ; ಭಾನಡವರಿಂದು ಕೇಳಿದ್ದೆ ಇಕೆ ಕ್ಷಮಾಪ್ರಾರ್ಥನೆ 
ಮಾಡಿದರೆ ತಾನೇ ಕ ನನ್ನನ್ನ ಬಿಡುತ್ತಾರೆ? ಎನೋ ಮ್‌ 

ಕ್ಕಾಗಿ ನನ್ನನ್ನಿಲ್ಲ ಬಂಧಿಸಿಟ್ಟಿ ರಬಹುದು” ಎಂದನು. 
ಚರ ಬ ಚತದ ಬೂ ಸ ಬಿಡುಗಡೆ . ಮಾಡುತ್ತೇನೆ. ಹೊರಟು 
ಹೋಗುವಿರಾ ?* 


“ಅದು ಅಸಂಭವ ತಾಯಿ. ಫೀಪು ನನ್ನನ್ನು ಪರೀಕ್ಷೆ ಮಾಡಲು 
ಬಂದಿರುವ ದೇವತೆ ಎಂದು ಭಾವಿಸುತ್ತೇನೆ ಇಲ್ಲಿ ಎಸ್ಟೊಂದು ಕಟ್ಟು ಕಾವಲು 


ಇದೆ! ನೀವು ನನ್ನನ್ನು ಹೇಗೆ ಬಿಡುಗಡೆ ಮಾಡಿಸಬಲ್ಲಿರಿ? ಅದನ ನ್ಸಿ ನಾನು 
ಹೇಗೆ ನಿಜವೆಂದು ನಂಬಲಿ? ನನ್ನ ನ್ನು ಬಿಡುಗಡೆ ಮಾಡಿಸಲು ರವರೂ 
ಏನಿದೆ?” 
ಆ ಸ್ತ್ರಿ ಯಂ ಉತ್ತೆ (ಜಿತಳಾಗಿ ಆ ಮರಾಳಕೆಕಿನನ್ನು ವಿಶ್ತಿ ನುಡಿದ ಭರಿ, 
"ಮಹಾರಾಜಾ, ನಾನು ಇಲ್ಲಿಗೆ ಹೇಗೆ ಬಂದೆನೋ ಹಾಗೆಯೇ ನಿನ್ಕೂ 
ನೆ.ಹಿಡಿದು ಕರೆದುಕೊಂಡು ಹೋಗಿ ಈ ಆಗಾ ನಗರದ ಉಸತ್ತಿ ಕೆಯನ್ಲಿ ಬಿಟ್ಟು 
ಬರುತ್ತೆ ನೆ. ನನ್ನನ್ನು ತಡೆಯಬಲ್ಲವರಾರು' ೪ 


ಲಗಿ೨ . ಛತ್ರಪತಿ ಶಿವಾಜಿ 


"ಯವನರಮಣೀ, ನಿನಗೆ ವಂದನೆಗಳು. ನಾನು ನಿನ್ನ ಮಾತನ್ನು 
` ನಂಬದಿರಲಾಕೆ. ನೀನು ನನ್ನನ್ನು ಕರೆದುಕೊಂಡು ಹೋಗಿ ಬಿಟ್ಟು ಬರಬಲ್ಲೆ. 
ಆದರೆ ನಾನು ಅದಕ್ಟ್ಕೊಪ್ಪಲಾರೆ. ಬಾದಷಹರ ಅಪ್ಪಣೆ ಜೆ ನಾನು 
ಇಲ್ಲಿಂದ ಪದಚಲನ ಮೌಡುತುದಳ್ಳ. 4 

ಮತ್ತೊ ಬ್ಬ ಯವನೆಯು ಆಶ್ಚ ರ್ಯದಿಂದ ಕೇಳಿದಳು. 


ಸ ನಿಮಗೆ ಸಟ ಹೊರಟುಹೊಗಔಲು ಇಷ್ಟ 
ವಿಲ್ಲವೇ ?' 


"ಇಲ್ಲದೇ ಉಂಟೆ, ಸೋದರೀ. ನಾನು ನನ್ನ ರಾಜ್ಯಕ್ಕೆ ಹೊರಟು 
ಹೋಗಬೇಕೆಂದು ಪ್ರಶಿಕ್ಷಣವೂ ಪರಿತಪಿಸುತ್ತಿ ದ್ದೆ a ಆದೆ ಕಳ್ಳ ನಂತೆ 
ಓಡಿಹೋಗಲು ಒಪ್ಪುವುದಿಲ್ಲ.' 

“ಮಹಾರಾಜರೇ, ನೀವು ಓಡಿಹೋಗುವುದಿಲ್ಲ. ನಾವು ಬಿಡಿಸಿಕೊಂಡು 
ಹೋಗುತ್ತೇವೆ. 

“ಇಲ್ಲ ತಂಗಿ. ನಾನು ಹೆಂಗಸರ ಆಶ್ರಯದಿಂದ ಅವರ ಮರಿಹೊಕ್ಕು 
ಬಂಧಮುಕ್ತನಾಗುವುದಿಲ್ಲ. ಅದರಿಂದ ನನ್ನ ಹೆಸರಿಗೆ ಶಾಶ್ವತವಾದ ಅಪಕೀರ್ತಿ 
ಬರುತ್ತದೆ.” 

"ಹಾಗಾದರೆ ನೀವು ಬಂಧನದಿಂದ ಮುಕ್ತ ರಾಗುವ ಸಂಭವವೇ ಇಲ್ಲ.” 

“ಏಕಿಲ್ಲ? ಬಾದಷಹರಿಗೆ ಆಗ್ರಹ ಬಂತ್ಕು ; ಬಂಧಿಸಿಟ್ಟಿ ರು. ಹಾಗೆಯೇ 
ಅನುಗ್ರಹ ಬಂದರೆ ಅವರಾಗಿಯೇ uh ತರಿಸಿಕೊಳ್ಳಿ ಬಹುದು! ಅದು 
ಅವರ.ಬಚಿತ್ತ.” 

"ಮಹಾರಾಜರೇ, ಅವರ ಅನುಗ್ರಹ. “ಬರಬೇಕಾದರೆ ಏನು ಮಾಡ 
ಬೇಕಂಬುದನ್ನು ಬಲ್ಲಿರಾ?” | | 

“ಇಲ್ಲ ತಾಯಿ, ಇಲ್ಲ. ಖಂಡಿತನಾಗಿಯೂ ನಾನರಿಯೇ. ಅರಿತಿದ್ದರೆ 
ಅಂದೇ ಅದನ್ನು ಮಾಡಿಬಡುತ್ತಿದ್ದೆ. 

ಆ ತರುಣಿಯು ಗಹಗಹಿಸಿ ನಕ್ಕಳು, 

“ಮಹಾರಾಜ, ಈಗ ಸರಿಯಾದ ದಾರಿಗೆ ಬಂದಿರಿ. ಅದನ್ನು ಹೇಳು 
ವುದಕ್ಕೆ ಲ ವಂದ ಆ ಜು. ಮಾಡಿಸುವುದಕ್ಕೆ ನಾವಿಲ್ಲಿಗೇ 
ಬಂದಿ ಶ್ಲ IE ಫಿ 


| ಛತ್ರಪತಿ ಶಿವಾಜಿ ಛಗಿಹ 


ಪುನಃ ಅವಳೇ ಹೇಳಿದಳು... “ಮಹಾರಾಜರೇ, ನೀವು ಇಸ್ಲಾಂ 

| ಮತವನ್ನು ಅವಲಂಬಿಸಿಬಿಟ್ಟಿ ರೆ ಎಲ್ಲವೂ ಸುಸೂತ್ರವಾಗಿ ಹೋಗುತ್ತದೆ. 

ನಿಮಗೆ ಇ ಬೂಟು ಜ್‌ ಯುತ್ತ ಔತ ; 
ಶಿವಾಜಿಯು ಆಸನದಿಂದ ಎದ್ದು ನಿಂತ ನು. 

“ತಾಯಿ, ಆ.ಮಾತು ನನಗೆ ಗೊತ್ತಿತ್ತು. ಆಡನ್ನು ಖಾಜೀ 
ಸಾಹೇಬರೋ, ಸ್ವಯಂ. ಬಾದಸಹರೋ ಒಂದು ದಿನ ಬಂದು ನನಗೆ ಹೇಳ 
' ಬಹುದೆಂದು ನಾನು ಭಾವಿಸಿದ್ದೆ. ಆಥವಾ ಕ್ರೂರಿಗಳಾದ ದ 

ನನ್ನನ್ನು ಕತೆಗಳಿಂದ ಕಟ್ಟ ಮಸೀದಿಗೆ ಹೊತ್ತುಕೊಂಡು ಹೋಗಿ ನಿರ್ಬಂಧ 
pe ಮುಸಲ್ಮಾನ ನ್‌ ಬೀಕ್ಸಿಯನ್ನು ಕೊಡುತ್ತು ಶ್ರ ಹು ನಿರೀ ಕ್ಲಿಸಿದ್ದೆ. 

“ತಾಯಿ, ಈ ದೇವತಾಸ್ವ ರ ಲೋಕೋ pf ಯವನ 
ಸುಂದರಿಯರಿಬ್ಬ ರು ಬಂಧು ಧಮರದ ಮುಸ್ಲಿಂ ದೀಕ್ಷಯನ್ನು ನನಗೆ 
ಅನುಗ್ರಹಿಸುವ. ಕ್‌್‌ತುಕವನ್ನು ನಾನು ಕನಸುಮನಸುಗಳಲ್ಲಿಯೂ ನನಿಸಿರ 
ಲಿಲ್ಲ, ತಾಯೀ. ನಿಮ್ಮಿಬ್ಬರಿಗೂ ವಂದನೆಗಳು. ತಮಗೇಕೆ ನನ್ನಲ್ಲಿ ಇಷ್ಟು 
ಆಸಕ್ತಿ, ಅನುಗ್ರಹ, ಅದೆನ್ನು ಹೇಳಬಲ್ಲಿರಾ?" 

“ನಿನ್ನಂತಹ ಧೀರಪುರುಸನನ್ನು ಸ್ತ್ರೀಯರು ಒಲಿದು ಬಂದು ಅನು 
ಗ್ರಹಿಸುವರೆಂಬುದನ್ನು ಫೀನು ನಂಬುವುದಿಲ್ಲವೇ ಮಹಾರಾಜ?” 

“ನಾನು ನಿಮ್ಮನ್ನು ಪೂರ್ಣವಾಗಿ ನಂಬುತ್ತೇನೆ. ನನ್ನನ್ನೇ ನಾನು 
ನಂಬುವುದಿಲ್ಲ” ಎಂದು ಕೈಮುಗಿದನು. 

“ಮಹಾರಾಜ, ನೀನು ಮುಸಲ್ಲೂನನಾಗಿ ಈ ಕುನರಿಯನ್ನು ವರಿಸು. 
ಐಶ್ವರ್ಯ, ಸಂಪತ್ತು, ಸಕಲ ಸೌಭಾಗ್ಯಗಳನ್ನೂ ನಿನಗೆ ನೀಡುತ್ತೇನೆ. ಕಣು 
ಮುಚ್ಚಿ ಕುರುಡನಾಗಿ ಮೂರ್ಪನಂತೆ ಎಲ್ಲವನ್ನೂ ಕಳೆದುಕೊಳ್ಳ ಬೇಡ.” 

ಶಿವಾಜಿಯು ಎರಡು ಕ್ಸ ಗಳನ್ನೂ ಜೋಡಿಸಿ... ಹೇಳಿದ. 

“ದೇವೀ, ನನ್ನೆನ ನ್ನು ಕ್ಷಮಿಸು ನಾನು ನಿಮ್ಮಿಬ್ಬರನ್ನೂ ಮಾತೃ 
ಸ್ವ ರೊಪಿಣಿಯರಾಗಿ ಡೇ ನಮಸ್ಸ ರಿಸುತ್ತೇನೆ. ನೀವು ನನ್ನನ್ನು ನಿಮ್ಮ 
ಸಡೋನರವತೆ ಭಾವಿಸಿರಿ. ನನ್ನ ನ್ನ ಸರೀಕ್ಷೆ ಮಾಡಬೇಡಿ, ತಾಯಿ. ನಾನು 
ಹಿಂದುವಾಗಿ ಹುಟ್ಟಿ ಕ್ಹೇನೆ. ತಾತ ಸಾಯುತ್ತೇನೆ. ಹಿಂದುಗಳಿಗೆ 


೪೧೪ | ಭತ್ರನಶಿ ಶಿಬಾಜಿ 


ಶ್ರೀರಾಮಚಂದ್ರನು ನರಮಶೈನ: ಆ ದೇವರಾಣೆಗೂ ಹೇಳುತ್ತೇನೆ. ನಾನು 
ಕಾಮಿನೀಕಾಂಚನಗಳಿಗೆ ಮರುಳಾಗುವವನಲ್ಲ. ನಿಮ್ಮ ಸೌಜನ್ಯಕ್ಕಾಗಿ 
ಅನಂತ ನಂದನೆಗಳು, ತಾಯಿ, ನಾನು ಮತ್ತೊಮ್ಮೆ ನೋಡಲಾರೆ. ನೀನಾರು 
ಹೇಳುವಿರಾ” | 

“ಮಹಾರಾಜ, ನಾವಾರಿಂದು ಹೇಳುತ್ತೇವೆ, ಕೇಳು. ನಾನು ರೋಷ. 
ನಾರ. ಆ ಹೆಸರು ಕೇಳಿದ್ದೀಯಾ? ಇವಳು ಜಿನೀತ್‌ ಉನ್ನೀಸಾ, 
ಬಾದಜಹನ ಕುವರಿ? | 

ಶಿವಾಜಿಯು ಮತ್ತೊಮ್ಮೆ ಕೈಮುಗಿದು “ತಾಯಿ, ಕ್ಷಮಿಸು” ಎಂದನು, 

/ ಅವರಿಬ್ಬರೂ ಶಿವಾಜಿಯನ್ನು ನೋಡುತ್ತಾ ನೋಡುತ್ತಾ ಹೊರಟು 
ಹೋದರು. ` ಆ 

ಶಿವಾಜಿಯು ಶಲೆಯೆಕ್ತಿ ಆಕಾಶದ ಕಡೆಗೆ ನೋಡಿದನು. ಚಂದ್ರೆ 
ಮಂಡಲವು ತಲೆಯ ಮೇಲೆ ನಗುತ್ತಿತ್ತು. ಶಿವಾಜಿಯು ಅರ್ಧರಾತ್ರಿ 
ಯಾಯಿತು. ಎಂದು ಕೊಂಡನು. ಅವನು ತನ್ನ ಶಯನಗೃ ಹದಲ್ಲಿ ಹೋಗಿ 
ಮಲಗಿದನು. "ನನ್ನ ಬಂಧನದ ದಿ ತೀಯ ಘಟ್ಟ ವ್ರ ಆರಂಭವಾಗಿದೆ? ಎಂದು 
ಕೊಂಡನು. 

"ದೇವೀ, ಭವಾಥಿ, ರಕ್ಷಿಸು: ಎಂದು ಪ್ರಾರ್ಥನೆಮಾಡಿ ಮಲಗಿ 
ಳೊಂಡನು. 


ಗ 


ಔಹಾರಾಜಾ ಜಯೆಸಿಂಹರನೆರ ಮಹಲು ಜಭಶೂರ್ಯವಾಗಿತ್ತು. 
ನಾಲೆ ಸಂ ಮಂಡಿ ಪೆರಿಜನರು ಜಾತ್ರೆ ಔದ್ದ ರು. ಶಿನಾಟಿಯ ದಾಯಾದಿ 
ಹಬ ನ, ಶಿವಾಜಿಯ ಮಗೆ ಸಣ್ಣ ಹುಡುಗ ಸಾಂಬಾಜಿ, ಇವರಿಬ್ಬ ರು 
ಮಾತ್ರ ಇದ್ದ ರ, 


ಛತ್ರಪತಿ ಶಿವಾಜಿ | | ೪೧೫ 


ಬಾಬಷಹನು ಸಿದ್ದೀ ಫಲೂದನನ್ನು ' ಕರೆಸಿ” ಬಂದಿಯ ಸಮಾಚಾರೆ 
ನೇನು ಎಂದು ವಿಚಾರಿಸಿದನು. 

“ಜಹಾನನಾ, ಆ ಶಿವಾಜಿಯ ಕಡೆಯವರೆಲ್ಲರೂ ಹುಜೂರ್‌ ಅಪ್ಪಣೆ 
ಯಾದ ಮೇಲೆ ಹೊರಟುಹೋಗಿದ್ದಾರೆ. ಆತಿನು ಯಾರೊಡನೆಯೂ 
ಮಾತನಾಡುವುದಿಲ್ಲ. ಸ್ನಾನ ಭೋಜನಾದಿಗಳನ್ನು ಕೂಡಸರಿಯಾಗಿ ಮಾಡು 
ವುದಿಲ್ಲ. ಯಾವಾಗಲೂ ಜೋಲುಮುಖ ಹಾಕಿಕೊಂಡು ಕುಳಿತಿರುತ್ತಾನೆ. 
ಒಂದೊಂದು ಬಾರಿ ಏನೇನೋ ಮಾತನಾಡುತ್ತಾನೆ. ಆ ಮಾತುಗಳನ್ನೆಲ್ಲಾ 
ಸನ್ನಿಧಾನದಲ್ಲಿ ಅರಿಕೆ ಮಾಡುವಂತಹುದೇನೂ ಅಲ್ಲ ಅವನನ್ನು ಕಳುಹಿಸಿ 
ಬಿಟ್ಟರೆ "ಕಾಶಿಯಲ್ಲಿ ಸಂನ್ಯಾಸಿಯಾಗಿರುತ್ತೇನೆ ರಾಜ್ಯ, ಅಧಿಕಾರ ಯಾವುದೂ 
ಬೇಡ? ಎನ್ನುತ್ತಾನೆ” 

“ಅದನ್ನೆಲ್ಲಾ ನಂಬಬೇಡ, ಫಲೂದ್‌. ಅವನು ಭಾರಿದ ಗಾಕೋರಃ 
ಬಿಟ್ಟರೆ ಕೈಗೆ ಸಿಕ್ಕುವ ಮನುಷ್ಯನಲ್ಲ, ಅವನ ರಾಜ್ಯಕ್ಕೆ ಹೋಗಿ ಸೇರಿಕೊಂಡು 
ತಂಟಿ ಕೊಡುತ್ತಾನೆ. ಅನನು ನುತ್ತೊಮ್ಮೆ ಏನಾದರೂ ಆ ಮಾತುಗಳ 
ನ್ಪ್ಪಕ್ತಿ ದರೆ"ಮುಸಲ್ಮಾನನಾಗು. ಫಕೀರನಾಗಿ ಹೋಗು' ಎಂದು ಹೇಳು, 
ನೀನು ಜಾಗರೂಕನಾಗಿರು”? 

“ಹುಜೂರ್‌, ಮತ್ತೊಂದು ಮಾತು. ಹೇಳುವುದಿದೆ. ಖಾವಂದರು 
ನನ್ನಲ್ಲಿ ಬಹಳ ಭರವಸೆ ಇಟ್ಟಿದ್ದೀರಿ. ತಿಳಿಸುವುದಕ್ಕೆ. ಭಯವಾಗುತ್ತದೆ” 
ಎಂದು ಕೈಮುಗಿದು ನಿಂತುಕೊಂಡನು. 

“ಹೇಳು. ಏನು ಹೇಳುವುದಿದ್ದ ರೂ ಹೇಳಿಬಿಡು” ಎಂದು 

ಬಾದಷಹನು ಗೆದ್ದ ರಿಸಿದನು. 
ಫಲೂದನು ನಾಲಿಗೆಯಿಂದ ತುಟಿ ಸವರಿಕೊಳ್ಳುತ್ತಾ “ಜಹಾಸನಾ, 
ರೋಸನಾರಾ ಸಾಹೇಬರೂ, ಉನ್ನೀಸಾ ಸಾಹೇಬರೂ ಸಜೀನಜಡೀ ಬಂದು 
ಆ ಬಂದಿಯನ್ನು ಮಾತನಾಡಿಸಿಕೊಂಡು ಹೋಗುತ್ತಾರೆ. ಚಬ್ಬರೊ ಒಟ್ಟಿಗೆ 
ಬರುತ್ತಾರೆ. ಒಬ್ಬೊಬ್ಬರಾಗಿಯೇ ಬಂದು ಹೋಗುಪುದೂ . ಉಂಟು, 
ಅನರೇನೋ ಮಸಲತ್‌ ಮಾಡುವಂಕಿದೆ. ಅದೇನು ಮಸಲಕ್ಕೋ ನಾನರಿಯೆ, 
ನಮ್ಮ ತಲೆ ಕಿನ್ನುವ ಮಸಲತ್ತು. ರೋಷನಾರಾ ಸಾಹೇಬರು ಶಿವಾಜಿಯ 


೪೧೬ ಭೆತ್ರನೆತಿ ಶಿನಾಜಿ 


ಮಗ ಆ ಹುಡುಗನನ್ನು ಎತ್ತಿ ಮುದ್ದಾ ಡುತಾ ಶೆ. ಅವನಿಗೆ ಮಿಠಾಯಿಗಳನ್ನು 
ತಂದು ಕೊಡುತ್ತಾರೆ” ಎಂದು ಹೇಳಿದನು. 

"ಬೇಕೂರ್ಫ, ಬಾಯಿ ಮುಚ್ಚು. ಅವರೇಕೆ. ಅಲ್ಲಿಗೆ -ಬರುತ್ತಾರೆ? 
ಅವರ ಮಾತು ನಿನಗೇಕೆ? ನೀನಾಗಲೀ, ನಿನ್ನ ಕಾವಲುಗಾರರಾಗಲೀ ಅವರೆ 
ಜಿಸರಿಕ್ತಿದರೆ ನಾಲಿಗೆ. ಸೀಳಿಸಬೇಕಾದೀತು. ಹೋಗು ಆಜೆಗೆ ಹೋಗು” 
ಬಂದು ಗದ್ಯ ರಿಸಿ ಕಳುಹಿಸಿದನು. 

WE ಮಧ್ಯಾ ದೋತ್ರ ರೆ ಬಾದಸಹನು ಜಿನೀತ್‌ ಈಸಾ 
ಪುರಕ್ಕೆ ಹೋಗಿ ಭೇಟಿಯಿತ್ತನು. ಆ ರಾಜಕುವರಿಯನ್ಲ ಆದೇ: ಉಲ್ಲಾಸ್ಸೆ 
ಆದೇ “ಭಾವೆಣ್ಯ : ಸಂಗಳ ಕಂಡನು. " 


“ಖ್ಯಾರೀ ನೀನು, ಆ ಶಿವಾಜಿಯನ್ನು ನೋಡಿದ್ದೆ ಯೇನು? ಅವನು 
ಹೇಗಿದ್ದಾ ನೆ? ನೀನು, ನಿಮ್ಮ: ತ್ರೆ ಕೋಷನಾಂಳು ಅವನನ್ನು ಮುಸಲ್ಮಾನ 


ನನ್ನಾಗಿ "ಮಾಡುತ್ತೆ, (ವೆಂದು “ತಂದ ರಲಾ. ನಿಮ್ಮ ಮಾತು ಸದ ತೇನು?? 


ಬಾರ್‌ಜೀ, ಅವನು ಮುಸಲ್ಮಾನನೋ ಔಂದುವೋ ಚೂ 
ವ್ಯತ್ಯಾಸವಾಗುವುದಿಲ್ಲ. ನಿಜವಾಗಿಯೂ ಅವನು ಜೊಡೆ ಶೆ ಮನುಸ್ಯ. ಸರಳೆ 
ಸ್ವಭಾವದವನು. ಯಾರೋ ಕೆಟ್ಟಿ ಜನರು ಅನನ ಮೇಲೆ ನಿಮ್ಮಲ್ಲಿ ದೂರು. | 
ನೇ ನಿಮ್ಮ ಮನಸ್ಸನ್ನು ಕಡಿಸಿ 'ಹಾಳುಮಾಡಿದ್ದಾ ರೆ. ನೀವು ಸ ಮೇಲೆ 
ಕೋಪವನ್ನು ಬಿಟ್ಟ ನವನು ಮುಸಲಾ ಒನನೇ ಆಗಿದ್ದಾ ನೆಂದು ನ ನಾನು ಖಚಿತ 
ವಾಗಿ ಹೇಳಬಲ್ಲೆ. ಜಹಾಸನಾ, ನೀವೇ ನೋಡಿ. ಅವನು ಎಷ್ಟೋ ' 
ಊರುಗಳ ಮೇಲೆ ಧಾಳಿ ನಡೆಸಿದ್ದಾನೆ. ಒಂದು ಮಸೀದಿಯ ಸ್ಯ ದರೂ 
ಅಲ್ಲಾಡಿಸಲು ಆಸ ನದ ಕೊಟ ಸಿದ್ದಾ ನೇನು? ಮುಸಲ್ಮಾನ್‌ ಸ್ಥಿ ಸ್ಪೀಯರನ್ನು 
ಅವನು ಎನ್ನದೆ ಗೌರವವಾಗಿ ಕಾಣುತಾ ನನೆ | ಖುರಾನಿನ ಜ್‌ 
ಅವನಿಗೆ ಅಷ್ಟೇ ಗೌರವವಿದೆ... ನೀವು ಸರಿಣ್ಸಿಸಿ ನೋಡಿ. . ದೊಡ್ಡ ಖಾಜೀ 
ಸಾಹೇಬರು ಗತ ಭೇಟ ಕೊಡಲಿ. ಅವರನ್ನು ಅವನೆಷ್ಟು ಗೌರವದಿಂದ : 
ಕಾಣುತ್ತಾನೆ. ಅದಕ್ಕಿಂತಲೂ ಬೇಕೆ ನಿದರ್ಶನವು. ಟೀಕೆ? ಜಹಾಸನಾ, 
ನೀವು ಪೃಧ್ವೀಶ್ವರರಾಗಿದ್ದು ಆ ವೀರಪುರುಸನು. ಕುರ್ನೀಸಾತ್‌ ಮಾಡಲಿಲ್ಲ . 
ವೆಂದು ಅವನನ್ನು ಬಂಧನದಲ್ಲಿಡಬಹುದೇ? ಈ ದುರ್ಜನರ ದೂರುಗಳನ್ನು 


॥ 


ಛತ್ರಪತಿ ಶಿವಾಜಿ ೪೧೬ 


ಕೇಳಿ ಅವನನ್ನು ಶೂಲಕ್ಕೇರಿಸಬಹುದೇ? ಈ ದರ್ಬಾರಿಗೆ ಕೆಂಪು ಮೂತಿಯ 
ಫರಂಗೀ ಜನರು ಬರುತ್ತಾ ರಲ್ಲಾ. ಆವರು ಕುರ್ಥೀಸಾತ್‌ ಮಾಡುತ್ತಾರೆಯೇ? 
ಇವೆಲ್ಲ ಅವರವರ ಆಚಾರ ಪದ್ಧತಿಗಳು. ನಿಮ್ಮಂತಹ ಮಹಾಪುರುಷರು 
ಇದಕ್ಕಿ | ಬೆಲೆಕೊಡುವುದು ಆಶ್ಚ ರ್ಯದ ಮಾಡ 
ಪ್ಯಾರೀ, ನಿನ್ನ ವಾದವು ಲೇಕಾಶದವರೆಗೆ ಹಾರಿಹೋಗುತ್ತದೆ. ನೀನೂ, 
ನಿಮ್ಮ 3 aes ೮ೂ ಸೇರಿ ಆವನ ಬಂಧನಿನೋಚಕ ಮಾಡಿಬಿಡಿ 
ನಿಮಗೆ ಇಡಿ ಯೇನಿಜೆ?” 
ಪಾಪ್‌ಣೇ ತಮ ಶ್ರ ಅನುಗ್ರಹದಿಂದ ನಮಗೆ ಯಾವ ಸ” ಆತಂಕೆ 
ಗಳೂ ಇಲ್ಲ. ತಾವೆಷ್ಟು ಜನಿಣವಾನ ಮನುಷ್ಯರೋ ಅವನು ಅಷ್ಟೇ ಮೂರ್ಬ 
ನ್‌ಗಿದ್ದಾನೆ. ನಾವು ಬಿಡುಗಡೆ ಮಾಡುತ್ತೇನೆಂದು ಹೇಳಿದೆವು. ' ಅನನೊಪ್ಪು 
ವುದಿಲ್ಲ. ಬಾದಷಹರೇ ಬಂದು ಮರ್ಯಾದೆಯಿಂದ ಅವನನ್ನು ಬಿಡುಗಡೆ 
'ಮಾಡಿಸಬೇಕಂತೆ! ದರ್ಬಾರಿಗೆ ಕರಿಸಿ ಗೌರವಿಸಿ ' ಕಳುಹಿಸಜೇಕಂತೆ ! 
ಇದೆಲ್ಲಿಯ ಹುಚ್ಚು ತನ. ಸೂರ್ಯನು ಪಶ್ಚಿ ಮದಲ್ಲಿ ಹುಟ್ಟ ಬೇಕು--ಎಂದಂತೆ 
ಆಗಿದೆ ಅವನ ಮುತು.” 
ಬಾದಷಹನ, ತಲೆದೊಗಿ “ಅದೂ ಒಂದು ದಿನ ನಡೆಯುತ್ತದೋ 
ಏನೋ. ಆ ಜಯಸಿಂಹ ಮಹಾರಾಜರು ಪದೇ ಪದೇ ಅವನನ್ನು ದರ್ಬಾ 
ರಿಗೆ ಕರೆಸಿ ಗೌರವಿಸಬೇಕು. ದಖ್ಬನ್ಸಿ ನ ಸರ್ವಾಧಿಕಾರವನ್ನು ಆವನಿಗೆ 
ಕೊಡಿಸಬೇಕು-- ಎಂದು. ಮೇಲಿಂದ ಮೇಲೆ ಬಿನ್ನಹ ಪತ್ರಗಳನ್ನು ಕಳುಹಿಸು 
ತ್ರ ಲ್ರೇ ಇದ್ದಾ ರೆ. 
“ಶಿವಾಜಿಯು "ಬಾದಷಹೆಕೇ ಬಂಧನದಿಂದ ಬಿಡಿಸಬೇಕು. ದರ್ಬಾರಿ 
ನಲ್ಲಿ ಗೌರವಿಸಬೇಕು? ಎಂದು ಹೇಳುತ್ತಾ ನೆಂದು ನೀನೇ ಹೇಳಿದೆ. 
“ರೋಷನಾರಾ ಸಾಹೇಬಳು ಆ 7 ಶಿವಾಜಿಯನ್ನು ಮುಸಲಾ ಒನನನ್ನಾಗೆ 
ಮಾಡಬೇಕು. ಅವನಿಗೆ ಈ ಪ್ಯಾರೀಸಾಹೇಬಳನ್ನು ಕೊಟ್ಟು ಮದುವೆ 
ಮಾಡಬೇಕು” ಎಂದು ಹೇಳುತ್ತಾ ಛೆ, 
'“ಈ ಮೂರೂ ಕೂಡಿದರೇ ತೀ ಗೆಲ್ಲುತ್ತಾನೋ ಏನೋ” :'ಎಂದು- 
ಹೇಳಿ ಆ ಕುವರಿಯನ್ನು ಅಪ್ಪಿಕೊಂಡು ಕಪೊ ಲುಗಳೆರಡನ್ನೂ [ಚಂಬಿಸೆ 
ಅಂಶಃ ಪುರದಿಂದ ಹೊರಟುಹೋದನು. | 


27] I 


[2 

) 

Uy 

1 ಬ 
ಜ್ಞ 
74 


೪೧೪ ಛತ್ರಪತಿ ತಿವಾಜಿ 


ಶಿವಾಜಿಯು ದೇಹಾಲಸ್ಯದಿಂದ ಹಾಸಿಗೆ ಹಿಡಿದು ಮಲಗಿದನು. 
ಹಕೀಮರೂ, ವೈದ್ಯರೂ ಬಂದು ವಿಶೇಷ ಆದರದಿಂದ ನೋಡಿ ಔಷಧಿಗಳನ್ನು 
ಕೊಟ್ಟು ಹೋಗುತ್ತಿ ದ್ದರು. ಈ ಸುದ್ದಿಯು ಬಾದಷಹನ ಕಿವಿಗೂ ಬಿದ್ದಿ ತು. 

ಅವನು ರಾಮಸಿಂಗನನ್ನು ಕರೆಸಿ, “ಆ ಬಂದಿಗೆ ಏನು ಖಾಯಿಲೆ 
ಯಾಗಿದೆ? ಅಸ್ವಸ್ಥತೆಯು ನಿಜವೋ ಸುಳ್ಳೋ? ವೇಷ ಹಾಕಿದ್ದಾನೋ” 
ಎಂದು ಪ್ರಶ್ನಿಸಿದನು. 

ರಾಮಸಿಂಗನು “ಹುಜೂರ್‌, ಅದರಲ್ಲಿ ಕೃಕ್ರಿಮತೆ ಏನೂ ಕಾಣುವುದಿಲ್ಲ. 
ದೇಹಾಲಸ್ಯವೇನೋ ಪ್ರಬಲವಾಗಿಯೇ ಇದೆ... ಹಕೀಮರೂ ವೈದ್ಯರೂ 
ಬಂದುಬಂದು ನೋಡುತ್ತಾರೆ. ಏನು ಖಾಯಿಲೆ?” ಎಂದು ಕೇಳಿದರೆ 
ಹೇಳುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ಅವನು ವಿಶೇಷ ಮನೋವ್ಯಥೆಯಿಂದ 
ನೀಡಿತನಾಗಿದ್ದಾನೆಂದು ಕಾಣುತ್ತದೆ. ಅವನ ರೀತಿಯು: ವಿಚಿತ್ರವಾಗಿದೆ. 
ಪ್ರತಿದಿನವೂ ಸೇಟಿಯಿಂದ ಆಹಾರ ಸಾಮಗ್ರಿಗಳನ್ನು ತರಿಸಿ "ಬಡ ಬಗ್ಗರಿಗೆ 
ಕೊಟ್ಟು ಬಿಡಿ' ಎಂದು ಅಪ್ಪಣೆ ಮಾಡುತ್ತಾನೆ. ಬ್ರಾಹ್ಮಣರನ್ನು ಕರೆಸಿ 
ತನ್ನಲ್ಲಿರುವ ಪೀತಾಂಬರಗಳನ್ನೂ ವಸ್ತ್ರಾಭರಣಗಳನ್ನೂ ದಾನಮಾಡಿ 
ಬಿಟ್ಟಿದ್ದಾನೆ. ಈಗ ನನ್ನೊಡನೆಯೂ ಮಾತನಾಡುವುದಿಲ್ಲ. ಫಲೂದನ 
ಕಡೆಯೂ ತಲೆಯೆತ್ತಿ ನೋಡುವುದಿಲ್ಲ. ಆ ರಾಜಮಹಲು ಬಿರಿದುಹೋಗು 
ವಂತೆ ದೇವರ ಭಜನೆ ಮಾಡುತ್ತಿದ್ದ. ಈಗ ಸದ್ದೇ ಇಲ್ಲ. ಅವನ ಮಗ 
ಸಾಬಾಂಜಿ ಏನನ್ನೂ ಅರಿಯದ ಹುಡುಗ. ಅವನನ್ನು ತೊಡೆಯ ಮೇಲೆ 
ಕೂಡಿಸಿಕೊಂಡು ಶಲೆ ಸವರುತ್ತಾ ಕಣ್ಣಿ (ರಿಡುತ್ತಿ ದ್ದರೆ ನಮ್ಮ ಮಹಲೆಲ್ಲೂ 
ಅಂಧಕಾರಮಯವಾದಂತೆ ಭಾಸವಾಗುತ್ತದೆ. ರೋಷನಾರಾ ಸಾಹೇಬರು 
ಎಲ್ಲ ಯಾಜಮಾನ್ಯವನ್ನೂ ವಹಿಸಿಕೊಂಡಿರುವಂತೆ ಕಾಣುತ್ತದೆ. ಅವರು 
ಮಹಲಿಗೆ ಬಂದರೆ ಮಹಲ ಬೆಳಕಾಗುತ್ತದೆ. ಶಿವಾಜಿಯು ಕ್ಷಣಹೊತ್ತು 
ಸಂತೋಷದಿಂದ ಮಾತನಾಡುತ್ತಾನೆ. ಮೊನ್ನೆ ಒಂದು ಕರುಣಾಜನಕ 
ದೃಶ್ಯವನ್ನು ನೋಡಿದೆ. ನನ್ನ ಕಣ್ಣುಗಳಲ್ಲಿಯೂ ನೀರು ಬಂದಿತು. 
ಕೋಷನಾರಾ ಸಾಹೇಬರು ಬಂದಾಗ ಶಿವಾಜಿಯು ಅವನ ಮಗನನ್ನು 
ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಿಸುತ್ತಿದ್ದ. ಕೋಷನಾರಾ 
ಸಾಹೇಬರು ಬಂದು ನಿಂತು ಆ ತಂದಿ ಮಕ್ಕಳ ಪ್ರೇಮವನ್ನು ನೋಡುತ್ತಿ ದ್ದರು, 


ಛತ್ರಪತಿ ಶಿವಾಜಿ ರ್ಗ 


“ಶಿವಾಜಿಯು ತಲೆಯೆತ್ತಿ ನೋಡಿ «ರಾಣೀ ಸಾಹೇಬ್‌, ಈ ಮಗು 
ವನ್ನು ನಿಮ್ಮ ಕೈಗೆ ಅರ್ಪಿಸಿ ಹೋಗುತ್ತೇನೆ. ಇವನನ್ನು ದೊಡ ತ ವನನ್ನಾಗಿ 
ಮಾಡಿ ಮುಂದಕ್ಕೆ ತರುವ ಭಾರ ನಿಮ್ಮ ದು” ಎಂದು ಹೇಳಿದ. 

A ಸಾಹೇಬರ ಕಣ್ಣು ಗಳಲ್ಲಿ ಕಂಬನಿಯ ತೊಟ್ಟ ಕ್ಕು ತ್ರಿತ್ತು. 
ಅವರು ನೀರವವಾಗಿ ನಿಂತುಬಿಟ್ಟ ರು. 

4 ಸಮಯಕ್ಕೆ ಸರಿಯಾಗಿ ಹಕೀಮರು ಬಂದು ಪರೀಕ್ಷಿಸಿ ನೋಡಿ 
ಔಷಧಿ ಕೊಟ್ಟಿರು. 

“ಶಿವಾಜಿಯು "ಹಕೀಮ್‌ ಸಾಹೇಬರೇ, ನಿಮ್ಮ ಔಷಧದಲ್ಲಿ ಒಳ್ಳೆಯ 
ಖರಾಮತ್ತಿದೆ. ನಿಮಗೆ ಏನಾದರೂ ಬಹುಮಾನ ಕೊಡಜೇಕು' ಎಂದು 
ಹೇಳಿ ತನ್ನ ಮುಂಗೈಯಲ್ಲಿದ್ದ ರತ್ನಖಚಿತವಾದ ಥೋಡಾವನ್ನೂ ಬೆರಳಿನಲ್ಲಿದ್ದ 
ಉಂಗುರಗಳನ್ನೂ ಕಳಚಿ ಹಕೀಮರ ಕೈಗೆ ಕೊಟ್ಟನು. 

“ಹಕೀಮರು ಅದನ್ನು ಕೈಗೆ ತೆಗೆದುಕೊಂಡು "ಮಹಾರಾಜ, ನೀವು 
ಅಧೀನರಾಗಿದ್ದೀರಿ. ನನ್ನ ಔಷಧಗಳಲ್ಲಿ ಪೂರ್ಣ ಭರವಸೆ ಇದೆ. ನಿಮ್ಮಿಂದ 
ಬಹುಮಾನ ತೆಗೆದುಕೊಳ್ಳುವ ಸ ಸಂತೋಷದ ದಿನವೂ ಬೇಗ ಬರುತ್ತ ದೆ! 
ಎಂದು ಹೇಳುತ್ತಾ ಆಭರಣಗಳನ್ನು ಶಿವಾಜಿಯ ಕ್ಸೆಗೆ ತೊಡಿಸಿ ಆ ಎರಡು 
ಕೈಗಳನ್ನೂ ಚುಂಬಿಸಿ ಹೊರಡಿ: ' 


“ಯಾರು ಏನು ಹೇಳಲಿ. ಆ ಶಿವಾಜಿಯು ಏನೋ ಖಾತ್ರಿ ಮಾಡಿ 
ಕೊಂಡಿರುವಂತಿದೆ. ಅವನು ಸಂತೋಷವಾಗಿಯೇ ಹೊರಟು ಹೋಗುತ್ತಿ ದ್ದಾ ನೆ, 
ಅವನಿಗೆ ಇಹಲೋಕದ ಆಸೆ ಇಲ್ಲ. ಮೊನ್ನೆ ರಾತ್ರಿ ದೊಡ್ಡ ಖಾಜೀ 
ಸಾಹೇಬರು ಬಂದಿದ್ದ ರು.  ರೋಷನಾರಾ ಸಾಹೇಬರೇ ಕಠಿಶಂಡಿರಬೇಕೆಂದು 
ಕಾಣುತ್ತದೆ. ಶಿವಾಜಿಯು ಆ ಖಾಜೀ ಸಾ ಸೇಬರಿರುವಷ್ಟು ಹೊತ್ತೂ. ಆನಂದ 
ಭರಿತನಾಗಿದ್ದ. ಅವರೊಡನೆ. ಬಹಳ ಮಾತುಕಥೆಗಳನ್ನಾಡಿದ. : -ಅವರಿಗೆ 
ತಲೆಬಾಗಿ ಅಭಿವಾದನ ಮಾಡಿ ಆಶೀರ್ವಾದನನ್ನು ಪಡೆದ. ಅವರು ಹೊರಟು 
ಪೋದ ಮೇಲೆ ಶಯ್ಯಿ ಯಲ್ಲಿ ಮಲಗಿದ. : ಪೂರ್ಣ ಅಜ್ಞಾ ನಾವಸ್ಥೆ. ಸಿದ್ದೀ 
ಫಲೂದ್‌ 331. ಗಾಬರಿಯಿಂದ ಓಡಿಬಂದು ನನ್ನನ್ನು ಫಕಿ ತಗಡು 


೪39 ಜತ್ರೆಸೆತಿ ಶಿವಾಜಿ 


ಹೋದ. ನಾನು ಆಲುಗಿಸಿ ನೋಡಿದೆ. ಅದು ನಿದ್ದೆಯಲ್ಲ. ಆಜ್ಞಾ 
ನಾವಸ್ತೆ. ಮೈಮುಟ್ಟಿ ನೋಡಿಜಿ. ತೀವ್ರ ಜ್ವರವೆ ಗವಿತ್ತು. ಜಹಾಪನಾ, 


ಹೀಗಿದೆ ಆ ಶಿವಾಜಿಯ ಹಾಲತ್‌” ಎಂದು ತಸ 

ಬಾದನಷಹನು “ರಾಮಸಿಂಗ್‌, ನೀನು ಹೇಳುವುದೆಲ್ಲಾ ಯಥಾರ್ಥ 
ವಾಗಿದೆ. ಅವನು ವ್ಯಾಧಿಯ ವೇಷ ಹಾಕಿಲ್ಲ. ಏನೋ ವ್ಯಾಧಿ ಬಲವಾಗಿದೆ. 
ಅದಕ್ಕೆ ನಾವೇನೂ ಮಾಡಲಾದೀತು? ಮಹಾರಾಜ ಜಯಸಿಂಹರವರು 
ಪತ್ರ ಗಳನ್ನು ಬರೆಯುತ್ತಲೇ ಇದ್ದಾರೆ. ನೀನು ಅವರಿಗೊಂದು ಪತ್ರ ಬರಿ. 
ಭಾ ಕೀವ್ರ ನೋಗಗ್ರಸ ನಾಗಿದ್ದಾ ನೆ. ಗುಣ ಹೊಂದಿದ ಮೇಲೆ 


ತಮ್ಮ ಇಚ್ಛೆ ಯಂತೆ ಎಲ್ಲವನ್ನೂ "ಕಜೆಸಬಹುದು' ಎಂದು ಬರಿ” ಎಂದು ಹೇಳಿ 
ಕಳುಓಸಿದರು. 


ಬಾದಸಹನು ತನ್ನೆ ಮನಸ್ಸಿನಲ್ಲಿಯೇ ಯೋಚನೆ ಮಾಡಿದನು. 
"ಶಿವಾಜಿ ರೋಗಗ್ರಸ ನಾಗಿದ್ದಾನೆ. ಮರಣವೂ ಹತ್ತಿ ರಹತ್ತಿರ ಬರುತ್ತಿರ 
ಬಹುದು. ಇವೇ ತೇವರ ಇಲ ಇಚೆ 1 ಯಾರೇನು ಮಾಡಬಲ್ಲರು ? ಅವನು 
ನನ್ನ ಶಿಕ್ಷೆಯಿಂದ ಪಾರಾದಂಕಿದೆ. ಜೀವರು ಶಿಕ್ಷೆಕೊಡುತ್ತಿದ್ದಾ ನೆ. ಪಾಪಿ 
ಗಳನ್ನು ಆ -ಖುದಾನು ಎಂದಿಗೂ ಕ್ಷಮಿಸುವುದಿಲ್ಲ. ಅವನ ಗೋರಿಯು 


ನಿಕ ದಲ್ಲಿಯೇ ಆಗುವಂತೆ. ವಿಧಿಯ ಇಚ್ಛೆ ಇರಬಹುದು ಆಗಲಿ? 
ಎಂದುಕೊಂಡನು. 


ಶಿವಾಜಿಗೆ ಜ ಸ್ಪರವೇಗವು ಹೆಚ್ಚು ತ್ತಲೇ ಬಂದಿದ್ದಿ ತು. ಉನ್ನೀಸಳು 
ವಿಶೇಷಸಮಯವನ್ನು ಅಲ್ಲಯೇ ಊಂ ತ್ತಿದ್ದ ಳು. "ತನ್ನ ಕೈಯಿಂದಲೇ 
`ಔಷಧೋಪಚಾರಗಳನ್ನು ಆದರದಿಂದ ನಡೆಸುತ್ತಿ ದ್ದ ಳು. ಎಷ್ಟೆ € ದಿನ ಅವಳು 


ಅಂತಃಪುರಕ್ಕೆ ಹಿಂತಿರುಗುವ ಹೊತ್ತಿಗೆ ಅರ್ಧರಾತ್ರಿಯು ಹು 
ಕ್ರಿತ್ತು. 

ರಾತ್ರಿ. ಅರ್ಧರಾಶ್ರಿ ಮೀರಿದ್ದಿತು. ಶಿವಾಜಿಯು ಕಣ್ಣು ಬಿಟ್ಟು 
ನೋಡಿದನು. ಆಶ್ಚರ್ಯದಿಂದ “ಪ್ಯಾರೀ ಸಾಹೇಬ್‌, ನೀವು ಇನ್ನೂ 
ಅಂತಃಪುರಕ್ಕೆ ಹೋಗಿಲ್ಲವೇನು ?” ಈಗ ರಾತ್ರಿ ಎನು ಹೊತ್ತಾಗಿದೆ? 
ಆ: ಮಗು ಸೌಂಬಾಜಿಯು ಎಲ್ಲಿದ್ದಾನೆ?” ಎಂದು ಕೇಳಿದನು | 


ಜಿನಿ ತುನ್ನಿ €ಸಳು "ಶಿವಾಜಿಗೆ ಸರಿಯಾಗಿ ಜ್ಞಾನ a ಎಂದು 
ಕೊಂಡಳು" 


ಭತ್ರಪತಿ ಶಿವಾಜಿ ೪೨೧. 


“ಮಹಾರಾಜ, ಎಲ್ಲವೂ ಸುಮುಖವಾಗಿಯೇ ನಡೆಯುತ್ತಿದೆ. ಫೀವು 
ಎರೆಡು ಮೂರು ದಿವಸಗಳಿಂದಲೂ ಜ್ವರಪ್ರ ಕೋಪದಿಂದ ಕೂಗಿಕೊಳ್ಳು 
ತ್ರಿದ್ದಿರಿ. ನಿನೇನೋ ಮಾತನಾಡುತ್ತಿ ದ್ದಿ ಸ ಮಗುವು ಗಾಬರಿಗೊಳ್ಳುವ 


ಸಂದು ರೋಷನಾರಾ ಸಾಹೇಬಳು ಅವನನ್ನು ಅಂತಃ ಪುರಕ್ಕೆ ಕರೆದುಕೊಂಡು 
ಹೋದಳು. 


ಶಿವಾಜಿಯು ಸಣ್ಣ ನಗುವನ್ನು ನಕ್ಕು, “ಫಾ ಪ್ಯಾರೀ ಸ ಸಾಹೇಬ್‌, ದೊಡ್ಡ 
ಭಾರವು ಕಳೆದಂತಾಯಿತು. ಸ ಇಲಿಗೆ ಬರುವಾಗಲೇ ದೇವರ ಪ್ರೇರಣೆ 
ಯಿಂದ ರಾಜ ವನ್ನು ಮಾತೂಶ್ರೀಯವರ ಪಾದಗಳಲ್ಲಿ ಒಪ್ಪಿಸಿ ಹ್‌ ನೆ, 
ಇಲ್ಲಿ ನನ್ನ ಪಿ ಶ್ರ ಯಬಾಲಕನನ್ನು ಬಾದಹಷಹರ ಸೋದರಿಯ ಮಡರಿನಲ್ಲಿ 
ಹಾಕಿದೆ ಕೆ ಹ asks ಪ್ರಾಣ ಬಿಡಬಹುದು. ಆದು ನಿಮ್ಮ 
ಸಾನ್ಸಿ ಧೃದಲ್ಲಿ. ಪ್ಯಾರೀ ಸಾಹೇಬ್‌, ಆ ರೋಷನಾರಾ ಮತ್ತು ನೀವು ನನ್ನ 
ವಿಷಯದಲ್ಲಿ ತೋರಿಸಿರುವ ಅಪಾರ ಕೃ ಪೆಯಿಂದ ನಾನು ಖಯಣಿಯಾಗಿಜೆ ನೆ. 
ಈ ಪ್ರಪಂಚದಲ್ಲಿ ಮತ್ತಾವ ಜನಿತ ನನ್ನ ಮೇಲೆ ಇಷ್ಟಿ ಲ್ಲ. ಇನ್ನೊ fe 
ಜನ್ಮ ದಲ್ಲಿ ನಿಮ್ಮ ಯಣವನ್ನು ತೀರಿಸುತ್ತೆ ಪ ಎಂದು ಜಂ ಕೈಮುಗಿದು 
ಕಣ್ಣು ಗಳನ್ನು ಮುಚ್ಚಿದನು. 
ಆಕ್‌ ದಿವಸದಿಂದ ಗುಣಮುಖವಾಗುತ್ತ ಬಂದಿತು. ದರ್ಬಾರಿ 
ಗಳಲ್ಲಿ ಅನೇಕರು ಬಂದು ಶಿವಾಜಿಯನ್ನು ನೋಡಿಕೊಂಡು ಮಾತನಾಡಿಸಿ 
ಹೋಗುತ್ತಿ ದ್ದ ರು. ಅನೇಕ ಜರ ಸರ್ದಾರರೂ ಬಂದು ಶಿವಾಜಿಯ 
ಭೇಟಿಯನ್ನು. ತ್ರೆ ತೆಗೆದುಕೊಳ್ಳು ತ್ತಿ ದ್ದ ರು. 
ಶಿವಾಜಿಯು ಫಸೂದ್‌ ಸಾಹೇಬನನ್ನು ಕರೆಸಿ ಹೇಳಿದನು, “ ಮೊಕೇಸರ 
ಸಾಹೇಬರೇ. ದೇವರ ಕೃಪೆ ಪೆಯಿಂದ, ತಮ ಬಲ್ಲರೆ ಆದರದಿಂದ ನನ್ನ ರೀ 
ಸ್ಥಿತಿಯು ಗುಣಮುಖ ಹೊಂದುತ್ತಿ ಡೆ, ತು ತಮ್ಮೆ ಲ್ಲ VE ನಾನು 
ಕೃ ತಜ್ಞ ತೆಯ ವಂದನೆಗಳನ್ನು ಸಲಿಸುತೆ ತ್ತೇನೆ. ನನ್ನ ವಂದನೆಗಳನ್ನು ಬಾದಷಹ 
ರಲಿ ಜನ್ನ ಹಮಾಡಿ ತಿಳಿಸಿರಿ. ನನಗೆ 'ಔಷಧಿ ಕೊಟ್ಟ ವರು ಓಡ ದೊಡ್ಡ 
ಮನುಷ್ಯರು. ಅವರಿಗೆ ನನ್ನ ಮೈ ಮೇಲಿರುವ "ನಂ ಆಭರಣಗಳನ್ನೂ 
ಪುರಸ್ಟಾರನಾಗಿ ಕೊಡಬೇಕೆಂದಿದ್ದೆ ನ್‌ ಅನರು ಸರಿಗ ಗೃಹಿಸಲೊಪು ವುದಿಲ್ಲ. 
ಇದಕ್ಕೆ ಬಾದಷಹರ ಅಪ್ಪಣೆ ಬೇಡುತ್ತೆ (ನೆಂದು ತಿಸಿ ನನ್ನಲ್ಲಿ ಕೊಂಡ 


ಬ 
೪.೨೨ ಛತ್ರಪತಿ ಶಿವಾಜ 


ಹಣವಿಜೆ. ಅದನ್ನೆಲ್ಲಾ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಡುವುದಾಗಿ ಹರಕೆ 
ಹೊತ್ತಿ ದೆ ನೆ. ನನ್ನ ಮಗ ಸಾಂಬಾಜಿಯ ಆಭರಣಗಳನ್ನೆ ಲ್ಲಾ ವಿಕ್ರಯಿಸಿ 
ಬಡಬಗ್ಗ ರಿಗೆ ಆಕ್ಸಿ, ಬ ಗಳು ಮಿಠಾಯಿಗಳನ್ನು ತರಿಸಿ 'ದಾನ ಜೆ 


ಬೇಕೆಂದಿದ್ದೆ ನೆ. ಇದಕ್ಕೆ "aid ಅಪ ಣೆಯನ್ನು ಬೇಡಿರಿ” ಎಂದು 


ಮಾರನೆಯ ಓಂ ದಾನ ಧರ್ಮಗಳಿಗೆ ಆರಂಭವಾಯಿತು. 
ಕಾವಲುಗಾರರು ಒಳಗೆ ಬರುವವರನ್ನೂ ಹೊರಗೆ ಹೋಗುವವರನ್ನೂ 
ಶೋಧಿಸಿ ಜಾಗರೂಕತೆಯಿಂದ ನೋಡಿಕೊಳ್ಳು, ಕಿ ದ್ರ ರು. 

ಜಯಸಿಂಹರ ಅರಮನೆಯಿಂದ ಬಡಬಗ್ಗ ಗೆ” ದಾನಮಾಡಲು ಆಹಾರ 
ಸಾಮಗ್ರಿಗಳನ್ನೂ ಮಿಠಾಯ್ಕಿ ಹಣ್ಣುಗಳನ್ನು ತುಂಬಿದ ಬುಟ್ಟಿ ಗಳನ್ನೂ 
ಶಿವಾಜಿಯ ಸೇವಕರು ಹೊತ್ತು ಕೊಂಡು ಹೋಗುತ್ತಿ ದ್ದ ರು. ET 
ಬಹಳ ಜಾಗರೂಕತೆಯಿಂದ. ಎಲ್ಲ ಬುಟ್ಟಿಗಳನ್ನೂ” ಪರಿಶೋಧಿಸಿ ನೋಡಿ 
ಹೊರಗೆ ಬಿಡುತ್ತಿದ್ದರು. ಆ ಸೇವಕರು ಮಸೀದಿಗಳ ಮುಂದೈೆ ದೇವಾಲಯ 
ಗಳ ಮುಂದೆ ಬಡವರಿಗೆ, ಭಿಕಾರಿಗಳಿಗೆ ಅವುಗಳನ್ನು ಹೆಂಚುತ್ತಿ ದ್ದ ರು. ಬೀದಿ 
ಬೀದಿಗಳಲ್ಲಿ ಮಿಠಾಯಿ ಬತಾ ಸಾಸುಗಳನ್ನು ಹಂಚುಕ್ತಿ ದ್ದ ರು. ಈ 'ದಾನದರ್ಮ 
ಗಳು ನಲವತ್ತೆಂಟು ದಿನಗಳು, ..! ಮಂಡಲಕಾಲ ನಡೆಯುತ್ತವೆಂದು 
ಆಗ್ರಾ ನಗರದಲ್ಲೆ ಲ್ಲಾ ಪ್ರಸಿದ ವಾಗಿದ್ದಿ ತು. 

ಹೀಗೆ ಸ ಸ'ಶಿದಿನವೂ ಎರಡು ಹೊತ್ತೂ ದಾನಧರ್ಮದ ಪದಾರ್ಥಗಳನ್ನು 
ತುಂಬಿದ ಬುಟ್ಟಿ ಗಳು ಅರಮನೆಯಿಂದ ಹೋಗುತ್ತಿ ದ್ರ ನವು. ಕಾವಲುಗಾರರು 
ಸರೀಕ್ಷೆ ಮಾಡಿಮಾಡಿ ದಿನದಿನಕ್ಕೆ ಔದಾಸೀನ್ಯ ತೆಯಂದ ಹಾಗೆಯೇ ಬಿಟ್ಟು 
ಬಿಡುತ್ತಿ ದ್ದರು. ಚಾಣಾಕ್ಷರಾದ ei ಸೇವಕರು ಈ ಔದಾಸೀನ್ಯಕೆ. 
ತಕ್ಕ ತೆ ನಡೆದುಕೊಳ್ಳು ಕ್ರಿ ದ್ದ ರು. ಅವರಿಗೆ ಚಿನ್ನಾ ಗಿ ಮನದಟ್ಟಾ ಯಿತು. 

ಒಂದು ದಿನ ಪ್ರಾ pa ಹೊರಡುವ ಬುಟ್ಟಿ ಗಳಲ್ಲಿ ಸು ಬುಟ್ಟಿ 
ಯಲ್ಲಿ ಶಿವಾಜೀ, ಮತ್ತೊ, ಂದು ಬುಟ್ಟಿ ಯಲ್ಲಿ ಬ ಇವರಿಬ್ಬರು ನು 
ಬುಟ್ಟ ಗಳಲ್ಲಿ ಕುಳಿತುಕೊಂಡರು. ಲೆ. ತರಕಾರಿಗಳನ್ನೂ ಹಣು ಗಳನ್ನೂ 
i ಆ ಬುಟ್ಟಿ ಗಳು ಪಹರೆಯ ಠಾಣೆಯ ಸಮೂಪಕ್ಕೆ ಬರುತ್ತ ಲೇ 
ಬುಟ್ಟ ಯನ್ನು ಹೊತ್ತಿ ದ ಮರಾಠರು ಕೂಗುಹಾಕಿದರು. ನಹಕಿಯು ಮೊಗಲ 


ಭತ್ರಪಶಿಶಿವಾಜಿ ೪.೨೩ 


ಸಿಪಾಯಿಗಳಿಬ್ಬರು ಬಂದು ಆಢ್ಯತೆಯಿಂದ ನಿಂತು ಬಟ್ಟಿ ಗಳನ್ನು ಹೊರಗೆ 
ಬಿಟ್ಟರು. ಕ್ರಮಸ್ರಕಾರ ಎಂದಿನಂತೆ ಆರು ಬುಟ್ಟಿಗಳು ಹೊರಟುಹೋದವು. 
ನಾಲ್ಕು ಬುಟ್ಟ ಗಳನ್ನು ಪೇಟೆಯ ಕಡೆ, ಮಸೀದಿ ದೇವಾಲಯಗಳ ಕಡೆ 
ಹೊತ್ತು ಸ sn ಎರಡು ಬುಟ್ಟಿಗಳು ಊರಿಂದಾಚೆ ಹೊರಟು 
ಹೋದವು. 

ಊರಿಗೆ ನಾಲ್ಕೈದು ಮೈಲಿಗಳ ದೂರದಲ್ಲಿದ್ದ ಫರ್‌ಚಾಂದ್‌ ಎಂಬ 
ಸಂಕೇತಸ್ಥಳಕ್ಕೆ ಲಗುಬಗೆಯಿಂದ ಹೋಗಿ ಕೆಳಗಿಳಿಸಿದರು. ಅಲ್ಲಿ ಶಿವಾಜಿಯ 
ಸಂಗಡಿಗರಾದ ನೀರಾಜೀರಾವ್‌, ದತ್ತ ಶ್ರ್ಯಂಬಂಕ ಮತು ಸ್ತ ರಘುಮಿಶ್ರ ಇವರ 
ಗಳು ವೇಷವನ್ನು ಮರೆಸಿಕೊಂಡು ಕಾದಿದ್ದರು ಸ್ಯ ಬುಟ್ಟಿ ಗಳಿಂದು 
ಶಿವಾಜಿ ಮತ್ತು ಸಾಂಬಾಜು ಇವರಿಬ್ಬ ರೂ ಮೇಲಕ್ಕೆ ದ್ದ ರು. ಅಲ್ಲಿ ಕುದುಕೆ 
ಗಳನ್ನು ಸಿದ್ಧ ವಾಗಿ ಕಾದಿಟ್ಟ ದ್ದ ರು. ಗುಂಷೆಲ್ಲಾ ಗ ಅಶ್ವ ಗಳಮೇಲೆ 
ಧಾವಿಸುತ್ತಾ ಹ (0 ಕಡೆಗೆ ಪಲಾಯನ ಮಾಡಿತು. 

ಜಯಸಿಂಹನ ಅರಮನೆಯಲ್ಲಿ ಶಿವಾಜಿಯು. ಮಲಗುವ ಹಾಸಿಗೆಯ 
ಮೇಲೆ ಹೀರಾಜಿಯು ಮುಸುಗುಹಾಕಿಕೊಂಡು ಮಲಗಿದ್ದನು. ಅವನ 
ಮುಂಗೈ ಹಾಸಿಗೆಯ ಮೇಲೆ ಹೊರಗೆ ಕಾಣುತ್ತಿತ್ತು .ಮುಂಗೈ ಯಲಿದ್ದತೋಡಾ 
ಮತ್ತು ಉಂಗುರಗಳು ಥಳಥಳನೆ ಹೊಳೆಯುತ್ತಿದ್ದವು. ಅವನು ಆಕಾರದಲ್ಲಿ, 
ಬಣ್ಣದಲ್ಲಿ, ಎಲ್ಲ ಚಹರೆಗಳಲ್ಲಿಯೂ ಶಿವಾಜಿಗೆ ಬಲುಮಟ್ಟಿಗೆ ಹೋಲಿಕೆ 
ಯಾಗಿದ್ದು. ಮೊಕ್ತೇಸರ್‌ ಸಿದ್ದೀ ಫಲೂದ್‌ಖಾನನು ಮಾಮೂಲಿನಂತೆ 
ಬಂದು ನೋಡಿದನು. ಆ ಕ್ಸ, ಆ ಉಂಗುರಗಳನ್ನು ನೋಡಿದನು. ಹಾಸಿ 
ಗೆಯ ಕಡೆ ಗಮನವಿಟ್ಟು ನೋಡಿದನು. ತನಿಖೆ ಮುಗಿಯಿತು. ಶಿವಾಜಿಯು 
ಮಲಗಿದ್ದಾನೆ. ರಾತ್ರಿ ಬಹು ಹೊತ್ತಿನವರೆಗೆ ಎದ್ದೇ ಇದ್ದಂತೆ ಇತ್ತು. 
"ಖಾಯಿಲೆಯ ಮನುಷ್ಯ ಬೆಳಗಿನ ರುಖಾನದ ಮೇಲೆ ನಿದ್ರೆ ಹತ್ತಿದಂತಿದೆ, 
ನಿಂದುಕೊಂಡು ಹೊರಟುಹೋದನು. ಬೆಳಕು ಹರಿಯಿತು. ಚೆನ್ನಾಗಿ 
ಬಿಸಿಲು ಬಂದಿತ್ತು. ಹೀರಾಜಿಯು ಎದ್ದು ಮುಖಮಾರ್ಜನೆ ಮಾಡಿ 
ಕೊಂಡು ತನ್ನೆ ಅಂಗರೇಕು ಸಗಡಿಗಳನ್ನು ಧರಿಸಿ, ಬೆತ್ತವನ್ನು ಹಿಡಿದು 
ಹೊರಟನು. ಸಹರೆಯ ಠಾಣೆಯ ಮುಂದೆ ನಿಂತು: ಮೊಕ್ತೇಸರ್‌ ಫಲೂದ್‌ 
ಖಾನನಿಗೆ ಸಲಾಂಮಾಥಿ “ಹಜರಶ್‌. ಸಾಹೇಬರೇ, ಸದಾಬರ್ತ್‌ ಹಂಚಿಸಿ 


೪೨೪ ಛತ್ರಪತಿ ಶಿವಾಜಿ 


ಬರುತ್ತೇನೆ. ಮಹಾರಾಜರಿಗೆ ಸ್ವಲ್ಪ ನಿದ್ರೆ ಹತ್ತಿರುವಂತಿದೆ. ಯಾರೂ 
ಹೋಗಿ ಎಚ್ಚ ರಗೊಳೆಸದಂತೆ ನೋಡಿಕೊಳ್ಳಿ” ಎಂದು ಹೇಳಿ' ಹೊರಟು 
ಹೋದನು. 

ಬಹಳ ಹೊತ್ತಾಯಿತು. ಪರಿವಾರದವರಾರೂ ಹಿಂತಿರುಗಿ ಬರಲಿಲ್ಲ. 
ಅರಮನೆಯೊಳಗೆ ಹೋಗುವವರೂ ಇಲ್ಲ, ಬರುವವರೂ ಇಲ್ಲ. ಫಲೂದ್‌ 
ಖಾನನು ಸ್ವತಃ ಎದ್ದು ಹೋಗಿ ಶಿವಾಜಿಯನ್ನು ಹುಡುಕಿ ನೋಡಿದನು. 
ಶಯನಗೃ ಹದಲ್ಲಿಲ್ಲ. ಸ್ನಾನಗೃ ಹದಲ್ಲಿಲ್ಲ. ಪೂಜಾಗೃ ಹದಲ್ಲಿ, ಮಹಡಿಯ 
ಮೇಲೆ, ಎಲ್ಲೆಲಿಯೂ ಹುಡುಕಿ ನೋಡಿದನು. ಎಲ್ಲಿಯೂ ಇಲ್ಲ. ಅರಮನೆಯು 
ಸರ್ವತ್ರ ಶೂನ್ಯ ! ಅವನಿಗೆ ಎಜೆ ಬಡಿದುಕೊಳ್ಳ ಲಾರಂಭವಾಯಿತು. 
ಓಡುತ್ತಾ ಓಡುತ್ತಾ, ಏದುತ್ತಾ ಅರಮನೆಗೆ ಹೋದನು. ಬಾದಸಹರು 
ಕುಳಿತಿದ್ದೆ ಡೆಗೆ ಹೋಗಿ ಎದೆ ಬಡಿದುಕೊಳ್ಳುತ್ತಾ ತಲೆ ಜೆಚಿ ಕೊಳ್ಳುತ್ತಾ 
ಗಟ್ಟಿಯಾಗಿ ಪ್ರಲಾಪಮಾಡಿ ಬೊಬ್ಬೆ ಇಡಲಾರಂಭಿಸಿದನು. ಬಾದಹಷಹನಿಗೆ 
ಹೇಸಿಗೆಯಾಯಿತು. ಇದೆಂಥಾ ಅವಿನಯ | ಇವನಿಗೇನು ಪಿಶಾಚಿ 
ಹಿಡಿದಿದೆಯೋ?? ಏನಾಗಿದೆ ನಿನಗೆ, ಏಕೆ ಹುಚ್ಚನಂತೆ ಅರಚುತ್ತೀ?” ಎಂದು 
ಗದ್ದ ರಿಸಿದನು. 

ಖಾನನು “ಜಹಾಸನಾ | ಶಿವಾಜಿ ಓಡಿಹೋಗಿದ್ದಾನೆ. ಎಲ್ಲಿಯೂ 
ಇಲ್ಲ. ಮಹಾರಾಜರ ಅರಮನೆಯನ್ನೆಲ್ಲಾ ನಾನೇ ಖುದ್ದಾಗಿ ಹುಡುಕಿದ್ದೇನೆ. 
ಪಹರೆಯವರು ಸರ್ಪಕಾವಲು ಕಾಯುತಿ ದ್ದಾರೆ. ಬೆಳಗ್ಗೆ ನಾನೇ ಖುದಾ ಗಿ 


ಹ 


೦ಎ 
ಹೋಗಿ ಶಿವಾಜಿಯನ್ನು ನೋಡಿಕೊಂಡು ಬಂದಿದೆ "ನೆ. ಅವನು ಮಂತ್ರ 


ವಾದಿ, ಜಾದೂ ಮಾಡಿದ್ದಾನೆ. ಮಾಯವಾಗಿ ಹೋಗಿದ್ದಾನೆ. ಖುದಾನ 
ಆಣೆ. ತಮ್ಮ ಪಾದಸಾಕ್ಷಿಯಾಗಿ ನಿಜವನ್ನು ಹೇಳುತ್ತಿದ್ದೇನೆ. ಖಾವಂದರು 
ಕಾಪಾಡಬೇಕು” ಎಂದು ಅಳುತ್ತ ಬಾದಸಹನ ಪಾದಗಳ ಮೇಲೆ ಬಿದ ನು. 

ಕ್ಷಣಹೊತ್ತು ಬಾದಸಹನು ಮೌನ ತಾಳಿದ್ದನು, “ಬದ್‌ಮಾಷ್‌ | 
ಹೋಗು ! ಅಜಿ ಹೋಗು. ನನ್ನೆದುರಿಗೆ ನಿಲ್ಲಬೇಡ. ಆ ನಿನ್ನ ಹಾಳು 
ಮೋರೆ ತೋರಟೇಡ? ಎಂದು ಗದ್ದ ರಿಸಿದನು. 


೦ 


ದರಬಾರಿನ ಗೃಹಕ್ಕೆ ಬಂದು ಸೇನಾಧಿಪತಿಗಳನ್ನೂ ಸರದಾರರುಗಳನೂ 


ಕುರಿತು, “ಎಲ್ಲ ಕಡೆಯೂ ಹುಡುಕಿರಿ, ಗುಡಿ ಗೋಪುರಗಳಲ್ಲಿ ಹುಡುಕಿರಿ 


 ಭತ್ರಪತಿ ಶಿವಾಜಿ ೪.೨೫ 


ಹಿಂದುಗಳ ಮನೆಗಳನ್ನು ಶೋಧಿಸಿ ನೋಡಿರಿ. ನಗರದ ನಾಲ್ಕೂಕಡೆ ಠಾಣ್ಯ 
ಗಳಲ್ಲಿ ವಿಚಾರಣೆ ಮಾಡಿರಿ. ಆ ಶಿವಾಜಿ ಕಳ್ಳ, ಮಾಯಾವಿ ಎಂಬುದು ನಿಜ. 
ಅವನು ಯಾವ ವೇಷದಲ್ಲಿರುತ್ತಾ ನೆಂಬುದನ್ನು ಗೊತ್ತು ಹಚ್ಚಲಾಗುವುದಿಲ್ಲ. 
ಬೈ ರಾಗಿಯಂತೆ, ಭಿಕ್ಷುಕನಂತೆ, ವ ಸಂಯಕ್‌ ಸೋಗು ಹಾಕಿಕೊಂಡು 
ಇಲ್ಲಿಯೇ ತಿರುಗುತ್ತಿರಬಹುದು. ಮುಸಲ್ಮಾ ನ್‌ ಸರದಾರನಂತೆ ವೇಷಹಾಕಿ 

ನೊಂಡಿರಬಹುದು. ಹುಡುಕಿ ತನ್ನಿರಿ” ಎಂದು ಕಬಾ ಜ್ಞ ಇತ್ತನು. 

ರಾಜದೂತರು ಎಲ್ಲ ಕಡೆಯೂ ಹುಡುಕಿದರು, ರಾಜಮಾರ್ಗಗಳಲ್ಲಿ, 
ದೇವ ಮಂದಿರಗಳಲ್ಲಿ, ಕೊಳ ಕಟ್ಟೆಗಳಲ್ಲಿ, ಉಸವನಗಳಲ್ಲಿ ಅಲೆದಾಡುತ್ತಿದ್ದ 
ಬೈರಾಗಿ ಭಿಕ್ಷುಕರನ್ನೂ, ಹಿಂದೂ ಪುರೋಹಿತ ಅರ್ಚಕರುಗಳನ್ನೂ ಕಶಾಪ್ರ 
ಹಾರ ಮಾಡಿ ಗುಂಪುಗುಂಪಾಗಿ ಹಿಡಿತಂದು ಅರಮನೆಯ ಬಾಗಿಲಿನಲ್ಲಿತಂದು 
ನಿಲ್ಲಿಸಿದರು. ಅವರೆಲ್ಲರೂ ಗೊಳೋ ಎಂದು ಆರ್ತನಾದ ಮಾಡುತ್ತಿದ್ದರು. 
“ಹೇಳಿ ! ಯಾರು ಬಲ್ಲಿರಿ? ಶಿವಾಜಿಯನ್ನು ಯಾರು ಕಂಡಿದ್ದೀರಿ? ಎಲ್ಲಿ 
ಅವಿತುಕೊಂಡಿದ್ದಾನೆ ?” ಎಂದು ಗರ್ಜಿಸುತ್ತಿದ್ದರು. ಹಿಂದುಗಳ ಮನೆ 
ಗಳೆಲ್ಲಾ ಶೋಧಿಸಲ್ಪಟ್ಟಿವು. “ಎಲ್ಲಿಯೂ ಇಲ್ಲ. ಶಿವಾಜಿಯಿಲ್ಲ! ಶಿವಾಜಿ 
ಯಿಲ್ಲ "> ಎಂಬ ವಾರ್ತೆಗಳೇ ಬರುತ್ತಿದ್ದ ವು. 

ಸಂಧ್ಯಾಕಾಲದವರೆಗೂ ಹಜದೂತರು ಆಗ್ರಾ ನಗರವನ್ನೆಲ್ಲಾ 
ಜಾಲಾಡಿಬಿಟ್ಟರು. ಸರ್ವತ್ರ ನಿರಾಸೆ. ಎಲ್ಲವೂ ಬಾದಷಹಥಿಗೆ ವರದಿ 
ಯಾಯಿತು.” 

ಬಾದಸಹನು ರಾಮಸಿಂಗಸಿಗೆ ಹೇಳಿ ಕಳಿಸಿದನು. ಈ ಸಮಾಚಾರ 
ಗಳೆಲ್ಲವೂ ರಾಮಸಿಂಗನಿಗೂ ಬೆನ್ಸಾ ಗಿ ಗೊತ್ತಿತ್ತು. ರಜಪೂತವೀರ, ಅವನು 
ಕಿಂಚಿತ್ತಾದರೂ ಧೈರ್ಯ ಕೆಟ್ಟ ರಲಿಲ್ಲ. "॥ವಾಸಯು ವೀರನಂತೆ ಮಾಯ 
ವಾಗಿದ್ದು ನೆ. ಅವನು ಈ ಹನಿಗೆ ತಕ್ಕ ಉತ ತ್ತರವನ್ನೆ E ಬಿಟ್ಟು 
ಹೋಗಿದ್ದಾನೆ. ಇವನು ಅವನಿಗೆ ಮರ್ಯಾ ದೆಗಳನ್ನು ಮಾಡಿಸುತ್ತೆ Wl: 
ಅಧಿಕಾರ ಕೊಡುತ್ತೇನೆಂದೂ ಆಕಿ ಸ ಶಿವಾಜಿಯನ್ನು ಇಲ್ಲಿಗೆ 'ಬರನಾಡಿ 
ಕೊಂಡ. ಇಲ್ಲಿ ಮೋಸದಿಂದ ಬಂಧನದಲ್ಲಿಟ್ಟಿ. ನಮ್ಮ ತಂದೆ ಮಹಾರಾಜಾ 
ಜಯಸಿಂಹರು ಈ ಬಾದಷಹನಿಗೆ ಎಷ್ಟು ಸತ ಗಳನ್ನು ಅ ಬರೆದರು | ಶಿವಾಜಿಗೆ: 
ಕೊಟ್ಟಿ ವಾಗ್ದಾನವನ್ನು ಉಳಿಸಿಕೊಳ್ಳು ವುದಕ್ಕಾ ಗಿ "ಎಷ್ಟು ಸರಿತಸಿಸಿದರು | 


೪.೨೬ ಛತ್ರಪತಿ ಶಿವಾಜಿ 


ಕಲ್ಲುಬಂಡೆಯ ಮೇಲೆ ಮಳೆಗರೆದಂತಾಯಿತು. ಶಿವಾಜಿಯು ಮೊದಲಿನಿಂದಲೂ 
ಮಾಯಾ ನಿದ್ಯದಲ್ಲಿ ಗಟ್ಟಿಗ. ಮನೆಯ ಮೇಲಿಂದ ನೆಗೆದು ಹಾರಬಲ್ಲ. 
ಕೋಟಿಯ ಗೋಡೆಯನ್ನು ಸುಲಭವಾಗಿ ಹತ್ತಿ ಹಾರಬಲ್ಲ. ಒಂದು ಬಾರಿ 
ತಪ್ಪಿಸಿಕೊಂಡು ಹೊರಟು ಹೋಗಿದ್ದಾನೆ. ಇನ್ನು ಅವನನ್ನು ಯಾರೂ 
ಹೆಡಿಯಲಾರರು.? ಎಂದು ಮನಸ್ಸಿನಲ್ಲಿಯೇ ಸಂತೋಷಸಟ್ಟುಕೊಳ್ಳುತ್ತಾ 
ಬಾದಷಹೆನ ಸಮ್ಮುಖಕ್ಕೆ ಹೋಗಿ ಸಿಂತ. 

ಬಾದಸಹನು ಮುಖವನ್ನು ಗಂಟಿಕ್ಸಿ ಕೊಂಡು ಕುಳಿತಿದ್ದವನು ರಾಮ 
ಸಿಂಗನು ಎದುರಿಗೆ ಬಂದು ಮುಜರೆಮಾಡಿ ನಿಲ್ಲುತ್ತಲೇ ತಲೆಯೆತ್ತಿ ನೋಡಿ 
ದನು. ಕ್ರೂರವಾದ ತನ್ನ ದೃಷ್ಟಿಯು ರಾಮಸಿಂಗನ ಹೈದಯದಲ್ಲಿ ನಾಟು 
ವಂತೆ ಕಣ್ಣು ಬಿಟ್ಟು ನೋಡಿದನು. : “ರಾಮಸಿಂಗ್‌ |! ಆ ಕಳ್ಳ ಶಿವಾಜಿಯು 
ತಪ್ಪಿಸಿಕೊಂಡು ಹೊರಟು ಹೋಗಿದ್ದಾನೆ. ತಿಳಿಯಿತೋ ? ಎಂದು 
ಘರ್ಜಿಸಿದನು. 

ರಾಮಸಿಂಗನು ಕೈಮುಗಿದು “ಜಹಾಪನಾ, ಹೌದು ! ಈ ದಿನ ಪ್ರಾತಃ 
ಕಾಲದಿಂದ ಶಿವಾಜಿಯು ಮಾಯವಾಗಿದಾ ನೆಂದು ಫಲೂದ್‌ ಖಾನರು ಹೇಳಿ 
ದರು” ಎಂದ. 

“ಆ ಸಮಾಚಾರ ಕೇಳಿ ನೀನೇನು ಮಾಡಿದೆ ?” 

ಮೌನ! ನಿರುತ್ತರ! 

“ಏಕೆ ಮಾತನಾಡುವುದಿಲ್ಲ? ನೀನು [ಜವಾಬ್ದಾರನಲ್ಲವೋ ? ಅಂದು 
ನಾವು ಶಿವಾಜಿಯನ್ನು ರಾದಾನ್‌ದಾಜ್‌ ಖಾನೆಗೆ ಕಳಿಸಬೇಕೆಂದು ಹುಕುಂ 
ಮಾಡಿದಾಗ ನೀನು ಬಂದು ಪ್ರಾರ್ಥನೆ ಮಾಡಿ ತಪ್ಪಿಸಲಿಲ್ಲವೋ ?” 

“ಹೌದು, ಹುಜೂರ್‌ ! ಅಂದು ಖಾವಂದರಲ್ಲಿ ನಾನು ಪ್ರಾರ್ಥನೆ 
ಮಾಡಿದ್ದು bi ೪ ಹ ತ 
ಅಲ್ಲವೋ ?” ತ ತ ಸ 

“ಫಿಜ ಖಾನಂಪ್‌, ನಿಜ !” 

“ಈಗ ಅವನು ಪರಾರಿಯಾಗಿದ್ದಾ ನೆ... ನೀನು ಶಿಕ್ಷಾರ್ಹನಾಗುತ್ತಿ ಶೀ ಸ 

“ಜಹಾಸನಾ ! ನನ್ನ ಮೇಲೆ ಸುಂದೇಹಪೆ! ೪» | 


ಭತ್ರಪತಿ ಶಿವಾಜಿ ೪೨೬ 


“ಏಕೆ ಸಂದೇಹಸಡಬಾರದು? ನೀನೂ ಹಿಂದು. ಆ ಶಿವಾಜಿಯೂ 
ಹಿಂದು.” 


“ಹುಜೂರ್‌! ತಾವು ಬಾದಷಹರು. ಬೇಕಾದ ಶಿಕ್ಷೆಯನ್ನು ವಿಧಿಸುವ 
ಆಧಿಕಾರ ತಮಗಿದೆ. ಆಷ್ಟೇ ಅಲ್ಲ. ಈ ನನ್ನ ಶರೀರದ ಮೇಕೆ ತಮಗೆ 
ಪೂರ್ಣಾಧಿಕಾರವಿದೆ. ಇದು ತಮ್ಮ ಉಪ್ಪು ೦ಡ ಶರೀರ. ಆದರೆ ನನ್ನ ಮೇಲೆ 
ತಾವು ಸಂದೇಹಪಡುವುದು ಆಶ್ಚರ್ಯಕರವಾಗಿದೆ, ಖೇದಕರವಾಗಿದೆ. ಹಿಂದು! 
ಅವನೆಂಥಾ ಹಿಂದು, ನಾನೆಂಥಾ ಹಿಂದು! ನಾನು ಪ್ರಸಿದ್ಧ ಕುಲದಲ್ಲಿ 
ಹುಟ್ಟಿರುವ ರಜಪೂತನೆಂಬುದನ್ನು ತಾವು ಮರೆತಂತಿದೆ. ಶಿವಾಜಿಯು 
ಕುಲದಲ್ಲಿ ಎಂದಿಗೂ ನನಗೆ ಸಮಾನನಲ್ಲ. ಆ ಶಿವಾಜಿಯನ್ನು ತಾವು 
ರಾದಾಜ್‌ದಾಜ್‌ ಖಾನೆಗೆ ಕಳಿಸಿದರೇನು, ಕಬರ ಸ್ಥಾನದಲ್ಲಿ ತಲೆ ಕಡಿಸಿದರೆ 
ನನಗೇನು? ತಮ್ಮ ತಂದೆ ಮಹಾರಾಜಾ ಜಯಸಿಂಹರವರು ಅವನನ್ನು 
ಗೌರವದಿಂದ ಆದರಿಸಿ ಕಳಿಸಿಕೊಡಬೇಕೆಂದು ನನಗೆ ಅನೇಕ ಪತ್ರಗಳನ್ನು 
ಬರೆದಿದ್ದರು. ತಮಗೂ ಅನೇಕವಾಗಿ ಬಿನ್ನಹ ಮಾಡಿಕೊಂಡಿದ್ದರು. ಅವರ 
ಆಜ್ಞೆಯನ್ನು ಪಾಲನ ಮಾಡುವುದು ನನ್ನ ಕರ್ತವ್ಯವಲ್ಲವೇ? ಅವರ 
ಪ್ರಾರ್ಥನೆಯನ್ನು ಮನ್ನಿಸುವುದು ಖಾನಂದವರಿಗೂ ಉಚಿತವಲ್ಲವೇ? ಅಷ್ಟೇ 
ನನ್ನ ಜವಾಬ್ದಾರಿ. ಆವನು ಪರಾರಿಯಾದದ್ದ ರಲ್ಲಿ ಲವಲೇಶವೂ ನನ್ನ 
ಜವಾಬ್ದಾರಿಯಿಲ್ಲ.” 


“ರಾಮಸಿಂಗ್‌! ನೀನು ಕಲಿತದ್ದನ್ನೆಲ್ಲಾ ನನ್ನ ಮುಂಜಿ ಮಾತನಾಡ 
ಬೇಡ... ಮಹಾರಾಜಾ ಜಯಸಿಂಹರಿಗೆ ಅಸಮಾಧಾನವಾದರೂ ನಾನು 
ಲೆಕ್ಕಿಸುವವನಲ್ಲ. ನನಗೆ ಅನಮಾನವಾದಂತಾಗಿದೆ. ಈ ಡೆಲ್ಲಿಯ ದರ್ಬಾರಿಗೆ 
ಮಸಿ ಬಳಿದಂತಾಗಿದೆ. ನೀನೊಬ್ಬ ನು ಮಾತ್ರವಲ್ಲ, ಯಾರು. ಯಾರು 
ಇದಕ್ಕೆ ಸಂಬಂಧಿಸಿದವರೋ, ಯರು ಕ ಜಾಗರೂಕತೆ ತಪ್ಪಿ ನಡೆ 
FA ಅವರೆಲ್ಲರಿಗೂ ಕಠಿಣವಾದ ಶಿಕ್ಷೆಯಾಗಲೇಬೇಕು. ನಿಮ್ಮ ತಂಜಿ 
ನುಹಾರಾಜಾ ಜಯಸಿಂಹರ ಮೇಲೆಯೂ ತಪ್ಪು ಬರುತ್ತದೆ. ಅವರು 
:ವನನ್ನು ಸತ್ತೆ ಹಚ್ಚೆ ಹಡಿದು ತರುವವರಿಗೆ ಈ ದರ್ಬಾರಿನಲ್ಲಿ "ಅವರಿಗೆ ಗೌರವ 


ಕ್ಸ ಬಾಡು ಮುಖ್ಯವಾಗಿ ನೀನು ಮತ್ತು ಫಲೂದ್‌ಖಾನ್‌ ಇಬ್ಬ ರೂ 


೪೨೮ ಛತ್ರಪತಿ ಶಿವಾಜಿ 


ಪ್ರತ್ಯಕ್ಷ ಅಪರಾಧಿಗಳಾಗಿದ್ದಿ ರಿ. ನಿಮ್ಮಿಬ್ಬ ಬೃರನ್ನೂ ಆಮರಣಾಂತ ಕಾರಾಗೃಹ 
ನ ರಬೇಕು. ನೀನಿನ್ನೂ ತರುಣ, ಪೊ: ಜಯಸಿಂಹರವರ ಮಗ 
ಎಂಬ "ದಾಕ್ಷಿಣ್ಯ ದಿಂದ ನಾವು ನಿನ್ನ ನ್ನು ಕಾರಾಗೃ ಹಕ್ಕ ಕಳಿಸುವುದಿಲ್ಲ. ಆದರೆ 
ಮೊಗಲ್‌ PS ಸೇವೆಯಲಿರಲು ಭ್ಯ ರ ನಿನ್ನ ಸರದಾರ 
ಹುದೆ ಯನ್ನು ವಜಾಮಾಡಲಾಗಿದೆ. ನಿನ್ನ ಜಹೆಗೀರಿಗಳನ್ನು ಧು ಗೋಲು 
ಹಾಕಿಕೊಳ್ಳ ಲಾಗುತ್ತ ದೆ... ನೀನು ಈ ರಾಜಧಾನಿಯಲ್ಲಿ ಇನ್ನು ಮೇಲೆ 
ಒಂದು ಬಿ ಇರಕೂಡದು. ನಮಗೆ ಮುಖ Re ಆದೇ 
ನಿನ್ನ ವಿಷಯದಲ್ಲಿ ನಾವು ತೋರಿರುವ ಕ್ಷಮಾಪಣೆ, ಪ್ರಾಣದಾನ |! ಹೊರಟು 
ಹೋಗು” ಎಂದು ಅನ್ಪಣೆ ಮಾಡಿದನು. 
ರಾಜದೂತರನ್ನು ಕರೆಸಿ ಫಲೂದ್‌ಖಾನನನ್ನು ಕಾರಾಗಾರದಲ್ಲಿಡಿಸ 
ಬೇಕೆಂದು ಅಪ ರೃಣೆಮಾಡಿದನು. ಸೇನಾಧಿಸಕಿಗಳನ್ನು ಕರೆಸಿ “ಆ ಶಿವಾಜಿಯು 
ಎಲ್ಲೇ ಇರಲಿ ಸ ಗಳು ಸಾಹಸದಿಂದ ಹಿಡಿದು ತರಬೇಕು” ಎಂದು. ಅಪ್ಪ ಣೆ 
ಮಾಡಿ, ನಾಲ್ಕು ದಿಕ್ಸುಗಳಿಗೂ ಸೈನ್ಯಗಳನ್ನು ಆಟ ದನು, ದರಬಾರ್ಲವೂ 
ಪ್ರಕ್ಷುಬ್ಧ ವಾಗಿತ್ತು. ಹ ಎದುರಿಗೆ ಬರುವ ಧ್ರ ರ್ಯವು ಯಾರಿಗೂ 
ಇರಲಿಲ್ಲ. ನೋಷೆನಸರಳ ಅಂತಃಪುರಕ್ಕೆ als ಬಾದಷಹನು 
ಹೋಗಲಿಲ್ಲ. ಅತ್ತ ಕಡೆ ತಿರುಗಿ ನೋಡಲಿಲ್ಲ. 


೧೯ 


ಶಿವಾಜಿಯು ನುಧುರಾಕ್ಷೇತ್ರ ವನ್ನು ಹೋಗಿ ಸೇರಿದನು. ಆ ಕ್ಷೇತ್ರ 
ದಲ್ಲಿ ಹಿಂದೂಸ್ಥಾನದ ನಾನಾ ಪ ಪ್ರಾಂತ್ಯ ಗಳಿಂದ ನಾನಾ ಭಾಷೆಗಳ ನಾನಾ 
ಜಾತಿಗಳ ಜನರು ಯಾತ್ರಿಕರಾಗಿ ಬಂದು ಸೇರಿದ್ದ ರು ಶಿವಾಜಿಯ ಕಡೆ 
ಯವರೆಲ್ಲಾ ಲೇಖಾ ಜ್ಯ ನಾನಾ ಕಡೆಗಳಲ್ಲಿ ಅಡಗಿಕೊಂಡು ಶಿನಾಜಿಯ 
ರಕ್ಷಣೆಯ ಲ್ಲಿ ಜಾಗರೂಕರಾಗಿದ್ದರು. 


ಛತ್ರಪತಿ ಶಿವಾಜಿ ೨೯ 


ಆ ಮಧುರಾಕ್ಷೇತ್ರದಲ್ಲಿ ಕೃಷ್ಣಾ ಜೀ ಕಾಶೀನಾಥ್‌ ಎಂಬ ಪುರೋಹಿತರು 
ನೆಲೆಸಿದ್ದರು. ಅವರ ಮನೆಯಲ್ಲಿ ಶಿವಾಜಿಗೆ ಗೋಪ್ಯವಾದ. ಬಿಡಾರವು 
ಏರ್ಪಡಿಸಲ್ಪಟ್ಟಿದ್ದಿ ತು. ಶಿವಾಜಿಯು ಅಲ್ಲಿ ಇಳಿದುಕೊಂಡನು. ಸಾಂಬಾಜಿಯು 
ಬಹಳ ದಣಿದು ನಿತ್ರಾಣನಾಗಿದ್ದನು. ಮುಂದೆ ಅವನನ್ನು ಕರೆದುಕೊಂಡು 
ತರಾತುರಿ ಪ್ರಯಾಣ ಮಾಡುವುದು ಅಸಾಧ್ಯ. ಸಾವಿರಾರು ಮೈಲಿಗಳು 
ಪ್ರಯಾಣ ಮಾಡಬೇಕು. ಕುದುರೆಯ ಮೇಲೆ ಕಾಲುನಡಿಗೆಯಲ್ಲಿ, ಕಾಡು 
ಹಾದಿಗಳಲ್ಲಿ ಹೇಗೆಂದರೆ ಹಾಗೆ ಪ್ರಯಾಣ ಮಾಡಬೇಕು. ಅದಕ್ಕೆ 
`' ಸಾಂಬಾಜಿಯು ಅಸಮರ್ಥ ಸಾಂಬಾಜಿಯನ್ನುು ಕಟ್ಟಿ ಕೊಂಡು ಹೋದಕೆ 
ಶಿನಾಜಿಯು ಸಿಕ್ಕಿಬೀಳುವ ಸಂಭವವು ಹೆಚ್ಚಾ ಗಿದ್ದಿ ತು. ಶಿವಾಜಿಯು 
ಸಾಂಬಾಜಿಯನ್ನು ಆ ಬ್ರಾಹ್ಮ! ಇನಿಗೆ ಒಪಿ ಸಿದನು. ಜಾನು ಮುಖವನ್ನೂ 
ತಲೆಯನ್ನೂ ಜೋಳಸಿಕೂಂಡಕ ವಿಭೂಧಕತ ಮಾಡಿ ಕಾವಿಬಟ್ಟಿ 
ಗಳನ್ನು ಟ್ಟು WG ವೇಷವನ್ನು ಧರಿಸಿ, ಆ ಮಧುರಾಶ್ಲೇತ್ರ ಏಂಜ 
ಮುಂದಕ್ಕೆ. ಪ್ರಯಾಣ ಮಾಡಿದನು. ಅವನ ಸಂಗಡಿಗರಾದ ಮೂವರು 
ನೀನಾಧಿಘೂಗೆಳೂ ಬೈರಾಗಿ ವೇಷದಿಂದ ಶಿವಾಜಿಯನ್ನು ಹಿಂಬಾಲಿಸಿದರು. 


ಆಗ್ರಾದಿಂದ ದಖ್ಬನ್ಸಿಗೆ ಹೋಗುವ ಮಾರ್ಗಗಳಲೆಲ್ಲಾ ಮೊಗಲ್‌ 

ಸೈನಿಕರು: ಶಿವಾಜಿಯನ್ನು "ಅರಸುತ್ತಾ ಹೊರಟಿದ್ದರು. ಗುಜರಾತಿನ ಮಾರ್ಗ 

ASE ಮತ್ತೊ ಕು ಸೈನಿಕರ ತಂಡವು ಶಿವಾಜಿಯನ್ನು ಅರಸುತ್ತಾ 
ಹೊರಟಿತ್ತು. 


ಶಿವಾಜಿಯು ಹಿಡಿದ ಮಾರ್ಗವೇ : ಬೇರೇ.  ವಂಗಡೇಶದ ಕಡೆಗೆ 
ಶಿವಾಜಿಯು ಹೊರಟುಹೋದನು. ಹಾಗೆಯೇ ವಿದರ್ಭ, ಕಳಿಂಗ ರಾಜ್ಯಗಳ 
ಕಡೆಯಿಂದ ಯಾಶ್ರಿಕನಂತೆ ಹೊರಟದ್ದು. 

ಈ ಯಾಶ್ರಿಕರು ಕಾಲುನಡಿಗೆಯಲ್ಲಿಯೇ ಹೋಗುತ್ತಿದ್ದರು. ಧೂಳಿ 
ಧೂಸರಿತವಾದ ಶರೀರ, ಬಿಸಿಲಿನ ತಾಪಕ್ಕೆ ಬೆಂದುಹೋದ ಮುಖ. 
ಅವರೆಲ್ಲರೂ ಕೃ ಶರಾಗಿ ಹೋಗಿದ್ದ ರು ಬಣ್ಣವೇ ಬದಲಾಯಿಸಿಹೋಗಿತ್ತು- 
ಅವರುಗಳನ್ನು nds" ರಾಜಪುರುಷರೆಂದು ಸಂಜೀಹಿಸುವುದಕ್ಕೆ 
ಆಸ್ಪದವೇ ಇರಲಿಲ್ಲ. ಹುಟ್ಟಿ ೈದಂದಿಫಿಂದ ಭಿಕಾರಿಗಳಾಗಿ ಹಟ್ಟ, ಅನಾಥರಾಗಿ 


೪೩೦ ಛತ್ರಪತಿ ಶಿವಾಜಿ 


ಬೆಕೆದು, ಬೈರಾಗಿಗಳಾಗಿ ಇದ್ದ ವರು ಹೇಗೆ ಕಾಣುತ್ತಾರೆಯೋ ಹಾಗೆ 
ಕಾಣುತ್ತಿದ್ದರು. 


ಶಿವಾಜಿಯು ಪ್ರತಿದಿನವೂ ಬಹುದೂರ ನಡೆಯುತ್ತಿದ್ದ ನು, ಬಹು 
ಮಟ್ಟಿ ಗೆ ಕಾಡುದಾರಿಗಳೆನ್ನೇ ಹಿಡಿದು ಹೋಗುತ್ತಿ ದ್ದ ರು. ಹೀಗೆ ನೂರಾರು 
ಮೈಲಿಗಳನ್ನು ಅತಿಕ್ರಮಿಸಿ ಹೋಗಿದ್ದರು. 

2... ರಾಜ್ಯದಲ್ಲಿ ಕೊನೆಯ ಠಾಣ್ಯದಲ್ಲಿ ಠಾಣೆಯ ಹವಾಲ್ದಾರ 
ನೊಬ್ಬನು ಏನೋ ಸಂದೇಹದಿಂದ ಶಿವಾಜಿಯನ್ನು ಹಡಿದು ಠಾಣೆಯಲ್ಲಿಟ್ಟಿ ನು. 
ಶಿವಾಜಿಯ ಸಂಗಡಿಗರು ಸಿಕ್ಕಿ ಬೀಳಲಿಲ್ಲ. ಅವರುಗಳನ್ನು ಶಿವಾಜಿಯನ್ನು 
ಹೇಗೆ ತಪ್ಪಿಸಬೇಕೆಂದು ಅಲೋಚನೆ ಮಾಡುತ್ತಿ ದ್ದ ರು. ಆ ಠಾಣೆಯ 
ಕೊತ್ತಾ ಅನು “ನೀನು ಶಿವಾಜಿ ಇರಬಹುದೆಂದು ಸನೇಹ ಬಂದಿದೆ. ಏನು 
ಹೇಳುವ?” ಎಂದು ಗದ ರಿಸಿದನು. ಆ ಸನ್ಯಾಸಿಯು “ಓಹೋ! ನೀವು 
ಶಿವಾಜೀ ಮಹಾರಾಜರನ್ನು ಹುಡುಕುತ್ತಿದ್ದೀರಾ? ನಾನು ಒಳ್ಳೆ ಯ ಪುಣ್ಯವಂತ 
ನನ್ನನ್ನು ನೋಡಿ ಸಹ ಮಹಾರಾಜರಿರಬಹುದೆಂದು ಸಂದೇಹಿಸುವಷ್ಟು 
ಚಹರೆ ನನಗಿದ್ದ ಕ್ಕೆ ಅದೂ ಒಂದು ಭಾಗ್ಯ. ನನಗೇನೂ ಭಯವಿಲ್ಲ. ಚ 
ಸಂನ್ಯಾಸಿ. ಎಲ್ಲಗೆ ಬೇಕಾದರೂ ನನ್ನ ನ್ನ ಕಳುಹಿಸಿ, ನಾನು ಹೋಗಲು 
ಸಿದ್ಧ. ಇದೂ ಒಂದು ತಮಾಸೆ. ನನ್ನ "ಜೀವನದಲ್ಲಿ ಎಷ್ಟೊ (ಸ್ರ ಸಂಗಗಳನ್ನು 
ನೋಡಿದ್ದೆ ನೆ. ಕಳ್ಳಕಾಕರನ್ನು ಒಡಿದುಹಾತಿದ್ದು ನೋಡ್ಲೇ ನೆ." ಖೂನಿ 
ದರೋಡೆ" ಮಾಡಿದ ಪಾತಕಿಗಳನ್ನು ಹಿಡಿದಿದ್ದು ಕಂಡಿದೆ. ಸೇನೆ. ನೀವು 
ಮಹಾರಾಜನನ್ನು ಹಿಡಿಯುವ PE ಸನ್ಯಾಸಿಯನ್ನು ಹಿಡಿದುಕೊಂಡು 
ಹೋಗುವುದೂ se ಕೌತುಕವೇ |” ಎಂದು ಹೇಳಿ ಠಾಣೆಯಲ್ಲಿ ನೆಲದ 
ಮೇಲೆ ನಿರಾತಂಕವಾಗಿ ಮಲಗಿಕೊಂಡನು. 

ಕೊತಾ ಲನಿಗೆ ಮತ್ತೆ ಸಂದೇಹ ಬಂದಿತು. "ನಾನೆಲ್ಲಿಯೋ ತಪ್ಪು 
ಮಾಡಿದ್ದೇನೆ ಶಿವಾಜಿಯು ಇತ್ತಕಡೆ ಏಕೆ ಬರುತ್ತಾನೆ? ಈ ಕಾಣ್ಯದ 
ಸಮಾಸಕ್ಕೆ ಬರಬೇಕಾದರೆ ಎಷ್ಟೊ € ಭಾರಿಭಾರಿ ಮೊಗಲಾಯಿ ಠಾಣ್ಯಗಳನ್ನು 
ದಾಟ RA ಅವರೆಲ್ಲರೂ ತನಿಖೆ ಮಾಡದಿದು ದನ್ನು ನಾನು 
ಮಾಡಿದೆ ಬ ನೆಂದರೆ ಯಾರು ನಂಬುತ್ತಾರೆ? ಈ ಬಡಕಲು ಸನ್ಯಾಸಿಯನ್ನು 
ಶಿವಾಜೀ ಮಹಾಜನೆಂದು ಹೇಳಿ ನಾನು ಫೌಜುದಾರರ ಮುಂದೆ ನಿಲ್ಲಿಸಿದರೆ, 


ಛತ್ರಪತಿ ಶಿವಾಜ ೪೩೧ 


ನನ್ನನ್ನು ಹುಚ್ಚನೆಂದು ಕರೆಯುತ್ತಾರೆ. ಮುಖಕ್ಕೆ ಮಸಿ ಬಳಿಸಿ ಕತ್ತೆಯ 
ಮೇಲೆ ಮೆರವಣಿಗೆ ಮಾಡಿಸುತ್ತಾರೆ. ಇದೆಲ್ಲಿಯ ಪೀಕಲಾಟ” ಎಂ" 
ಕೊಂಡನು. ' 

ಬೆಳಗಿನ ರುಖಾವದಲ್ಲಿ ಮನೆಯಿಂದ ಎದ್ದು ಬಂದು ಠಾಣ್ಯದಲ್ಲಿ ಮಲಗಿದ್ದ 
ಸನ್ಯಾಸಿಯನ್ನು ನೋಡಿದನು. ಸಂನ್ಯಾಸಿಯು ಪ್ರಶಾಂತನಾಗಿ ಸುಖನಿದ್ರೆ 
ಯಲ್ಲಿದ್ದಾನೆ. ಕೊತ್ತಾಲನು ನೋಡಿದನು. ಇವನು ಎಂದೆಂದಿಗೂ ಶಿವಾಜಿ 
ಯಲ್ಲ ಶಿವಾಜಿಯಾಗಿದ್ದು. ಹೀಗೆ ಠಾಣೆಯಲ್ಲಿ ಸಿಕ್ಕಿ ಬಿದ್ದಿದ್ದರೆ, ನಿಶ್ಚಿಂತ 
ನಾಗಿ ನಿರಾತಂಕನಾಗಿ ಹೀಗೆ ಮಲಗಿರುಕ್ತಿ ದ್ದ ನೆಳಿ ಮಲಗಿದ್ದರೆ ತಾನೇ 
ಹೀಗೆ ಗಾಢನಿದ್ರೆಯು ಬರುತ್ತಿತ್ತೇ?' ಎಂದುಕೊಂಡನು. 

- ಆ ಸಂನ್ಯಾಸಿಯ ಮ್ಳ ಅಲುಗಿಸಿ ಎಚ್ಚರಗೊಳಿಸಿದನು. ಸಂನ್ಯಾಸಿಯು 
ಮೇಲೆದ್ದನು. ಕೊತ್ವಾಲನು “ಏಳು. ಸಂನ್ಯಾಸಿ, ಮೇಲಕ್ಕೇಳು. ನನ್ನ 
ಹಂದೆ ಬಾ! ಎಂದು ದರ್ಪದಿಂದ ಹೇಳಿದನು, 

ಸನ್ಯಾಸಿಯು ಎದ್ದು “ಕೊತ್ಯಾಲ್‌ ಸಾಹೇಬರೇ! ' ಈ ಅರ್ಧರಾತಶ್ರಿ 
ಯಲ್ಲಿ ಎಲ್ಲಿಗೆ: ಬರಬೇಕು? ಬೆಳಗಾದ ಮೇಲೆ ಹೋಗಕೂಡದೇ?” 
ಎಂದನು. 

“ಬಾಯಿಮುಚ್ಚು | ನನ್ನ ಹಿಂದೆ ಬಾ ಎಂದರೆ ತೆಪ್ಪಗೆ ಬರಬೇಕು 
ಎಲ್ಲಿಗೆ? ಏನು ಅಜಿಲ್ಲಾ ನಿನಗೇಕೆ ಅಧಿಕ ಪ್ರಸಂಗ?” 


ಕೊತ್ತಾಲನು ಮುಂದೆಮುಂದೆ. ನಡೆದನು. ಸನ್ಯಾಸಿಯು ಹಂದೆ 
ಹಂದೆ ಅನುಸರಿಸಿ ಹೋದನು. ಊರಿಂದಾಚೆ ಹೋದ ಮೇಲೆ ಕೊತ್ತಾಲನು 
"ಹೋಗು ! ಮತ್ತೆ ಈ ಊರಿನ ಕಡೆ ಬರಕೂಡದು. ಸನ್ಯಾಸಿಯೋ 
ಶಿವಾಜಿಯೋ, ಯಾರಾದರೂ ನಿನ್ನನ್ನು ಮಾಫ್‌ ಮಾಡಿದ್ದೇನೆ. ಈಗ ಹೇಳು. 
ನೀನು ಶಿವಾಜಿಯಲ್ಲವಷ್ಟೆ?? 

“ಖಂಡಿತವಾಗಿಯೂ ಅಲ್ಲ, ಕೊತ್ವಾಲರೇ ! ನಾನು ಶಿವಾಜಿಯಲ್ಲ. 
ದಕ್ಷಿಣದೇಶದ ಸನ್ಯಾಸಿ ನಾನು, ಕಾಶೀ ಹರಿದ್ವಾರ ಯಾತ್ರೆ ಹೋಗಿದ್ದೆ. 
ಇತ್ತ ಕಡೆ ಹೊರಟುಬಂದೆ. ರಾಮೇಶ್ವರದವರೆಗೆ ಹೋಗಿ ಎಲ್ಲಿಯಾದರೂ 
ಒಂದು ಮಠ ಸೇರಿಕೊಳ್ಳು ತ್ತೇನೆ.” 


೪೩.೨ ಛತ್ರಪತಿ ಶಿವಾಜಿ 


“ಒಳ್ಳೆ ಯದು ಹೋಗು!” ಎಂದು ಕೊತಾ ಿಲನು ಹೇಳಿದನು. ಅಷ್ಟು 
ಹೊತ್ತಿ ಗೆ ಸ್ಪಲ್ಪಸ್ಟಲ ಶ್ರ ಬೆಳಕು ಹರಿದಿತ್ತು. ಬಾಜಾ ಸಂಗಡಿಗರು ದೂರದಲ್ಲಿ 
ಹದ್ದು ಗಳಂತೆ ನೋಟಗಳನ್ನು ಬೀರುತ್ತ. ನಿಂತಿದ್ದ ರು. ಶಿವಾಜಿಯು ತನ್ನ 
ಕೈಲಿದ್ದ ಬಿದಿರು ದೊಣ್ಣೆಯನ್ನು ನೆಲಪ ಮೇಲೆ ಹೊಡೆದನು; “ಕೊತ್ವಾಲ 
ಇಹ ಇಲ್ಲಿ ಬಪ್ಪಿ, ನೋಡಿ. ಇಲ್ಲಿ ಚಿನ್ನದ ವರಹಗಳು ಬಿದ್ದಿವೆ. ಆರಿಸಿ 
ಕೊಂಡು ಹೋಗಿರಿ? ಸೇ ಹೇಳಿ ನಕ ನು. ಕೊತಾ _ಲನು ಆತುರನಾಗಿ 
ವರಹಗಳನ್ನು ಆರಿಸಿ PAB, “ಸನ್ಯಾಸಿ, ಸಿನ್ನಲ್ಲ ಇಷ್ಟು ವರಹ 
ಗಳು ಎಲ್ಲಿ ಒಡ” ಎಂದು ಆಶ್ಚರ್ಯದಿಂದ ಪ್ರ ಪ್ರಶ್ನೆ ಮಾಡಿದನು. 

“ನನಗೆ ಚಿನ್ನ ಮಾಡುವುದಕ್ಕೆ ಬರುತ ತ್ರ ದೆೌಎಂದುಹೇಳಿ ಸನ್ಯಾಸಿಯು 
ಮಾಯವಾದನು. ab ಿಲನು ಕೈ ಕೆ ತುಂಬಾ ವರಹಗಳನ್ನು ತೆಗೆದುಕೊಂಡು 
ಬೊಗಸೆಯಲ್ಲಿಟ್ಟು ಕೊಂಡು ಪರೀಕ್ಷಿಸ ಭೋ "ಇವು Wa ನಾಣ್ಯಗಳೋ, 
ನಿಜವಾದ ನಾಣ ಗಳೋ, ಅಥವಾ ಕಳ್ಳ ಮಾಲೋ? ಈ ಸನ್ಯಾಸಿಯು 
ಎಲ್ಲಿಂದಲೋ ಕದ್ದು ತಂದಿರಬಹುದೋ?' ಎಂದು... ಆಲೋಚಿಸಿದನು. 
ಆ ಆಲೋಚನೆಯು ಕೊತ್ವಾಲ ಮಹಾಶಯಸಿಗೆ ಸ್ರಿಯಕರವಾದುದಲ್ಲ. 
"ಇವು ಸ ಸಾಚಾನಾಣ್ಯ ಗಳು. ಫಾ € ಮಾಲು. ಈಗ ಇದು ನನ್ನ್ನ ಹಣ? 
ಎಂದು ಸಂತೋಷಸಟ್ಟುಕೊಳ್ಳು ತ್ತಾ ಮನೆಯ ಕಡೆ ಹೊರಟನು 

ಶಿವಾಜಿಯ ಪ್ರಯಾಣವು ಮುಂದುವರಿಯಿತು. 

ಶಿವಾಜಿಯು ಓಡ್ರದೇಶ ಆಂಧ್ರದೇಶಗಳಲ್ಲಿ ಸಂಚಾರಮಾಡುತ್ತಾ 
ಮಹಾರಾಷ್ಟ್ರಕ್ಕೆ ಬಡ ಅವನ ಆನಂದಕ್ಕೆ ಪಾರವಿಲ್ಲ. “ಇದು ನನ್ನ್ನ. 
ಜನ್ಮಭೂಮಿ. ಈ ಭೂಮಿಯ ಉದ್ದಾರಕ್ಕಾಗಿ, ವಿಧರ್ಮೀಯರಿಂದ ಈ 
ಮಹಾರಾಷ್ಟ್ರವನ್ನು ಉಳಿಸುವುದಕ್ಕಾ ಗಿ" ಷಕಗೆ ಬುದ್ಧಿ ಬಂದಂದಿನಿಂದ 
ಶ್ರಮಿಸಿದ್ದೆ ನೆ ಜೆ ವವು ನನ್ನನ್ನು ಸೆಳೆಡೊಯ್ದು ಆ ಬಾದಷಹನ ಪಂಜರದಲ್ಲಿ 
ಸಿಕ್ಕಿಹಾಕಿಸಿತ್ತು. aban ಅನುಗ್ರ ಹದಿಂದ ಆ ಕೋಟಿಯಿಂದ 
ತಪ್ಪ ಸಿಕೊಂಡು ಬಂದೆ, `ಈ ಜನ ಭೂಮಿಯನ್ನು ಪುನಃ ನೋಡುವೆನೆಂಬ 
ನಂಬಿಕೆಯು ಎಳ್ಳೆ ಷ್ಟಾ ದರೂ ಇರಲಿಲ್ಲ. ಆ ದೈವವೇ ನನ್ನ ನ್ನು ಸಂರಕ್ಷಣೆ 
ಮಾಡಿ ಈ ಜನ ಭೂಮಿಯ ಸೇವೆಗಾಗಿ ಕರೆತಂದು ಬಿಟ್ಟ ಜೆ ಶಫಿ ಬ್ರಿಯ 
ವಾದ ಜನ ಭೂಮಿಯಲ್ಲಿ ಕಾಲಿಡುತ್ತಲೇ ನನ್ನ ಶ್ರಮನೆಲ್ಲ' ಹರಿಹರ 


ಭತ್ರಪತಿ ಶಿವಾಜಿ ೪೩೩ 


ನವಚೈ ತನ್ಯವು ಉದ್ಭ ವಿಸಿದಂತಾಗಿದೆ!? ಎಂದು ಹೇಳಿ ತನ್ನ ಸಂಗೆಡಿಗರೆಲ್ಲ 
ರನ್ನೂ ಆಲಂಗಿಸಿದನು. | 

“ನೀವು ನನ್ನ ಸ್ನೇಹಿತರು. ಸೇವಕರು ಎಂದು ನಾನು ಭಾವಿಸಿಲ್ಲ. 
ಫೀವುಗಳು ನನ್ನ ಸಹೋದರಕೆಂದೇ ಭಾವಿಸಿದ್ದೇನೆ. ನನಗಾಗಿ ನೀವುಗಳೆಷ್ಟು 
ಕಷ್ಟಗಳನ್ನನುಭವಿಸಿದಿರಿ ! ಎಂತಹ ಅಪಮಾನಗಳನ್ನು ಸಹಿಸಿದಿರಿ! ಇದಕ್ಕಾಗಿ 
ನನ್ನ ಸರ್ವಸ್ವವನ್ನೂ ನಿಮಗಿತ್ತರೂ ಈ ಖುಣವು ತೀರುವುದಿಲ್ಲ' ಎಂದು 
ಆನಂದಬಾಷ್ಟಗಳನ್ನೂ ಸುರಿಸುತ್ತಾ ಹೇಳಿದನು. | 

'ಈ ಸಂನ್ಯಾಸಿ ಬೈರಾಗಿಗಳ ಗುಂಪು ರಾಯಫಡಕ್ಕೆ ಹೋಗಿ ಸೇರಿತು. 
ಕೋಟಿಯ ಬಾಗಿಲಿನಲ್ಲಿ ಕಾವಲಿದ್ದ ಕಾವಲುಗಾರರು “ಯಾರೋ ಸಾಧು 
ಪಂತರ ಗುಂಪು ಬಂದಿಡೆ” ಎಂದುಕೊಂಡು ಒಳಗೆ ಬಿಟ್ಟರು. ಶಿವಾಜಿ 
ಮಹಾರಾಜನನ್ನಾಗಲೀ ಫೀರಾಜೀರಾವ್‌ ಮುಂತಾದ ಸೇನಾಧಿಸತಿಗಳ 
ನ್ಹಾಗಲೀ ಯಾರೂ ಗುರುತಿಸಲಿಲ್ಲ. ಈ ಸಂತರ ಗುಂಪು ಅರಮನೆಯ 
ಖಾಗಿಲಿಗೆ ಹೋಗಿ ಫಿಂಕಿತು. | 
ದ್ವಾರಪಾಲಕರು ಮಾತೂಶ್ರೀ ಬೀಜಾಬಾಯಿಯವರ ಸನ್ನಿಧಾನಕ್ಕೆ 
ಹೋಗಿ “ಮಹಾರಾಣಿಯನರ್ಲ “ಯಾರೋ ಸಾಧು ಸಂತರ ಗುಂಪು 
ಮಾತೂಶ್ರೀಯವರ ದರ್ಶನಕ್ಕಾಗಿ ಬಂದು ಕಾಡಿದೆ” ಎಂದು . ಅರಿಕೆ 

ಮಾಡಿದರು | 
ಜೀಜಾಬಾಯಿಯನರು ಆದರದಿಂದ ಆ ಸಂತರ ಗುಂಪನ್ನು, ಬರಮಾಡಿ 
ಹೊಂಟಿರು. ಜೀಜಾಬಾಯಿಯವರು ಎದ್ದು ಸಂನ್ಯಾಸಿಗೆ ಅಭಿವಾದನ ಮಾಡ. 
ಬೇಕು. ಅಸ ರಲ್ಲಿ ಆ ಸಂನ್ಯಾಸಿಯು ಮಾತೂಶ್ರೀಯವರ ಪಾದಗಳ ಮೇಲೆ 
ತಲೆಯಿಟ್ಟು ಓರ್ಫದಂಡ ಪ್ರಣಾಮ ಮಾಡಿದನು. 

“ಹಾ! ಹಾ ! ಎಂತಹ ವಿಸತ್ತು ಬಂದಿತು ! ಇದರಿಂದ ನಮಗೂ, 
'ನಮ್ಮ ರಾಜ್ಯಕ್ಕೂ ಕೇಡುಂಬಾಗುತ್ತದೆ. ಸಂನ್ಯಾಸಿಗಳು ಹೀಗೆ ಮಾಡ 
ಬಹುದೆ?” ಎಂದು ಜೀಜಾಬಾಯಿಯು ಉದ್ದಾರ ತೆಗೆದಳು. | 

ಸಂನ್ಯಾಸಿಯು ಎದ್ದು "ನಿಂತನು. ತಾಯಿಗೆ ಸ್ವಲ್ಪಸ್ವಲ್ಪ ಸಂದೇಹ 


28) 


೪೩೪ ಛತ್ರಪತಿ ಶಿನಾಜಿ. 


ಉಂಟಾಯಿತು. ಕಲೆಯ ಮೇಲಿದ್ದೆ ಕಾಲಾವಿಯನ್ನು ತೆಗೆದು ನಗುತ್ತ ಥಿಂತಾ 
ಕೊಂಡನು. ; 

ಜೀಜಾಬಾಯಿಯು “ಹಾ! ಶಿವಾಜಿ | ನನ್ನ್ನ ಶಿವನೇ ! ನಿಜನಾಗಿಯೂ 
ಸೀನು ಬದುಕಿ ಬಂದೆಯಾ!” ಎಂದು ಹೇಳುತ್ತಾ ಶಿವಾಜಿಯನ್ನು ಬಾಚಿ 
ತಬ್ಬಿಕೊಂಡು ಆನಂದಬಾಸ್ಟಗಳನ್ನು ಸುರಿಸಿದರು. : 

ಶಿವಾಜಿಯು ಆ ಸಂಗಡಿಗರನ್ನೆಲ್ಲಾ ತೋರಿಸಿ “ಇನನು.. ಶೀರಾಜೀ 
ರಾನ್‌. ಇವನು ದತ್ತ ತ್ರ ಕ್ರಿ೦ಬಕ. ಇವನು ರಘುಮಿತ್ರ. ಅವನು : 
ದೇಶಪಾಂಡೆ. ಇವನು. ಗೋರ್ಪಷೆ” ಎಂದು ಎಲ್ಲರ ಹೆಸರುಗಳನ್ನೂ 
ಹೇಳಿದನು. 

ಜೀಜಾಬಾಯಿಯು ಅನವೆರೆ ತಲೆಗಳ ಮೇಲೆ ಹಸ್ತ ಗೆಳನ್ನಿಟ್ಟು “ದೀರ್ಫಾ 
ಯುಸ್ಕೈಂತರಾಗಿರಿ” ಎಂದು ಹರಸಿದಳು. 

“ಅಪ್ಪಾ, ನೀವುಗಳೆಲ್ಲಾ ಎಷ್ಟು ಶ್ರಮಪಟ್ಟಿದೀರಿ! ಒಬ್ಬರ ಗುರು 
ತಾದೆರೂ ಸಿಕ್ಕುವಂತಿಲ್ಲವಲ್ಲ! ನಮ್ಮ ರಾಜ್ಯದ ಭಾಗ್ಯ. ಫೀವೆಲ್ಲರೂ ಬದುಕಿ 
ಬಂದಿರಿ. ನಿಮ್ಮಗಳನ್ನು ಹೆತ್ತ ತಾಯಿಯರ ಹೊಟ್ಟೆ ತಣ್ಣ ಗಿರಲಿ” ಎಂದು 
ಹರಿಸಿಜಿಳು? 

ರಾಜ್ಯದೆಲ್ಲೆಲ್ಲಾ ಊರು ಊರುಗಳಲ್ಲಿ ಕೇರಿ ಕೇರಿಗಳಲ್ಲಿ “ಶಿವಾಜೀ 
ಮಹಾರಾಜರು ಪುನಃ ರಾಯಘಡಕ್ಕೆ ಬಂದಿದ್ದಾರೆ ಎಂದೊ ಡಂಗೂರ 
ಹೊಡೆಸಿದರು. 

ಮನೆಮನೆಯೆಲ್ಲಿಯೂ ಆನಂದೋತ್ಸೆವಗಳಾದವು. ಆ ದೇಶದೆ ಜನರ 
ಆನಂದಕ್ಕೆ ಪಾರವಿಲ್ಲ. 


ಈ 


ಶಿವಾಜಿಯು ತನ್ನೆ ರಾಜ್ಯಕ ಹಿಂತಿರುಗಿ ಟಂದನೆಂಟ ಸಮಾಜಾರವು 


ಜಯಸಿಂಹ ಮಹಾರಾಜಸಿಗೆ ತಿಳಿಯಿತು. ಮೊದಲು ಅವನಿಗೆ ಆತ್ಯಂತೆ 
ಹರ್ಜ್ಣವಾಯಿತು. ಧರ್ಮಸಂಕಟವು ಪರಿಹಾಠವಾದಂತಾಯಿತು, 


ಛೆತ್ರಸತಿ ಶಿನಾಜಿ ೪೩೫ _ 


"ಟ್ರ ಶಿವಾಜಿಯು ನಮ್ಮೊ ಒಡೆನೆ ಸ್ಥೆ ಫೇಹೆಮಾಡಿಕೊಂಡಂದಿನಿಂದ ಒಂದು 
ಹೆಜ್ಜೆ ತಪ್ಪಿ ನಡೆದವನಲ್ಲ. ನೇವರೇ ಅನನನ್ನು ಕಾಪಾಡಿ ಕರೆತಂದಂತಾಯಿತು” 
ನಂದು ನಾ ಮಾಡಿಕೊಂಡನು. 


“ಪರಾಕ್ರಮಶಾಲಿ, ಸಾಹಸಿ. ಅವನನ್ನು ಎಲ್ಲರೂ ಮೆಚ್ಚಲೇಬೇಕು; 
ಗುಣವನ್ನು ಮೆಚ್ಚ ದಿದ್ದ ರೆ ನಾವು ಮತ್ಸರಿಗಳಾಗುತ್ತೇವೆ, ಆಸ್ಟೆ €« ಅವನಿಗೇನೂ 
ಕೊರತೆಯಿಲ್ಲ. "ಅವನ ವಿಷಯದಲ್ಲಿ ರ ಬಹಳ. ತಪ್ಪು ಮಾಡಿದ. 
ಮೋಸ ಮಾಡಿದ! ಆ ಮೋಸದಲ್ಲಿ ನಾನೂ ಸೇರಿದಂತೆಯೇ ಆಯಿತು. 
ಯಾರು ಏನೇ ಹೇಳಲಿ, ಶಿವಾಜಿಯು ನನ ನ್ನನ್ನು ಮೋಸಗಾರನೆಂದು 
ಕೊಳ್ಳ ಲಾರ” ಎಂದುಕೊಂಡನು. 


“ಈ ಶಿವಾಜಿಯು ತನ್ನ ರಾಜ್ಯಕ್ಕೆ ಹಿಂತಿರುಗಿದನೆಂಬ ಸೆಮಾಜಾರವ್ರು 
ಬಾದಷಹನಿಗೆ ತಿಳಿಯುತ್ತದೆ. ಅವನು ಉದ್ರೇಕಗೊಂಡು "ಪುನಃ ಶಿವಾಜಿಯ 
ಮೇಲೆ ಯದ್ಧ ಮಾಡಬೇಕು. ಅವನನ್ನು ಹಿಡಿದು ತರಬೇಕು? ಎಂದು 
ನನಗೆ ರತ್ರ್ರಿ ಬಂಸಂತ್ತಾ ನೆ. ಆಗ್ರಾ ಪಟ್ಟಣದಲ್ಲಿ ಶಿವಾಜಿಯು ನನ್ನ 
ಆರಮನೆಯಲ್ಲಿಯೇ ಇದ್ದ. ಅಲ್ಲೇ ಅವನ ಬಂಧನವಾಯಿತು. ' ಅಲ್ಲಿಂದಲೇ 
ಆವನು ತಪ್ಪಿಸಿ ಸಿಕೊ ಹ್‌ ಬಂದಿದ್ದಾ ಕ್ತ: ಇದಕ್ಕಾಗಿ ಬಾದಷ ಸನು ಕುಮಾರ 
ಇಮಸಿಂಗನ ಮೇಲೆ ಆಗ್ರಹತೋರಿ ಆವಮಾನ ಪಡಿಸಿದ್ದಾನೆ. ಇದರಿಂದ 
ಬಹುಮಂದಿ ರಜಪೂತರಿಗೆ ಅಸಮಾಧಾನನಾಗಿದೆ. ಅವರೆಲ್ಲರೂ ಬಾದಸಷಹರಿಗೆ 
ತಿರುಗಿ ಬೀಳಬಹುದು. ಆಗ ನಾನೇನು ಮಾಡಲಾದೀತು? ಬಾದಷಹನು 
ನನ್ನ ಮೇಲೆಯೂ ಆಗ್ರಹ ಮಾಡಬಹುದು. ನಾನೂ ಶಿವಾಜಿಗೆ ಶಿಫಾಸು 
ಮಾಡಿ ಎಷ್ಟೋ ಪತ್ರಗಳನ್ನು ಬರೆದಿದ್ದ ನೆ. ಈಗ ಆ ಪತ್ರಗಳಗೆಲಾ 
ಕ3ುದಹಷಹನು "ಎಪರೀತ ಅರ್ಥ ಮಾಡಿಕೊಡು ಕ ನನ್ನ್ನ ಜ್ಯ ಆಗ್ರಹ 
ಮಾಡಬಹುದು. ಆದರಿಂದ ನನಗೇನೂ ಭಯವಿಲ್ಲ. ಆದರೆ ಬಹುಕಾಲ 
ದಿಂದಲೂ ಔರಂಗಜೇಬ್‌ ಬಾದಷಹನೂ ನಾನೂ ಮಿತಿತ್ರರಂಕಿದ್ದವರುು 
ವಿಧಿನಿಲಾಸದಿಂದ ಹೀಗೆ ಮಿಮನಶ್ಕರಾಗಬೇಕಾಗುವುದಲ್ಲಾ ಬಂಬುರೂಂಜೇ 
ಚಿಂತೆ. ನನ್ನ ಮಾತು ಹಾಗಿರಲಿ. ನನಗೆ ವಯಸ್ಸುಯತು. ಇನ್ನಸ್ಟು 
ಕಾಲ ಬದುಕಿರಬೇಕು?” ಎಂದುಕೊಂಡನು. 


೪೩೬ ಭತ್ರಪತ ಶಿವಾಜಿ 
ಇನ್ನು ನಖಂಡೇನಾಗುವುದು' ಎಂದು ಅವನಿಗೆ ಆಲೋಜಚನೆಯ್ಯ 
ಬಂದಿತು. ಇತ್ತ ಮಹಾರಾಷ್ಟ್ರರ್ಯೂ ಅತ್ತ ರಜಪೂತಕ್ಕೂ ಮೊಗಲ್‌ 
ಸಾವಯ್ರಜ್ಯವ ಪ್ರಬಲ ವಿಶೋಧಿಗಳಾಗುತ್ತಾರ್ರ ಆ ವಿರೋಧಾಗ್ಮಿಯಲ್ಲಿ ಈ 
ಮೊಗಲ್‌ ಸಾಮ್ರಾಜ್ಯವು ಆಹುತಿಯಾಗಿ ಭಸ್ಮವಾಗಿ ಹೋಗುತ್ತದೆ. ಮೊಗಲ" 
ಸಾಮ್ರಾಜ್ಯದ ಅಳಿಗಾಲವು ಇನ್ನು ಬಹು ದೂರವಿಲ್ಲ. ನಮ್ಮ ಕಣ್ಣು 
ಮುಂದೆಯೇ ಆಗಬಹುದು. ನಾವು ಅದನ್ನು ನಮ್ಮು ಕಣ್ಣು ಗಳಿಂದಲ್ಲೇ 
ನೋಡಬಹುದು? ಎಂದು ದೀರ್ಥವಾದ ನಿಟ್ಟುಸಿರುಬಿಟ್ಟನು, ; 
ಮಧುರಾ ಕ್ಷೇತ್ರದಿಂದ ಕಾಶೀನಾಥನು ಸಾಂಬಾಜಿಯನ್ನು ಈರೆದು 
ಕೊಂಡು ದಕ್ಷಿಣಕ್ಕೆ ಯಾತ್ರೆ ಹೊರಟನು. ಸಾಂಬಾಜಿಯನ್ನುು ಬ್ರಾಹ್ಮಣ 
ನಟುವಿನಂತೆ ವೇಷಾಂತರಗೊಳಿಸಿ ಜೊತೆಯಲ್ಲಿ ಕರೆದೊಯ್ದ ನು. ಮಧ್ಯ 
ಮಾರ್ಗದಲ್ಲಿ ಪ್ರತಿಯೊಂದು ಮೊಗಲ್‌ ಠಾಣೆಯಲ್ಲಿಯೂ ತನಿಖೆ ನಡೆಯು 
ಕ್ರಿತ್ತು. ಬೆಹಲಿಯಿಂದ ಶಿವಾಜಿಯ ಪುತ್ರ ಸಾಂಬಾಜಿಯನ್ನು ಪತ್ತೆಮಾಡ 
ಬೇಕೆಂದು ಕಟ್ಟುಥಿಟ್ಟಾದ ಆಜ್ಞೆಯು ಬಂದಿದ್ದಿತು, ಪ್ರತಿಯೊಂದು ನಗರ 
ದಲ್ಲಿಯೂ, ಊರುಕೇರಿಗಳಲ್ಲಿಯೂ ಮನೆಮಠಗಳಲ್ಲಿಯೂ ಫೌಜುದಾರರೂ 
ಕೊತ್ತಾ ಲರೂ, ಕಿಲ್ಲೆದಾರರುಗಳೂ ಹುಡುಗರನ್ನು ಅಜಮಾಯಿಸಿ ಮಾಡು 
ಕ್ರಿ ದರು, ಎಸ್ಟೊ ಸ್ಯ ಮಂದಿ ಬಾಲಕರನ್ನು ಹಿಡಿದು ಬಲಾತ್ಕಾರವಾಗಿ ಠಾಣೆ 
| ಗಳಿಗೆ ಒಯ್ಯುತ್ತಿದ್ದ ಲ್‌ ಅನರ ತಂದಿ ತಾಯಿಗಳನ್ನೂ _ನೆರೆಹೊೆಯ. ವರ 
ಪಾಠಶಾಲೆಗಳ ಉಪಾಧ್ಯಾ ಯರ ತನಿಖೆಮಾಡಿ ಮನೆಗಳಿಗೆ ಕಳುಹಿಸು 
ತ್ತಿದ್ದರು Re oy ಕೆಲವರು ಅಧಿಕಾರಿಗಳು ವಿಶೇಷ ಬಹುಮಾಫ 
ಗಳೂ ಖಿಲ್ಲತ್ತುಗಳೂ ದೊರೆಯುತ್ತವೆ ಎಂಬ ಆಸೆಯ ಮೇಲೆ ಹುಡುಗರನ್ನು 
ದೆಹಲಿಗೆ ಕಳುಹಿಸಿದ್ದೂ ಉಂಟು, ' 
"ಹುಡುಗರನ್ನು ಡದು ಜಿಹಲಿಗೆ ಸಾಗಿಸುತ್ತಾರೆ? ಅಲ್ಲ ಆವರನ್ನು 
ಇಸ್ಲಾಂ ಸರ್ಮನಕೈ ಸೇರಿಸುತ್ತಾ ರೌ ಎಂಬ ಪ್ರವಾದವು "ದೇಶದಲ್ಲಲ್ಲಾ ವ್ಯಾಪಕ 
ಇಂತಹ ಸಮಯದಲ್ಲಿ ಭನ ಅತ್ಯಂತ ಪ್ರಯಾಸದಿಂದ 
ಸಾಂಬಾಜಿಯನ್ನು ಕರೆ ಮೊಂಡು ಹೊರಟದ ನನು. ಒಂದು ಮೊಗಲ ಠಾಣ 
ದಲ್ಲಿ ಕಾಶೀನಾಥನು ಸಿಕ್ಕಿ ಬಿದ್ದನು. ಕೊತ್ತಾ ಲನ ಅವರನ್ನು ಅಲ್ಲಿಯೆ ತಜೆದು 


ಭತ್ರಸತಿ 'ಶಿವಾಜೆ ೪೩೬ 


ನಿಲ್ಲಿಸಿ ಎಷ್ಟೋ ವಿಧವಾಗಿ ಪರೀಕ್ಷೆಮಾಡಿದೆನು. ಎಲ್ಲ ಪರೀಕ್ಷೆಗಳಲ್ಲಿಯೂ 
ಕಾಶೀನಾಥನ ಮಾತು ಸತ್ಯಕ್ಕಿಂತಲೂ ಸತ್ಯವಾಗಿ ಕಾಣುಕ್ತಿ ತ್ತು. ಕೊತ್ತಾಲನೆ : 
ಸಂದೇಹವು ನಿನೃತ್ತಿಯಾಗಲಿ. ಅವನು ಕಡೆಗೊಂದು ಧರ್ಮಪರೀಕ್ಷೆ 
ಯೆನ್ನ್ಟಿಟ್ಟನು- ಸ 

“ಶಾಸ್ತ್ರಿ ಬಾವಾ. ದೆಹಲಿಯ ಹುಕುಂ ಬಹಳ ಕಟ್ಟುನಿಟ್ಟಾಗಿದೆ. ನಿಮ್ಮ 
ಹಿಂದೂರಾಜ ಶಿವಾಜಿಯಿಂದ ನಮಗೆಲ್ಲಾ ಇಷ್ಟು ಕಸ್ಟೈಬಂದಿದೆ. ನೀನು 
ಆಚಾರವಂಥ ಬ್ರಾಹ್ಮಣ. ಈ ಬಾಲಕನ ಜೊತೆಯಲ್ಲಿ ಒಂದೇ ಎಲೆಯಲ್ಲಿ 
ಊಟಿ ಮಾಡುನದ ದರೆ ನಮ್ಮ ಸಂದೇಹವು ಪರಿಹಾರವಾದಂತಾಗುತ್ತದೆ. 
ನೀನು ಉಚ್ಚ ಕುಲದವ. ಶಿವಾಜಿಯು ನಿಮ್ಮ ಹಿಂದೂಗಳಲ್ಲಿ ಕೀಳು ಜಾಕಿ 
ಯವನು. ಬ್ರಾಹ್ಮಣರು ಅವನು ಮುಟ್ಟಿದ ನೀರನ್ನು ಕೂಡಾ ಪಾನಮಾಡು 
ವುದಿಲ್ಲ. ನನ್ನ ಸಂದೇಹನಿವೃತ್ತಿಗೆ ಇದು ಕಡೆಯ ಪರೀಕ್ಷೆ” ಎಂದು. ಹೇಳಿ 
ದನು. | 

ಕಾಶೀನಾಥನು ಮರುಮಾತಾಡಲಿಲ್ಲ. "ಈ ಕೊತ್ವಾಲ ಸಾಹೇಬನು 
ನನ್ನನ್ನು ಪರೀಕ್ಲಿಸುತ್ತಿಲ್ಲ. ಕಲಿಮಹಾರಾಜನು ಪರೀಕ್ಷೆಮಾಡುತ್ತಿದ್ದಾನೆ. 
ಈ ಪರೀಕ್ಷೆಯಲ್ಲಿ ನಾನು ಜಂಜಿಮುಂದೆ ನೋಡಿದಕಿ ಈ ಬಾಲಕನನ್ನು ನನ್ನ 
ಇ ಯಾರ ಬಲಿಕೊಟ್ಟಿಂತಾಗುತ್ತ ಡೆ. ಶಿವಾಜಿಯು ನನ್ನಲ್ಲಿಟ್ಟ ವಿಶ್ವಾಸಕ್ಕೆ 
ಧಕ್ಕೆ ಬರುತ್ತದೆ. ಬ್ರಾಹ್ಮಣರು ಅರ್ತರ, ಅನಾಥರ, ಶರಣಾಗತರ ರಕ್ಷಕರು 
ಎಂಬ ಬಿರುದಿಗೆ ಹಾನಿ ತಟ್ಟುತ್ತದೆ? ಎಂದು ಆಲೋಚಿಸಿ ಮನಸ್ಸಿನಲ್ಲಿ 
ನಿರ್ಧಾರ ಮಾಡಿಕೊಂಡನು. ಆ ದಿನ ಸ್ವಯಂಪಾಕ ಮಾಡಿ ದೇವರಿಗೆನೈನೇದ್ಯ 
ಮಾಡಿ ಸಾಂಬಾಂಜಿಯನ್ನು ಕೂಡಿಸಿಕೊಂಡು ಏಕಪತ್ರದಲ್ಲಿ ಭೋಜನ 
ಮಾಡಿದನು. ಭೋಜನೋತ್ತರ ಕೊತ್ವಾಲನು ಕಾಶೀನಾಥನನ್ನು ಕರಿಸಿ 
ನೋಡಿದನು. ಬ್ರಾಹ್ಮಣನ ಮುಖದಲ್ಲಿ ಕಳೆಗುಂದಿರಲಿಲ್ಲ. ಮನಸ್ಸಿನಲ್ಲಿ 
ಖೇದವಿದ್ದಂತೆ ಜೋಥೆಯಾಗಲಿಲ್ಲ. ಬ್ರಾಹ್ಮಣನು ಪ್ರಸನ್ನನಾಗಿದ್ದನು. 

ಕೊತ್ವಾಲನು “ಹೋಗು, ಬ್ರಾಹ್ಮಣೋತ್ತಮ. ಎಲ್ಲಿಗೆ ಬೇಕೋ 
ಅಲ್ಲಿಗೆ ಹೋಗು. ನಾನು ನಿನ್ನನ್ನು ಬಹಳವಾಗಿ ಪರೀಕ್ಷೆ ಮಾಡಿದೆ. ಅದಕ್ಕಾಗಿ 
ಸೃಮಿಸು. ನಾವು ರಾಜಸೇವಕರು, . ರಾಜಾಜ್ಞೆ ಯನ್ನು ನೆರವೇರಿಸಬೇಕು. 


೬.7: ೪೩೮ ಛತ್ರಪತಿ ಶಿವಾಜಿ 


ನಿನ್ನ ವಿಷಯ ನವಿ ಕರುಸೆಯುಖಬಾಗಿಷಿ. ಗೌರವವೂ ಉಂಟಾಗಿದೆ. ನೀನು 
ದಕ್ಷಿಣಕ್ಕೆ ಯಾತ್ರೆ ಹೋಗುತ್ತಿದ್ದೀಯೆ. ಮೊಗಲ್‌ ರಾಜ್ಯದಲ್ಲಿ ನಿನಗೆ 
ಎಲ್ಲಿಯೂ ಈ ತಂಟಿ ಅನ್ನೇ ಇನೆ. ನಿನಗೆ ಎಲ್ಲಿ ಪುತ್ರನಾಶನಾಗುವುದೋ 
ಎಂಬ ಶಂಕೆ ತಸ್ಳನುದಿಲ್ಲ ನಾನೊಂದು ಸಹಾಯ ಮಾಡುಸೇನೆ ನಿನಗೆ 
ರಹೆದಾರಿ ಬರೆದುಕೊಟ್ಟು ನಮ್ಮ ಠಾಣೆಯ ಮುಗ್ರೆ ಹಾಕಿಸಿ ಕೊಡುತ್ತೇನೆ. 
ಅದನ್ನು ತೋರಿಸಿದರೆ ಮತ್ತಾವ ಠಾಣೆಯಲ್ಲಿಯೂ ನಿನಗೆ ತೊಂದರೆಯಾಗದು. 
ನಿನ್ನ ಸ್ವಂತ ಊರಿಫಿಂದಲೇ ಈ ರಹದಾರಿಯನ್ನು ಮಾಡಿಸಿ ತಂದಿದ್ದರೆ ನನಗೂ 
ಖುಲಾಸಾಗಿತ್ತು. ನಿನಗೂ ಇಷ್ಟು ತೊಂಜರೆಯಾಗುತ್ತಿರಲಿಲ್ಲ” ಎಂದೃ 
ಹೇಳಿ ರಹದಾರಿಯನ್ನು ಕೊಡಿಸಿದನು. 

ಬ್ರಾಹ್ಮಣನು “ಕೊತ್ವಾಲ ಸಾಹೇಬ ನೀನು ನನಗೆ ತೊಂದರೆ ಕೊಟ್ಟಿ 
ಎಂದು ನನ್ನ ಮನಸ್ಸು ನೊಂದಿಲ್ಲ. ರಾಜಾಜ್ಞೆ , ಅದನ್ನು ನೀನು ಪಾಲಿಸಬೇಕು, 
ಅದಕ್ಕೆ ನಾನೂ ತಲೆಯೊಡ್ಡ ಬೇಕು ಆದರೆ ನೀನು ಪುಣ್ಯನಂತ, ದೇವರು 
ನಿನಗೆ ಮಂಗಳವನ್ನುಂಟುಮಾಡಲಿ ಎಂದು ಹರಸುತ್ತೇನೆ” . ಹೀಗೆ 
ಆಶೀರ್ವದಿಸಿ ಸಾಂಬಾಜಿಯನ್ನು ಕರೆದುಕೊಂಡು ಅತಿಸ್ರಯಾಸದಿಂದ ಮಹಾ 
ರಾಷ್ಟ್ರ ರಾಜ್ಯವನ್ನು ತಲುಪಿದನು. ಆಮೇಲೆ ಕಾಶೀನುಥನಿಗೆ ನಿರ್ಭಯ 
ವಾಯಿತು. ಕಂ 


ರಾಯಘಡಕ್ಕಿ ಬಂದು ಸೇರಿ ಶಿನಾಜಿಯ ಭೇಟ ಮಾಡಿ. ಸಾಂಬಾಜಿ 
ಯನ್ನು ಒಪ್ಪಿಸಿದನು ಶಿವಾಜಿಯು ಮಗನನ್ನು ಎತ್ತಿ ಮುದ್ದಾಡಿ ಅವನನ್ನು 
ಎತ್ತಿಕೊಂಡು ಹೋಗಿ ಜೀಜಾಬಾಯಿಯ ಪಾದೆಗಳ ಮೇಲೆ ಹಾಕಿದನು. 
ಜೀಜಾಬಾಯಿಯು ಸಾಂಬಾಜಿಯನ್ನು ಎತ್ತಿಕೊಂಡು ಸಾವಿರ, ಹರಕೆಗಳನ್ನು 
ಹಾಕಿದಳು. ಎಲ್ಲ ದೇವಾಲಯಗಳಲ್ಲಿಯೂ ಪೂಜೆ ಪುನಸ್ಕಾರಗಳನ್ನೂ 
ಮಂಗಳಾರತಿಗಳನ್ನೂ ಮಾಡಿದನು. ಭವಾನಿಯ ಮುಂಡೆ ತುಲಾಭಾರ 
ವನ್ನು ತೂಗಿಸಿ ಬ್ರಾಹ್ಮಣರಿಗೆ ಹೇರಳವಾದ ದಕ್ಷಿಣೆಗಳನ್ನು' ಕೊಡಿಸಿದನು. 
ಭವಾನಿಯ ಎದುರಿನಲ್ಲಿ ಕಾಶೀನಾಥಥಿಗೆ ಜಹಗೀರಿಯನ್ನು, ದಾನ ಮಾಡಿಸಿ 
ದನು. ಆ ಊರಿಗೆ ವಿಶ್ವಾಸಘಡ ಎಂದು ಹೆಸರಿಡಿಸಿದನು. ಬ್ರಾಹ್ಮಣನು 
” ತ್ನ ನೆಟ್ಟ ವಿಶ್ವಾಸವನ್ನು. ಸರ್ವವಿಭಗಳಿಂದಲೂ ಸಾಧಿಸಿದ ಹೆಗ್ಗು ರುತಾಗಿ 


ಛತ್ರಸತಿ ಶಿವಾಜಿ ೪೩೯ 


ಆ ಹೆಸರು ಆಚಂದ್ರಾರ್ಕವಾಗಿ ಉಳಿಯಲೆಂದು ಜೀಜಾಬಾಯಿಯು 
ಹರಸಿದರು. ಸ 
ಶಿವಾಜಿಯೂ, ಅನನ ಮಗೆ ಸಾಂಬಾಜಿಯೂ ತಮ್ಮ ರಾಜ್ಯಕ್ಕೆ 
ಸುಖವಾಗಿ ಹೋಗಿ ಸೇರಿಕೊಂಡಕೆಂಬ ಸಮಾಚಾರಗಳು ಖಾತ್ರಿಯಾಗಿ ವರದಿ 
ಯಾದವು. ಬಾದಸಹನು ಅಆಸನಾನಿತನಂತಾಗಿ ಬೆಂಕಿಯಂತೆ ಉರಿಯ 
ತೊಡಗಿದನು ಅವನ ಬಾಯಿಯಲ್ಲಿ ಕಿಡಿಕಾರುವಂತೆ ಮಾತುಗಳು ಹೊರಡು 
ಕ್ರಿ ದ್ದವು. 
ಯುವರಾಜ ಆಜಂಷಹರನ್ನು ಕರೆಸಿ “ಆಜಂಷಾ, ನೀನು ಇಂದೇ 
ದಕ್ಷಿಣ್‌ ಹೊರಡಬೇಕು. ಸೇನಾಧಿಪತಿ ಷಯಿಸ್ತಾ ಖಾನರು ಅಸಮಾನಿತರಾಗಿ 
ಹಿಂಡಕ್ಕ ಬಂದರು. ಮಿರ್ಜಾರಾಜ ಜಯಸಿಂಹತು ಗೆದ್ದ ರೂ ನಮ್ಮ ನಿರೀಕ್ಷೆ' 
ಯೆಲ್ಲಾ" ಭಗ್ರ್ನ ವಾಗಿ ಅವರ ಜಯವು ನಿಸ್ಸ ಲವಾಯಿತು. “ದರಿಂದ ಮೊಗಲ್‌ 
ಗ ಅಸಮಾನ ತಟ್ಟಿ JM ಇದನ್ನು ನಾನು ಸಹಿಸಲಾರೆ. 
ನಿನು ದಬ್ಬಿ ನ NN ೫ನ ಶಿವಾಜಿಯು ಕಳೆ, 
ಮಾಯಾವಿ. ಯಾವ ವಿಧದಿಂದಲೂ ಅವನ ಸ್ನೇಹ ಮಾಡಕೂಡದು. 
ಹೇಗಾದರೂ ಅವನನ್ನು ಹಿಡಿದು ತರಬೇಕು. ಜಾ ಅವನ ಶಿರಸ್ಸನ್ನು 
ಕತ್ತರಿಸಿ ಸವೆಸಿ 1 ಇಲ್ಲದಿದ್ದೆಕೆ ನೀನು ನನ್ನ ಮಗನೂ ಅಲ್ಲ, 
ನಾನು ನಿನ್ನ್ನ ಜೂ ಅಲ್ಲ. ಬೆಃಕ: ದಷ್ಟು ಸೈನ ನ್ಯ ತೆಗೆದುಕೊಂಡುಹೋಗು 
ಯಥೇಷ್ಟ ಹಣ ಹ ತಕರ ಕೊ:ಡು ಹೊಃ ಗ. "ಸರ್ವದಾ ಒಂದು ಎಚ್ಚರಿಕೆ 


ಇರಲಿ. ಯಾವ ಹಿಂದುವನ್ನೂ ಹತ್ತಿ ರಸೇರಿಸ 'ಬೇಡ” ಎಂದು ಕಠೋರವಾದ : 
ಆಜ್ಞೆ ಇತ್ತು ಕಳುಹಿಸಿದನು. 


ತ ರಾಮಸಿಂಗನ ಮನೆಮಾರುಗಳನ್ನೆಲ್ಲಾ | ಮುಟ್ಟಿ ಗೋಲು ಹಾಕಿ 
ಅವನನ್ನು ಗಡಿ (ಪಾರು ಮಾಡಬೇಕೆಂದು ಅಜ್ಜಿ ಮಾಡಿದೆನು. 
Lr ಜಯಸಿಂಹನಿಗೆ ಸತ್ರ ಬರೆದು ಕಳುಹಿಸಿದನು. “ನೀವು 
ಈ ಮೊಗಲ್‌ ಸಿಂಹಾಸನಕ್ಕೆ ಅವಿಚ್ಛೆನ್ನ ಸೇನೆ ಮಾಡಿದ್ದೀರಿ. ಆದರೆ ನಿಮ್ಮ 
ದಖ್ಭ ನಿ ನ ಯಾತ್ರೆಯು ನಿ ಸ್ಟ ಯೋಜನವಾಯಿತು. ಔದು ಖುದಾನ ಇಷ್ಟ. 
ನಮಃ ಗೂ ನಮಗೂ ಸಮಾನ ನಾಗಿ ಅಸಮಾನ ತ ತಟ್ಟಿ ದಂತಾಗಿದೆ. ಆದಷ್ಟ ದಿಗೂ 
ಮರೆಯುವಂತಿಲ್ಲ. ಯುನರಾಜ ಆಜಂಸಧನ್ನು “sd ಖನ್ನ ; 


೪೪೦ ಛತ್ರಪತಿ ಶಿವಾಜಿ 


ಸರ್ವಾಧಿಕಾರಿಯಾಗಿ ಕಳುಹಿಸಿ ಕೊಟ್ಟಿದೆ, ನೀವು ಸೈನ್ಯ ಮೇತರಾಗಿ 
ದೆಹಲಿಗೆ ಹಿಂತಿರುಗಿ ಬರಬೇಕು * 


ಈ ಪರಿಯಾಗಿತ್ತು ಬಾದಸಹನ ಪತ್ರ, ದೂತರು ಈ ಪತ್ರವನ್ನು ತೆಗೆದು 
ಕೊಂಡು ಬಂದು ಜಯಸಿಂಹ ಮಹಾರಾಜನಿಗೆ ಒಪ್ಪಿಸಿದರು. ಮಹಾರಾಜನ 
ಮನಸ್ಸು ಮೊದಲೇ ಹುಣ್ಣಾಗಿತ್ತು. ಈ ಪತ್ರವನ್ನು ನೋಡಿ ಹುಣ್ಣಿನ 
ಮೇಲೆ ಬರೆ ಎಳೆದಂತೆ ಅವನು ಭಾವಿಸಿದನು. 


ಬಾದನಹನು ಅಂದು ದೆಹಲಿಯಲ್ಲಿ ಭರದರ್ಬಾರಿನಲ್ಲಿ ತನಸೆ 
ಮಹೋನ್ನತ ಗೌರವವನ್ನೊಪ್ಪಿಸಿದ ಪ್ರಸಂಗವು ನೆನಪಿಗೆ ಬಂದಿತು. ಜಯ 
ಸಿಂಹನು “ಅಂದೇ ನನ್ನ ಮನಸ್ಸು ಹಿಂದೆಗೆಯಿತು. ಈ ಕಾರ್ಯವನ್ನು 
ಅಂದೇ ನಿರಾಕರಿಕುವ ಥೈರ್ಯವು ನನಗೆ ಇಲ್ಲದೇ : ಹೋಯಿತು. ಇಂದು 
ನನ್ನ ಮನಸ್ಸಿಗೆ ಖಕಿಯುಂಬಾಗಿಲ್ಲ. ಅಂದು ಆ ಮಹೋನ್ನತ ಗೌರವವನ್ನೂ 
ಬಾರಸಹನ ಅಸ್ಪಣೆಯನ್ನೂ ನಿರಾಕರಿಸುವ ಪೌರುಷವು `ನನ್ನಲ್ಲಿಲ್ಲದೇ 
ಹೋಯಿತಲ್ಲ ಎಂಬ ದುಃಖವು ಅಮ-ಣಾಂತ ನನ್ನನ್ನು ಬಾಧಿಸುತ್ತದೆ? 
ಎಂದುಕೊಂಡನು. | | 


ಅಂದಿನಿಂದ ಅನ್ನಾಹಾರಗಳನ್ನು ಸಂತೋಷವಾಗಿ ಸೇನಿಸುತ್ತಿರಲಿಲ್ಲ. 
ತನ್ನ ರಜಪೂತ ಸೇನಾನಾಯಕರನ್ನು ಕಠೆಸಿನಮ್ಮ ಸೈನ್ಯ ಗಳೆಲ್ಲವೂ ಜಿಹಲಿಗೆ 


ಹಿಂಕಿರುಗಲಿ? ಎಂದು ಆಜ್ಞಾ ಸಿಸಿದನು. 


ಅನಂತರ ಜಯಸಿಂಹನು ಯಾರೊಡನೆಯೂ ಮಾತನಾಡಲಿಲ್ಲ. 
ಯುವರಾಜನ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು. ಹೀಗೆ ಒಂದು ತಿಂಗಳ 
ಕಾಲ ಕಳೆಯಿತು. ಈ ಮುವತ್ತು ದಿವಸಗಳು ತನ್ನ ಜನ್ಮದಲ್ಲಿಯೇ ಕತ್ತಲೆಯ 
ದಿನಗಳೆಂದು ಜಯಸಿಂಹನು ಭಾವಿಸುತ್ತಿದ್ದನು. kc 
ಯುವರಾಜ ಆಜಂಸಹನು ಬಂದು ಮಹಾರಾಜರ ಭೇಟ ಮಾಡಿದನು. 

ಅದೇ ವಿನಯ, ಅದೇ ಗೌರವ ವಿಶ್ವಾಸಗಳು ಯುವರಾಜನಿಗೆ ತಂಜಿಗಿಂತಲೂ 
ಜಯಸಿಂಹನಲ್ಲಿ ವಿಶೇಷ ಗೌರವವಿದಿ ತು. ಮೊಗಲ್‌ ಸಾಮ್ರಾಜ್ಯದ ಗೌರವ 


ಧು 
ವನ್ನು ಕಾಪಾಡುತ್ತಿರುವ ಮಹಾಸ್ರರುಷನು ಜಯಸಿಂಹ ಮಹಾಜನೆಂದು 


ಯುವರಾಜಧು ಕ್ರಿಕರಣಪುರಸ್ಸರವಾಗಿ ನಂಬಿದ್ದನು, ಅವನನ. ಬಂದು 


ಛತ್ರಪತಿ ಶಿವಾಜಿ ಲಗ್ನ 


ಮಹಾರಾಜರ ಮುಂಜೆ ಬಗ್ಗಿ ಅಭಿನಾದನ ಮಾಡಿದನು. ಖಿನ್ನವದನನಾಗಿ 
ನಿಂತುಕೊಂಡನು. | 

ಜಯಸಿಂಹನು “ಯುನರಾಜಾ, ಫೀನು ಖಿನ್ನಸಾಗಬೇಡ,' ಬಾದಷಹನ 
ಆಜ್ಞೆಯು ನಿನಗೂ ನನಗೂ ಶಿತೋಧಾರ್ಯವಾದುದು. ನೀನು ಈ ಅಧಿ 
ಕಾರವನ್ನು ಒಪ್ಪಿಸಿಕೋ. ಜಾಗರೂಕನಾಗಿರು. ನಿನ್ನ ಇಂಭೀರ್ಯ 
ಸೌಜನ್ಯಗಳಲ್ಲಿ ನ ನಗೆ ಪೂರ್ಣ ನಂಬಿಕೆ ಇಸಿ.ಆದಕಿ ಬಾದಷಹರ ಚಿತ್ತವನ್ನು 
ಯಾವಾಗಲೂ ಸಂತೋಷನಡಿಸ ವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನು 
ದೆಹಲಿಗೆ ಹಿಂತಿರುಗುಕ್ತೆ ನೆ. ನನ್ನ ಸೈನ್ಯಗಳನ್ನು ತೊದರೇ ಕಳುಹಿಸಿ 
ಕೊಟ್ಟಿ ದೆ ನ? ಎಂದು. ಹೇಳಿದನು. 

[ಸ್ತ ನ ಕಂಠನು ಬಿಗಿದುಬಂದಿತ್ತು. ಕಣ್ಣುಗಳಿಂದ ಎರಡು 
ಹನಿಗಳು ನೆಲದ ಮೇಲೆ ಬಿದ್ದವು. ಕೈಮುಗಿದು “ಅಪ್ಪಣೆ? ಎಂದು 
ಹೇಳಿದನು. 

ಮಾರನೆಯ ದಿನ ಜಯಸಿಂಹ ಮಹಾರಾಜನನ್ನು ಪಲ್ಲಕ್ಕಿಯ ಮೇಲೆ 
ಕುಳ್ಳಿರಿಸಿ ಸಕಲ ಮರ್ಯಾದೆಗಳೊಂದಿಗೆ ಯುವರಾಜನು . ಸಾಗುಗೊಳಿಸಿದನು. 

ಔರಂಗಾಬಾದಿನೆ ಸಮಸ್ತ ಜನರೂ ಖೇದದಿಂದ ಹಿಂಬಾಲಿಸಿ ನಡೆದರು. 
ಯುವರಾಜನು ಕಾಲುನಡಿಗೆಯಲ್ಲಿಯೇ ಕೋಟಿಯ ಹೊರಬಾಗಿಲಿನವರೆಗೆ. 
ನಡೆದು ಹೋದನು. 

ಜಯಸಿಂಹನ. ಅಸ್ಪಣೆಯಂತೆ ಸಲ್ಲಳ್ಟಿಯು ಕೆಳಗಿಳಿಸಲ್ಪಟ್ಟತು. 
ಜಯಸಿಂಹನು ಪಲ್ಲಕ್ಕಿಯನ್ನಿಳಿದು ಯುನರಾಜನನ್ನು ಆಲಂಗಿಸಿದನು.: ' 
ಯುವರಾಜನು ಆ ಜನಮಧ್ಯದಲ್ಲಿ ಜಯಸಿಂಹೆನಿಗೆ ಅಭಿವಾದನ ಮಾಡಿದನು. 
ಜಯಸಿಂಹನು ಅಧಿಕಾರಿಗಳಿಗೂ ಪುರಜನರಿಗೂ ವಂದಿಸಿ ಕುದುರೆಯನ್ನೇರಿ. 
ಮಿತಸರಿವಾರದೊಂದಿಗೆ ಮುಂದಕ್ಕೆ ಹೊರಟನು. ಆ ಪುರಜನರು ಆ 
ಮಹಾರಾಜನ ಬೀಳ್ಳೊಡುಗೆಯನ್ನೂ, ಯುವರಾಜನು ಬಾಲಕನಂತೆ 
ಕಣ್ಣಿ (ರಿಡುತ್ತ ಬೀಳ್ಕೊ ಟ್ಟು ದನ್ನೂ ಬಹುಕಾಲ ನೆನೆ 'ದುಕೊಳ್ಳು ತ್ರಿ ದ್ದ ರು. 
ಸ್ತ್ರ £ಯರು ಆ Bb "ಕಥೆಗಳನ್ನು ಹಾಡುಗಳಾಗಿ ಕಟ್ಟಿ ಹಾಡು 
ಪ್ರ ನ್ದ ರು. ಆ ಹಾಡುಗಳು ಇನ್ನ ಆ ಪ್ರಾಂತದಲ್ಲಿ ಅಸತ ೃಷ್ಟವಾಗಿ ಕೇಳಿ 
ಬರುತ್ತವೆ. 


೨೨ 


ಮಹಾರಾಜಾ ಜಯಸಿಂಹನು ರಾಜ್ಯವನ್ನು ಕಳೆದುಕೊಂಡ ರಾಜನಂತೆ 
ಮಕ್ಕಳನ್ನು ಕಳೆದುಕೊಂಡ ತಾಯಿಯಂತೆ ಖಿನ್ನ ಮನಸ, ನಾಗಿ ಮ್ಲಾ ೧ ನವದನೆ 
ನಾಗಿ ದೆಹಲಿಯ ಕಡೆಗೆ ಸ ಗ್ರಯಾಣ ಮಾಡುತ್ತಿ ದ್ಧ ನು. “ಅವನ ಮಗೆ ಕಿರಾತ 
ಸಿಂಗನು ಅವನ ಜೊತೆಯಲ್ಲಿಯೇ ಬರುತ್ತಿದ್ದನು ತಂದೆಯ ರಿಸಿ ಸ್ಥಿತಿಯನ್ನು 
ನೋಡಿ ಅಡಿಗಡಿಗೆ ಅನನ ಹೈ ದೆಯದಲ್ಲಿ” ದಿಗಿಲುಂಬಾಗುತ್ತಿ ದ್ದಿತು. 

ಮಧ್ಯಮಾರ್ಗದಲ್ಲಿ ಬರಹಾಂಪುಕದಂ ಮಹಾರಾಜಾ “'ಯೆಸಿಂಹನು 
ವಿಶಾಲವಾದ ಸೆ ಸೈನ್ಯ ಶಿಬಿರವು ಬೀಡುಬಿಟ್ಟ ೈದ್ಧಿತು. ಇಸ್ಪತ್ಸು ಸಹಸ್ರ ರಜಸ್ರ ಚ 
ಸೈನ್ಯ ಡೆಲ್ಲಿಯಿಂದ ಬಾದಷಹನ ಅಸ್ಪ ಸೆಯಿಲ್ಲದಿದ ರೂ, ಜೋಧ್‌ ಪು 
ಮಹಾರಾಜಾ ಜಸವಂತಸಿಂಗನ ಜೊತೆಯಲ್ಲಿ ಯೇ ಪ್ರ ಯಾಣ ಮಾಡಿದ್ದಿ ಚ 
ದೆಖ್ಬಸ್ಸಿನಲ್ಲಿ'ಒಬ್ಬ ರಜಪೂತ ಸೈನಿಕನಾದರೂ ಉಳಿದಿರಲಿಲ್ಲ. ಮುಸ ಲ್ಲಾ ನ್‌ 
mE. "ತಮ್ಮ ತನ ವಲ್ಲಿ ಯೇ ಮಾತನಾಡಿಕೊಳ್ಳು ಕಿ ದ ರು. 
“ಮಹಾರಾಜಾ ಜಯಸಿರದಕು “ಮಸಾಜು ಅಸ ಸಮಾನಿತರಾಗಿದ್ದಾರೆ. 
ರಜಪೂತರೆಲ್ಲರೂ ಛಲದಿಂದ ಏಕೀಭನಿಸಿ ಮೊಗಲ್‌ ಬಾದಷಹನನ್ನುಸರಿತಾ ಗೆ 
ಮಾಡುನ ನಿರ್ಧಾರ ಮಾಡಿದ್ದಾ ರೆ. ಸೊಗಲ್‌ ಬಾದಷಹನಿಗೆ ರೆಕ್ಕೆ ಗಳು 
ಕಳಚಿ ಬಿದ್ದಂತಾಗಿದೆ? ಜು ಮಾತನಾಡಿಕೊಳ್ಳು ಶ್ರಿದ್ದ ದ್ದರು. ರಾಜಾ ಕ 
ಸಿಂಹನು ಬರಹಾಂಪುರದಿಂದ ಶಿಬಿರವನ್ನು -ಎತ್ತಲು ಅಸ್ಪ ಗಣೆ ಕೊಡಲಿಲ್ಲ. ಎಲ್ಲ 
ಕಡೆಯೂ ಸ ಸ್ಕಂಭೀಭಾನವು . ಬಂದಿದ್ದಿ ತು ನೆ ಮನಸಿ ನಲ್ಲಿಯೂ 
ಗಾಢಾಂಧಕಾರವು ವ್ಯಾರಿಸಿದಂತಾಗಿತ್ತು. ಜಯಸಿಂಹನ ಮನಸ್ಸಿ ಸಲ್ಲಿ 
ಅಂಧೋಳನನಾಗುತ್ತಿ ದ್ದ ತು ಆಗಿ ಸರ್ವತದಂತೆ ಒಳಗೇ ಕುದಿಹತ್ತಿ ದಿ ತು. 
ರಾಜಾಸಾ ನಕ್ಕೆ ಹೆನೀಗಬೇಕೇ 'ಔಹಲಿಗೆ ಹೋ ಮು ಫಿ: ಡು ಹಿ; 
ಸಿಂಹನ ಮನಸ್ಸು ಚಾಂಚಲ್ಯದಿಂದ ಕೂಡಿತ್ತು. ಛೇ! ಇನ್ನ ಸ್ಪು ದಿನ 
ಬದುಕಿರಬೇಕು ' ಆಮರಣಾಂತ ನ ನಿಕೋಧಿಯಾಗುವ 
ಮನಸ್ಸಿಲ್ಲ ನನಗೆ. ಅನನ ತಪ್ಪೇ (ನಿದೆ? ಅವನು ಮಾಡಿದ ಕಾರ್ಯವು, 


3 


ಛತ್ರಪತಿ ಶಿವಾಜಿ : ೪೪೩ 


ಅವನ ಸ [ಭಾವಕೆ ಅನುಗುಣವಾಗಿಯೇ ಇದೆ. ನನಗಾದೆರೂ ಈ ದಖ್ಬ ನ್ಲಿನಲ್ಲಿ 
ಇನ್ನೆ ನು ಕಂಸನ ! ? ದೆಹಲಿಗೆ ಹೋಗುವುದೇ ಸರಿ. ಆದರೆ ಔರಂಗಸೇಬನು 
ಎಸ್ಟೆ € ದುರಾತ್ಮ ಎನಾಗಿರಲಿ, ಕಠಿಣಪೃದಯನಾಗಿರ ಕು ನನ್ನನ್ನು ಕಿರಸ್ಸರಿಸುವ 
ಧೈರ್ಯ ವು ಅನನಿಗಿಲ್ಲ. ಆದರೂ ಆ ದರ್ಬಾರಿಗೆ ಹೋಗಲು ನನ್ನ್ನ ಮನೆ 
ಒಪ್ಪುವುದಿಲ್ಲ. ನನ್ನ ಉಚ್ಛಾ ) )ಯಕಾಲವು ಪೂಕ್ಫೆ ಸಿಹೋಯಿತು. ಇನ್ನು 
ನನ್ನ ಅಸ್ತ ಅಸ್ತಮಾನ | ರಾತ್ರಿ | ಬಡಿ ಪರಿತಪಿಸುಕ್ತಿ ದ್ದ ನು. 
ಜಯಸಿಂಹನು ಹ! ಆಯಾಸದಿಂದಲೂ ಮನಸ್ಸಿನ ಉಜ್ಜಿ ಗೆ 
ದಿಂದಲೂ ಹತಾತ್ಮಾನೆ ಜ್ವರಗ್ರಸ್ತನಾದ ದನು. ಹಕೀಮರು ಡು ಔ್ರಸರಿನೀನ 
ಚಾರಗಳನ್ನು ಮಾಡಿದರು, ಪರಿಣಾಮಪು ಸುಮುಖನಾಗಲಿಲ್ಲ. ಜ್ಞಾನ 
ಶೂನ್ಯಾವಸೆ ಯು ಬಂದುಬಿಟ್ಟಿ ತು. ಶಿಬಿರಡಲ್ಲಿಲ್ಲಾ ಗಾಬರಿಯಾಯಿತು. 
ಎಲ್ಲರೂ “ಮಹಾರಾಜರು ನನವ ಎಂದು ನಿರಾಶರಾದರು. ಹತ್ತು 
ದಿನಗಳು ಕಳೆದುವು. ಕತ್ತಲಾಗಿತ್ತು, ರಾಕ್ರಿ ಹತ್ತು ಗಂಟೆಯ ಸಮಯ. 
_ ಜಯಸಿಂಹನು ರುಗ್ಗ ಶಯ್ಯೆ: ಯೆ ಮೇಲೆ ಎದ್ದು ಕುಳಿತನು. ಹೆಕೀಮರನ್ನು 
ಕರೆತರುವಂತೆ ಅಪ್ಪಣೆ ಮಾಡಿದನು. ಹಕೀಮರು ಬಂದು ನಾಡಿ ಹಿಡಿದು. 
ನೋಡಿದರು.” 


“ಮಹಾರಾಜರೇ ಪೂರ್ಣವಾಗಿ ಜ್ವರ ಬಿಟ್ಟಿಜೆ. ಜೀವರ ಅನುಗ್ರಹ 
ವಾಯಿತು” ಎಂದು ಹೇಳಿದರು. 


' ಜಯಸಿಂಹನು ಹತೀಮತನ್ನು ನಂದಿಸಿ, ಕಳುಹಿಸಿದನು. 


ರಾಯಸದನರನ್ನು ಕಕೆಸಿ ಮಸಿಕುಡಿಕೆ, ಪೂ ಭತ ಕಾಗದಗಳನು 
ತರಿಸಿದನು. ಅವನು ಸಿ ರವಾಗಿ ಕುಳಿತು ಪ ಬರೆಯಲಾರಂಭಿಸಿದನು. ಕ 

"“ಸರ್ಹಾಸಹಾ EE ಸರೀ Ke ನಿಮಗೆ ಅಂತ್ಯ 
ವಂದನೆಗಳನ್ನು ಅರ್ಥಿಸುತ್ತಿದ್ದಾನೆ. ನನ್ನ ಮತ್ತು ಔರಂಗಸೇಬ್‌ ಬಾದೆ 
ಸಹನ ಸ್ನೇಹವಿಶ್ವಾಸಗಳು 'ಸರಿಸುದ್ಧ ವಾಗಿರಬಹುದು, ಅಥವಾ ಕಳಂಕ 
ದಿಂದ ಕಲುಸಿತವಾಗಿರಬಹುದು.. ಆದರೂ ನಮ್ಮಿಬ್ಬರು ಭಗವಂತನ 
' ಅಮೃತಹಸ್ಮದಿಂದಲೇ ಬಂಧಿತವಾದುದು. ನಾನು ಮರಣೋನ್ಮು 
| ಒನಾಗಿದ್ದೆ ಫೆ. ಒಂದು ಮಾತನ್ನು ಮಾತ್ರ ಆತ್ಮನಾ ಫ್ಸಿಯಾಗಿ ಪ್ರಮಾಣ 


೪೪೪ ಛತ್ರಪತಿ 'ಶಿವಾಜಿ 


ವಾಗಿ ಹೇಳುತ್ತೇನೆ. ನಾನೆಂದೂ ಬಾದಸಹನಿಗೆ ವಿರೋಧವಾಗಿ ನಡೆದಿಲ್ಲ. 
ಬಾದಸಹನು. ನನ್ನ ವಿಷಯದಲ್ಲಿ ಹೇಗೆ ನಡೆದುಕೊಂಡಿದ್ದಾ ನೆಂಬುದನ್ನು 

ಅವನ ಆತ ಸಾಕ್ಷಿಯು ಅವನಿಗೆ ಹೇಳುತ್ತದೆ ಬಾದಸಹನು ಅನೇಕ 
ಪಾಸಕ ಸತ್ಯಗಳನ್ನು ನಿಸ್ಸಂಕೋಚವಾಗಿ ನಡೆಸಿದ್ದಾನೆ. ಭ್ರಾತೃವಥೆ, 
ಪಿತನ, ಸೋದರರಿಗೆ ದ್ರೋಹ... ಇವೆಲ್ಲವೂ ರಾಜ್ಯಲೋಭದಿಂದ 
ಮಾಡಿದ ಪಾತಕಗಳು ಸ ದೇಶಪ್ರೇಮಿಗಳೂ ಸ ಶೈಮತಾಭಿಮಾನಿಗಳೂ ಆದೆ 


ವ 
ಎನ್ನೋ ರಾಜರನ್ನೂ ರಾಜಪುರುಸಸನೂಣ ಕೊರೆ ಮಾಡಿಸಿದ್ದಾನೆ. ಈ 


ಪಾನಗಳಿಗೆ ಬ್ಲಾ ನಾನು ಸ Es ನಗವಂತನ ಜ್ನ ಒಪ್ಪಿ 
ಕೊಂಡಿದ್ದೆ ನೆ. ಬಾದಷಹನಸಿಗೆ ಇರುವ ಹಿಂದೊಮತದ್ರೀಷ್ಠ ಅದರಿಂದ 
ಅನನು ಮಾಡಿರುವ ॥ ಹಿಂದೂ ಕೀರ್ಥಕ್ಷೇತ್ರ ಗಳ ಮತ್ತು ದೇವಾಲಯಗಳ 
ನಾಶ. ಇವುಗಳು ಈ ಹಿಂದೂ ಸ್ಪಾ pi ಮತೆಯಲ್ಲ )) ಡುವಂಥವುಗಳಲ್ಲ. 
ಕತ್ತಿ ಯಿಂದ 'ಸುತೋದ್ದಾಕವಾಗುವುದಬ ಭ್ರಾಂತಿಯುು ನಿನಗಿದ್ದ ರೆ ನೀನು 
ಹುಚ್ಚ. ಖುರಾನಿನಲ್ಲಿ ಹಾಗಿರಲಾರದು. ಹಾಗಿದ್ದರೂ ಅದು” ಭ್ರಾಂತಿ 
ವಾದವೇ ಸರಿ, ನಿನ್ನ ಮಹಾ ಪಾತಕಗಳು ಸೂರ್ಯಚಂದ್ರರಿರುವವರೆಗೆ 
ಕರಾಳ ಮುಖಗಳಿಂದ ಕಳಕಳರುತ್ತಿರುತ್ತವೆ. ನನಗೆ ಮರಣಯಾತನೆಯು 
ಆರಂಭವಾಗಿದೆ. ನಿನಗೆ ಸಹಾಯಕನಾಗಿ ನಾನು ಆಚರಿಸಿದ ಪಾತಕಗಳಿಗೆ 
ಪ್ರಾಯಶ್ಚಿತ್ತವು ಆರಂಭವಾಗಿದೆ. ಅದನ್ನು ಸಂತೋಸದಿಂದ ಅನುಭವಿಸು 
ಕ್ರಿದ್ದೆ ನೀನೆ. ಓಂದು ದಿನ ಭಗವಂತನು ನಿನಗೂ ಪ್ರಾಯಶ್ಚಿತ್ತ ತ ಕೊಡುವ 
ನಂಬುದನ್ನು ನೆನ ನಪಿನಲ್ಲಿಟ್ಟು ಕೋ. ದೇವರೊಬ್ಬ ನಿರುವುದು ನಿಜನಾದರಿ, 
ಪವಿತ್ರ ಮತಿಗೆ ಗ್ರಂಥಗಳು ಸತ್ಯವಾಗಿದ್ದರೆ ಪಾಸ “ಮತ್ತು ಪುಣ್ಯ ಇವುಗಳು 
ಎಲ್ಲ ಸಹ ಒಂದೇ ಆಗಿವೆ. 


“ಔರಂಗಸೇಬ್‌, ನೀನು ನನ್ನನ್ನು ಮರೆತುಬಿಡು. ನಿನ್ನಲ್ಲಿ ನಾನು 
ಪ್ರಾರ್ಥನೆ ಮಾಡುವುದು ಏನೂ ಇಲ್ಲ. 


ಇತಿ... 


ಜಯಸಿಂಹ * 


ಭೆತ್ರಪತ `ಶಿವಾಜಿ ೪ಳ೫ 


ಈ ಪತ್ರವನ್ನು ಜಯಸಿಂಹೆನು ಸ್ವದಸ್ಮೂರು ಬಕೆದು ಲಕ್ಕೋಟಿಯಲ್ಲಿ 
ಟನು. ಮುತ್ಸದ್ದಿಗಳು ಕಣ್ಣು ಕಿಪ್ಸೆ ಹೊಡೆಯದೇ ನಿಂಶಿದ್ದರು, ಆ 
ಲಕ್ಟೋಟಿಯನ್ನು ಅಂಟಿಸಿ ಮೊಹರು ಹಾಕುವಂತೆ ಅಸ್ಪಣೆ ಮಾಡಿದನು. 
ಲಕ್ಕೋಟೆಯ ಮೇಲೆ ಮುತ್ಸದ್ದಿ ಗಳ ಕ್ಫೈಲಿ ವಿಳಾಸ ಬರಸಿದನು. ಕಿರಾತ 
ಸಿಂಗನನ್ನು ಕರೆಸಿ, ಈ ಪತ್ರವನ್ನು ತೆಗೆದುಕೋ... ನನ್ನ್ನ ಮರಣಾನಂತರ 
ಬೆಹಲಿಗೆ ತೆಗೆದುಕೊಂಡು ಹೋಗಿ -ಬಾದಷಹಸಿಗೆ ಖುದ್ಧಾಗಿ ಈ ಪತ್ರವನ್ನು 
ಒಪ್ಪಿಸು. ನೀನು ಮತ್ತು ರಾಮಸಿಂಗನು ನನ್ನ್ನ ನಿಜವಾದ ಪುತ್ರರಂತೆ ನಡೆದು 
ಕೊಳ್ಳಬೇಕು. ನೀವಿಬ್ಬರೂ ಇಂದಿನಿಂದ... ಬಾದಷಹನ ಸೇವಕರಲ್ಲ. 
ಸ್ವತಂತ್ರರು? ಎಂದು ಹೇಳಿದನು. . 

ಉದ್ವೇಗದಿಂದ ಪುನಃ ಜ್ವರವೇಗವು ಮಿತಿಮೂರಿ ಹೋಗಿತ್ತು. ಮಹಾ 
ರಾಜಾ ಜಯಸಿಂಹನು ಮೂರ್ಛಿತನಾಗಿ ಹಾಸಿಗೆಯ ಮೇಲೆ ಉರುಳಿದನು. 
ಆವನಿಗೆ ಪುನಃ ಜ್ಞಾ ನಾನನ್ಕೆ ಯು ಬರಲೇ ಇಲ್ಲ. ಬೆಳಕು ಹರಿಯುವುದರೊಳಗೆ 
ಮಹಾರಾಜಾ ಜಯಸಿಂಹನು ಶಾಂತನಾಗಿ ಪ್ರಾಣಬಿಟ್ಟದ್ದನು. 

ಹಿಂದೂ ಧರ್ಮದಂತೆ ಮಹಾರಾಜನ ಅಂತೃಕ್ರಿಯೆಗಳು ರಾಜಯೋಗ್ಯ 
ವಾದ ವೈಭವದಿಂದ ಕೆರನೇರಿಸಲ್ಪಟ್ಟಿವು. 

ಕಿರಾತಸಿಂಗನು ಸೈನ್ಯಸಮೇತ ಜಿಹೆಲಿಗೆ ಪ್ರಯಾಣ ಮಾಡಿದನು. 
ಅವನು ದೆಹಲಿಗೆ ಬಂದ ಸಮಾಚಾರವನ್ನು ಕೇಳಿದೊಡನೆಯೇ ಬಾದಸಹನತಿ 
ಕಿರಾತಸಿಂಗನನ್ನುು ಕಕಿಕಳುಹಿಸಿದನು. ರಾಮಸಿಂಗನು ಎಲ್ಲಿದ್ದರೂ ಹುಡುಕಿ 
ಕರೆತರಬೇಕೆಂದೂ, ಅವನ ಜಹಗೀರುಗಳನ್ನೂ ಸಂಪತ್ತನ್ನೂ ಅವನಿಗೆ ಪುನಃ 
ಜೊಡಬೇಕೆಂದೂ ಅಸ್ಪಣೆಮಾಡಿದಷು. ಔರರಗಸೇಬನು ಕಿರಾ ತಸಿಂಗನನ್ನುು 
ಬರಮಾಡಿಕೊಂಡು ಅವನನ್ನು ಆಲಂಗಿಸಿ, ಕಣ್ಣಿ ರು ಸುರಿಸಿದನು. ಜಯ 
ಸಿಂಹನ ಮರಣವಾರ್ತೆಯನ್ನು ಖೇದದಿಂದ ವಿಚಾರಿಸಿದನು. 

ಕರಾತಸಿಂಗನು ಜಯಸಿಂಹನ ಅಂತ್ಯಸತ್ರವನ್ನು ಬಾದಸಹನಿಗೆ 
ಒನ್ಪಿಸಿದನು. 

ಬಾದಷಹನ? ಲಕ್ಕೋಟಿಯನ್ನು ಬಿಚ್ಚಿ ಓದಿಕೊಂಡನು. ಮತ್ತೆ 
ಓದಿದನು, “ಮಹಾರಾಜಾ ಜಯಸಿಂಹನು ಸತ್ಯವನ್ನು ಹೇಳಿದ್ದಾನೆ. 


೪೪೬ ಛತ್ರಪತಿ ಶಿವಾಜಿ 


ಖುದಾನ ಆಜ್ಲೆಯೇ ಅವ ಅವನ ಲೆಕ್ಕ ಣಿಕೆಯಿಂದ ಬರೆ ಯಲ್ಪ ಟ್ಟ ದೆ. ದೇವರೇ! ಈ 
ಸತ್ಯಸ್ನರೂಪದ ಪೃತ ಕ್ಷರೂ ನವನ್ನು ನೋಡುನ ಫೈರ್ಯವನ್ನು ನನಗೆ 
ಕರುಣಿಸು. ಈ ಸತ್ರವನ್ನು ನಾನು ಭದ್ರವಾಗಿ ಇಟ್ಟು ಕೊಂಡಿರುತಿ ತ್ತೇನೆ 
ನನ್ನ್ನ ಮರಣ ಕಾಲವು ಸನ್ನಿಹಿತವಾದಾಗ ಈ ಪತ ಶ್ರವನ್ನು ಮತ್ತೊ ಮೆ ಸರಿಸಿ 

ನನ್ನ್ನ ಆತ್ಮಸ ಒಸೌಫ್ಷಿಯನ್ನು ಇದರ ಪ್ರತಿಕೃ ಕಿಯಂತೆ ಬರೆದಿಡುವ "ಥೈಂ ರವನ್ನು, 


nr ಎಂದು ಪ್ರಾರ್ಥನೆ AER 


—Kk— 


ನ 


ಛತ್ರಪತಿ ಶಿವಾಜಿ 


ಮಹಾರಾಷ್ಟ್ರವು ಸಂತೋಷಭರಿತವಾಗಿದ್ದಿ ತು. ಕಳೆಗುಂದಿದ್ದ ರಾಯ 
ಘಡವು ಸಂಭ)ಮದಿಂದ ಪುನಃ ಕಳಕಲಿಸುತ್ತಿತ್ತು. ಬಾದಸಷಹನ ಸೆರೆಯಲ್ಲಿ 
ಸಿಕ್ಕಿದ್ದ ಶಿವಾಜೀ ಮಹಾರಾಜ ಮತ್ತು ಅವನ ಮಗ ಬಾಲಕ ಸಾಂಬಾಜೀ 
ಇಬ್ಬರೂ ತಪ್ಪಿ ಸಿಕೊಂಡು ಪಾರಾಗಿ ಬಂದ ಸಂತೋಷದಿಂದ ರಾಜ ವೆಲ್ಲವೂ 
A ಹಭರಿತವಾಗಿದ್ದಿ ತು. ಪ್ರ ತಿಯೊಂದು ಊರಿನಿಂದಲೂ BS ಬಂದು 
ಶಿವಾಜಿಯನ್ನು ದರ್ಶನ ಮಾಡಿ "ಹೋಗುತ್ತಿದ್ದರು. ಇದೇ ಒಂದು ಜಾತ್ರೆ 
ಯಂತೆ ಭಾಸವಾಗುತ್ತಿದ್ದಿ ತು. 

ಜನ ಶಿವಾಜಿಯು ಮೊಗಲರ ಕೈಯಿಂದ ತಪ್ಪಿಸಿಕೊಂಡು ಬಂದ ವಾರ್ತೆ 
ಯನ್ನು ಕತೆಕತೆಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಕೆಲವರು ದೈವೀ 
ಶಕ್ತಿಯೆನ್ನುತ್ತಿದ್ದರು. ಮತ್ತೆ ಕೆಲವರು ಸದ್ಗುರುವಿನ ಕೃಪೆಯೆನ್ನುತ್ತಿದ್ದರು. 
ಅನೇಕ ಶಕ್ತಿಯುಕ್ತಿಗಳ ಕತೆಗಳು ಬೆಳೆದು ಹೋಗಿದ್ದು ವು. ಮಹಾರಾಷ್ಟ್ರದಲ್ಲಿ 
ಮಾತ್ರವಲ್ಲ. ಇಡೀ ದಕ್ಷಿಣಾನಥದಲ್ಲಿಯೇ ಇದೊಂದು ಮಹತ್ತರವಾದ ಸುದ್ದಿ 
ಎನಿಸಿತ್ತು. ಬಾದಷಹನನ್ನು ಹಿಯ್ಯಾಳಿಸಿ, ಶಿವಾಜಿಯನ್ನು ಪ್ರಶಂಸಿಸಿ, 
ಹಿಂದೂಜನ ಪ ್ರತಿಷ್ಕೆ ಕೊಚ್ಚೆ ಕೊಳ್ಳು ತ್ತಿದ್ದರು. 

ವಯ 'ಾಯಫುಡಕ್ಕೆ iE ರಾಜಕಾರ್ಯಗಳನ್ನು ಪರಿ 
ತೀಲಿಸಿದನು. ಮಂತ್ರಿಗಳು, SRE ಅಧಿಕಾರಿಗಳು ಎಲ್ಲರೂ 
ತಾನಿಲ್ಲದ ಸಮಯದಲ್ಲಿ ಬಲುಚೆನ್ಸಾಗಿ ರಾಜ್ಯಭಾರ ನಡೆಸಿದ್ದಾರೆಂದು ಮೆಚ್ಚಿ 
ಕೊಂಡನು. ತನ್ನ ಸೈನ್ಯದ ಶಿಸ್ತು ಸಡಿಲವಾಗಿಲ್ಲವೆಂದು ಹೆನ್ಮೆಸಟ್ಟುಕೊಂಡನು, 

ಶಿವಾಜಿಗೆ ಚಿಂತೆಗಳು ಇರದೇ ಇರಲಿಲ್ಲ. ಮೊಗಲ್‌. ಸಾಮ್ರಾಟನಿಗೂ 
ತನಗೂ ಆಗಿದ್ದ ಸಂಧಿಯು ಒಡೆದುಹೋದಂತೆಯೇ. ಯಾವಾಗ ಬೇಕಾದರೂ 


೨ | ಛತ್ರಪತಿ ಶಿವಾಜಿ 


ಮೊಗಲರು ತನ್ನ ಮೇಲೆ ಬೀಳಬಹುದು. ಸಂಧಿಯು ಉಳಿದರೂ ಅಳಿದರೂ 
ಶಿವಾಜಿಗೆ ಒಂದೇ. ಅದಕ್ಕೆ ಅವನು ಎಳ್ಳ ಷ್ಟೂ ಖೇದಪಡಲಿಲ್ಲ. ಮಹಾರಾಜಾ 
ಜಯಸಿಂಹನ ಮರಣವು ಕ ಫಿ ಅಂತರಂಗವನ್ನು ದೆಹಿಸುತ್ತಿ ದ್ರಿ ತು. 
"ಶಿವಶಿವಾ! ಆ ಜಯಸಿಂಹಮಹಾರಾಜನು ನನಗಾಗಿ ಕೊರಗಿ ಹಣ್ಣಾ ಗಿ ನೀಗಿ 
ದೃನು. ನಾನು ಮೊಗಲರ ಸೆರೆಯಿಂದ ತಪ್ಪಿಸಿಕೊಂಡು ಬಂದುದಕ್ಕಾಗಿ 
ಡೆಳ್ಳಿಯ ದರ್ಬಾರಿನಲ್ಲಿ ಜಯಸಿಂಕನ ಗೌರವಕ್ಕೆ ಮಸಿಹಚ್ಚಿ ದಂತಾಯಿತು. 
ಇದು ವ್ರಣದ ಮೇಲೆ ಬೊಕ್ಕೆಯಿದ್ದಂತಾಗಿ ಮ ಚನ ಪ್ರಾಣಗಳನ್ನೇ 
ಹಿಂಡಿ ಹೀಂಬಟ್ಟ ತು. IE ಮಹಾರಾಜನು ಸರಾಕ್ರವಿ. ಗಳಲ್ಲಿ 
ಅಗ ಗಣ್ಯ. ಈ ರತ ವರ್ಷದಲ್ಲಿ ಅವನಿಗೆ ಸರಿಸಮನಾದ ಬ ಊ ಗ್ರೇಸರನು 
ಮತ್ತೊ ಬ ು)ಸಿರಲಿಲ್ಲ. ಇಡೆ ಹಮ ಅಂತಹ ಹಿಂದೂ ಮಹಾಪ್ರುರ: ಷನನ್ನು 
ದರ್ಬಾರಿನಲ್ಲಿ ಇಟ್ಟು ಕೊಂಡಿದ್ದು ದು ಆ ಮೊಗಲ್‌ ಚಕ್ರವರ್ತಿಯ ಭಾಗ ಫಿ 
ವಿಶೇಷವೆನ್ಸ ಬೇಕು. ಇನ್ನು ಮುಂಜಿ ಸಣ್ಣ ವನಾಗಲೀ “ರೊಡ್ಡ ವನಾಗಲೀ 
ಯಾವ ಹಿಂದೂ ರಾಜನೂ ಈ ಬಾದಷಹನನ್ನು ನಂಬುವುದಿಲ್ಲ. ಜಯ 
ಸಿಂಹನ ಮರಣದಿಂದ ಔರಂಗಸೇಬನ ರಕ್ಸೈಗಳು' ಕಳಚಿಬಿಂದಂತಾಡುವು. 
ನಮಗೆ ಸಂತೋಷವಾದುದೇ ಸರಿ. ಆದರೆ ಜಯಸಿಂಹನ ಮರಣವು 
ಅದರಲ್ಲಿಯೂ ಈ ಶೋಕ ಸಂತಸ್ತವಾದ ಮರಣವು ನೂರಂಷ್ಟು ದುಃಖ 
ಪ್ರದವಾಗಿದೆ' ಎಂದು ಶಿವಾಜಿಯು ನಾನಾ ಸಪ್ರಕಾರವೂಗಿ ಯೋಚಿಸಿ 
ಸ ಮಹಾರಾಜಾ ಜಯಸಿಂಹನ ಮಗನಾದ ಹ ರಾಮಸಿಂಗನಿಗೆ 
ಒಂದು ಪತ್ರ ಬರೆದು ದೂತರ ಮುಖೇನ ಕಳುಹಿಸಿಕೊಟ್ಟ ನು. ಕುಮಾರ 
ರಾಮಸಿಂಗನನ್ನು ಸಂತೈಸಿ, ಜಯಸಿಂಹ ಸ ಮರಣಕ್ಕಾಗಿ 

ಸಂತಾಪವನ್ನು ವ್ಯಕ್ತಸ ಪಡಿಸಿ ಪತ್ರ ಬರೆದಿದ್ದ ನು ಆ ಪತ್ರ ದಲ್ಲಿ ಒಂದು 
ಮುಖ್ಯಾಂಶನಿತ್ತು, “ಕುಮಾರ ಜಾ ಮಹಾರಾಜಾ ಮ 
ಮತ್ತು ನನ್ನ ಉದಾಹರಣೆಗಳನ್ನು ಈ ಹಿಂದೂಸಾ ನದ ನೀರಪುರುಷರೆಲ್ಲರೂ 
ಗಮನವಿಟ್ಟು ನೋಡಿಕೊಳ್ಳ ಬೇಕಾ. ಎಂಥಾ ಸಂದರ್ಭದಲ್ಲಿಯೂ ಬಾದಷಹ 
ನನ್ನು est i ಅನನ ಛತ್ರ ಛಾಯೆಯಲ್ಲಿ ಬದುಕಬಾರದು, ಎಂಬು 
ದಕ್ಕೆ ನನ್ನ ಸರಾಭವ, ಮಾ ಯ ಜಯಸಿಂಹರ ದುಃಖಕರವಾದ ಮರಣ 
Re ನೈ ಲಂತ ದೃ ಷಾ ಂತೆಗಳಾಗಿವೆ” ಎಂದು ಉಲ್ಲೆ (ಖಿಸಿದ್ದ ನು. 


ಛತ್ರಪತಿ ಶಿವಾಜಿ | ಬ 


ಈ ಪತ್ರವನ್ನು ದೂತರು ತೆಗೆದುಕೊಂಡು ಹೋಗಿ ಆಗ್ರಾದಲ್ಲಿದ್ದ 
ರಾಮಸಿಂಗನಿಗೆ ಒಪ್ಪಿ ಸಿದರು. 

ಶಿವಾಜಿಯ 'ಮುನಸ್ನ ನ್ನು ಕೊರೆಯುತ್ತಿ ದ್ದ ಮತ್ತೊಂದು ಅಂಶವೆಂದರೆ 
ನೇತಾಜಿಯ ಸತನ. ಶಿವಾಜಿಗೆ ಈ ಜಗತ್ತಿ ನಲ್ಲ ಹಣ ಓ ಪ್ರಿಯ 
ವಸ್ತುವು ಬೇರಾವುದೂ ಇರಲಿಲ್ಲ. ರಾಜ್ಯ ಹೋಗಲಿ, , ಸೈನ್ಯಗಳೆಲ್ಲವೂ ನಾಶ 
ವಾಗಲಿ, ಏನೇ ಆಗಲೀ ಶಿವಾಜಿಯು ದುಃಖಿಸುತ್ತಿರಲಿಲ್ಲ. ನೇತಾಜಿಯ: 
ತಮ್ಮ ಸಮೂಹವನ್ನು ಬಿಟ್ಟು ಹೋದದ್ದು ಇಡೀ ಮಹಾರಾಷ್ಟ್ರಕ್ಕೆ ಅಗೌರವ 
3 ಪ ಪ್ರತಿಕ್ಷಣವೂ ಯ ಪರಿತಪಿಸುತ್ತಿ ದ್ದ ನು. “ಅಂದು ರಾತ್ರಿ 
ಸನ್ಹಾಳ ಯುದ್ಧದಲ್ಲಿ ನನಗೆ ಸರಾಜಯವಾಯಿ ತು. ಅದೇ ರಣಕ್ಷೇತ್ರದಲ್ಲಿ 
ಆ ನೆೇತಾಜಿಯು ಸತ್ತುಹೋಗಿದ್ದರೆ ನಾನಷ್ಟು ದುಃಖ ಪಡುತ್ತಿರಲಿಲ್ಲ.” 
ಎಂದು ಎಷ್ಟೋ ಬಾರಿ ಶಿವಾಜಿಯು ಹೆಂಬಲಿಸಿದ್ದುಂಟು. ತನ್ನ ಆಪ್ತ 
ಮಿತ್ರರೊಡನೆ ಹೇಳಿಕೊಂಡು ದೈನ್ಯದಿಂದ ಕಣ್ಣೇರಿಟ್ಟುದ್ದುಂಟು ನೇತಾಜಿಯು | 
ಮೊಗಲರ ಅಧೀನನಾದದ್ದು ಶಿವಾಜಿಗೆ ಇಷ್ಟು ದುಃಖ ಕಾರಣವಾಗಿತ್ತು. 
ತನ್ನ ಮಂತ್ರಿ ರಘುನಾಥ ಬಲ್ಲಾಳನನ್ನು ನೇತಾಜಿಯಿದ್ದೆ ಡೆಗೆ ಕಳುಹಿಸಿ 
ಕೊಟ್ಟಿ ನು. ನೇತಾಜಿಯು ಆ ಸಮಯದಲ್ಲಿ ಅಹಮದ್‌ನಗರದಲ್ಲಿ ಇದ್ದನು, 
ಮೊಗಲರ ದೊಡ್ಡ ಸೇನಾನಾಯಕ. ಆ ಅಧಿಕಾರಕ್ಕೆ ತಕ್ಕ ಅರಮನೆ. ಆಳು 
ಕಾಳುಗಳು ಎಲ್ಲ ಅವೂ ಇದ್ದುವು. ರಘುನಾಥ ಬಲ್ಲಾಳನು ಸಾಮಾನ್ಯನಂತೆ 
ನೇತಾಜಿಯಿದ್ದ ನಿವಾಸದ “ವಾಗಿಲಿಗೆ ಹೋಗಿ ಮನೆಯ ಮುತ್ಸದ್ದಿ ಯನ್ನು 
ಕಂಡು “ನಾನು ಸೇನಾಧಿಸತಿಗಳ ಹಳೆಯ ಸ್ನೇಹಿತ ಬಡಬ್ರಾಹ್ಮಣ. ಸೇನಾಧಿ 
ಪತಿಗಳು ದೊಡ್ಡ ಅಂತಸ್ಮಿನಲ್ಲಿದ್ದಾ ರೆಂದು ಕೇಳಿ ಆ ಬಾಲ್ಯ ಸ್ನೇಹದ ನೆನಸಿ 
ನಿಂದ ಅವರ ದರ್ಶನಕ್ಕಾಗಿ ಬಂದಿದ್ದೇನೆ. ದಯವಿಟ್ಟು ದರ್ಶನ ಮಾಡಿಸಿರಿ” 
ಎಂದು ಪ್ರಾರ್ಥನೆಮಾಡಿದನು. ಮುತ್ಸದ್ದಿಯು ದಿರ್ವಾಖಾನೆಯಲ್ಲಿದ್ದ ನೇತಾಣಗೆ 
ಹೋಗಿ ವಿನಯದಿಂದ ಅರಿಕೆಮಾಡಿದನು. “ಮಹಾಸ ರ್ರಭು, ಹು ಬಡ 
ಬ್ರಾಹ ಒಣ ಬಂದು ಮಹಾದ್ವಾರದ ಚಾವಾಡಿಯಲ್ಲಿ ಕಾದಿದ್ದಾ ನೆ. ಸೃಭುಗಳ 
ಬಾಲ್ಯ ಸೆ ಸ್ನೇಹಿತನಂತೆ; ತೇಜಸ್ವಿ ಯಾಗಿದ್ದಾನೆ. ನಿನಪ್ಪ ಣೆ” ge ತ 
ಮಾಡಿದನು 

ತಾಯ «ಒಳಗೆ ಕರೆದು ಶಾ, ಬಾಲ್ಯಸೆ ಸ್ನೇಹಿತನೆಂದ ಮೇಲೆ 


ಛ ಛತ್ರಸತಿ ಶಿವಾಜಿ 


ಯಾರೋ ಆಸ್ತನಿರಬೇಕು” ಎಂದು ಹೇಳಿದನು. 

ಮುತ್ಸದ್ದಿಯ ರಘುನಾಥ ಬಲ್ಲಾಳನನ್ನು ದಿರ್ವಾಖಾನೆಯೊಳಗೆ ಕಕೆ 
ತಂದುಬಿಟ್ಟನು. 

ನೇತಾಜಿಯು ರುಗ್ಗ ನೆದ್ದು ಆತುರದಿಂದ ಬಂದು ರಘುನಾಥನನ್ನು 
ಆಲಿಂಗಿಸಿದನು. 

ಅವರಿಬ್ಬರ ಮಿಲನವ ಅನಂದೋತ್ಸಾ ಹವನ್ನು ನೋಡಿ, ದಿವಾನ್‌ 
ಖಾನೆಯಲ್ಲಿದ್ದ ವಹಿ ಆಶ ರ್ಯದಿಂದ i 

Ss ರಘುನಾಥನನ್ನು ಮಹಡಿಯ ಮೇಲೆ: ಕರೆದೊಯ್ದು 
ಕುಳ್ಳಿ ರಿಸಿಕೊಂಡನು. 

ಬಲ್ಲಾಳರು ಬ್ರಾಹ್ಮಣರಾದುದು ಯಾವಾಗ? ಎಂದು ಪ್ರಶ್ನೆ ಮಾಡಿ 
ದನು. 

ರಘುನಾಥನು, “ಯಾವಾಗ ನೇತಾಜಿಯವರು. ಮ್ಲೇಂಛರ ಸೇವಕ 

ರಾದರೋ ಅಂದೇ» ಎಂದು ಉತ್ತರವಿತ್ತನು. 

| ನೇತಾಜಿಯು “ನನ್ನ ಕತೆ ಅಮೇಲೆ ಹೇಳುತ್ತೇನೆ. ನನಗೆ ಗೊತ್ತು 
ನೀನು ನನ್ನನ್ನು ತರಾಟಿಗೆ ತೆಗೆದುಕೊಳ್ಳ ಲಿಕ್ಕೆ ಕುರ! ನಾನು ಅಪ 
ರಾಧಿ. ಸ್ಟಾ ಮಿದ್ರೊ ಹ ಮಿತ ಪ್ರೊ ಪ ಮ ನನ್ನ ಶರೀರದಲ್ಲಿ ಶುದ್ಧ 
ಮಹಾರಾಷ್ಟ್ರನ ರಕ್ತವಿದೆ. ೫ ನನ್ನ ಅಪರಾಧಗಳಿಗೆ ದಂಡವನ್ನು 
ಸ್ವೀಕರಿಸಲು. ಸಿದ್ಧನಾಗಿದ್ದ ನೆ.? ಕ | 

“ನನ್ನ ಮಾತು ಹಾಗಿರಲಿ. ಶಿವಾಜಿ ಮಹಾರಾಜರ ವಿಚಾರವನ್ನು 
ಹೇಳು. ನಾನು ಅನೇಕರ ಬಾಯಿಂದ ಆ ಕಥೆಯನ್ನು ಕೇಳಿದ್ದೆ ೇನೆ. : ನನಗೆ 
ದೊಡ್ಡ ವರಲ್ಲಿ ಶಿವಾಜಿಯವರ ಹೆಸರೆತ್ತಲು ನಾಚಿಕೆಯಾಗಿದೆ.  ನಿಜಾಂಶವೇ 
ಕು ತಿಳಿದುಕೊಳ್ಳ ಲು ಹಾಟ ಉಂಟಾಗಿದೆ. ನಮ್ಮ ಮಹಾರಾಜರು 
ಆಗ್ರಾದಲ್ಲಿ ವಿ ತೆ ಸೆರೆ ಸಿಕ್ಕಿ ದರೆಂದು ಕೇಳಿದೆ. ಅದರಲ್ಲಿ ನನಗೇನೂ 
ಆಶ 4 ರ್ಯವಾಗಲಿಲ್ಲ. ಸಿಹಿಯ ದರ್ಬಾರು ತಂತ್ರ, ಕುಟಲ ನೀತಿಗಳಿಂದ 
ತು ಬಿದಿ. ಅವರು ಮಹಾರಾಜರನ್ನು ಯಾರ | ಹಿಡಿದು ಹಾಕಿದರು: 
ಪಾಸ !ಜಯಸಿಂಹಕ ಮಹಾರಾಜನನ್ನು ಹಿಂದುಗಳೆಲ್ಲರೂ ದೂಹಿಸುತ್ತಾರೆ. 
ಅವರಲ್ಲಿ ಕೌಟಲ್ಯಕ್ಕೆ ಎಜೆಯೇ ಇರಲಿಲ್ಲ. ಪ್ರಬಲನಾದ ಬಾದಷಹನಿಗೂ: 


ಛತ್ರಪತಿ ಶಿವಾಜಿ | ೫ 


ಪ್ರತಾಸಶಾಲಿಯಾದ ನಮ್ಮ ಮಹಾರಾಜರಿಗೂ ಸ್ನ ಹೆ ಮಾಡಿಸಿದರೆ ದಕ್ಷಿಣಾ 
ಪಥವು ಶಾಂತವಾಗಿರುತ್ತ ಜಿ ಹಿಂದೂ ಮುಸ್ಲಿ ಹ ಸೌಹಾರ್ದದಿಂದ , ಇರ 
ಬಹುದು, ಎಂದು ಆ ಜಯೆಸಿ6ಹ ಮಹಾರಾಜರು ಈ ಸಂಧಿಯನ್ನು ಏರ್ಪಡಿ 
ಸಿದರು.  ಕುಟಲ ರೀತಿಯ ಬಾದಷಹನು ಅದೇ ಸಂಧಿಯನ್ನು ಸಾಧಿಸಿ, 
ಬಹುದಿನಗಳಿಂದ ತನಗಿದ್ದ ಇಷ್ಟಾ ಶರ್ಥವನ್ನು ಸಾಧಿಸಿಕೊಂಡನು. ಬಾದ 
ಷಹನು ಮಹಾರಾಜನನು. ಕೊಲ್ಲಿಸಿದೇ ಬಿಟ್ಟ ದು  ಜೈವಾನುಗ್ರ ಹ. ಗುರುಗಳ 
ಆಶೀರ್ವಾದ ಬಲ. ಅಷ್ಟೊ ಡು ಕಟ್ಟು. ಕಾವಲಿನ ಕಣ್ಣಿಗೆ ಮಣ್ಣೆ ರಚಿ 
ಮಹಾರಾಜರು ಫಾ ಮುಕ್ತರಾದ ಸರಿ ಹೇಗೆ? ಅದನ್ನು ಮೊದಲು 
ಹೇಳು. ನಮ್ಮ ಜೊತೆಗಾರರ ಆನಂದವನ್ನು ಬಣ್ಣಿ ಸಿ ಹೇಳು. . ನೀನು ಕೃಪೆ ಫು 
ಮಾಡಿ ನನ್ನ ನ ಸಂಧಿಸಿದ ಉದ್ದೇಶ ವೇಕೆಂಬುದನ್ನು ಹೇಳು, ಅಮೇಲೆ 
ನನ್ನ ದೌರ್ಬಲ್ಯ, ಹೇಡಿತನ, ಸ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು 
ಧುಮಕಿದ ಬೌಕಕಗಳನ್ನು ಹೇಳುಕ್ತೆ ತ 
| ರಘುನಾಥ ಬಲ್ಲಾಳನು ಉತ್ಸಾ ಹನಿಂದ ಹೇಳತೊಡಗಿದನು. *ಶಿವಾಜಿ 
ಮಹಾರಾಜರು ಬಾಡಷಹನ ದರ್ಬಾರಿನಲ್ಲಿ ಏನೋ ಅಪಾಯವಿಜಿ*ಯೆಂದು 
ಶಂಕೆ ಪಡುತ್ತಲೇ ಇದ್ದ ರು. ಬಾದಷಹಸಿಗೂ ಜಯಸಿಂಹ ಮಹಾರಾಜರ. 
ಮಾತಿನಲ್ಲಿ ನಿಶೇಷ ಗೌರವವಿತ್ತು. ಭಯವೂ ಇತ್ತು. ದರ್ಬಾರಿನ ದೊಡ್ಡ 
ಮುಸಲಾನ ಸರದಾ ಇರರಿಗೆಲ್ಲಾ ನಮ್ಮ ಮಹಾರಾಜರ ಮೇಲೆ ದ್ವ (ಷವಿತ್ತು. 
ಅದಕ್ಕೆ ಅನೇಕ ಕಾರಣಗಳೂ ಟು, ಸಾಹಿಸ್ತಾ ಖಾನನ ಮಾನದ 
ಸ ಮನದಲ್ಲೆ ಲ್ಲಾ ದ್ರೆ (ಸಾಸೂಯೆಗಳು ತುಂಬಿದ್ದು ವು. ಅದೊಂದು ಕಡೆ 
ಯಿಂದ ನು ತ ಪ್ರವಹಿಸುತ್ತ ಲೇ ಇತ್ತು. 'ನುಹಾರಾಜರು ಮುಖ್ಯ 
ವಾದ ವರ್ಧಂತಿಯ ಸ ರಗಣ ಮಾರ್ಗದಲ್ಲಿಯೇ ತೊಡರು 
ಗಳನ್ನು ತಂದೊಡ್ಡಿ ಮಾಯಾಜಾಲವನ್ನು ಬೀಸಿದ್ದ ರು. ಮುಖ್ಯವಾದ 
ವರ್ಧಂತಿ ದರ್ಬಾರಿಗೆ ಮಹಾರಾಜರು. ಬರಲಿಲ್ಲಿವಲ್ಲಾ "ಎಂದು ಬಾದಷಹ ಸಿಗೆ 
ಕ್ರೋಧವುಂಬಾಗಿತ್ತು. 

' ೬ಆಗ್ರಾ ನಗರವನ್ನು ಮಹಾರಾಜರು ಪ್ರ ಕ್ರವೇಶ ಮಾಡಿದಾಗ ದರ್ಬಾರಿನ 
ಒಬ್ಬ ಸಕಜಾರನ್‌ ಗಲೀ ಬಂದು Eo ಲಿಲ್ಲ. ಮಹಾರಾಜರು 


ಅಲ್ಲಿಂದಲೇ ಹಂತಿರುಗಿಬಿಟ್ಟಿದ್ದರೆ ಅವರು ಅಷ್ಟು ಕನ್ಟಗಳನ್ನು ದುಃಖವನ್ನೂ. 


ಛತ್ರಪತಿ ಶಿವಾಜಿ 


೬ 


ಅನುಭವಿಸಬೇಕಾಗಿರಲಿಲ್ಲ. ಅಲ್ಲಿ ಅವರು ಮೋಸಬಿದ್ದರು. ಆ ಬಾದಷಹನ 
ದರ್ಬಾರನ್ನು ಒಮ್ಮೆ ನೋಡಬೇಕೆಂಬ ಕುತೂಹಲದಿಂದ ಆ ಮರ್ಯಾದೆಯನ್ನು 
ಗಮನಿಸದೆ ಪುರ ಪ್ರವೇಶ ಮಾಡಿದರು. ಎರಡನೆಯ ದರ್ಬಾರಿನಲ್ಲಿ ಅವರು 
ಬಾದಷಹರ ಭೇಟ ಮಾಡಬೇಕಾಯಿತು. ನಮ್ಮ ಮಹಾರಾಜರು ಆ 
ಮೊಗಲ್‌ ದರ್ಬಾರಿನ ಸಂಪ್ರಡಾಯದಂತೆ ಕುರ್ನಿಸಾತ್‌ ಮಾಡಲಿಲ್ಲ. ' 
ಹಿಂದೂ ಧರ್ಮಾಭಿಮಾನಿಗೆ ಕುರ್ನಿಸಾತ್‌ ಮಾಡುವುದಕ್ಕಿಂತಲೂ ಅಸಮಾನ 
ಕಾರ್ಯವು ಬೇರೊಂದಿಲ್ಲ. ಆದರೆ ಮೊಗಲ್‌ ದರ್ಬಾರಿನಲ್ಲಿ ಅದುವರಿಗೆ 
ಕುರ್ನೀಸಾತ್‌ ಪ ತಿಯನ್ನು ಮೀರಿದ ನಿದರ್ಶನವು ಒಂದಾದರೂ ಇಲ್ಲ. 
ಬಾದಷಹನ ಕ್ರೋಧಾವೇಶಕ್ಕೆ ಇದಕ್ಕಿಂತಲೂ ಮಹಾಷರಾಧವು ಬೇರೊಂದಿರ 
ಲಿಲ್ಲ. ಆ ಕ್ಷಣವೇ ಮಹಾರಾಜರನ್ನು ದರ್ಬಾರಿಗಳು ಅಗೌರವದಿಂದ. 
ಕಂಡರು... ಮಹಾರಾಜರು ಆ ದರ್ಬಾರನ್ನು ತುಚ್ಛವಾಗಿ ಎಣಿಸಿ, ಧಿಕ್ಕಾರ 
ಮಾಡಿ ಹೊರಗೆ ಹೊರಟು ಬಂದರು. ಆ ದರ್ಬಾರಿನಲ್ಲಿ ಎಷ್ಟೋ ಮಂದಿ 
ರಜಪೂತ ವೀರರು ಮನಸ್ಸಿನಲ್ಲಿಯೇ “ಧೀರ ಶಿವಾಜೀ ಮಹಾರಾಜ” ಎಂದು 
ಕೊಂಡರು. ಮುಸಲ್ಮಾನ್‌ ಸರದಾರರುಗಳು "ಹಾಹಾ, ಅಕ್ಷಮ್ಯ ಅಪರಾಧ” 
'ಎಂದು ಉದ್ಗಾರ ತೆಗೆದರು. : 
ತಕ್ಷಣವೇ ಬಾದಷಹನ ಕ್ರೋಧವು ಕಾರ್ಯರೂಪವನ್ನು ತಾಳಿತು, 
ನಮ್ಮ ಮಹಾರಾಜರು ಇಳಿದಿದ್ದ ಬಿಡಾಕವನ್ನು ಕ್ರೂರಿಗಳಾದ ಮೊಗಲ್‌ 
ಭಟರು ಸುತ್ತುಗಟ್ಟಿದರು. ಮೇಲ್ವಿಚಾರಣೆಗೆ ಅತ್ಯಂತ ಕ್ರೂರ ಸ್ವಭಾವದ 
ರದಾಂಹಾಜ್‌ ಖಾನ್‌ನನ್ನು ನೇಮಿಸಿದರು. ಅರ್ಥಾತ್‌ ನಮ್ಮ ಮಹಾರಾಜರೃ 
ಬಂಧನಕ್ಕೆ ಒಳಗಾದರು. 
ನೇತಾಜಿಯು “ಶಹಬಾಸ್‌ !” ರಾಜಕೆಂದಕೆ ಎಲ್ಲಿಯೂ ರಾಜರೇ! 
ರತ್ನವನ್ನು ನೆಲದಮೇಲೆ ಬಿಸುಟಕೆ ಅದರ ಪ್ರಕಾಶಕ್ಕೆ ಕಲಂಕವುಂಟೀ? 
ನಮ್ಮ ಮಹಾರಾಜರು ಬಾದಷಹನಿಗೆ ಚೆನ್ನಾಗಿ ಕ್ಸ ತೋರಿಸಿದರು. «ಈ 
ಇಡೀ ಹಿಂದೂಸ್ಲಾನದಲ್ಲಿ ಬಾದಷಹನ ಸಂಮುಖದಲ್ಲಿಯೇ ಸ್ವಾಭಿಮಾನ 
ವನ್ನು ತೋರಿದ ಪರಾಸ್ರಮಶಾಲಿಯಾವನಿರುವನು? ಎಂದು . ಹೇಳುತ್ತಾ, 
"ಮುಂಡೆ ಹೇಳು ಮಿತ್ರಾ ಮುಂಡೆ ಹೇಳು. ನಮ್ಮ ಮಹಾರಾಜನು ತನ್ಪಿಸಿ 
ಕೊಂಡು ಬಂದುದು: ಹೇಳು. ನಾನು ಏನೇನೋ ಕಥೆಗಳನ್ನು ಕೇಳಿದೆ, 


ಛತ್ರಪತಿ ಶಿವಾಜಿ ೩ 


ಅವೆಲ್ಲವೂ ನಮ್ಮ ಮಹಾರಾಜರಿಗೆ ಒಪ್ಪುವ ಕಥೆಗಳಲ್ಲ. ಸಿಂಹವು ಬೆಲ್ಲದ 
ಆಸೆಗೆ ನಾಲಿಗೆ ನೀಡೀತೆ ?? 
ರಘುನಾಥ ಬಲ್ಲಾಳನು "ಆಶ್ಚರ್ಯದಿಂದ ಅದೇನು ಕಥೆ? ನೀನು 
| ಡರು ಕೇಳಿದ್ದೀ? ಈ ಮೊಗಲರು ಏನು ಜಂಭಕೊಚ್ಚಿಕೊಳ್ಳುತ್ತಾರೆ. ಸ್ಪ್ರೇ 
ಹೇಳು ಕೇಳೋಣ” ಎಂದನು. 
ನೇತಾಜಿಯು “ಅಂಥದೇನೂ ಇಲ್ಲರಘುನಾಥ. ಉದ್ದಿಗ್ನನಾಗಬೇಡ, 
ಆ ಬಾದಷಹೆ ಇದ್ದಾನಲ್ಲ! ಅವನ ತಂಗಿ ರೋಷನಾರಾ ಮತ್ತು ಮಗಳು 

ಜಿನೀತ್‌ ಇಉನ್ನಿಸಾ, ಇವರು ನಮ್ಮ ಮುಹಾರಾಜರು ಗಂಡುಗಲಿತನವನ್ನು 
ನೋಡಿ ಮೆಚ್ಚಿ ಕೊಂಡರಂತೆ. ಗೋಪ್ಯವಾಗಿ ಮಹಾರಾಜರನ್ನು ಬಂಧನದಲ್ಲಿ 
ಭೇಟ ಮಾಡಿ, ಹಾವಭಾವಗಳನ್ನು ತೋರಿ, ಮಹಾರಾಜರ ಕೊರಳಿಗೆ ಸ್ತಯಂ 
ವರ ಮಾಲಿಕೆಯನ್ನು ಹಾಕಿದರಂತೆ ! ಮಹಾರಾಜರು ತಮ್ಮನ್ನು ಬಂಧನದಿಂದ 
ಬಿಡಿಸಿದರೆ ಮಹಮದೀಯ ಮತವನ್ನು ಅವಲಂಬಿಸಿ, ಅವರನ್ನು ವಿವಾಹ 
ಮಾಡಿಕೊಳ್ಳುವುದಾಗಿ ವಚನವಿತ್ತರಂತೆ ! ಆ ದರ್ಬಾರಿನಲ್ಲಿ ಆ ಹೆಂಗಸರದೇ 
ಸರ್ವಾಧಿಕಾರ. ಅವರು ಕಾವಲಿನ ಯಜಮಾನ ಖಾನನನ್ನು ಬಾಯಿಗೆ ಬಟ್ಟೆ 
ತುರುಕಿ ಕೊಠಡಿಯಲ್ಲಿ ಕೂಡಿ, ರೋಷಾವೇಷದಿಂದ ಮಹಾರಾಜನನ್ನು 
ಬಿಡಿಸಿ, ರಾಜಧಾನಿಯ ಬಹಿರುದ್ಯಾನಕ್ಕೆ ಕರೆದೊಯ್ದರಂತೆ! ಆ ಸ್ತ್ರೀಯರಿಗೆ 
ಮೋಸಮಾಡಿ ನಮ್ಮ ಮಹಾರಾಜನು ತಪ್ಪಿಸಿಕೊಂಡುಬಂದ.. ಹೆಂಗಳಿಂಪ 
ಬಂಧನದಿಂದ ಮುಕ್ತನಾಗಿ ಅವರನ್ನು ಮೋಸಗೊಳಿಸಿ ಬರುವನು ಧೀರನೇ? 
ಎಂದು ಮೊಗಲರು ಮಾತನಾಡಿಕೊಳ್ಳು ತ್ತಾರೆ. ನನ್ನೊಡನೆ ಒಬ್ಬನೂ. 
ಹೇಳಿಲ್ಲ. ನಾನು ಅದನ್ನು ನಂಬಲೂ ಇಲ್ಲ. ಸರನಾರೀ ಸಹೋದರರಾದ 
ನಮ್ಮ ಮಹಾರಾಜರು ಅದರಲ್ಲಿಯೂ ಮುಸಲ್ಮಾನ ತರುಣಿಯರನ್ನು ನೆನ 
ಮಾತ್ರಕ್ಕಾದರೂ ನಿವಾಹ ವಾಡಿಕೊಳ್ಳುತ್ತೈ ನೆಂದು ಹೇಳುವುಡುಂಟಿ ?. 
ಸೂರ್ಯನು ಹಿನುದ ಗಡ್ಡೆ ಯಂತೆ ತಣ್ಣಗಾಗಬಹುದು. ಸಪ್ತ ಸಮುದ್ರಗಳೂ 
ಒಣಗಿ ಹೋಗಬಹುದು. ನಮ್ಮ ಮಹಾರಾಜರ ಬ್ರಹ್ಮಚರ್ಯ, ಧರ್ಮನಿಷೆ 


೨ 


ಗಳಲ್ಲಿ ಎಳ್ಳಷ್ಟೂ ವ್ಯತ್ಯಾಸವಾಗದು. ಈ ಕಥೆಯನ್ನು ನಾನು ನಂಬಲಿಲ್ಲ. 


ಆದರೆ ಅಂತಹ ಕಠೋರ ಬಂಧನದಿಂದ ಮಹಾರಾಜರು ಮುಕ್ತರಾದುದು 
ಹೇಗೆ, ಅದನ್ನು ಹೇಳು.” | 


೮ ಛತ್ರಪತಿ ಶಿವಾಜಿ 


ರಘುನಾಥನು “ಮಹಾರಾಜರು ತಪ್ಪಿ ಸಿಕೊಂಡು ಬರುವುದರಲ್ಲಿಯೂ 
ಧರ್ಮದ ದಾರಿಯನ್ಸೆೇ ಅವಲಂಬಿಸಿದರು. ಅವರಿಗೆ ದೇಹಾಲಸ್ಯವಾ ಗಿತ್ತು, 
ಔಷಧಗಳಿಂದ ಗುಣವಾಗಲಿಲ್ಲ. ದೇವರುಗಳಿಗೆ ಹರಕೆ ಹೊತ್ತರು. ಪ್ರತಿ 
ದಿನವೂ ಉಭಯ ಸಂಧ್ಯೆಗಳಲ್ಲಿಯೂ ಅಕ್ಕಿ ಹಿಟ್ಟು, ತರಕಾರಿ, ಫಲಗಳು: 
ಮಿಠಾಯಿಗಳನ್ನು ತರಿಸಿ, ದೊಡ್ಡ ದೊಡ್ಡ ತ ಗಳಲಿ ತುಂಬಿ, ದೇವಾಲ 
ಯಗಳ ಮುಡೆಯೂ; ಮಸೀದಿಗಳ ಮ ಕಚ್ಚ ನ ಮಾಡಿಸುತ್ತಿ ದ್ದರು. 
ಆ ದಾನದ ವೈಖರಿಯನ್ನು ಹಂದೂ-ಮುಸ 'ಲ್ಮಾನ್‌ ಜನರೆಲ್ಲರೂ ಪ್ರಶಂಸಿಸು 
ತ್ತಿದ್ದರು. ಎಷ್ಟೋ ಮಂದಿ ಫಕೀರರು ಸ] ತಗದು ಇಂತ 
ಮಹಾರಾಜರಿಗೆ ಹರಸ ಸುತ್ತಿ ದ್ದ ರು. ಈ ದಾನದ ಬು ಟ್ಟಿ ಗಳು ಒಳಗೆ ಬರುವು 
ದನ್ನೂ ಹೊರಗೆ ಹೋಗುವುದನ್ನೂ ಕಾವಲಿನ € ಜಾ! ಜಾಗರೂಕತೆ 
ಸು ಪರೀಕ್ಷಿ ಸುತ್ತಲೇ ಇದ್ದರು. ಅವರಿಗೆ ಗುಪ್ತ ಆಯುಧಗ ಳನ್ನು 
ಯಾರಾದರೂ ಫಾನ್‌ ಮಹಾರಾಜರಿಗೆ ಕೊಟ್ಟಾರು. ಅವರು ಮುಸಲಾ ನರ 
ಕೆಗೆ ಸಿಗಬಾರದೆಂದು ಆತ್ಮ ಹತ್ಯೆ ಮಾಡಿಕೊಂಡಾಯ್ದ; ಎಂಬಷ್ಟೇ ಶಂಕೆ 
ಯಿತ್ತು. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಆತ್ಮ ಹತ್ಯೆ ಮಾಡಿಕೊಂಡರೂ 
ಮಾಡಿಕೊಳ್ಳಲಿ. “ಶಿವಾಜಿ? ಮಹಾರಾಜನು. ಹೇಗೋ ತರಿ ಸರಿ ಎಂಬ 
ಫೋರಣೆಯಿತ್ತು. ಆ ಬುಟ ಸಿಗಳನ್ನು ದಿನದಿನಕ್ಕೆ ಅಲಕ್ಷ್ಯಮಾಡುತ್ತಿದ್ದರು. 
ದಾನದ ಬುಬ್ಚಿಗಳು ಲಾ ಹೋಗುತ್ತಿ ಧು ಸರಿಯಾದ ಸಮಯ 
ನೋಡಿ ರೆ ಜರು ಒಂದು ಬುಟ್ಟ ಯಲ್ಲಿಯೂ, ಸಾಂಬಾಜಿಯು 
ಒಂಡು ಬುಟ್ಟಿ ಯಲ್ಲಿಯೂ ಕುಳಿತುಕೊಂಡರು. ಮೇಲೆಲ್ಲಾ ಹೊಗಳನ್ನು 
ಮುಚಿ ಸಿದರು. ಬುಟ್ಟಿ ಗಳು ಕೋಟೆಯಿಂದ ಹೊರಗೆ ಸಾಗಿದವು. ಹೀಗಿ 
ಮಹಾರಾಜರು ಬಂಧಮುಕ್ತ ರಾಗಿ ಸನ್ಯಾಸಿ ವೇಷದಿಂದ ಅನೇಕ ರಾಜ್ಯ ' 
ಗಳನ್ನು ತಿರುಗಿಕೊಂಡು ರಾಯಘಡಕ್ಕೆ ಬಂದು ಸೇರಿದರು. : ಜಯಸಿಂಹ 
ಸಜಜ ಬಾದಷಹನಿಂದ ಅಸಮಾನಿತರಾಗಿ ಖಿನ್ನರಾಗಿ ದೆಹಲಿಗೆ 
ಹಿಂತಿರುಗುತ್ತಾ ಮಾರ್ಗಮಧ್ಯದಲ್ಲಿ ಮರಣಹೊಂದಿದರೆಂಬ ಸಮಾಚಾರ 
ಕೇಳಿ ನಹ ಟಟ ಅತ್ಯಂತ ಖಿನ್ನರಾ ಗಿದ್ದಾರೆ. ನಿನ್ನ ವಿಷಯವಾಗಿ 
ಅವರು ಸದಾ ದುಃಖಿಸ ಸುತ್ತಾ 3. ಒಡ ಹುಟ ಸಿದವಫಿಗಿಂತಲೂ ಹೆಚ್ಚಾಗಿದ್ದ 
ನೀನು ಇಂಥಾ ಅಧೋಗತಿಗಿಳಿದು. ತ ಸೇನಾಧಿಸತಿಯಾಗಿರತಿ 


ಛತ್ರಪತಿ ಶಿವಾಜಿ ಕ 


ವುದು ಮಹಾರಾಜರಿಗೆ ತಲೆತಗ್ಗಿ ಸುವಂತಾಗಿದೆ. ಬಾದಷಹೆನು ಮಾಡಿದ 
ಅನಮಾನಕ್ಕಿಂತಲೂ ನಿನ್ನ ಈ ನೀಚ ಸೇವಾ ತ್ತಿಯಿಂದ ನಮ್ಮ ಮಹಾ 
ರಾಷ್ಟ ಕ್ಯಾಗಿರುವ ಅಸಮಾನವು ಮತ್ತ ರವಾದದ್ದೆ ಂದು ಮಹಾರಾಜರು 
ಭಾವಿಸುತ್ತಾರೆ. ನೇಶಾಜೀ, ಈಗ ಹಳು. ನಿನಗೆ ನಮ್ಮಲ್ಲಿ ಛಿ ಯಾವ ಗೌರವ 
ವಿಲ್ಲ. ಯಾವ ಸಂಪತ್ತಿಲ್ಲ. ಯಾವ ಕೊರತೆಗಾಗಿ 'ಹಾಳು ಅಧಿಕಾರ 
ವನ್ನು ಸ್ವಿ "ಕಾರ ಮಾಡಿದ್ದಿ ೇ ಹೇಳು. ಅಂದು ಆ ನನ್ಹಾ ಳದ ಯುದ್ಧ ದಲ್ಲಿ 
ae ನಮ್ಮ ಸಂಘದಿಂದ ತಪ್ಪಿಹೋದೆ ಅಂದೇ ನೀನು ಅಲ್ಲಿ ಸತು 
ಬಿದ್ದಿದ್ದರೆ ನಿನ್ನನ್ನು ಹೊತ್ತು ಕೊಂಡುಹೋಗಿ ಸಮಾಧಿವರತಾಡಿ ಜೀವರಂತೆ 
ಪೂಜಿಸುತ್ತಿದ್ದೆ ವು. ಅದು ನಮಗೂ ನಮ್ಮ ರಾ ಸ್ಟೃಕೂ ಕ್ರಾ ಭೂಷಣಪ್ರಾಯ 
ವಾಗಿತ್ತು. ನೀನೇಕೆ ಬಂದೆ? ಹೇಳು.” 

ಸೇತಾಜಿಯೆ ಕಣ್ಣು ಗಳಲ್ಲಿ ನೀರು ಸುರಿಯಲಾರಂಭಿಸಿತು. “ಮಹರಾಯ, 
ನಾನು ನಿಜವನ್ನು ಹೇಳಿದರೂ ನೀನು. ನಂಬುವುದೇ ಇಲ್ಲ. ನಿನ್ನೊ] ಡನೆ 
ಆ. ಮಾತನಾ :ಡುವುದಕ್ಕಿಂತಲೂ' ನನ್ನ ಕೈಯಿಂದಲೇ ನಾಲಿಗೆಯನ್ನು ಹಿರಿದು 
ಕೊಂಡು ಪ್ರಾಣಬಿಟ್ಟು ನನ್ನ ಶರೀರವನ್ನು ನಿನ್ನ ಪಾದಕ್ಕೊಪ್ಪಿ ಸುವುದು 
ಮೇಲು. ಹಡು ಆ ಇತಿರಾತಿ ಯಲ್ಲಿ ಆ ಘಾತುಕರ ಕೈಗೆ ಸಿಕ್ಕಿಬಿದ್ದೆ. ಕತ್ರಿ 
: ಗಳನ್ನೂ ಈಟಗಳನ್ನೂ ಎತ್ತಿ ಜಾರು ಉಜ್ಜಗಿಸಿದರು. ನಾನು 
ಪ್ರಾಣಭಿಕ್ರೆಯೆ.ನ್ನು ಬೇಡಿ ಅನರ ಬಂದಿಯಾಡಿ. ಮಹಾರಾಜರು ಆ ದುರ್ಗ 
ವನ್ನು ಜಯಿಸಜೀ ಹಿಮ್ಮೆಟ್ಟಿ ಹೊರಟುಹೋದರು. ಅವರು ದುರ್ಗವನ್ನು 
ಜಯಿಸ9್ತ ರ. ನನಗೆ ನಾಡೆ ಮುಕ್ತಿ ಯಾಗುಕ್ತಜೆ ಎಂದು ನಂಬಿ 
ಜಪಿಸುತ್ತಿದ್ದೆ. ನಾನು ಬಂಧನೆದಲ್ಲಿರುವಾ ಗಲೇ ನಮ್ಮ ರಾಜ್ಯದಲ್ಲೆಲ್ಲಾ ನಾನು 
ಬಿಜಾಪುರದವರ ಕಡೆಗೆ ಸೇಂಬಿಟ್ಟಿ ನೆಂಬ ಅಸಖ್ಯಾತಿಯೂ ಮನೆನುನೆ 
ಯಲ್ಲಿಯೂ ಹರಡಿದೆಯೆಂದು ಕೇಳಿಥೆ ಆ. ಆಪಖ್ಯಾತಿಯು ನನ್ನ ಮೇಲೆ 
ಭೂತಾಕಾರವಾಗಿ ಎದ್ದಿರುವಾಗ ನಿಮ್ಮ ಗೆ ಬರಲು ನನಗೆ ಧ್ಸೈ ರ್ಯ ಬರಲಿಲ್ಲ. 
ಯಾವುದಕೆ ಹೆದರದಿದ್ದ ರೂ ಅಪಖ್ಯಾತಿ ತಿಗೆ ಹೆದರಬೇಡನೇನಯ್ಯ?” 


ರ 
ಸಿಂಭಾವಿತಸ ಸ್ಯೃ ತಾತ ಮರಣಾದತಿರಿ ರಿಚ್ಯತೇ.” 
"ಹೀಗಾಯಿತು ನನ್ನ ಅವಸ್ಥೆ. ಅಗ ಅನರ ಆಧೀನ್ಯವನ್ನು ಒಪ್ಪಿ 


ಕೊಂಡು ಮೊಗಲರ ಮೇಲೆ. ಯುದ್ಧಕ್ಕೆ ಹೋದೆ. : ಅಲ್ಲಿ ಬಿಜಾಪುರದವರು 


ಗಿಂ ಛತ್ರಪತಿ ಶಿವಾಜಿ 


ಕೈಕೊಟ್ಟರು. ಸೈನ್ಯನಿಲ್ಲ. ಹಣವಿಲ್ಲ. ಆಗ ವಿಧಿಯಿಲ್ಲದೆ ಮೊಗಲರ ಸಕ್ಷ 
ನನ್ನು ಸೇರಿದೆ. ಇದೆಲ್ಲಾ ಸರಿಯೆಂದಾಗಲ್ವಿ, ಸಹಜವೆಂದಾಗಲಿ ನಾನು 
ಹೇಳುವುದಿಲ್ಲ. ವಿವೇಕಭ್ರಷ್ಟವಾಗಿ ಹೋಂ ಯಿತಯ್ಯಾ. ವಿವೇಕಕ್ಕೆ ಭ್ರಾಂತಿ 
ಮುಚ್ಚಿ ಕೊಂಡಿತು. ಹಿರಿಯರು ಹೇಳು ವುದಿಲ್ಲವೇ. 

“ವಿವೇಕ ಚ್ರಷ್ಟಾ ನಾಂ ಭವತಿ ವಿನಿಪಾತಃ ಶತಮುಖಃ* ಎಗಬಂತೆ, 
ನನ್ನ ಆಧಃಸತನವು ನೂರು ಮುಖವಾಗಿ ಆಗಿಹೋಗಿದೆ. - ನಾನು 
ಇಲ್ಲಿಂದ ಗಭ ತನ್ಪಿ ಸಿಕೊಂಡು ಬಂದು ನಿಮ್ಮೆ ಲರ ಸಮು ್ಮಖದಲ್ಲಿ 
ಅಡ್ಡ ಬಿದ್ದು ಕ್ಷನತಾಪಾ ್ರರ್ಥನೆ ಮಾಡಬೇಕೆಂದು ಅಟ ಬಾರಿ ಮನಸ್ಸಿಗೆ 
ಬಂದಿದೆ. 'ನ್ಸರ್ಯನಲ್ಲಸೆ ಹೋಗಿದೆ. ನನ್ನಂಥಾ ಧರ್ಮಚ್ಯುತರಿಗೆ 
ಧೈರ್ಯವೆಲ್ಲಿ ಬರಬೇಕಯ್ಯಾ. ನೀವೆಂಥಾ ಪುಣ್ಯಾತ್ಮರು. ಎಷ್ಟು ಉದಾರಿ 
ಗಳು. ಈ ಧರ್ಮದ್ರೊ ಯನ್ನು, ಈ ಮಿತ್ರದ್ರೋಹಿಯನ್ನು ವಿಶ್ವಾಸದಿಂದ 
ನೋಡಲು ಬಕ್‌ ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳಿ ಹೋಗಲು 
ಬಂದಿರುವೆ. ನೀನುಸೆ ಸ್ನೇಹಿತನು 4 ವಲ್ಲವಯ್ಯಾ : ನಿಜವಾಗಿಯೂ ನೀನು 
ನನ್ನ ಗುರು” ಎಂದು ರಘುನಾಥ ಬಲಾ  ಳನ a ಮೇಲೆ ಬಿದು 
ಕಣ್ಣಿ ರು ಸುರಿಸಿದನು. ಸ 

ರಘುನಾಥನು ಅವನನ್ನು ಬಾಲಕನನ್ನು ಎತ್ತಿದಂತೆ ಮೇಲಕ್ಕೆತ್ತಿ 
ಸಂತೈಸಿದನು. “ನೇತಾ, `ನಾನು ಹೇಳುವುದನ್ನು. ಕೇಳು. ನೀನು ಎರಡನೆಯ 
ಶಿವಾಜಿಯೆಂದು ವಿಧರ್ಮಿಯರೇ ಹೊಗಳುತ್ತಾರೆ. ನಮ್ಮ ದೃಷ್ಠಿಯಿಂದ 
ನೀವಿಬ್ಬರೂ ರಾಮಲಕ್ಷ ಓರಂತೆ. ನಿನ್ನನ್ನು ಕ್ಷಮಿಸುವುದು ಮಾತ್ರ ವಲ್ಲ 
ಸಾತ ಶಿವಾಜಿ ಮೂಸಾ ಸರಿಸಮವಾಗಿ ಆರಾಧಿಸುತ್ತೇವೆ. ನು 
ಹೊರಟು ಬಾ, ಎಂದು ಹೇಳ ಆ ದಿನ ನೇಶಾಜಯೊಡನೆ ಭೋಜನಮಾಡಿ 
ಮಾತುಕತೆಗಳನ್ನಾ ಡುತ್ತಾ ಕಾಲ ಕಳೆದನು. | 

ಸಂಧ್ಯಾಕಾಲದಲ್ಲಿ ಅವರಿಬ್ಬ ರೂ ಮಾತನಾಡುತ್ತಾ ಕುಳಿತಿರುವಾಗ 
ರಘುನಾಥ ಬಲಾ ಳನು (ನೇತಾಜಿ. ನಮ ಮ ಮಹಾರಾಜರು ಬಾದಷಹನ 
ಮೂಗಿಗೆ ಸುಣ್ಣ ಹಚ್ಚಿ ಹಿಂತಿರುಗಿ ಬಂದಿದ್ದಾ ರೆ. ಬಾದಷಹನು ಛಲದಿಂದ 
ದ್ವೇಷ ಸಾಧಿಸದೆ ಬಿಜುವ 'ವನಲ್ಲ. ನಮ್ಮ ಮೇಲೆ ಮತ್ತೊಂದು ಪ ಶ್ರಿಬಲವಾದ 
ಯುದ್ಧವನ್ನು. ಹೂಡುತ್ತಾ ನೆ. ನಮಗೆ ಮತ್ತೊ ಹ್‌ ಯುದ್ಧ ಕಾಡೇ 


ಬ 3೮ 


ಇದೆ. ಗೀತೆಯಲ್ಲಿ ಹೇಳಿಲ್ಲವೇ? “ಕ್ಷತ್ರಿಯಾಃ ಸುಖಿನಃ ಪಾರ್ಥಾ ಲಭಂತೇ 
ಯುದ ಮಾದೃಶಂ” ಎಂಬಂತೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಬಾದಷಹ 
ಕೊಡನೆ ಖಡಾಖಡಿ ಯುದ್ಧ ಮಾಡೋಣ” ಎಂದು ಹೇಳಿದನು. 

ನೇತಾಜಿಯು ಅವನ ಯುದ್ಧದ ಆಸೆಯನ್ನು ಪ್ರಶಂಸೆಮಾಡಿ “ನೀನು 
ಹೇಳಿದ್ದೆಲ್ಲಾ ಯುಕ್ತವಾಗಿಯೇ ಇದೆ. ಆದರೆ ಬಾ ದಷಹನು ಈ .ದಖ್ಬ ನಿ ಗೆ 
ಪುನಃ ಬರುವಂತಿಲ್ಲ. ಅವನ ಅಸ್ತಮಾನ ಕಾಲವು ಸವಿ ಭಾಹಿಸುತ್ತಿರುವಂತಿಡೆ. 
ಭ್ರಾತೃ ದ್ರೋಹ ಪಿತೃ ದ್ರೋಹಗಳು ಸದ್ಯಃ ಫಲಕೊಡದೇ ಹೋಗುವುದಿಲ್ಲ. 
ಫಂಜಾಬಿನಲ್ಲಿ ನೊಡ ದಂಗೆಯೆದ್ದ ದೆ. ಆಫ್ಭನ್ನರು ಅವರ ಜೊತೆ ಸೇರಿ 
ಕೊಂಡಿದ್ದಾರೆ. ಆ ಗಡಿನಾಡಿನ ಆಫಿೀದಿಗಳು ವಿರೋಧಿಗಳಾಗಿ ಎದ್ದಿದ್ದಾರೆ. 
ಬಾದಷಹನು ಅತ್ತಕಡೆ ಸೈನ್ಯ ಸಮೇತನಾಗಿ ಹೊರಡುತ್ತಾನೆ. ಇಲ್ಲಿಯ 
ಮುಖ್ಯ ಸೇನಾಧಿಪತಿಗಳಿಗೆ ಕರೆಬಂದಿದೆ. ಮಹಾರಾಜಾ ಜಯಸಿಂಹನ 
ಮರಣದಿಂದ ರಜಪೂತ ಕುಲವೇ ಪ್ರಕ್ಷುಟ್ಟವಾಗಿದೆ. ರಜಪೂತರೆಲ್ಲರೂ 
ಕೈಬಿಟ್ಟ ಂತೆಯೇ. ಅಷ್ಟೇ ಅಲ್ಲ ರಾಜಸ್ಥಾ ನವೆಲ್ಲವೂ . ಉದ್ರೇಕಗೊಂಡು 
ಬಾದಷಹನಿಗೆ ವಿರೋಧವೆಸಗುವಂತೆ ಕಾಣುತ್ತ ಥೆ. ಇಷ್ಟೊ ಸ ಸಂಕಟಗಳು 
ಸುತ್ತಿಕೊಂಡಿರುವಾಗೆ ಬಾದಷಹನು ಇತ್ತಕಡೆ ತಿರುಗಿ ನೋಡುವುದಕ್ಕೂ 
ಆಸ್ಪದವಿಲ್ಲ. ಈ ಯುವರಾಜನ ವಿಚಾರವಂತೂ ನಿನಗೆ ಗೊತ್ತೇ ಇದೆ. 
೫ ಬ್ಬ ರು ಹೆಂಡಿರನ್ನು ಹುಡುಕುತ್ತಿ ದ್ದಾ ನೆ. ಆದರೆ ಸೌಜನ್ಯ ಶಿ (ಲ. ಹಿಂದು 
Ke ಮರ್ಯಾ ದೆಯಿಂದ ಕಾಣುತ್ತಾ FY ಇವನು ಇದಷಹನಾದಕೆ 
ಷಹಜಹಾನ್‌ ಅಕ್ಸ ರ್‌ ಚಕ್ರ ವರ್ತಿಗಳಗಿಂತಲೂ ಒಂದು ಕ್ಸ ಉತ್ತಮನಾಗಿ 
ಹಿಂದುಗಳೊಡನೆ 'ನಡೆದುಕೊಳ್ಳು ತ್ತಾನೆ” ಎಂದು ಹೇಳಿದನು. 

ರಘುನಾಥನು “ನೇತಾ, pi ಹೇಳುವುದೆಲ್ಲಾ ಸರಿಯಾಗಿಯೇ ಇದೆ. 
ಏನೇ ಆಗಲಿ ಮುಸ್ಲಿ ಮರು ಮುಸ್ಲಿಂಮರೇ. ಜಿಂದಚಿಗಳು ಹಿಂದೂಗಳೇ. 
ಇದೆಲ್ಲಿ ತಪ್ಪುತ ತ್ತದಯ್ಯಾ. ಮುಸ್ಲಿಮರ ದೇವರು ಅಲ್ಲಾ ಹಿಂದೂಗಳ 
ಡೇವರು ಮಹಾವಿಷ್ಣು. ಇನರಿಬ್ಬ ರೂ ಕ್ಫೈ ಕ್ಸ ಬಡಿದುಕೊಂಡು ಬಂಡು ನೀವು 
ಸಹೋದರರಂತೆ ಬಾಳಿರಿ, ಎ ಪ್ರತ್ಯಕ್ಷವಾಗಿ ಸದೇಶ ಮಾಡಿದರೂ 
ನಮ ದ್ವೇಷವು ಶಾಂತವಾಗುವುದೆಂದು ನನಗೆ ಸ ಹಿಂದೂ 
ಜನಗಳ ತೇಲಿ ನಡೆದಿರುವ ಅತ್ಯಾಚಾರಗಳು, ಹಿಂದೂ ಧರ್ಮದ ಮೇಲೆ 


ಛತ್ರಪತಿ ಶಿವಾಜಿ 


ಂಮರು ನೆ ಅಘಾತ ಪ್ರಘಾತಗಳು ವಿಂಧ್ಯ ಹಿಮಾಚಲಗಳಿ 
ಕಣ್ಣೆ ದುರಿಗೆ ಕುಣಿಯುತ್ತ ಬೆ, ಯುದ್ಧ. ಯುದ್ಧ! 
ನ್ನ ಕಣ್ಣಿ ಗೆ ಆ ರಣದೇ ವತೆಜೊಂಜೀ ಕಾಣುತ್ತಿ ದೆ » 


ದು ತಲೆತಗ್ಗಿ ಸಿಕೊಂಡು ವರೌನವಾಗಿ ಕುಳಿತನು. 
ಮೂರನೆಯ ದಿನ ರಘುನ ಇಥ ಬಲ್ಲಾಳನು ಆಪ್ಪಣೆ ಸಡೆದು ರಾಯ 
ಘಡಕ್ಕೆ ಪ್ರಯಾಣ ಮಾಡಿದನು. : ಆ ವಾರವೆಲ್ಲಾ ಟಾಟಾ ಹೈದಯವು 
ಸುತ್ತಿ ದ್ದಿತು. "ಯಾವಾಗ ಇಲ್ಲಿಂದ ಹೊರಟು ಹೋದೇನು. kB 
"ನನ್ನ್ನ ಸೂಗಡಿಗಕೊಡನೆ ಸೇರಿ ಕೊಂಡೇನು' ಎಂದು ತವಕ ಸಡುತ್ತಿ ದ್ರಿತು. 
ನನ್ನ ಸಂಗಡಿಗರೇ ಕ್ಷಮಾದಾನ ಮಾಡಿ ಎರಡು ಕೈಗಳನ್ನೂ ನೀಡಿ ಕರೆಯು 
ತ್ತಿದ್ದಾ ರೆ. ಇನ್ನು ನನಗೆ ಶಂಕೆಯೇನಿಡೆ' ಎಂದು ಉತ್ಸಾ ಹಭರಿತನಾಗಿದ್ದ ನು. 
ಆ ಸವ ಯಕ್ಕೆ ಸರಿಯಾಗಿ ಯುವರಾಜ ಸತು ದರ್ಶನಾಕಾಂಕ್ಷಿ 
ಯಾಗಿ ನಿರೀಕ್ಷಿತ ದ್ದಾ ನೆ, ಎಂಬುದಾಗಿ ರಾಜದೂತರು ಬಂದು ಅರಿಕೆ 
ಮಾಡಿದರು. 
ನೇಶಾಜಿಯು "ಒಳ್ಳೆಯದಾ ಯಿತು. : ನನಗೇನು ಭಯ. ನಾನು 
ಶಿವಾಜಿ ಮಹಾರಾಜನ ದಾಸ. ಅವನೆಡೆಗೆ ಹೋಗಿ ಸೇರಿಕೊಳ್ಳುತ್ತೇನೆಂದು 
ಹೇಳುವ ಧೈರ್ಯವು ನನಗಿಲ್ಲವೆ? ಏನಾದರೂ ವರಪ್ರದಾನಗಳನ್ನು ಪ್ರಾರ್ಥಿ 
ಸುವಂತಿದ್ದರೆ ಹಿಂದೆ. ಮುಂಜಿ ನೋಡಬೇಕು. ಆಧಿಕಾರ, ಸಂಪತ್ತು, ಸರಸ 
ವನ್ನೂ ತ್ಯಾಗ ಮಾಡಿ ಹೋಗುತ್ತಿರುವನನು ಯಾವ ಆಲೋಚನೆಯನ್ನು 
ಮಾಡತಕ್ಕದ್ದಿದೆ, ಎಂದುಕೊಂಡು ಧೈರ್ಯವಾಗಿ ಯುವರಾಜನ ಚೀಟಿ 
ಮಾಡಿದನು. 
ಯುವರಾಜನು ನೇತಾಜಿಯನ್ನು ಆದರದಿಂದ ಬರಮಾಡಿಕೊಂಡು 
ಗೌರವಿಸಿ “ನೇತಾಜಿ ಮಹರಾಜ್‌, ಬಾದಷಹರು ನಿನ್ನ ಭೇಟಿಗೆ ಕಾತುರ 
ರಾಗಿದ್ದಾ ಕೆ. ನಿನ್ನನ್ನು ದೆಹಲಿಗೆ ಕಳುಹಿಸಬೇಕೆಂದು ನನಗೆ ಆಜ್ಞಾ ಪತ್ರ 
ಬಂದಿದೆ” ಎಂದು ತಿಳಿಸಿದನು. | 
"ತಾಜಿಯು “ಯುವರಾಜ ನಾನು ದೆಹಲಿಗೆ ಹೋಗುವುದನ್ನು ನಿರಾಕರಿ 
ಸುತ್ತೇನೆ. ನೀನು ಉಪಾರಪುರುಷ. ನನ್ನನ್ನು ಮೊಗಲರ ಕಡೆ ಸೇರಿಸಿಕೊಂಡ 


ಛತ್ರಪತಿ ಶಿವಾಜಿ ಸ್ತ SO 


ವರು ಮಹಾಪುರುಷರಾದ ಜಯಸಿಂಪ ಮಹಾರಾಜಕು.: " ಅವರು ಬಾದಷಹ 
ನಿಂದ ಅಪಮಾನಿತರಾಗಿ ಆ ಖೇದದಿಂದಲೇ ಸರಲೋಕ ಯಾತ್ರೆ ಮಾಡಿದರು. 
ಶಿವಾಜಿ. ಮಹಾರಾಜರಿಗೆ ಸಂಭವಿಸಿದ ಆಪತ್ಸರಂಪರೆಗಳನ್ನು ನೀನೇ. `ಬಲ್ಗೆ. 
ಯಾವ ಸ್ವಾಭಿಮಾನಿ ಹಿಂದೂವೀರನೂ ಇನ್ನು ಮೇಲೆ. .ಬಾದಷಹೆನ 
ನೆರಳಿಗೆ ಹೋಗಲು ಒಪ್ಪುವುದಿಲ್ಲ. ಆತ್ಮಸಾಕ್ಷಿಯಾಗಿ ಹೇಳು. ನೀನಾ 
ದರೂ ಮನಸಾರ ನನ್ನನ್ನು ತಳುಹಿಸಿಕೊಡಲು ಒಪ್ಪುವಿಯಾ? ಮಿತ್ರ 
ದ್ರೋಹಿಯಾದೆನೆಂಬ ಭಯವು ನಿನ್ನನ್ನು ಕುಟುಕುತ್ತಿಲ್ಲವೆ? 

“ಇಲ್ಲ, ನೇತಾಜಿ, ರಾಜಕಾರಣಗಳು ಇಂದು ವಿಷವಾದುದು ನಾಳೆ 
ಅಮೃತ ವಾಗುತ್ತದೆ. ಅಮೃತವಾಗಿದ್ದು ಉತ್ತರ ಕ್ಷಣನೇ ಘೋರ ವಿಷ 
ವಾಗುತ್ತದೆ. ಶಿವಾಜಿಯು ಪರಾಕ್ರಮಿ, ಧೀರಪುರುಷ. ಅವನ ವಿಷಯದಲ್ಲಿ 
ಬಾದಷಹರಿಗೆ ಅಂತರಂಗದಲ್ಲಿ ಮೆಚ್ಚುಗೆ ಬಂದಿತ್ತು. ದರಬಾರಿಗಳೆಲ್ಲರೂ 
ಶಿವಾಜಿಯನ್ನು ಪ್ರಶಂಸೆ ಮಾಡತೊಡಗಿದ್ದರು. ಎಲ್ಲರೂ ಬಂದು ಶಿವಾಜಿಯ 
ಭೇಟ ಮಾಡಿಕೊಂಡು ಹೋಗುತ್ತಿದ್ದರು. ಇದೆಲ್ಲಾ ಬಾದಷಹರ ಪುನಃ 
ಪರಿಪರ್ತನೆಯ ಸೂಚನೆಗಳಲ್ಲವೇ? ಇನ್ನು ಒಂದೇ ಒಂದು ಶಿಂಗಳ ಕಾಲ 
ಶಿವಾಜಿಯು ಅಲ್ಲಿದ್ದಿದ್ದರೆ ಅವನ ಅದೃಷ್ಟ ಕೀೇಖೆಯೇ ಬದಲಾಗುತ್ತಿದ್ದಿ ತು. 
ಡೆಲ್ಲಿಯ ದರ್ಬಾರಿನಲ್ಲಿ ಬಾದಷಹರು ಶಿವಾಜಿ ಮಹಾರಾಜನಿಗೆ ಮಹೋ 
ನೃತ ಗೌರವ ಕೊಟ್ಟು. ಮಹೆತ್ಸದವಿಯನ್ನು ಅನುಗ್ರಹಿಸುತ್ತಿದ್ದನು. ಈ 
ದಬ್ಬನ್ನಿನ ಸರ್ವಾಧಿಕಾರಿಯಾಗಿ ಶಿವಾಜಿಯನ್ನು ನೇಮಿಸುವ ನಿರ್ಧಾರ 
ಮಾಡಿದ್ದನು. | ಅಷ್ಟರಲ್ಲಿ ದುರ್ದೈವ ಘಟನೆ ಶಿವಾಜಿಯನ್ನು ಆ ಸ್ಥಳದಿಂದ 
ಹಾರಿಸಿ ಬಿಟ್ಟಿ ತು. ನಿನ್ನನ್ನು ಎರಡನೆಯ ಶಿವಾಜಿಯೆಂದು ಬಾದಷಹರು 
ಎಷ್ಟೋ ಬಾರಿ ಪ್ರಶಂಸೆ ಮಾಡಿದ್ದಾರೆ. ನೀನು ಅದಕ್ಕೆ ಅರ್ಹನಾಗಿಯೂ 
ಇರುವೆ. ನೀನು ಬಾದಷಹರ ಗೌರವಕ್ಕೆ ಪಾತ್ರನಾದರೆ ಶಿವಾಜಿ ಮಹಾ 
ರಾಜನಿಗೆ ಕೂಡ ಕ್ಷೇಮ ಉಂಟಾಗುತ್ತದೆ. ನಿನ್ನ ಮೂಲಕ ಶಿವಾಜಿಗೂ 
ಬಾದಷಹಕಿಗೂ : ಸ್ನೇಹಬಾಂಧವ್ಯ ಉಂಟಾಗಬಹುದು. ಬಾದಷಹರ ಇಷ್ಟ 
ದಂತೆ ನೀನು ದಿಹಲಿಗೆ ಹೋದರೆ ಬಾದಷಹೆರೂ ಪ್ರಸನ್ನರಾಗುತ್ತಾರೆ. 
ಶಿವಾಜಿಯ ಸೇವೆಯನ್ನೂ ಮಾಡಿದಂತಾಗುತ್ತದೆ. ನನ್ನ ಮಾತನ್ನೂ 
ನಡೆಸಿಕೊಟ್ಟಂತಾಗುತ್ತದೆ. ಈ ಮೂವರ ಸ್ನೇಹ ಸೌಜನ್ಯಗಳಿಗೂ ನೀನು 


೧೪ ಛತ್ರಪತಿ ಶಿವಾಜಿ 
ಮುಖ್ಯ ಆಧಾಕಪಾತ್ರನಾಗುತ್ತೀ ಎಂದು ಹೇಳಿದನು. 

ನೇತಾಜಿಯು ಬಹಳವಾಗಿ ಯೋಚನೆ ಮಾಡಿ, ಇಷ್ಟು ದಿನಗಳು ಇವ 
ರೊಡನೆ ಸೇರಿಕೊಂಡಿದ್ದೆ ನೆ. ಈಗ ಯುವರಾಜರು ಹಲು 354 ಡೆಲ್ಲಿಗೆ 
ಹೋಗುವುದರಿಂದ ಗುಣಾವ ಗುಣಗಳೆರಡೂ ಉಂಟು, ಇರಲಿ ಶಿವಾಜೀ 
ಮಹಾರಾಜನ ದೂತನೆಂಬ ಭಾವನೆಯಿಂದಲೇ ದೆಹಲಿಗೆ ಹೋಗುತೆ ತ್ರೇನೆ' 
ಭಗವಂಶನ ಇಚ್ಚೆಯಿದ್ದಂತಾಗಲಿ, ಎಂದು ನಿಶ್ಚಯಿಸಿಕೊಂಡು, SS 
ನಿನ್ನ ಮಾತನ್ನು ನಂಬಿ ಡೆಹಲಿಗೆ ಹೋಗುತ್ತೇನೆ ಆದರೆ ನನ್ನ ಮಾನಾಸ 
ಮಾನಗಳು ನಿನ್ನವು ಅಪ್ಲಿ ನನಗೇನಾದರೂ ಅಪಹತಿ ಉಂಟಾದರೇ ನೀನೆ" 
ಉತ್ತರವಾದಿ, ಎಂದು ಹೇಳಿ ಒಪ್ಪಿಕೊಂಡು ಹೊರಟನು. 


ಪಿ 


ಶಿವಾಜಿಯು ಬಾದಷಹನ ಬಂಧನದಿಂದ ತಪ್ಪಿಸಿಕೊಂಡು ಬಂದಮೇಲೆ 
ತನ್ನ ಸಂಗಡಿಗರೊಡನೆ ಮುಂದೇನು ಮಾಡಬೇಕು ಎಂದು ಆಲೋಚನೆ 
ಾಡತೊಡಗಿಚತು. ಬಾದಷಹನು ಸುಮ ನೆ ಕೂಡುವವನಲ್ಲ. ಶಿವಾಜಿಯ 
ಮೇಲೆ ಹಿಂದಿ ಇದ್ದು ದಕ್ಕಿಂತಲೂ ಹೆಚ್ಚು ದೆ ಸ ೀಷವು ಈಗ ಬೆಳೆದಿರುತ್ತದೆ. 
ಅನನು ತನ್ನ ಮೇಲೆ ಸ್ಫೈ ನ್ಯ ವನ್ನು ಕಳುಹಿಸುತ್ತಾ ನೆ. ಅದಕ್ಕೆ ಸೆ 
ಸಿದ್ಧ ಲಾಗಿರಬೇಕು. ಮತ್ತೊ ಕ ಇಷ ಮಹಾರಾಷ್ಟ್ರ ಥ್ರ ಈ ದುರ್ಗಗಳು 
ಮೊಗಲರಿಗೆ ಬಿಟ್ಟು ಕೊಡಲ್ಪ ಗ್ರ ವೆ. ಅವುಗಳನೆ ಲ್ಲಾ ಹೇಗಾದರೂ ಮಾಡಿ 
ಪುನಃ ಸಾ ಧೀನ ಪಡಿಸಿಕೊಳ್ಳಿ ಜೀಕು. ಈ ಚಿಂತೆಯು ಯಾವಾಗಲೂ ಶಿವಾಜಿಯ 
ಮನಸ ಕನ್ನ ಆಕ್ರಮಿಸಿತು. _ಬಿಜಾಪುರದವರು ತನ್ನ ಮೇಲೆ ಕತ್ತಿ 
ಕಟು ತ್ತರ ಇದ್ದಾರೆಂದೂ ಅವರಿಗೆ ಸರಿಯಾದ ಶಾಸ ಮಾಡಬೇಕೆಂದೂ 
ಸವಾಲೋಚನೆ ಮಾಡಿದನು. ಇನೆಲ್ಲ ಕಾರ್ಯಗಳ ಸಾನತೆಗಾಗ ಎರಡು 
ಮಾರ್ಗಗಳಿಗೆ ವಿಶೇಷ ಗಮನಕೊಡುತ್ತಿದ್ದ ನು. ತನ್ನ ರಾಜ್ಯದಲ್ಲಿ ವರ 


| ಛತ್ರಪತಿ ಶಿವಾಜಿ ೧೫ 


ಮಾನದ ವಸೂಲಿ ಕ್ರಮವನ್ನು ಸುವ್ಯವಸೆ ಯಿಂದ ಮಾಡಲು ಅಣಿ ಮಾಡಿ 
ದನು. ಸೈನ್ಯ ನ್ನಗಳ ನ್ನು "ಸೇರಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡುತ್ತಿದ್ದನು. 
ಮತ್ತೊಂದು ie oH 2 ಸ್ಥಿರವಾದ ಸಂಧಿಯನ್ನು ನಿರ್ಪಡಿ 
| ಸಬೇತೆಂದು ಉಪಾಯ ಮಾಡಿ ಪತ್ರ ಬರೆದು ಯುವರಾಜ ಆಜಂಷಹನಲ್ಲಿಗೆ 
ಮುತ್ತ ದ್ದಿಗಳನ್ನು ಕಳುಹಿಸಿಕೊಟ್ಟ ಸು. 

ಆಜಂಷಹನೂ, Ra ಶಿವಾಜಿಯನ್ನು $e 
ಘನ ಗಿ ಮಾಡಿಕೊಳ್ಳ ಬೇಕೆಂದು ಹನಣಿಸುತ್ತಿ ದ್ದರು. ಈಗ ತಾನಾಗಿ 

ಜಡ ಸಂಧಿ ಪ ತ ನವನ್ನು ಮಾಡಿರುವಾಗ ಬಿಟ್ಟ ರಾದೀಶೆ? ಆ ಪತ್ರ 
ರ ಬಾದಷಹನಳ್ಲಿಗ ಕಳುಹಿಸಿ ಇದನ್ನು ಜಂ eli 
ಪ್ರಾರ್ಥನೆ ನಹ ಬಾದಷಹನು ತನ್ನ ಮಂತ್ರಿ ಗಳೊಡನೆ ಆಲೋಜಚಕೆ 
ಜಾತ ನಮಗೆ ಈಗ ಪಂಜಾಬಿನ ಕಡೆ ಯುದ್ಧ ಪ್ರಸಂಗವು ಪ್ರಾಸ್ತ 
ವಾಗಿದೆ. ಈ ಶಿವಾಜಿಯನ್ನು ಹೆತೋಟಯ ಕ್ಟ ಇಟ್ಟಿದ್ದರೆ, ಸದ್ಯಕ್ಕೆ 
ದಕ್ಕನ್ನಿನ ವಿಚಾರ ಯೋಚಿಸಬೇಕಾದ್ದಿಲ್ಲ. ಶಿವಾಜಿಯಿಂದ . ಜಯಸಿಂಹ 
ಮಹಾರಾಜರು ಅನೇಕ ದುರ್ಗಗಳನ್ನು ವಶಸಡಿಸಿಕೊಂಡಿದ್ದಾರೆ. ಶಿವಾಜಿ 
ಯೊಡನೆ ಸಂಧಿ ಮಾಡಿಕೊಳ್ಳದೆ ಬಿಟ್ಟು ಬಿಟ್ಟರೆ ಅವನು ಆ ದುರ್ಗಗಳ 
ನ್ನೇ ಲ್ಲಾ ಪುನರಾಕ್ರಮಣ ಸಸ ಇ್ಮನೆ. . ಅಲ್ಲಿ ಯುದ್ಧವು ಪ್ರಾಸ್ಲವಾಗು 
ಡಿ ಹೀಗೆಲ್ಲಾ ಮಂತ್ರಾ ರೋಡನೆ ಮಾಡಿ, ಫಗ; ಪಾ ಾರ್ಥನೆ 
ಮಾಡಿರುವ ಈ ಸಂಧಿ ಸ ಪಕ್ಕೆ ದರಬಾರಿಸಿಂದ ಸಮ್ಮತಿ ನಕ್ಕಿತು 
ಯುವರಾಜನು ತಕ್ಷಣ ಸುಧ ಖೆ ಒಪ್ಪಿಕೊಳ್ಳಲಾಗಿದೆ ಸ್‌ ಚೋ 
ಬರೆಸಿ ಕಳುಹಿಸಿದನು. ಶಿವಾಜಿಯ ಮಗ ಸಾಂಬಾಜಿಯು ಮೊಗಲ್‌ 
ರಾಜಧಾನಿಯಾದ ಓಂಂಗಾಬಾದಿನಲ್ಲಿ ಐದು ಸಹಸ್ರ ಸೈನ್ಯಗಳ ಅಧಿಪತಿಯಾಗಿ 
ನೇಮಿಸಲ್ಪಟ್ಟಿನು. ಅವನಿಗೆ ಬಿರಾರಿನಲ್ಲಿ ಎರಡು ಜಹಗೀರಿಗಳು ಕೊಡಲ್ಬ 
ಟ್ರವು. ಪ ್ರ ತಾನರಾನ್‌ ಮತ್ತು. ಫೀರಾಜೀರಾವ್‌ ಇನರಿಬ್ಬರೂ ಮರಾಠಾ 
ಸೀ. ಶಿವಾಜಿಯ ಕಡೆ ರಾಯಭಾರಿಗಳಾಗಿ ಔಂಂಗಾಬಾದಿನಲ್ಲಿ 
ಇರತಕ್ಕದೆಂದು ನಿರ್ಧಾರವಾಯಿತು. ಹೀಗೆ ಯುನರಾಜ ಆಜಂಷಹನಿಗೂ 
ಶಿವಾಜಿಗೂ ಅಂತರಂಗ ಮೈತ್ರಿಯು ಬೆಳೆಯುತ್ತಿದ್ದಿ ತು. 

ದಿಲೇರ್‌ ಖಾನನು ಅಹಮದ್‌ ನಗರದಲ್ಲಿದ್ದ ಮೊಗಲ್‌ ಸೇನಾಧಿಪತಿ: 


೧೬ ಛತ್ರಪತಿ ಶಿವಾಜಿ 


ದಖ್ಬನ್ನಿನ ಎಲ್ಲಾ ಮೊಗಲ್‌ ಸೈನ್ಯಗಳೂ ಇವನ ಅಧಿಕಾರಕ್ಕೆ ಒಳಪಟ್ಟಿದ್ದುವು. 
ಇವನಿಗೆ ಯಾವಾಗಲೂ ಶಿವಾಜಿಯ ಮೇಲೆ ಕಣ್ಣು. ಬಿಜಾಪುರದ ಯುದ್ಧ 
ದಲ್ಲಿಯೇ ಯಾವುದಾದರೂ ತಂತ್ರನ ಮಾಡಿ ಶಿವಾಜಿಯನ್ನು ಕೊಲ್ಲಿಸಿಬಿಡ 
ಜೀಕಿದ ಅವನು ತಂತ್ರ; ಮಾಡಿದ್ದೆ ನು: ಮಹಾರಾಜಾ ಜಯಸಿಂಹನ 
ಜಾಣ್ಮೆಯಿಂದ ಆ ಘಟಕೆಯು ತಪ್ಪಿ ಹೋಗಿತ್ತು. . ಶಿವಾಜಿಯ ಮೇಲೆ 
ಬಾದಷಹನಿಗೆ ಆಗ್ರಹ ಉಂಟಾ ಗಿಜೆಯೆಂದು ದಿಲೇರ್‌ ಖಾನನಿಗೆ ಚೆನ್ನಾಗಿ 
ಮನದಟ್ಟಾಗಿತ್ತು. ಇದನ್ನು ನ ಪ್ರಬಲಗೊಳಿಸಲು ದಿಲೇರ್‌ ಖಾನನು ಡೆಲ್ಲಿಯ್ಲ 
ಅನೇಕ ಪಿತೂರಿಗೆಳನ್ನು ನಡೆಸುತ್ತಿದ್ದ ನು. ಒಂದು ಬಾರಿ ಯುವರಾಜನನ್ನೇ 
ಜೇಟಮಾಡಿ “ನಾನು ಶಿವಾಜಿಯನ್ನು ಪೂರ್ತಿಯಾಗಿ ಸೋಲಿಸಿದ್ದೆ. ಅವನು 
ಸೆರೆಸಿಕ್ಸಿದ್ದ. ಅಂದು ಭೂಗತಮಾಡಿಬಿಡುತ್ತಿದ್ದೆ. ಮಹಾರಾಜಾ ಜಯ 
ಸಿಂಹರು ಹಿಂದೂ ಎಂಬ ಅಭಿಮಾನದಿಂದ ಅವನನ್ನು ಬದುಕಿಸಿದರು, 
ಅವನಿಗೆ ದರಬಾರಿನಲ್ಲಿ ಗೌರವ ಕೊಡಿಸಬೇಕೆಂದು ಸಾಹೆಸಮಾಡಿದರು. ಅವನ 
ನಡತೆ: ಯೋಗ್ಯತೆಗಳು ಬಾದಷಹರಿಗೆ ಪ್ರತ್ಯಕ್ಷವಾಯಿತು. ಅವನಿಂದ 
ಮಹಾರಾಜಾ ಜಯಸಿಂಹರ ಗೌರವಕ್ಕೂ ಚ್ಯುತಿಬಂದಿತು. ಅವನು 
ಎಂದೆಂದಿಗೂ ಮೊಗಲ್‌ ಸಾಮ್ರಾಜ್ಯದ ಸರಮಶತ್ರು. ನನಗೆ ಮತ್ತೊಮ್ಮೆ 
ಅವಕಾಶಕೊಡಿರಿ. ಶಿವಾಜಿಯನ್ನು ಹೊಡೆದು ಹಾಕಿಬಿಡುತ್ತೇನೆ” ಎಂದು 
ಅನೇಕ ವಿಧವಾಗಿ ಪಾ ್ರಾರ್ಥನೆ ಮಾಡಿದನು. 
ಯುವರಾಜನು “ಖಾನ್‌ ಸಾಹೇಬರೇ, ನೀವು ಮಹಾ ನರಾಕ್ರ ಮಿಗಳೆಂದು 
ದೆಹಲಿಯ ದಬಾ ೯ರಿಸಲ್ಲೆಲ್ಲಾ ವಿಖ್ಯಾತವಾಗಿದೆ. ಈ a ವಿಷಯ 
ಮಾತ್ರ ತೊಡಕಾಗಿದೆ. ಬಾದಷಹರು ಅವನನ್ನು ಹೇಗಾದರೂ ಮತ್ತೆ 
ಸ್ಪೇಹಮಾಡಬೇಕೆಂದು ಅಂತರಂಗವಾಗಿ ಹೇಳಿಕಳುಬಸುತ್ತಿ ದ್ದಾರೆ. ನೀವು 
ನಮಗೆ ಪರಮಾಸ್ತಂಾದುದರಿಂದ ನಿಮ್ಮ ಲ್ಲಿ ಬಿಚ್ಚಿ ಹೇಳುತಿ ತ್ರಿದ್ದೇನೆ. ಬಾದ : 
ಷಹರಿಗೆ ಈ ಶಿನಾಟಿಹು ಮೇಲೆ ಇಷ್ಟೊ, ೦ದು “ಅಭಿಮಾನಕ್ಕೆ ಕಾರಣವೇ 
ನೆಂಬುದು ನನಗೇ ಆಶ್ಚರ್ಯಕರವಾಗಿದೆ. ವು ಮತ್ತೊಂದು ಸಮವಾದ 
ಶಿವಾಜಿಯ ಮೇಲೆ ಯುದ್ಧವನ್ನು ಮಾಡೋಣ” ಎಂದು ಹೇಳಿದನು. 
ದಿಲೇರ್‌ಖಾನನು *ಯುವರಾಜರೇ, ನಾನು ಹೇಳಿದ್ದೇನೆ ಕೇಳಿ. ನೆನಪಿಟ್ಟು 
ಕೊಳ್ಳಿ. ಈ ಶಿವಾಜಿಗೂ ಮೊಗಲ್‌ ಸಾಮ್ರಾಟರಿಗೂ ಸ್ನೇಹವೆಂದರೇನು? 


ಛತ್ರಪತಿ ಶಿವಾಜಿ | ೧೭ 


ಒಂದುಪ ಪಕ್ಷ ಹಾಗೆ ಸ್ಥೆ ೇಹವಾದರೆ ಇಡೀ ಹಿಂದೂಸಾ  ನದಲ್ಲಿರುವ ಮುಸಲಾ ನ 
ರೆಲ್ಲಾ ತಲೆ ತಗ್ಗಿ a ಅವನೊಡನೆ ಬಹತ ಸ್ಟೆ ನ್ಯ 
PY ಈ 'ದಬ್ಬನ್‌ ರಾಜ್ಯದ ಆಸೆಯನ್ನೇ ನಾವು ಬಿಡಬೇಕಾಗುತ್ತದೆ. 
ಇಲ್ಲಿ ನೀವೇಕೆ ಸರ್ವಾಧಿಕಾರಿಗಳಾಗಿರಬೇಕು? ನಾನೇಕೆ ಸೇನಾಧಿಪತಿಯಾಗಿರ 
ಬೇಕು?” ಎಂದು ಖಡಾಖಡಿ ಹೇಳಿ ಹೊರಟುಹೋಗಿದ್ದನು. 

ಆದರೇನು?. ತಿವಾಜಿಯೊಡನೆ ಸಂಧಿಯಾಗಿಯೇ ಆಯಿತು. "ಆಗ 
ದಿಲೇರ್‌ ಖಾನನು. "ಈ : ಹಿಂದೂರಾಜ ಯಶವಂತಸಿಂಗ್‌ ಮತ್ತು ಯುವರಾಜ 
ಆಿಜಂಸಹ, ಇವರಿಬ್ಬರ. ಮಸಲತ್ತಿನಿಂದ: ಈ ಸಂಧಿಯಾಗಿದೆ.. "ಇದನ್ನು 
ಹೇಗಾದರೂ ಮುರಿದು ಹಾ ಕಬೇಕು? ಎಂದು ಔಟ್‌ ಅಸ್ಪ ಡೈ ಸ ೀಷಸಾಧನೆ 
ಮಾಡುತ್ತಲೇ ಇದ್ದ ವು 

ಕ ನನ್ನಲ್ಲಿ ಬಿಕನೀರ್‌ನ ರಾಜ ರಾವ್‌ಕರ್‌ ರಾರೋಡ್‌ ಎಂಬ 
ಸೇನಾಧಿಸ ಪ ಅಧೀನದಲ್ಲಿದ್ದನು. ಇವನು ರಾಜಾಸ್ಥಾನ 
ದವನು. ಸೈನ್ಯ ಸಮೇತನಾಗಿ ಅಲ್ಲಲ್ಲಿ ಮೊಗಲಾಯಿ ರಾಜ್ಯ ದಲ್ಲಿಯೇ 
ಹೋಗಿ ಕೊಳ್ಳೆಹೊಡೆದು ಹಣ ಸಂಪಾದಿಸುತ್ತಿದ್ದನು. NS 
ದಿಲೇಂಖಾನನಿಗೆ "ಇದೆಂಥಾ ಕೆಲಸ ! ನಮ್ಮ ಸೇನಾಧಿಪತಿಗಳು ನಮ ರಾಜ್ಯ 
ವನ್ನೇ ಕೊಳ್ಳೆ ಹೊಡೆಯುವುದೆಂದಕೆ ! ಜ್‌ ಸಾಮಾ ್ರಿಜ್ಯದ ರವ 
ಉಳಿದೀತೇ? 9” ಎಂದು ಯೋಚಿಸಿ, ಆ ರಾಠೋಡನನ್ನು ತನ್ನ ಮುಂದೆ ಹಾಜ 
ರಾಗಬೇಕೆಂದು ಅಸ ಕಣೆ ಕಳಿಸಿದನು. ರಾಶೋಡನು ಮುಖ್ಯ ಸೇನಾಧಿಪತಿಯ 
ಆಜೆ ಜ್ಞಿಯನ್ನು ಬ ್ಪ್ಫ ದಿಲೇರ್‌ಖಾನನು ರಾಠೋಡನನ್ನು ಹಿಡಿದು 
ಜ್ಞ A ಸೈನ್ಯವನ್ನು ಕಳಿಸಿದನು. : ಆ ಸೈನ್ಯಕ್ಕೂ ರಾಠೋಡನ 
ಸೈನ್ಯಕ್ಕೂ 2 ತು ರಾಕೊಡನು ಓಡಿಹೋಗಿ ಯುವರಾಜ 
ಆಜಂಷಹನಿಗೆ ಶರಣಾಗತನಾದನು. : ಯುವರಾಜನು ಅವನನ್ನು ಮನ್ಸಿಸಿ 
ರಕ್ಷಣೆಕೊಟ್ಟು ಗೌರವಿಸಿದನು. | 

ದಿಲೇರ್‌ಖಾನನು ಯುವರಾಜನು ತನಗೆ ಸಜೀ ಪದೇ ಅಸಮಾನ 
ಮಾಡುತ್ತಾನೆಂದು ಖಿನ್ನನಾದನು. "ಹೀಗೆ ಕೈಕಟ್ಟಿ ಕೊಂಡು ಕುಳಿತಿದ್ದು ' 
ಫಲವಿಲ್ಲ. ನನ್ನ ಕಾರ್ಯವನ್ನು ಸಾಧಿಸಲೇಬೇಕು' ಎಂದು ಹಟತೊಟ್ಟು 

2 


೧೮ ಛತ್ರಪತಿ ಶಿವಾಜಿ 


ಧೈರ್ಯಮಾಡಿ ಜಟ ಒಂದು ಪತ್ರವನ್ನು ಬರೆದು ಕಳುಹಿಸಿದನು. 

ಸರ್ಹಾಷಹಾ ಬಾದಷಹರವರಿಗೆ, 

ಜಹಪನಾ, 

ತಮ್ಮ ಪಾದಸೇವಕನಾದ ದಿಲೇರ್‌ಖಾನನು ಬಿನ್ನಹ ಮಾಡಿಕೊಳ್ಳು 
ತ್ತಿದ್ದಾನೆ. ಈ ದಖ್ಬನ್ಸಿನಲ್ಲಿ ನಡೆಯುತ್ತಿರುವ ವ್ಯಾವಹಾರಗಳೊಂದೂ 
ಮೊಗಲ್‌ ಸಾಮ್ರಾಜ್ಯಕ್ಕೆ ಕೀರ್ತಿ ತರುವಂಥದಲ್ಲ. ಹಿಂದೂರಾಜ ಶಿವಾಜಿಯೂ 
ಜಶವಂತ ಸಿಂಹೆನೂ ಮೋಸದಿಂದ ಯುವರಾಜರನ್ನು ವಶಪಡಿಸಿ 
ಕೊಂಡಿದ್ದಾರೆ. ' ಯುವರಾಜರನ್ನು ಅನೇಕ 'ಪ್ರಲೋಭಗಳಿಂದ ಉಬ್ಬಿಸಿ, 
ಆ.ಯವನ ವಿದ್ರೋಹಿಗಳು ಮೊಗಲ್‌ ದರ್ಬಾರಿನ ಮೇಲೆಯೇ ವಿರೋಧ 
ಗಿ ಎತ್ತಿ ಕಟ್ಟಿದರೆ ಆಶ್ಚರ್ಯವೇನೂ ಇಲ್ಲ. ನಮ್ಮಂಥಹ ನಿಷ್ಕಾವಂತ 
ಮೊಗಲ್‌ ಸೇನಾಧಿ ಸತಿಗಳಿಗೆ ಇದು ತಕ್ಕ ಸ್ಥಳವಲ್ಲ. ಬಿಕನೀರಿನ ರಾಕೋಡ್‌ನ 
ಪ್ರಸಂಗವಂತೂ ನನಗೆ ಅತ್ಯಂತ ಅಪಮಾನಾಸದವಾಗಿದೆ. ಆರಾ ಜದ್ರೋಹಿ 
ಯನ್ನು ಯುವರಾಜರು ಮಡಿಲಿನಲ್ಲಿ ಹಾಕಿಕೊಂಡಿದ್ದಾರೆ. ದೆಹಲಿಗೆ 
ಹಿಂತಿರುಗಿ ಬರಲು ನನಗೆ ಅಪ ಕಣೆ ಕೊಡಿಸಬೇಕು. ಬೇರೆ ಸೇನಾಧಿಪತಿ 
ಗಳನ್ನು ಇಲ್ಲಿಗೆ ಕಳುಹಿಸೋಣವಾ ಗಲಿ, ಹ 


ನಮ್ರ ಪಾದಸೇವಕ : 
ಔೇಂ ಇನ್‌” 


ಈ ಸತ್ರವು ಬಾದಷಹನ ಕ್ರೈ ಸೇರಿತು. ಮನಸ್ಸಿನಲ್ಲಿ ಯುವರಾಜನ ಮೇಲೆ 
ಸಂಶಯ ಬಂದಿತು. ಶಿವಾಜಿಯ ಮೇಲೆಯೂ ಜಶವಂತ ಸಿಂಹನ 
ಮೇಲೆಯೂ ಆಗ್ರಹವೇ ಬಂದಿತು. ಆಗ ಬಾಡಷಹನು ಕೋಪಕ್ಕೆ ಎಡೆ 
ಗೊಡುವ ಸಮಯವಲ್ಲ. ಈ ದಬ್ಬ ನ್‌ ರಾಜ್ಯವು ಒನಿ ಂಡೊಮೆ ಲೇ 
ಪ್ರಕ್ಸುಬ ವಾದರೆ ಈ ಯುವರಾಜ yk ಅವರ ಜೊತೆಯಲ್ಲಿ ಸಂ 
ಕೊಂಡರೆ ಬಹು ದೊಡ್ಡ ಅನಾಹುತಕ್ಕೆ ಎಡೆಗೊಟ್ಟ ಂತೆ ಆಗುತ್ತದೆ "ಎಜು 
ಆಲೋಚನೆ ಮಾಡಿದನು. ನೀರೇ ಹತ ಉತ್ತ ರವನ್ನೂ 
ಕೊಡಲಿಲ್ಲ. 

ಹೀಗೆ ಬಹು ದಿನಗಳು ಕಳೆಯಲಿಲ್ಲ. ದಿಲೇರ್‌ಖಾನನು ತನ್ನನ್ನು 
ಅಲಕ್ಷ್ಯ ಮಾಡುತ್ತಾನೆಂದೂ, ದುರುದ್ದೆ ಶ್ಯದಿಂದ ಸುಳ್ಳು ಸಮಾಚಾರಗಳನ್ನು 


ಛತ್ರಪತಿ ಶಿವಾಜಿ ೧೯ 


ಹರಡಿ ಅಸಮಾನಕ್ಕೆ ಗುರಿಪಡಿಸುತ್ತಿದ್ದಾ ನೆಂದೂ, ದಿಲೇರ್‌ಖಾನನ ವಿಚಾರಣೆ 
ನಡೆಸಲು ಅಪ್ಪುಣೆಕೊಡಬೇಕೆಂದೂ ಅಜಂಷಹನು ಸತ್ರ ಬರೆದು ಕಳುಹಿಸಿದನು. 
ಬಾದಷಹನಿಗೆ ಇಕ್ಕಟ್ಟಗೆ ಬಂದಿತು. : ದಬ್ಬನ್ನಿನ ಸರ್ವಾಧಿಕಾರಿ, 
ಅದರಲ್ಲಿಯೂ ಯುವರಾಜ್ಕ ಅವನ ಪತ್ರವನ್ನು ಅಲಕ್ಷ್ಯ ಮಾಡುವುದು 
ದರ್ಬಾರಿನ ಗೌರವಕ್ಕೆ ತಕ್ಕುದಲ್ಲ. ದಿಲೇರ್‌ಖಾನನ್ನು ಬಿಟ್ಟುಕೊಟ್ಟರೆ 
ಯುವರಾಜನು ವಿಚಾರಣೆಯ ನಾಟಕ ಮಾಡಿ ಅವನನ್ನು ಕೊಲ್ಲಿಸುತ್ತಾಕೆ. 
ಇದಕ್ಕೆಲ್ಲಾ ಶಿವಾಜಿಯ ಕಡೆಯವರೇ ಕಾರಣ. ಈ ಜಶವಂಶೆ ಸಿಂಹನು 
ಒಳಗೊಳಗೇ ಪಿತೂರಿ ಮಾಡುಶ್ಶ್ತಾನೆ ಎಂದು ಆಲೋಚನೆ ಮಾಡಿದನು. 
ಬಾದಷಹನು ಯುವರಾಜನಿಗೆ ಪತ್ರ ಬರೆಸಿ ಕಳುಹಿಸಿಕೊಟ್ಟನು. 
ಯುವರಾಜ ಮಾ. 

ದಿಕೇರ್‌ ಖಾನರ ವಿಚಾರಣೆ ನಡೆಸಬಹುದು. ಆದರೆ ಮರ್ಯಾದೆಯಿಂದ 
ನಡೆಯಬೇಕು... ಮರಾಠಾ ರಾಯಭಾರಿಗಳಾಗಿ ಔರಂಗಾಬಾದಿನಲ್ಲಿರುವ 
ಪ್ರತಾಸರಾವ್‌- ನಿಲಾಜೀರಾವ್‌ ಈ ಇಬ್ಬ ರು ಸರದಾರರನ್ನು ಸೆರೆಹಿಡಿದು 
ದೆಹಲಿಗೆ ಕಳುಹಿಸಿಕೊಡಬೇಕು. ಜೋಡ್‌ ಪ್ರರದ ಮಹರಾಜಾ ಜಶವಂತ 
ಸಿಂಹನು ಸ್ಫನ್ಯಸಮೇತ ಬರಹಾಂಪುರಕ್ಕೆ ತಕ್ಷಣ ಹೊರಡಬೇಕು.” 

ಈ ರೀತಿ ಬಾದಷಹರ ಪತ್ರ ಬಂದಿತು. ಬಾದಷಹನು "ಈ ದುರ್ಮಂತ್ರಿ 
ಗಳನ್ನು ದೂರವಿಟ್ಟರೆ ಆ ಬಾಡ ಸರಿಹೋಗುತ್ತಾನೆ' ಎಂದು 
ಚಿಲೋಸನೆ ಸಸ್ಯ ಈ ಪತ್ರ ವನ್ನು ಬರೆಸಿ ಕಳುಹಿಸಿದನು. 

ಬಿರಾರಿನಲ್ಲಿದ್ದ ಸ ಮ ಜಹೆಗೀರನ್ನು ಜಫ್ಸ್‌ ಮಾಡಬೇಕೆಂದೂ, 
ಶಿವಾಜಿಗೆ ಡೆಲ್ಲಿಯ ಪ್ರಯಾಣಕ್ಕೆ ಕೊಟ್ಟಿದ್ದ ಒಂದುಲಕ್ಷ ರೂಪಾಯಿಗಳನ್ನು 
ವಸೂಲು ಮಾಡಬೇಕೆಂದೂ ಹುಕ್ಳುಂ ಆಯಿತು. ಈ ಸಮಾಚಾರಗಳೆಲ್ಲಾ 
ಶಿವಾಜಿಗೆ ಗುಪ್ತಚಾರರ ಮುಖೇನ ತಿಳಿಯಿತು. ಅವನು ದೂತರನ್ನು ಕಳುಹಿಸಿ 
ಕೊಟ್ಟನು. «ಸಾಂಬಾಜಿಯು ಮರಾಠಾ ಸೈನ್ಯದೊಡನೆ ಬಿರಾರಿನಿಂದ 
ತಕ್ಷಣ ಹೊರಟು ಬರಬೇಕು. ಔರಂಗಾಬಾದಿನಲ್ಲಿದ್ದ ಪ್ರತಾಪರಾವ"... 
ಶೀಲಾಜೀರಾನ್‌ ಇವರು ತಕ್ಷಣ ರಾಯಘಡಕ್ಕೆ ಬರಬೇಕು” ಎಂದು 
ಶಿವಾಜಿಯ ದೂತರು ತಿಳಿಯಪಡಿಸಿದರು. ಸೈನ್ಯ ಸಮೇತನಾಗಿ ಸಾಂಬಾ 
ಜಿಯು ಏಕಾ ಏರೀ ಮಹಾರಾಷ್ಟ್ರಕ್ಕೆ ಬಂಡು ತಲುಪಿದನು. ಔರಂಗಾಬಾದಿ 


೨೦ ಛತ್ರ ಸತಿ ಶಿವಾಜಿ 


ನಲ್ಲಿದ್ದ ರಾಯಭಾರಿಗಳು ಇದ್ದಕಿದ್ದಂತೆ ಮಾಯವಾಗಿ ಹೋದರು. ಡೆಲ್ಲಿ 
ಯಿಂದ ಯುವರಾಜನಿಗೆ WL ಆಜಾ ್ಲಾಪತ್ರವು ಬಂದಿತು. ಯುವ 
ರಾಜನು ಅದನ್ನು ಯಾರಮೇಲೆ ಜಾರಿ ಬೇಕು. ಹಕ್ಕಿಗಳೆಲ್ಲಾ ಬಲೆ 
ಯಿಂದ ಹಾರಿಹೋನಿವೆ. ಯಃವರಾಜನು ಈ ಪ್ರಸಂಗದಲ್ಲಿ ಒಳಗೊಳಗೇ 
ಸಂತೋಷಪಡುತ್ತಾ ಹೊರಗಡೆ ಬಾದಷಹೆರಿಗೆ ಅತ್ಯಂತ ವಿನಯದಿಂದ 
ವಿಷಾದವನ್ನು ವ್ಯ ಕೃಪಡಿಸಿ ಪ ರ್ರತ್ಯುತ್ತ ರ ಬರೆದು ಕಳುಹಿಸಿದನು. 


ಕದಜನನು ಈ ಸಮಾಚಾರ ಕೇಳಿ ತುಟಿ ಕಚಿ ಕೊಂಡನು ವಃ 
ಮರಾಠರು ಎಂತಹ ಕಳ್ಳ ರು... ಹೇಗೆಯೋ ನುಗ್ಗಿ ಬರುತ್ತಾ ಕೆ: ಹೇಗೆಯೋ 


ತಪ್ಪಿಸಿಕೊಂಡು ಹಾರಿಹೋಗುತ್ತಾ ರೆ. ಈ ಶಿವಾಜಿಯನ್ನು ಹೇಗಾದರೂ 
ಬಂಧಿಸಲೇಬೇಕೆಂದು ಪಣತೊಟ್ಟ: ನು. ದಾವೂದ್‌ ಖಾಷನೂ, ದಿಲೇರ್‌ 
ಖಾನನೂ ಔರಂಗಾಬಾದಿಗೆ ಹೋಗಬೇಕೆಂದು ಅಪ್ಪಣೆ ಕಳುಹಿಸಿದನು. 
ಮೊಹೆಬತ್‌ ಖಾನ್‌ ಎಂಬ ಪ್ರಸಿದ್ದ ಸೇನಾಧಿಪತಿಯನ್ನು ಬರಹಾಂ 
ಪುರಕ್ಕೆ ಕಳುಹಿಸಿಕೊಟ್ಟ ನು.: ಆ ಸಷ ದಖ್ಬ ನ್ನ ಗೆ ಹೊರಡುವಾಗ 
BIER ಅವಗೆ ಖುದ್ದಾಗಿ ಭೇಟಿಯಿತ್ತು "ಯುವರಾಜರಿಗ್ಕೂ 
ಸಾ ನಿನೋಸ ಸ್ವಲ್ಪ "ವೈಮನಸ್ಯ ಉಂಟಾಗಿದೆ. ಅದನ್ನು ನೀನು 
ಪಡಿಸಬೇಕು. ಅರ್ಥಾತ್‌, ಯಾರ ಕಡೆ ತಪಿ ನ್ರದೆಯೆಂಬುದನ್ನು ಗೋಪ್ಯ 
ವಾಗಿ ನಮಗೆ ತಿಳಿಸಬೇಕು? ಎಂದು ಅಸ ರಣೆ ಘನ ಕಳುಹಿಸಿದನು. 
ಮೊಹೆಬತ್‌ಖಾನನು ಬರಹಾಂಪ್ರರಕ್ಕೆ ಬಂದು ಸೇರುವ ಮುಂಚೆಯೇ 
ಬಾದಷಹರ ಅಪ್ಪಣೆಯಾಗಿದೆ. ಬಯಗ ಬಂದು ಹಾಜರಾಗಬೇಕು 
ಎಂಬುದಾಗಿ ಆ. ಪತ್ರವನ್ನು ಬರೆಸಿ, ದಿಲೇರ್‌ಖಾನನಿಗೆ ಕಳುಹಿಸಿಕೊಟ ಸಮ? 
ದಿಲೇರ್‌ ಖಾನನ ತಂತ್ರಗಳೆಲ್ಲಾ ವ್ಯ ರ್ಥವಾದ ಹಾಗಾಯಿತು. NOE, ಜಫ 
ಮೇಲೆ ತಪ್ಪು ಫೊರಿಸಟು ಅವನಲ್ಲಿ ಏನೂ ಆಧಾರಗಳಿಲ್ಲ. «ಸರ್ವಾಧಿಕಾರಿ 
ಯಾ ಅಜೆ ಜ್ಞೆಯನ್ನು ವಿನಾರಲಾಗುವುದಿಲ್ಲ. ಅದರಲ್ಲಿಯೂ ಬಾದಷಹರ 
ಅಸ ರ ಣೆಯಾಗಿಜಿಯೆಂದು 'ಬರೆಸಿದ್ದಾ ನೆ... ಆ ಅಪ ಸಣೆಯು ಅನುಲಂಘ್ಯ 
ಜ್‌ ನಾನು ಯುವರಾಜ ಜನ ಸೆ ಸಮ್ಮುಖಕ್ಕೆ "ಹೋದರೆ ಜಮಾ 
ವಾಗುತ್ತದೆ? ಅಥವಾ ಮೃತ್ಯುವೇ ಸನ್ನಿಹಿತವಾದರೂ ಆಶ ಶ್ರರ್ಯವೇನೂ 
ಇಲ್ಲ. ಈ ಮೊಗಲ್‌ Wa ದಲ್ಲಿ ಎಷ್ಟು ಪ್ರತಾಸಶಾಲಿಯಾದಕೇನು? 


ಛತ್ರಪತಿ ಶಿವಾಜಿ. ' ೨೧ 


ಎನ್ನು ಸ್ವಾಮಿನಿಷ್ಕೆಯಿಂದ ಸೇವೆಮಾಡಿದರೇನು ? ಎಂಹಾದರೊಂದು ದಿನ 
ಅಸಮಾನ-ಮರಣ. ಇದು ಯಾರಿಗೆ ತಪ್ಪಿದೆ? ಜಯಸಿಂಹ ಮಹಾರಾಜ 
ರಿಗೆ ಬಂದ ಗತಿಯೇ ನನಗೂ ಬರಬಹುದು? ವು ಚಿಂತಿಸುತ್ತಾ ಮೆಲ್ಲಮೆಲ್ಲಗೆ 
ಮೊಕ್ಕಾಂಗಳನ್ನು. ಮಾಡುತ್ತಾ ಔರಂಗಾಬಾದಿನ ಕಡೆಗೆ ಬರುತ್ತಿ ದ್ದನು. 

ಔರಂಗಾಬಾದಿಗೆ. ಮೂವತ್ತು ಮೈಲಿಗಳ ದೂರದಲ್ಲಿ ತನ್ನ ಸೈನ್ಯವನ್ನು 
| ಬೀಡುಬಿಟ್ಟ ದ್ದ ಮುನ ಅವನ ಸಷ ಗುಪ್ತಚಾರನು FSA 
ಸಮಾಜಾ ರಗಳನ್ನು ತಂದರು. “"ಹುಜೂಂಲ್‌, ಯುವರಾಜರ ಸಮ್ಮುಖಕ್ಕೆ 
ನೀವು ಹೋಗುವುದು ಸರ್ವಥಾ ಕ್ಷೇಮಕರವೂದುದಲ್ಲ. ನೀವು ಬಾದಷಹರಿಗೆ 
ಏನೇನೋ ಸುಳ್ಳು ಸಮಾಚಾರದ ಪತ್ರಗಳನ್ನು ಬರೆದಿದ್ದಿ "ರೆಂದೂ, ಅದರ 
ಬಗ್ಗೆ ದರಬಾರಿನಲ್ಲಿ ಯುವರಾಜರೇ Hs ನಡೆಸುತ್ತಾ ಬಂಡ ರಂಗಾ 
| ಬಾದಿನಲ್ಲಿ ಎಲ್ಲರೂ . ಮಾತನಾಡುತ್ತಾರೆ” ಎಂದು ದೂತರು ಅರಿಕೆ 
ಮಾಡಿದರು. 

ದಿಲೇರ್‌ಖಾನನಿಗೆ ಬೇರೆ ಪ್ರಮಾಣಗಳು ಬೇಕಾಗಿರಲಿಲ್ಲ. ಮೊದಲೇ 
. ಯುವರಾಜನು ತನ್ನ ಮೇಲೆ ಕೋಸಗೊಂಡಿದ್ದಾನೆ. "ನಾನು ಬಾದಷಹರಿಗೆ 
ಬರೆದಿರುವ ಪತ್ರದ ಸಮಾಚಾರ ಊರಲ್ಲೆಲ್ಲಾ ಹರಡಿದೆ. ವಿಚಾರಣೆ ಮಾಡು 
: ವವನೂ ಯುವರಾಜನೇ ಶಿಕ್ಷೆ ವಿಧಿಸುವವನೂ ಯುವರಾಜನೇ, ಎಂದು ಚಿಂತೆ 
ಗೊಳಗಾಗಿ ಆ ಸ ಸ್ಹಳದಲ್ಲಿಯೇ ಕಾಹಿಲೆಯ ನೆನಪನ್ನು ಹಾಕಿಕೊಂಡು ಕಾಲ 
ಹೆರಣ ಫನಿಷಕೆಿಡಗಡನು | 

ಬಾದಷಹೆರಿಗೆ ಮತ್ತೆ ಮತ್ತೆ ವಿಜ್ಞಾ ಸನಾ ಪತ್ರಿಕೆಗಳನ್ನು ಬರೆದು 
ಕಳುಹಿಸಿದನು. ಯಾವ ಪ್ರತ್ಯುತ್ತರವೂ ಬರಲಿಲ್ಲ. ಮೊದಲೇ ಬಾದಷಹ . 
ರಿಂದ ಆಜ್ಞ ಸ್ತನಾಗಿದ್ದ ಮೊಹಬತ್‌ಖಾನನು ಬರಹಾಂಪುರದಿಂದ . ಔರಂಗಾ 
ಬಾದಿಗೆ ಬಂದಿಳಿದನು. | 

| ಯುವರಾಜನು ಸಹಜವಾಗಿಯೇ ಸೌಜನ್ಯಶೀಲ್ಕ ಉದಾರಿ... ಅವನು 

ಮೊಹಬಶ್‌ ಖಾನನಿಗೆ ಅತ್ಯಂತ ಗೌರವದಿಂದ ಆತಿಥ್ಯಗಳನ್ನು ಸಿದ್ಧ 
ಗೊಳಿಸಿದ್ದ ನು. ನಾಲ್ಕಾರು ದಿವಸಗಳು ಟಔತಣ್ಯ ಗಾನ, ಮೇಳಗಳ, 
ಸಮಾರಂಭದಿಂದ ಅರಮನೆಯೆಲ್ಲವೂ ಜಗಣಜಗಿಸುತ್ತಿ ದ್ದಿತು... ಮೊಹಬತ್‌ 
ಖಾನನು ಆ ನರ್ತಕಿಯರ ನರ್ತನ, ಗಾಯಕಿಯರಗಾನ. ಇವೆಲ್ಲವನ್ನು ಕಂಡು 


೨೨ ಛತ್ರಪತಿ ಶಿವಾಜಿ 


ಮೋಹೆಸರವತನಾಗಿದ್ದನು. ಈ ಯುವರಾಜನು ಎಂತಹ ಸೌಭಾಗ್ಯ ಶಾಲಿ, 
ಎಂತಹ ರಸಿಕ.. ಹುಲಿಯ ಕೋರೆಹಲ್ಲುಗಳಲ್ಲಿ ಸಿಕ್ಕಿರುವಂತೆ ಬಾದಷಹನ 
ಸಹವಾಸ. ಅವನ ಮಗ ಈ ಯುವರಾಜನೊಡನೆ ಸ್ನೇಹ ಮಾಡುವುದು 
«ಸೊಗಸಾದ ಸರೋವರದಲ್ಲಿ ರಾಜಹಂಸಗಳೊಡನೆ ಆಟವಾಡಿದಂತೆ' ಎಂದು 
ಅವನು ಭಾವಿಸಿಕೊಂಡನು. ಮೊಹೆಬತ್‌ ಖಾನನು ತನ್ನ ಬಿಡಾರಕ್ಕಾಗಿ ಸಿದ್ದ 
ಗೊಳಿಸಲ್ಪಟ್ಟಿದ್ದ ಅಚ್ಚುಗಟ್ಟಾದ ಅರಮನೆಯ ರಮಣೀಯತೆಯನ್ನು ನೋಡಿ 
ಅಚ್ಚರಿಗೊಂಡನು. 

ಮೊಹೆಬತ್‌ ಖಾನನು ಮಹಾ ಪರಾಕ್ರಮಿಯೇನೋ ಹೌದು. ಆದರೆ ಅದ 
ಕ್ಳಿಂತಲೂ ರಸಿಕಾಗ್ರೇಸರ, ವಿಲಾಸಪ್ರಿಯ. ಅವನಿಗೆ ಮೆಚ್ಚಿಗೆಯಾಗುವಂತೆ 
ಆ ಅರಮಕೆಯಲ್ಲಿ ವಿಲಾಸಿನಿಯರ ಸೌಭಾಗ್ಯವು ಲಭ್ಯವಾಗಿತ್ತು. ಅವನ 
ಮನಸ್ಸು "ನನಗೇ ಈ ಯುವರಾಜರ ಆಸ್ಥಾನದಲ್ಲಿಯೇ ಒಂದು ಅಧಿಕಾರ 
ಕೊಟ್ಟರೆ ನಾನು ನಂದನ ವನದಲ್ಲಿದ್ದಂತೆ ಇಲ್ಲಿರಬಕುದಲ್ಲಾ' ಎಂಬ ಆಸೆಯು 
ಮನಸ್ಸನ್ನು ಆಕರ್ಷಿಸಿತ್ತು. ನಾಲ್ಕಾರು ದಿನಗಳು ಕಳೆದರೂ ಯುವರಾಜ 
ನೊಂದಿಗೆ ಯಾವ ರಾಜಕೀಯವನ್ನೂ ಅವನು ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ 
ಬಾದಷಹನ ಅಪ್ಪಣೆಯಂತೆ ಮೊಹಬತ್‌ ಖಾ ನನು ಅಲ್ಲಿಗೆ ಬಂದಿದ್ದಾ ನೆಂಬುದು 
ಸರ್ವರಿಗೂ ತಿಳಿದ ವಿಷಯವಾಗಿತ್ತು. 

ಮೊಹಬತ್‌ಖಾನನು ಯುವರಾಜನ ಭೇಟಮಾಡಿ “ಯುವರಾಜ: 
ಬಾದಷಹರವರು ನನ್ನನ್ನು ನಂಬಿಕೆಯಿಂದ ನಿನ್ನಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ 
, ಪಂಜಾಬಿನಲ್ಲಿ ದೊಡ್ಡ ದೊಡ್ಡ ದಂಗೆಗಳೆದ್ದಿ ವೆ. ಈಗ ಮೊಗಲ್‌ ಸಾಮ್ರಾಜ್ಯ 
ದಲ್ಲಿ ಎಲ್ಲಿಯೂ ಅಂತಃಕಲಹಗಳು ಏಳುವುದು ಹಿತಕರವಲ್ಲ. ಇದನ್ನು ನಿನಗೆ 
ಆಪ್ತತೆಯಿಂದ ತಿಳಿಸಿ, ನಿನಗೂ ದಿಲೇರ್‌ ಖಾನನಿಗೂ ಸಖ್ಯಮಾಡಿಸಿ ಬರಬೇ 
ಕೆಂದು ನನ್ನನ್ನು ಕಳಿಸಿದ್ದಾರೆ. ನಾನು ಬಾದಷಹರ ಅಭಿಪ್ರಾಯವನ್ನು 
ನಿನ್ನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಮುಂದೆ ನಿನ್ನ ಇಷ್ಟದಂತೆ ನಡೆಯ 
ತಕ್ಕವನು” ನಂದು ಹೇಳಿದನು. 

ಈ ಮಾತುಗಳನ್ನು ಕೇಳುತ್ತಿರುವಾಗ ಯುವರಾಜನ ವಖಖದಲ್ಲಿ 
ಯಾವ ವ್ಯತ್ಯಾಸವೂ ಕಂಡುಬರಲಿಲ್ಲ.  ಆಜಂಷಹನು ಗಾಂಭೀರ್ಯದಿಂದ 
“ಬಾದಷಹರ ಅಸ್ಪ್ರಣೆಯು ಶಿರೋಧಾರ್ಯವಾದದ್ದು. ಪಂಜಾಬಿನ ದಂಗೆಗಳು 


ಛತ್ರಪತಿ ತಿವಾಜ ೨೩ 


ನಮಗೆಷ್ಟು ಕೊರತೆಯನ್ನು ಉಂಟುಮಾಡುತ್ತವೆಯೋ, ಈ ದಬ್ಬನ್ನಿನ ಸರಿ 
ಸ್ಥಿತಿಯೂ ಅದಕ್ಕೆ ನೂರರಷ್ಟು ಉಗ್ರವಾಗಿದೆ. ಬಾದಷಹರು ಏನೇ ಮಾಡಲಿ, 
ಅದನ್ನು ನಾವೆಲ್ಲರೂ ಸಹಿಸಿಕೊಳ್ಳ ಬೇಕು. ಆದರೆ ಈ ಹಿಂದೂ ಜನ ಏಳೆ 
 ಸಹಿಸುತ್ತಾರೆ? ಇಲ್ಲಿ ಶಿವಾಜಿಯನ್ನು ಈ ದಿಲೇರ್‌ಖಾನನು ರೊಚ್ಚಿಗೆಬ್ಬಿಸಿ 
ದ್ದಾನೆ... ಬಿಕನೀರ್‌ನ ರಾಠೋಡನು ಎಷ್ಟಾದರೂ ನಮ್ಮ ಸೇನಾಧಿಪತಿ. 
ದಿಲೇರ್‌ಖಾನನು ಅವನನ್ನು ಕೊಲೆಮಾಡುತ್ತಿದ್ದ. ಅದು ಮೊಗಲ್‌ 
ಸಾಮ್ರಾಜ್ಯದ ಅಂತಃಕಲಹೆವಲ್ಲವೇ? ಜಯಸಿಂಹ ಮಹಾರಾಜರ ಅಸಮಾನ- 
ಮರಣಗಳಿಂದ ರಾಜಾಸ್ತಾನವು ಕತ್ತಿ ಮಸೆಯುತ್ತಿದೆ. ಇಂಥಾ ಸಮಯದಲ್ಲಿ 
ಈ ಸೇನಾಧಿಸತಿಯ ಮೇಲೆ ದಿಲೇರ್‌ಖಾನನು ನಮ್ಮ ಆ ಸ್ಪಣೆಯಿಲ್ಲದೆ ಕೈಮಾಡ 
ಬಹುದೇ? ಅವನನ್ನು ಇಲ್ಲಿ ರಕ್ಷಿಸಿ ಇಟ್ಟಿದ್ದೇನೆ. ನಾನು ಬಾದಷಹರ ಮಗ. 
ಅಧಿಕಾರದಲ್ಲಿ ಬಾದಷಹರ ಪ್ರತಿನಿಧಿ. : ನನ್ನ ಮೇಲೆ ಈ ಖಾನನು ಡೆಲ್ಲಿಯ 
ದರ್ಬಾರಿಗೆ ಸುಳ್ಳ ಸುಳ್ಳು ದೂರುಗಳನ್ನು ಕೊಟ್ಟಿದ್ದಾನೆ. ನಮ್ಮ ಸೇವಳರಿ 
ಗೆಲ್ಲಾ ಇದು ತಿಳಿದು ಹೋಗಿದೆ ಇದಕ್ಕಿಂತಲೂ ಪರಿಹಾಸ್ಯಾಸ್ಪದವಾದ 
ಮಾತು ಬೇರೊಂದು ಉಂಟೇ? ನನ್ನ ಅಧಿಕಾರದ ರಾಜ್ಯದಲ್ಲಿ ಆ ದಿಲೇರ್‌ 
: ಖಾನನು ಒಂದು ದಿನವೂ ಇರಕೂಡದು. ಅವನನ್ನು ನಾನು 'ಬಂದಿೀೀಖಾನೆ 
ಯಲ್ಲಿಡುತ್ತಿದ್ದೆ. ನಿಮ್ಮ ಮಾತಿಗೆ ಗೌರವಕೊಟ್ಟು ಅವನನ್ನು ನಿಮಗೆ 
ಒಪ್ಪಿಸುತ್ತೇನೆ. ನೀವು ಅವನನ್ನು ಬಾದಷಹರ ಸಮ್ಮುಖಕ್ಕೆ ಕರೆದುಕೊಂಡು 
ಹೋಗಬಹುದು. ಸಂಜಾಬಿನ ಯುದ್ಧ ಕ್ಕ್ಕಾದರೂ ಕಳುಹಿಸಬಹುದು, 
ಈಗ ಶಿವಾಜಿಯೊಡನೆ ಮೈತ್ರಿಯಿಂದಿರುವುದೇ ರಾಜ್ಯಕ್ಕೆ ಕ್ಷೇಮ... ಬಾದ 
ಷಹರೇ ಒಪ್ಪಿ ಅವನೊಡನೆ ಸಂಧಿಮಾಡಿಕೊಂಡರು. ಆಗ್ರಾದಲ್ಲಿ ಅವನಿಗೆ 
ಸಂಭವಿಸಿದ ವಿಸತ್ತುಗಳನ್ನೆಲ್ಲಾ ನೀವು ಬಲ್ಲಿರಿ. ಪುನಃ ಅವನಿಗೂ ನಮಗೂ 
ಸಂಧಿಯಾಯಿತು. ಈ ದಿಲೇರ್‌ಖಾನನ ಪಿತೂರಿಯಿಂದ ಆ ಸಂಧಿಯನ್ನು 
ಒಡೆಯುವಂತೆ ಬಾದಷಹರು ಆಜ್ಞೆ ಮಾಡಿದರು. . ಇದಕ್ಕಿಂತಲೂ ನನಗೆ 
ಅಸಮಾನವು ಬೇರೊಂದು ಉಂಟೇ? ಈ ದಿಲೇರ್‌ ಖಾನನು ನನ್ನ ಎದುರಿಗೆ 
ಬಂದು ಜಂಭಕೊಚ್ಚುತ್ತಾನೆ. ಯುದ್ಧವನ್ನೇ ಅರಿಯದ ಹೆಣ್ಣುಗಳಿಗೆ 
ಹೇಳುವಂತೆ ಜಯಸಿಂಹ ಮಹಾರಾಜರ ಬ್ರಹ್ಮಾಂಡ ಸೈನ್ಯ ಏನುಮಾಡು 

ತ್ತಿತ್ತು. ಆ ಮಹಾರಾಜರು ಪರಲೋಕವನ್ನು ಐದಿದ್ದರೂ ಅಂದು ಪ್ರಾಣಗಳ 


೨೪ ಛತ್ರಪತಿ PD 


ಮೇಲೆ ಹಂಗುತೊರೆದು ಯುದ್ದ ಮಾಡಿದ ವೀರ ರಜಪೂತರು ಇನ್ನೂ ನಮ್ಮ 
ಸೈನ್ಯದಲ್ಲಿ ಇದ್ದಾ ಕೆ, ಈ ದಿಲೇರ್‌ ಖಾನನ ಮಾತುಗಳು ಅವರನ್ನು ಕೊಚ್ಚ, 

ಸೆ ಸವೇ? ಇವನೆಲ್ಲಿಯೋ ಕೀಳು ಜಾತಿಯ ಮನುಷ್ಯ. ಇಂಥವನನ್ನು 
ನ ಗೌರವಿಸಲಾಗದು. ಇಲ್ಲಿ ನನ್ನ ಮಾತೇ ಅಖ್ಛಕು' ಮಾತು. ನೀವು 
ದಿಲೇರ್‌ ಖಾನನನ್ನು ನೋಡುವುದು ಕಂಡಾ ನನ್ನ ಮನಸ್ಸಿಗೆ ಒಪ್ಪಿತವಿಲ್ಲ. 
ಅವನನ್ನು ಇಲ್ಲಿಗೆ ಹಿಡಿತರಿಸುತೆ ತ್ತೇನೆ, ಭರದರ್ಬಾರಿನಲ್ಲಿ ನೀವೇ ಳೇ, 
ಏನು ಹೇಳುತ್ತಾನೋ ಹೇಳಲಿ, ನ್ಯಾಯಸಮ್ಮತವಾದ ಶಿಕ್ಷೆಯಿದ್ದೇ ಇದೆ? 
ಎಂದು ಹೇಳಿದನು. | 

ಮೊಹಬತ್‌ ಖಾನನಿಗೆ ಧರ್ಮಸಂಕಟಕ್ಕೆ ಇಟ್ಟು ಕೊಂಡಿತು. ಅವನು 
ಯುವರಾಜನ ಕೈಮೇಲೆ ಕ್ಳೈ ತಟ್ಟಿ ಭಕತ: ನಿನ್ನ ಮಾತುಗಳು 
ಅಕ್ಷರಶಃ ಯಥಾರ್ಥವಾಗಿದೆ. ಉಚ್ಚ ರಾಜನೀತಿ ಗರ್ಭಿತವಾಗಿದೆ: ಆದರೆ 
ಬಾಡಷಹರ ಆಜೆ ಡ್ಞೈಯನ್ನು ಕಗ ಉಲ್ಲಂಘಿಸಿ ಜಯಿಸಿಕೊಳ್ಳ ಬಲ್ಲೆ. 
ನನ್ನ ಪಾಡೇನು? ನಾನು ದಿಲೇರ್‌ಖಾ ಇನನನ್ನು ಕಂಡು ಮಾತನಾಡಿ "ಬುದ್ಧಿ 
ಹೇಳಿ ಬರುತೆ ತ್ತೇನೆ. ಆಮೇಲೆ ಅವನ ಹಡ ಬರಹ' ಎಂದು ಹೇಳಿದನು. 

ಮೊಹೆಬತ್‌ ಖಾನನು ಪರಿವಾರ ಸಮೇತನಾಗಿ ದಿಲೇರ್‌ಖಾನನು ಶಿಬಿರ 
ಬಿಟ್ಟಿದ್ದ ಸ ಸ ಳಕ್ಕೆ ಪ್ರ ಸೃಯಾಣ ಮಾಡಿದನು. 

ಮೂವತ್ತು ಮೈಲಿಗಳ ದೂರದಲ್ಲಿ ದಿಲೇರ್‌ ಖಾನನ ಶಿಬಿರವಿತ್ತು. 
ಸಂಧ್ಯಾಕಾಲದ ಸಮಯಕ್ಕೆ ಮೊಹಬರ್ತಖಾನನು ಪಲ್ಲಕ್ಕಿ ಯ ಮೇಲೆ ಕಳಿತು 
ಆ ಶಿಬಿರವನ್ನು Sac | 

ದಿಲೇರ್‌ ಖಾನನ: ಆ ಶಿಬಿರದ ಮಹಾದ್ವಾ ರದಲ್ಲಿಯೇ ಬಂದು ನಿಂತು 
ಮೊಹಬತ್ತ್‌ ಖಾನನನ್ನು ಮರಾ ದೆಯಿಂದ ಎಹಿಹು ನಿನ ಶಿಬಿರದೊಳಗೆ 
ಕರೆದುಕೊಂಡು ಹೋ ಸು 

ಮೊಹಬತ್‌ ಖಾನನಿಗಾಗಿ ಸಿದ್ಧ ಗೊಳಿಸಿದ್ದ ಭವ ನಾದ ಗುಡಾರದಲ್ಲಿ 
ಅವನನ್ನು ಇಳಿಸಿ “ರಾ ಸಾಹೇಬರೇ, ತಾವು ವಿಶ್ರಾ i ತೆಗೆದುಕೊಳ್ಳಿ 8. 
ತಮ ಒಮ ಆಗಮನನನ್ನೇ ನಿರೀಕ್ಷಿಸುತಿ ತ್ರಿದ್ದೆ. ನನ್ನ ಶಕ್ತ್ಯಾನುಸಾರ ಆತಿಥ್ಯದ 
ಏರ್ಪಾಡುಗಳನ್ನು ಮಾಡಿದೆ ನನೆ. ನಾನು ಇಂದು ಮೊಗಲ್‌ ಬಾದಷಹರ 
ಮುಂದಿ ಅಸರಾಧಿಯಂತಿದ್ದೆ "ಕೆ. ನಾನು ಬಾದಷಹರಲ್ಲಿ ಮಾಡಿರುವ ಪಾದ 


ಛತ್ರಪತಿ ತಿವಾಜಿ | ೨೫ 


ಸೇವೆಗೆ ನನ್ನ ನ್ಯಾಯವನ್ನು ಆಲೈಸಿ ತಮ್ಮಂಥ ದೊಡ್ಡವರು ಒಂದು ಮಾತು 
ಹೇಳಿದರೆ ಕೃತಾರ್ಥನೆಂದು ಭಾವಿಸುತ್ತೇನೆ. ನನಗೆ ಅಧಿಕಾರದ ಆಸೆಯಿಲ್ಲ 
ಸಂಪತ್ತಿನ ಆಸೆಯಿಲ್ಲ. ತರುಣ ವಯಸ್ಸಿನವನಾದರೂ ಜೀವನದಲ್ಲಿ ಆಸೆಯಿಲ್ಲ. 
ನನ್ನ ನ್ಯಾಯವನ್ನು ತಾವು ಸಾವಧಾನವಾಗಿ ಲಾಲಿಸಿ, ನಾಳೆ ತೀರ್ಪು 
ಕೊಡಬಹುದು” ಎಂದು ಹೇಳಿ ನೆಲಮಟ್ಟ ಸಲಾಂ ಮಾಡಿ ಹೊರಟು 
ಹೋದನು. 


ಮೊಹೆಬತ್‌ ಖಾನನಿಗೆ ರಾತ್ರಿಯೆಲ್ಲಾ ನಿದ್ದೆ ಹತ್ತಲಿಲ್ಲ. "ಈ ಮೊಗಲ್‌ 
ಸಾಮ್ರಾಜ್ಯವು ಅಲ್ಲಾನ ಅನುಗ್ರಹದಿಂದ ಬೆಳೆಯುತ್ತಿದೆ ಈ ಹಿಂದೂಸ್ಥಾನ 
ದಲ್ಲಿ ಅಲ್ಲಲ್ಲಿ ಕಿರುಕುಳಗಳಿದ್ದರೂ ಟಔರಂಗ್‌ ಜೇಬನನ್ನು ಎದುರಿಸಬಲ್ಲ ಧೀರ. 
ಪುರುಷನು ಹುಟ್ಟಿಯೇ ಇಲ್ಲ. ಆದರೇನು? ನ್ಯಾಯಾನ್ಯಾಯಗಳ ವಿಮರ್ಶೆಯೇ 
ಇಲ್ಲ. ಖುದಾನು ಈ ವಿಷಯದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾನೆ. 
ಈ ದಿಲೇರ್‌ಖಾನನು ನಿಜವಾಗಿಯೂ ಶೂರ. ಅನೇಕ ಯುದ್ಧಗಳನ್ನು 
ಜಯಿಸಿದ್ದಾನೆ. ಸ್ವಾಮಿನಿಷ್ಕ ಸರದಾರ. ನಾನು ಪೂರ್ತಿಯಾಗಿ ಇವನ 
ಕಡೆ ಸೇರಿದರೂ ಇವನಿಗೆ ನ್ಯಾಯವು ದೊರಕುವುದೇ ಇಲ್ಲ. ಆದರೆ ಇವನ 
ಲ್ಲಿಯೂ ಒಂದು ತಪ್ಪಿದೆ. 'ಯುವರಾಜನಲ್ಲಿ ನಮ್ರತೆಯಿಂದ ಇರಬೇಕೆಂಬು 
ದನ್ನು ಇವನು ಕಲಿತೇ ಇಲ್ಲ. ಶಿವಾಜಿಯ ಮೇಲೆ ಇವನಿಗೆ ಆಗ್ರ ಹವಿದ್ದರೆ 
ಅದನ್ನು ತೀರಿಸಿಕೊಳ್ಳಲು ಸಮಯ ಕಾಯಬೇಕು. ಆ ಕ್ರೋಧದಿಂದ ಯುವ 
ರಾಜನಿಗೆ ಪ್ರತಿಕಕ್ಷಿಯಾಗಿ ನಿಂತರೆ ಇವನನ್ನು ಬುದ್ಧಿ ವಂತನೆನ್ನಲಾದೀತೆ? 
ಒಂದು ಪಕ್ಷ ಬಾದಷಹನೇ ಪ್ರಸನ್ನನಾಗಿ ಒಲಿದರೂ ಏನಾದೀತು? ಪ್ರತ್ಯಕ್ಷ 
ವಾಗಿ ಶಿವಾಜಿಯೂ ಈ ಯುವರಾಜನೂ ಒಂದಾಗಿ ನಿಂತರೆ. ಮೊಗಲ್‌ 
ಸಾಮ್ರಾ ಜ್ಯದಲ್ಲಿ ಅರ್ಧ ನಷ್ಟವಾದಂತೆಯೇ.. ಈ ಮೊಗಲ್‌ ಸಾಮ್ರಾಟರ 
ಪರಂಪರೆಯ ಕತೆಯು ನಮ್ಮ ಕಣ್ಣು ಮುಂದೆ ಇದ್ದೇ ಇದೆ.' ತಂದೆ ಮಕ್ಕಳ 
ವಿರೋಧವು ಮೊಗಲ್‌ ಬುಡಕಟ್ಟಿ ನಲ್ಲಿಯೇ ಇದೆ. ಇದನ್ನು ಅರಿತುಕೊಳ್ಳು 
ವಷ್ಟು ಚಾಣಾಕ್ಷನಲ್ಲವೆ ಈ ಬಾದಷಹನು ? ಏನೇ ಆಗಲಿ, ನಾನು ಈ ಸಾರಿ 
ಯಶಸ್ವಿಯಾಗಬೇಕಾದರೆ ಇವನನ್ನು ಸಮಾಧಾನಗೊಳಿಸಬೇಕು. ಸಾಧ್ಯ 
ವಾದರೆ ಯುವರಾಜನ ಪಾದಗಳಲ್ಲಿ ಕೆಡವಬೇಕು. ಇಲ್ಲದಿದ್ದರೆ ಸದ್ಯಕ್ಕೆ 
ಉಪಾಯಾಂತರದಿಂದ ಬಚಾಯಿಸಿ ಇವನನ್ನು ದೆಹಲಿಗಾದರೂ ಸಾಗಿಸ 


೨೬ | ಛತ್ರ ಪತಿ ಶಿವಾಜಿ 


ಬೇಕು” ಎಂದುಕೋಡನು. ಹೀಗೆ ಮನಸ್ಸಿನ ಮೇಲೆ ಆಲೋಚನೆಗಳ 
ಮೇಲೆ ಅಲೋಚನೆಗಳು ಧುಮುಕಿ ನಿದ್ರೆ ಹತ್ತ 3 ರಾತ್ರಿಯು ಕಳೆದು ಬೆಳಕು 
ಹರಿಯಿತು. 

ಪ್ರಾತಃಕಾಲದಲ್ಲಿ ಮೊಹೆಬಶ್‌ಖಾನನು ನಿತ್ಯ ವಿಧಿಗಳನ್ನು ತೀರಿಸಿ 
' ಕೊಂಡು `ನಿಲೇಂಖಾನನಿಗೆ ಹೇಳಿಕಳುಹಿಸಿದನು. 

ದಿಲೇರ್‌ಖಾನನು ಬಂದು ಮುಜರೆ ಮಾಡಿ ಕುಳಿತುಕೊಂಡನು. 

'ಮೊಹಬತ್‌ಖಾನನು “ದಿಲೇರ್‌ಖಾನ್‌, ಬಾದಹಷಹರಿಗೆ ನಿನ್ನ ಮೇಲೆ 
ಅನುಗ್ರ ಹವಿದೆ. ಅದಕ್ಕಾಗಿಯೇ ನನ್ನ ನ್ಸು ಖುದ್ದಾಗಿ ಕಳುಹಿಸಿಕೊಟ್ಟ 
ದ್ದಾರೆ. ವಿಷಯಗಳೆಲ್ಲಾ ನನಗೆ ವಿನರವಾಗಿ ಗೊತ್ತಿದೆ. ಬಾದಷಹರು 
ನಿನ್ನ ಪತ್ರಗಳನ್ನೆಲ್ಲಾ ನನಗೊಪ್ಪಿ ಸಿದ್ದಾರೆ. ಅವರ ಅನುಗ್ರಹ ಮಾತ ತ್ರವಲ್ಲ, 
ನನ್ನ ವಿಶಾ ಪ ಸವೂ "ನಿನ್ನ ಮೇಳಿದೆಯೆನಿದು ದ ೈಢವಾಗಿ ಸ ನಿನ್ನ 
ಮನಸಿ ನಲ್ಲಿರುವುದನ್ನು ಬಿಚ್ಚಿ ಹೇಳು. ನನಗೆ ಸ ಹಿತವಚನಗಳನ್ನು 
ಹೇಳುತೆ ತ್ತೇನೆ” ಎಂದು ಹೇಳಿದನು. 

ದಿಲೇರ್‌ಖಾನನು “ಸರಿ. ಹೆಚ್ಚು ಮಾತುಗಳಿಂದ ಏನು ಫಲ. ನಾನು 

ಬಾದಷಹರಿಗೆ ಪತ್ರ ಬರೆಯುವಷ್ಟು ದೊಡ್ಡ ಮ ನುಷ್ಯ ನಲ್ಲ ಆದರೂ ನನ್ನ 

ಬುದ್ಧಿಗೆ ತೋಚಿದ್ದ ನ್ನು ಅಂತರಾತ್ಮ ಸಾಕ್ಷಿಯಾಗಿ ಬಾದಷಹರಲ್ಲಿ ಬಿನ್ನಹ 
ಮಾಡಿದ್ದೆ (ನೆ. ಇದು ಸಾಹಸ ಕಾಯಕವ ನನ್ನಂಥ ಸ್ರಭುನಿಷ್ಠ 
ಸೇವಕನ ಕರ್ತವ್ಯ ವೆಂದು ಭಾವಿಸಿದ್ದೆ "ನೆ. ತಾವು ಏನು ಹೇಳಿದರೂ ಶಿರಸಾ 
ವಹಿಸಲು ಸಿದ ನಾ ಹ ನೆ? ಎಂಬರು 

ನೊಹಬರ್ತಖಾನನು ತಲೆದೂಗಿ ನಗುತ್ತಾ “ದಿಲೇಂಖಾನ್‌, ನೀನು 
ಧೀರ ಸೇನಾಧಿಸತಿಯೆಂಬುದಕ್ಕೆ ಬೇರೆ ಪ್ರಮಾಣಗಳು ಬೇಕಿಲ್ಲ. .ಆದರೆ 
ದರ್ಬಾರಿನ ರಾಜಕೀಯವು ವಿಚಿತ್ರ ವಾ ನೀನು «ಯುವರಾಜನು 
ಶಿವಾಜಿಯೊಂದಿಗೆ ಸೆ ಹ ಬೆಳೆಸಿದ್ದಾ ಸದು ಬರೆದಿದ್ದೇಯೇ, ಅದನ್ನು ನಂಬಿ 
ಬಾದಷಹರು ಸಾ ಸೊ ಮೆ "ಕಯ ಯುವರಾಜನ ದರ್ಬಾರಿನಲ್ಲಿದ್ದ 
ರಾಯಭಾರಿಗಳ ಮೇಲೆಯೂ ಉಗ್ರಕ್ರಮ ಕೈಗೊಳ್ಳು ವಂತೆ ಆಜ್ಞೆ ಮಾಡಿದರು. 
ಅದರ ಪರಿಣಾಮವು ವಗ ್ಸ ಯುವರಾಜನು ಡೆಲ್ಲಿಯ ದರ್ಬಾರಿ 
ನಲ್ಲಿ ವಿಚಾರಣೆ ಮಾಡಬೇಕೆದು. ಹಠಹಿಡಿದಿದ್ದಾ ನೆ. ಹಾಗೆ ವಿಜಾರಣೆ 


ಛತ್ರಹತಿ ತಿವಾಜಿ ೨೭ 


ಯಾದರೆ ನಿನ್ನ ಗತಿ ಏನಾಗುತ್ತದೆಂದು ಒಂದು ಬಾರಿಯಾದರೂ ಯೋಚನೆ 
ಮಾಡಿದ್ದಿ ಯಾ? ಆ ದರ್ಬಾರಿನಲ್ಲಿ ಕಾಜೀ ಸಾಹೇಬರೂ, ಮೌಲ್ವಿ ಗಳೂ 
ಹಿಂದೂ “ನರಪತಿಗಳೂ ನಿನ್ನ ಕಡೆಗೆ ತೀರ್ಪುಕೊಡುವ ಸಂಭವವು ಭ್ಯ ಷ್ಟ 
ದರೂ ಉಂಟೀ? ಆ ದರ್ಬಾರಿನಲ್ಲಿ ನೀನು ಬಂದು ನಿಂತು ನಿನ್ನ ಪತ ಶ್ರಗಳನ್ನು 
ಸಾಬೀತು ಮಾಡಿಕೊಡಬಲ್ಲೆ ಯಾ? ಹೇಳು. ಆ ದರ್ಬಾರಿನ ಮಾತು 
ಹಾಗಿರಲಿ, ನಾನು ಅಂತರಂಗದಲ್ಲಿ ನಿಕ್ನೊ' ಡನೆ ಮಾತನಾಡುತ್ತಿದ್ದೇನೆ. 
ನಾನು ನಿನ್ನ ಕಡೆಯವನೆಂದೇ ಪ್ರಮಾಣ ಮಾಡಿ ಹೇಳುತ್ತೇಗೆ. ಉತ್ತರ 
ಕೊಡು. ಹೇಗೆ ಸಾಬೀತು ಮಾಡಬಲ್ಲೆ 2 

ದಿಲೇರ್‌ಖಾನನು ಸ್ವ ಲ್ರಹೊತ್ತು 'ಅವಾಕಾಗಿದ್ದ ನು. ಮುಖ ಬಿಳಿಚಿ 
ಕೊಂಡಿತು. ನ್ಯ ಸಹತ ಇಂತಹ ಸ್ನೇಹಗಳನ್ನು 
ಸಾಬೀತು ಮಾಡಿಕೊಡುವುದು ಕೊಂಚ ಕಷ್ಟವೇ ಸರಿ. ಇದನ್ನೆಲ್ಲಾ ನಡೆ 
ನುಡಿಗಳಿಂದ ಊಹಿಸಿಕೊಳ್ಳ ಬೇಕು. ಒಂದೇ ಒಂದು ಉದಾಹರಣೆಯನ್ನು 
ಕೊಡಬಲ್ಲೆ ಈ ಶಿವಾ ಭಿ ಬಾದಷಹರಿಗೆ ಅನಮಾನಮಾಡಿ ಬಂದಿದ್ದಾ ಸ 
ಇವನನ್ನು. ನಾನು ಹಿಡಿದು ತರುತ್ತೇನೆ. ಅಪ್ಪ ಣೆಕೊಡಿ, ಎಂದು ಯುನ 
ರಾಜರಲ್ಲಿ ಅನೇಕ ಬಾರಿ ಬೇಡಿಕೊಂಡೆ. ಸ ಅವಕಾಶ ಕೊಡಲಿಲ್ಲ. 
ಮಹಾರಾಜಾ ಜಶವಂತಸಿಂಹರ ಕುತಂತ್ರಕ್ಕೆ ಒಳಗಾಗಿ ಪುನಃ ಬಾದಷಹ 
ಕೊಡರೆ ಸಂಧಿಮಾಡಿಸಿಬಿಟ್ಟರು. ಆ ಹುಡುಗ ಸಾಂಬಾಜಿ ಯಾವ ಯುದ್ಧ 
ವನ್ನು ಗೆದ್ದಿದ್ದಾನೆ. ಅವನಿಗೆ ಅಲಂಕರಿಸಿದ ಪಟ್ಟ ದಾನೆ, ವಜ್ರದ ಹಿಡಿಯ 
ಸತ್ತಿ ಯನ್ನು ಮರ್ಯಾದೆ ಮಾಡಿಸಿ, ಐದುಸಾವಿರ “ಜಿನ ಜಬ] 
ಮಾಡಿ, ಬಿರಾರಿನಲ್ಲಿ ಎರಡು ಜಹಗೀರಿಗಳನ್ನು ಕೊಡಿಸಿಬಿಟ್ಟ ರು. ಮರಾಠಾ 
ಸೇನಾಧಿಸತಿಗಳಿಬ್ಬ ರನ್ನು ದರ್ಬಾರಿನಲ್ಲಿ ರಾಯಭಾರಿಗಳಾಗಿ "ಇಟ್ಟು ಕೊಂಡರು. 
ಆ ಮರಾಠಾ ಸೇನಾಧಿಪತಿ ನೇತಾಜಿಯನ್ನು ಗೌರವಿಸಿ ಡೆಲ್ಲಿಯ. ದರ್ಬಾರಿಗೆ 
ಕಳುಹಿಸಿಕೊಟ್ಟರು. ಇದೆಲ್ಲಾ ಸ್ನೇಹೆದ ನಿದರ್ಶನಗಳಲ್ಲವೆ? ಇದಕ್ಕಿಂತಲೂ 
ಮತ್ತೇನು ಬೇಕು?” ಎಂದು ಕೇಳಿದನು. 

ಮೊಹಬತಶ್‌ ಖಾನನು ಮನಸ್ಸಿನಲ್ಲಿಯೇ (ಭಲಾ, ಭಲಾ' ಎಂದುಕೊಂಡನು. 
ಇವನು ಹೇಳುತ್ತಿದ್ದರೆ ಇವೆಲ್ಲಾ ನಿಜವೆಂದೇ ಕಾಣುತ್ತದೆ ಎಂದು ಭಾವಿಸಿ 
ದನು. “ದಿಲೇರ್‌ ಖಾ, ಈ ಮಾತುಗಳನ್ನೆಲ್ಲಾ ನಾನು ನಂಬುತ್ತೇನೆ, 


೨೮ ಛತ್ರಪತಿ ಶಿವಾಜ 


ನಾನೂ ನೀನೂ ಇಬ್ಬರೂ ಹೋಗಿ ಬಾದಷಹೆರ ದರ್ಬಾರಿನಲ್ಲಿ ಈ ಅಭಿಯೋಗ 
ವನ್ನು ಜ್‌ ನಮಗೆ ಜಯವಾಗುವುದಿಲ್ಲ. ಖಾನ್‌, ಆದೆ 
ಈ ವಿವಾದಕ್ಕೆ ಮತ್ತೊಂದು ಪಕ್ಷವಿದೆ. ಶಿವಾಜಿಯು ನಿಸ್ಪತ ನೆಂದು ನೀನು 
ಹೇಳುವುದಿಲ್ಲವಸ್ಟೆ, ಆ ಮಾತನ್ನು ಹೇಳಲು ಶಲಯ. ದರ್ಬಾರಿನಲ್ಲಿ 
ಯಾರಿಗೂ ರಿ ಆದರಿಂದಲೇ ಬಾದಷಹರು ಎಲ್ಲ ಸಿಟ್ಟನ್ನೂ ನುಂಗಿ 
ಕೊಂಡು ಕುಳಿತಿದ್ದಾರೆ. ಈ ಸಮಯದಲ್ಲಿ ಈ ದಖ್ಬನ್ಸಿನಲ್ಲಿರುವ ಎಲ್ಲ 
ಸೈನ್ಯಗಳನ್ನೂ ನಿನ್ನ ಜೊತೆಯಲ್ಲಿ ಕಳುಹಿಸಿದರೂ ನೀನು ಶಿವಾಜಿಯನ್ನು 
ಗೆಲ್ಲಲಾರೆಯೆಂದು ಬಾದಷಹರ ಖಚಿಶಾಭಿಪ್ರಾಯ. ಅದನ್ನು ನನ್ನೊಡನೆ 
ಅವರು ಖುದ್ದಾಗಿ ಹೇಳಿದ್ದಾರೆ. ಶಿವಾಜಿಯ ಕಡೆ ಮತ್ತೊಂದು ನ್ಯಾಯವಿದೆ. 
ಜಯಸಿಂಹ ಮಹಾರಾಜರು ಶಿವಾಜಿಯೊಡನೆ ಒಂದು ಸಂಧಿ ತಾಡಿಕೊಂಡರು. 
ಒಂಬತ್ತು ದುರ್ಗಗಳನ್ನು ಅವನಿಗೆ" ಇಬ್ಬ ಇಪ್ಪತ್ತಾರು. ದುರ್ಗಗಳನ್ನು 
ಮೊಗಲ್‌ ರಾಜ್ಯಕ್ಕೆ ಸೇರಿಸಿಕೊಂಡರು. ಸ್ಟಾದರೂ ಶಿವಾಜಿಯು ತನ್ನ 
ಒಂದು ಯಗ ಪುನರಾಕ ಹ “ಣ್ಣು ಹಾಕಿಲ್ಲ. ಅವನ 
ಅಪರಾಧವೆಲ್ಲಿ ಬಂತು? ಅಷ್ಟೇ ಅಲ್ಲ. ದಿಲೇರ್‌ ಖಾನ್‌ ನಿನಗೆ ಬಾದಷಹರು 
ಯುದ್ಧಕ್ಕೆ ಅಪ್ಪಣೆಕೊಟ್ಟರೆ, ನೀನು ಗೆದ್ದರೆ, ಶಿವಾಜಿಯು ಓಡಿಹೋಗಿ 
ಎಲ್ಲಿಯೋ ಅವಿತುಕೊಳ್ಳುತ್ತಾನೆ. ಅವನು ಯಾರ ಕೈಗೂ, ಸಿಗುವುದಿಲ್ಲ. 
ನಿನಗೆ ಸೋಲಾದರೆ ಮಾತ್ರ ಮೊಗಲ್‌ ಸಾಮ್ರಾಜ್ಯಕ್ಕೆ ಪೆಟ್ಟು ಬಿದ್ದಂತಾಗು 
ತ್ತದೆ. ಶಿವಾಜಿಯು ಈ ದಖ್ಬನ್‌ ರಾಜ್ಯದಲ್ಲಿ ಎದುರಿಲ್ಲದ ಹಿಂದೂ ಬಾಡ 
ಷಹನಾಗಿಬಿಡುತ್ತಾನೆ. ನಿನ್ನ ವಿರೋಧಿಗಾಗಿ ಬಾದಷಹರಾಗಲೀ, ಯುವ 
ರಾಜನಾಗಲಿೀ ಅಂತಹ ಸಂಧಿಗ್ಧ ಪರಿಸ್ಥಿ ತಿಯನ್ನು ತಲೆಯ ಮೇಲೆ ತಂದು 
ಕೊಳ್ಳ ಲು ಒಪ್ಪುವರೇ?” 

el ಇನನು ಕ್ಷಣಹೊತ್ತು ತಲೆಬಾಗಿ ಎದು ನಿಂತು ಸೊಂಟ 
ದಲ್ಲಿದ್ದ ಕತಿ ತ್ರಿಯನ್ನು ಹಿರಿದು ಮೊಹಬತ್‌ ಖಾನನ ಮುಂದಿಟ್ಟು "ಖಾನ್‌ 
ಸಾಹೇಬರೇ. ತಮ್ಮ ಹಿತವಚನಗಳನ್ನು ನಾನು ಒಪ್ಪಿ ಕೊಂಡಿದ್ದೆ ಲ ನಾನು. 
ಈ ಅಧಿಕಾರದ ಜ್ಯ ತಿಯನ್ನು ತಮ್ಮ ಲ್ಲಿ ಒಪ್ಪಿ ಸಿದ್ದೆ ಸ ನನ್ನ ನ್ನು ಬಿಟ್ಟುಬಿಡಿ. 
ನಾನು ಹೊರಟು ಹೋಗುತ್ತೆ (ನೆ. ಇನ್ನು. ಪನಃ ಈ £ ಮೇ ್ರಿಜ್ಯ 
ದಲ್ಲಿ ಮುಖ ತೋಶಿಸುವುನಿಲ್ಲ. » ಎಂದು ಹೇಳಿ ಸಲಾಂ ಮಾಡಿದನು, 


ಛತ್ರಪತಿ ಶಿವಾಜಿ ; ೨೯ 


ಮೊಹೆಬತ್‌ ಖಾನನು “ನೀನು ಇಲ್ಲೇ ಇರು. ಬಾದಷಹರು ನಿನ್ನನ್ನು 
ದೆಹಲಿಗೆ ಕರೆಸಿಕೊಳ್ಳು ವಂತೆ ಮಾಡುತ್ತೇನೆ. ನೀನು ಯುನರಾಜರ ಸಮ್ಮು 
ಖಕ್ಕೆ ಬರುವುದಾದರೆ ನನ್ನ ಜೊತೆಯಲ್ಲಿ ಬಾ. ನೀನು ಅವರಿಗೆ ಶರಣಾಗತ 
ನಾದನನಂತೆ ಇರಬೇಕು. ಹಾಗಿದ್ದ ಕೆ ಸಃ ಬ್ಬರಿಗೂ ಸ್ನೇಹ ಮಾಡಿಸು 
ತ್ತೇನೆ” ಎಂದು ಹೇಳಿದನು. ; 

ದಿಲೇರ್‌ಖಾನನು “ಮನಸ್ಸಿಲ್ಲ ಲದ ಸೆ "ಹ ಅದರಿಂದೇನೂ ಪ್ರಯೋಜನ 
ವಾಗುವುದಿಲ್ಲ. ತಮ್ಮ ಮನಸ್ಸಿಗೆ ನನ್ನ pe ತನ್ಪಿಲ್ಲವೆಂದು ತೋರಿದರೆ 
ಹಾ? ಎಂದನು. 


& 


ಮೊಹಬತ್‌ಖಾನನು ಪುನಃ ಔರಂಗಾಬಾದಿಗೆ ಬಂದನು. ಯುವರಾಜ 
ನೊಡನೆ ನಾಲ್ವಾರು ದಿನಗಳು ಸುಖವಾಗಿ ಕಾಲ ಕಳೆದು ಹೊರಟು ಹೋಗು 
ವಾಗ “ದಿಲೇರ್‌ ಖಾನನು ದಾರಿಗೆ ಬರುವವನಲ್ಲ. ತನ್ನಜೀನೂ ತಪ್ಪಿಲ್ಲವೆಂದು 
ವಾದಿಸ ಶಾನೆ. ಇದೆಲ್ಲವನ್ನೂ ಬಾದಹಷಹರಿಗೆ' ಅರಿಕೆ ಮಾಡುತ್ತೇನೆ.” 
ಎಂದು ಹೇಳಿದನು. 

ಯುವರಾಜನು “ಖಾನ್‌ ಸಾಹೇಬರೇ. ಅವನು ಏನು ಹೇಳುತ್ತಾ 
ನೆಂಬುದು ನನಗೆ ಮುಖ್ಯವಾದುದಲ್ಲ. ನಾನೂ ಅವನೂ ಸರಿಸಮಾನಸ್ತರಲ್ಲ 
ನನ್ನ ವಿಷಯವಾಗಿ ಈ ಸಂದರ್ಭದಲ್ಲಿ ತಾವು ಬಾದಷಹರಿಗೆ ಚಕಾರವನ್ನೂ 
ಹೇಳುವ ಅಗತ್ಯಪಿಲ್ಲ” ಎಂದು ಹೇಳಿ ಮೊಹಬ ತ್‌ ಖಾನನನ್ನು ಅತ್ಯಂತ 
ಗೌರವದಿಂದ ಕಳುಹಿಸಿಕೊಟ್ಟ ನು. 

ಮೊಹಬ ತಸ್‌ ಔರಂಗಾಬಾದಿನಲ್ಲಿರುವಾಗ ಹಿಕ ಮೆಲ್ಲಗೆ ಜಶ 
ವೇತಸಿಂಹ ಸ್ಪೇಹೆ ಮಾಡಿದ್ದನು. ಖಾನನು ಒಳ್ಳೆಯ ಸ್ನೇಹಪ ಪರ್ಕ ರಸಿಕ. 
ಅವರಿಬ್ಬರ ಸ್ನೇಹವು ಬಹು ಬೇಗ ಹೊಂದಿಕೆಯಾಗಿತ್ತು. ಅನನನ್ಟೂ 
ತನ್ಕೊಹನೆ ಬರಹಾಪುರಕ್ಕೆ. ಕರೆದುಕೊಂಡು ಹೋದನು. 


I | ಛತ್ರಪತಿ ಶಿವಾಜಿ : 


ಮೊಹಬತ್‌ಖಾನನು ಹೊರಟು ಹೋದಮೇಲೆ ಯುವರಾಜನು “ಈ 
ಖಾನ್‌ ಸಾಹೇಬನೇನೋ ಒಳ್ಳೆ ಯ ಮನುಷ್ಯ ಆದರೆ ಜಯಸಿಂಹ ಮಹಾ 
ರಾಜನಂಥ ಉದಾರಿಯೂ. 11 ದೊಡ್ಡ ಮಯುಷ್ಯನೂ ಅಲ್ಲ. ಬಾದಷಹರು 
ಇವನನ್ನು ಕಳುಹಿಸುವುದರಲ್ಲಿ ಏನೋ ಕುತಂತ್ರವನ್ನು ಇಟ ದ್ದಾರೆ. ಈ 
ಸಂದರ್ಭದಲ್ಲಿ ಬಾದಷಹರಿಗೆ ಕೋಪ ಬಂದರೂ ಚಿಂತೆಯಿಲ್ಲ. ನಾನು ಒಂದು 
ಕೂದಲಷ್ಟು ಜಗ್ಗು ವವನಲ್ಲ. ಇಂಥಾ ಅವಿಧೇಯತೆಗಳಿಗೆ, ಕುತಂತ್ರಗಳಿಗೆ 
ಎಡೆಕೊಟ್ಟ ರೆ ನನ್ನ ಅಧಿಕಾರವು ಮಣ್ಣು ಪಾಲಾಗುವುದು ಖಂಡಿತ” ಎಂದು 
ನಿರ್ಧಾರ ಮಾಡಿಕೊಂಡನು. 

ದಿಲೇರ್‌ ಖಾನನ ಚಲನವಲನಗಳನ್ನು ಗುಪ್ತಾಚಾರರ ಮುಖೇನ ತರಿಸಿ 
ಕೊಳ್ಳುತ್ತಿ ದ್ದನು. ದಿಲೇರ್‌ಖಾನನು ಏನೋ ಉಪಾಯಗಳನ್ನು ಹೂಜಿ 
ಹು dE ನನ ಸಹಾಯದಿಂದ ಜಿಹಲಿಗೆ ಹೋಗಿ ಬಾದಷಹೆನಲ್ಲಿ ತನ್ನ 
ಮೇಲೆ ದೂರು ಹೇಳಿಕೊಳ್ಳ ಲು ಹವಣಿಸುತ್ತಿ ದ್ದಾ ನೆಂದು ಅವನಿಗೆ ಸಂದೇಹ 
ಬಂದಿತು. . ಇದ್ದ ಕ್ಸಿದಂತೆ ತನ್ನ ಇಬ್ಬರು ಸೇನಾ ಧಿಪತಿಗಳನ್ನು ಕರೆಸಿ 
“ನೀವಿಬ್ಬರೂ ಸ್ಥೆ ಸೈನ್ಯ ಸಮೇತವಾಗಿ. ಹೋಗಿ ದಿಲೇರ್‌ಖಾನನನ್ನು ಹಿಡಿದುತರ 
ಸ ಎಂದು ಅಸ್ಸ ಣೆ ಮಾಡಿದನು. 

ಸೆ ಕೈನ್ಯಗಳು: ಆ ಶಿಬಿರದ ಸಮಾಸ ಸವನ್ನು ಸೇರುವುದೊಳಗೆ ದಿಲೇರ್‌ 
ತ ಈ ಸಮಾಚಾರವು ಮುಟ್ಟಿ ತು. ಅವನು ಸೈನ್ಯಸಮೇತವಾಗಿ 
ಸಲಾಯನ ಮಾಡಿದನ:. ವ್ಯ ನನನ್ನು ಹಿಡಿಯಲು ಹೋಗಿದ್ದ 
ಸೇನಾಧಿಪತಿಗಳು ನಿರಾಶರಾಗಿ ಹಿಂದಕ್ಕೆ ಬಂದರು. ಈ ಸಮಾಚಾರವನ್ನು 
" ಕೇಳಿ ಆಜಂಷಹನು ಕ್ರೋಥೋದ್ದೀಪಿತನಾಗಿ ಸ್ವತಃ ಸೈನ್ಯ ಸಮೇತ ದಿಲೇರ್‌ 
ಖಾನನನ್ನು ಅಟ್ಟಿ ಕೊಂಡು ಹೊರಟನು. ದಿಲೇರ್‌ ಖಾನನ ಸೈನ್ಯಕ್ಕೆ ಹೊಟ್ಟಿಗೆ 
ಅನ್ಸವಿಲ್ಲ ಕೈಯಲ್ಲಿ ದುಡ್ಡಿಲ್ಲ... ಹೀಗಾದರೆ ಎಷ್ಟು ದಿನಗಳು ಆ ಸೈನ್ಯ 
ಅವನ ಕೈಯಲ್ಲಿ ನಿಲ್ಲಬಹುದು. ಆ ಸೈನ್ಯವನ್ನು ತೃಪ್ತಿಗೊಳಿಸುವುದಕ್ಕಾಗಿ 
ದಾರಿಯುದ್ದಕ್ಕೂ ಮೊಗಲ್‌ ರಾಜ್ಯದಲ್ಲಿಯೇ ಹಿಂದುಗಳನ್ನು ಕೊಳ್ಳೆ ಹೊಣೆ 
ಯುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದನು. ; 

ಖಾನ್‌ ದೇಶದ ಅಧಿನತಿಯಾಗಿದ್ದ ಮೊಹಬತ್‌ ಖಾನನು ಈ ಸಮಾಚಾರ 
ಗಳನ್ನೆಲ್ಲಾ ಬಾದಷಹರಿಗೆ ಅನೇಕ ಪತ್ರಗಳಲ್ಲಿ ಬರೆದು ಕಳುಹಿಸುತ್ತಿದ್ದನು. 


ಛತ್ರ ಪತಿ ಶಿವಾಜಿ 


ತ್ರಿದ್ದರು. ಬಸ್‌ ಪತ್ತಿ ತೊ ಸಾ 

ನಾಗಿದ್ದ ನು. ಬವ] ದಂಗೆ ಎ ಬ ೂ ಚ 
ಮತ್ತು ಯುವರಾಜನ ವೈಮನಸ್ಯ ವನ್ನೇ ಮುಂದುಮಾಡಿಕೊಂಡು ದಬ್ಬನ್ಸಿ 
ನಲ್ಲಿ ಜು ಹಗಳು ಎದ್ದಿ ವೆಯೆಂದು ಬಾದಷಹನು ನಿರ್ಧಾರ 'ಮಾಡಿ 
ಕೊಂಡನು. ಮಹಮದ್‌ಪೀರ್‌ ' ಮತ್ತು ರಸೂಲ್‌ಖುನ ಎಂಬಿಬ್ಬ ರು 
ಸೇನಾಸತಿಗಳನ್ನು ಯುವರಾಜನ ಸನಿಾಪಕ್ಕೆ ಕಳುಹಿಸಿಕೊಟ್ಟ ನು. ರಟ್ಟು 
ನಿಟ್ಟಾದ ಪತ್ರನನ್ನು ಬರೆದು ಅವರ ಟಿ ಯೆ ಹ ೫ನೆ 
ಸ ಆ ಸೇನಾಧಿಪತಿಗಳು ಯುವರಾಜನ ಸನ್ನಿಧಾನಕ್ಕೆ ಬರ:ವ 
ಹೊತ್ತಿಗೆ ದಿಲೇರ್‌ ಖಾನನು ಎಲ್ಲೆ ಲ್ಲಿಯೋ ಸುತ್ತಿ ಕೊಂಡು ಮಾಳ್ವ ದೇಶದ 
ಗಡಿಯನ್ನು. ಸೇರಿದ್ದನು. ಯುವರಾಜನೂ ಆ ಗಡಿಯ ಸಮಾಸ ಸಕ್ರೆ ಹೋಗಿ 
ದ್ದನು. ದೆಹಲಿಯಿಂದ ಬಂದಿದ್ದ ಸೇನಾಧಿಪತಿಗಳು ಜರಾ ಇರುವ 


ಲ್ಲಿಗೆ ಹೋಗಿ ಬಾದಷಹರ ಪಕ್ರವನ್ನು ಒಪ್ಪಿಸಿ ಬಾದಷಹರು ಹೇಳಿ 


ಕಳುಹಿಸಿರುವ ಮಾತುಗಳನ್ನು ತಿಳಿಸಿದರು. ಯುವರಾಜನು ಪತ ಶ್ರವನ್ನು 
ನೋಡಿಕೊಂಡು, “ಯುವರಾಜನು ಎಲ್ಲಿ ಈ ಪತ್ರವನ್ನು ಕಂಡರೆ TE 
ಔರಂಗಾಬಾದಿಗೆ ಹಿಂತಿರುಗಬೇಕು. ದಿಲೇರ್‌ ಖಾನನು ಎಲ್ಲಿ ಚೂ 
ಹೋಗಲಿ” ಎಂದು ಆ ಪತ್ರದ ತಾಜಾಕಲಂ ಇತ್ತು. ಬಾದಷಹರಿಂದ ಇಂಥ 
ಪತ್ರಗಳು ಬಂದರೆ ಅವು ತಕ್ಷಣ ಜಾರಿಯಾಗತಕ್ಕವುಗಳು. ಎಂತಹವರೇ 
ಆಗಲಿ, ಅದನ್ನು ಮಾರಿದರೆ ದರಬಾರಿನ ಮಹಾಸರಾಧಿಗಳೆಂದು ಪರಿಗಣಿ 
ಸಲ್ಪಡುತ್ತಾರೆ. ಇಂಥ ಡೆಲ್ಲಿ ದರಬಾರಿನ ಸಂಕೇತವಿತ್ತು. ಯಾವರಾಜನು 
ಆ ಕಟ್ಟಾ ಜ್ಹೆಯನ್ನು ನೋಡಿ ಕ್ಷಣ ಹೊತ್ತು ಚಿಂತಾಗ್ರಸ ಸ್ಪನಾದನು. ಆ 
ನೀನಾಧಿಸತಿಗಳ ಕಡೆಗೆ: ತಿರುಗಿ “ನೀವಿಬ್ಬರೂ ನಿಹಲಿಯಿಂದ ಬಂದಿರುವ 
ಸೇನಾಧಿಸತಿಗಳು ನೀವು ನನ್ನಲ್ಲಿ ಹೇಳಿದನ್ಸೇ ಬಾದಷಹರ ಆಜ್ಞೆ ಯಾಗಿ 
ಜಿಯೋ ಅಥವಾ ನನ್ನ ಮೇಲಿನ ಅಧಿಕಾರವೂ er ಡಲ್ಬಟ್ಟಿ ಡಿಯೋ ಸೆ 


ಎಂದು ಪ್ರಶ್ನೆ ಮಾಡಿದನು. 


ಈ ಮರ್ಮಭೇದಕವಾದ ಮಾತನ್ನು ಕೇಳಿ ಆ ಸೇನಾಧಿನತಿಗಳ 


೩೨ ಛತ್ರಪತಿ ಶಿವಾಜಿ 


ಹೃದಯಗಳು ನಡುಗಿದವು. . “ಜಹಸನೂ, ನಾವು ಚಿಕ್ಕಂದಿನಿಂದಲೂ 
ಯುವರಾಜರನ್ನು ನೋಡಿದ್ದೇವೆ. ತಮ್ಮ ಮೇಲೆ ಅಧಿಕಾರ ಚಲಾಯಿಸು 
ವಷ್ಟು ಬಲನಿಜೆಯೇ ನಮಗೆ? ಈ ಸಂದರ್ಭದಲ್ಲಿ ಯಾರೇ ಆಗಲಿ ತಮ್ಮ 
ಮೇಲೆ ಅಧಿಕಾರ ಚಲಾಯಿಸಿದರೆ ಈ ಮೊಗಲ್‌ ಸಾಮ್ರಾಜ್ಯವು ಇಬ್ಭಾಗ 
ವಾಗಿ ಹೋಗುತ್ತದೆಂದು ನಮಗೆ ಖಾತ್ರಿಯಿದೆ. ಒಂದು ಪಕ್ಷ ದುರ್ದೈವ 
ವಶಾತ್‌, ಅಂಥಾ ಪ್ರಸಂಗ ಬಂದರೆ ನಾವು ಯುವರಾಜರ ಪಕ್ಷದವರು. 
ಬಾದಷಹರು ಇದನ್ನು ಅರಿತಿಲ್ಲವೆಂದುಕೊಳ್ಳಬೇಡಿರಿ. ನಾವು ನಿಮ್ಮ ಪಕ್ಷದವ 
ರೆಂದರಿತೆ! ಅವರು ನಮ್ಮನ್ನು ನಿಮ್ಮ ಸನ್ಸಿಧಿಗೆ ಕಳುಹಿಸಿದ್ದಾರೆ. ಈ ಪತ್ರ 
ಕಟ್ಟಾಜ್ಞಿಯ ಪತ್ರವೆಂಬುದು ವಿಜ. ಅದಕ್ಕಾಗಿ ನೀವು ನಮ್ಮನ್ನು ಸಂದೇಹಿಸ 
ಬೇಡಿರಿ... ಬಾದಷಹರು ನಿಮಗೆ ಈ ಕಟ್ಟುಜ್ಜೆಯ ಪತ್ರವನ್ನು ಬರೆದು 
ನಿಮ್ಮನ್ನು ಸರೀಕ್ಷಿಸುತ್ತಿದ್ದಾರೆ. ಅದು ನಿಮ್ಮ ತಂದೆ ಮಕ್ಕಳ ಮಾತು” 
ಎಂದು ಅರಿಕೆ ಮಾಡಿದರು. 

ಯುವರಾಜನು “ಖಾನ್‌ ಸಾಹೇಬರುಗಳೇ, ನಾನು ಒಂದು ಮಾತು 
ಹೇಳುತ್ತೇನೆ ಕೇಳಿ. ಬಾದಷಹರು ಅಷ್ಟು ಮುಂಡಾಲೋಚನೆ ಮಾಡಲಿಲ್ಲ. 
ಅಥವಾ ಪ್ರಕೃತ ಸಂದರ್ಭದಲ್ಲಿ ಮುಂದಾಲೋಚನೆ ಮಾಡುವ ಇಷ್ಟವಿರ 
ಲಾರದು. ಈ ದಿಲೇರ್‌ಖಾನನ ಮೇಲೆ ನನಗೇನೂ ದ್ವೇಷವಿಲ್ಲ. ಅವಿಧೇ 
ಯತೆಯೊಂದು ಹೊರತು ಮತ್ತಾವ ತಪ್ಪನ್ನೂ ನಾನು ಅವನ ಮೇಲೆ ಹೊರಿಸ 
ಇರೆ. ಹೀಗೆ ಅವನನ್ನು ಬಿಟ್ಟು ಬಿಟ್ಟರೆ ವೆಣಗಲ್‌ಶಾಹಿಯ ಬಿಗಿ ಸಡಿಲ 
ವಾಗಿ ಹೋಗುತ್ತದೆ. ಆ ದಿಲೇರ್‌ ಖಾನ್‌ ದೊಡ್ಡ ಮೂರ್ಬ. ಹಠದಿಂದ 
ಸುತ್ತಿಸುತ್ತಿ ಅಲೆದು ಹಣ್ಣಾಗಿ ಹೋಗಿದ್ದಾನೆ. ಎಲ್ಲಿಗೆ ಹೋಗಬಲ್ಲ? ನೀವು 
ಅವನಲ್ಲಿಗೆ ಹೋಗಿ ಬಾದಷಹರ ಅಪ್ಪಣೆಯಾಗಿದೆಯೆಂದು ಹೇಳಿ ಅವನನ್ನು 
ನನ್ನಲ್ಲಿಗೆ ಕರೆತನ್ಸಿರಿ. ಅದರಿಂದ ನಾನು ಬಾದಷಹರ ಆಜ್ಞೆಯನ್ನು ಉಲ್ಲಂ 
ಭಿಸಿದಂತೆಯೂ ಆಗುವುದಿಲ್ಲ. ದಿಲೇರ್‌ಖಾನನೂ ದಾರಿಗೆ ಬಂದಂತಾಗು 
ತ್ತದೆ. ನೀವು ಬಂದ ಕಾರ್ಯವನ್ನೂ ಜಯಪ್ರದವಾಗಿ ಸಾಧಿಸಿಕೊಂಡು 
ಬಾದಷಹರ ಸಮ್ಮುಖಕ್ಕೆ ಹಿಂತಿರುಗಿದಂತಾಗುತ್ತದೆ? ಎಂದು ಹೇಳಿದನು. 

ಮಹಮದ೯ಪೀಂ" ಮತ್ತು ರಸೂಲ್‌ ಖಾನರಿಬ್ಬರೂ ದಿಲೇರ್‌ ಖಾನನು 
ಇದ್ದಡೆಗೆ ಹೋಗಿ ಸೇರಿದರು. ದಿಲೇರ್‌ಖಾನನ ಸ್ಥಿತಿಯು ಚಿಂತಾಜನಕ 


ಛತ್ರಪತಿ ಶಿವಾಜಿ ೨೩. 


ವಾಗಿದ್ದಿತು. ಐವತ್ತು ಮಂದಿ ಸವಾರರ: ಮಾತ್ರ ಉಳಿದಿದ್ದರು. ಎರಡು 
ದಿವಸಗಳಿಂದ ಅವರಾರೂ ಉಂಡಿರಲಿಲ್ಲ. ಸುಮಾರು ಹದಿನೈದು ದಿವಸ 
ಗಳಿಂದ ಹೊಟ್ಟಿ ತುಂಬಾ: ಊಟ ಅವರಿಗೆ ಸಿಕ್ಕಿರಲಿಲ್ಲ. ಕುದುರೆಗಳೆಲ್ಲಾ 
| ತಟ್ಟಾಡಿ ಹೋಗಿದ್ದವು. ದಿಲೇರ್‌ಖಾನನು ತೇಜೋಹೀನನಾಗಿ ಬಳದು 
ಸಣ್ಣ ಜ್‌ ವಿಶ್ರ ಮಿಸಿಕೊಳ್ಳು ಕ್ರಿ ದ್ದ ನು. ಅವರೆಲ್ಲರಿಗೂ ಎಲ್ಲಿಯಾದರೂ 
ಖುರ ಪುಟಗಳನ್ನು ಕೀಳದರ, ಮೊಸರ ಸೈನಿಕರನ್ನು ಕಂಡಕೆ, ಹೃದಯದಲ್ಲಿ 
ನಡುಕ ಉಂಟಾಗುತ್ತಿದ್ದಿತು. ದೇ ಹಾಸ ತ ಕಣ್ಣಿಗೆ 
ನಿದ್ರೆಹತ್ತಿತ್ತು. ಅವನಿಗೆ ಅದೇ ಸ್ವ ಸ ಯಾರೋ ಯುವರಾಜನ ಕಡೆಯವರು 
ಸ ತನ್ನನ್ನು ಹೆಗ್ಗ ದಿಂದ ಮ ಕಸೆಗಳಿಂದ ಹೊಡೆಯುತ್ತಿರುವಂತೆ 
ಕಪ್ಪ: ಕಂಡು ಬೆಚ್ಚಿ ಬಿದ್ದು ಎದ್ದ ಜಸ ಸಮಯಕ್ಕೆ ಸರಿಯಾಗಿ ಅವನ ಆಪ್ತ 

ಸ ಸರ ಬಾಗಿಲಿನಲ್ಲಿ ನಿಂತು ಚೂ ಡೆಲ್ಲಿಯ ಬುಡನ 
ಕಡೆಯಿಂದ ಇಬ್ಬರು ಸೇನಾಧಿಸತಿಗಳು ಬಂದಿದ್ದಾರೆ” ನಿಂದು ಅರಿಕೆ 
ಮಾಡಿದರು. 

ದಿಲೇರ್‌ ಖಾನನ ಮುಖ ಸಪ್ಪಗಾಯಿತು. “ಏನು ನನ್ನನ್ನು ಜಡಿದು 
ಕೊಂಡು ಹೋಗಲು ಬಂದಿದ್ದಾರೆಯೇ? ಎಂದು ಗಾಬರಿಯಿಂದ ಪ್ರಶ್ನೆ 
ಮಾಡಿದನು. 

«ಹಾಗಲ್ಲ, ಖಾನಿಂದ್‌. ಇಬ್ಬ ರೇ ಸೇನಾಧಿಪತಿಗಳು ಬಂದಿದ್ದಾರೆ. 
ಜೊತೆಯಲ್ಲಿ ಸಲ್ಮನ್‌ ಇಲ್ಲ. ಗಾಬರಿಗೊಳ್ಳುವ ವ ಅಗತ್ಯವಿಲ್ಲ. ನಾವು ಇನ್ನೂ. 
ಬದುಕಿದ್ದ (ವೆ. ನಮ್ಮ ಪ್ರಾ ARS. ತಮ ರಕ್ಷಣೆ ಮಾಡಬಲ್ಲೆ ವು” 
ಎಂದು ಹೇಳಿ ಸಲಾಂ “ass 

ದಿಲೇಂಖಾನನು ಗುಡಾರದಿಂದ ಮೆಲ್ಲಮೆಲ್ಲಗೆ ಎದ್ದು ಬಂದು ಕುದುರೆಯ 
ಮೇಲೆ ಕುಳಿತಿದ್ದ ಇಬ್ಬ ರು ಸೇನಾಧಿಪತಿಗಳನ್ನು ತಲೆ ಎತ್ತಿ ನೋಡಿದನು. 
ಮೈಮೇಲೆಲ್ಲಾ ಮಲಿನವಸ್ತ. ಕೃಶವಾಗಿ ಹೋಗಿರುವ ಅಂಗಾಂಗಗಳು. 
: ಶಾಂತಿಯಿಲ್ಲದ ಕಣ್ಣು ಗಳು. ಪ್ರ ಅವಸ್ಥೆ ಯಲ್ಲಿರುವ ದಿಲೇರ್‌ ಖಾನನನ್ನು. 
ನೋಡಿ ಆ ಸೇನಾಧಿಸತಿಗಳಿಗೆ ಕನಿಕರದಿಂದ ಕಣ್ಣುಗಳಲ್ಲಿ ಕಂಬನಿ ತುಂಬಿತ್ತು 
: ಸೇನಾಧಿಸತಿಗಳಿಬ್ಬರೂ ಕುದುರೆಗಳಿಂದ ಕೆಳಗೆ ಹಾಕಿ ದಿಲೇರ್‌ಖಾನನನ್ನು 

3 


೩೪ | ಛತ್ರಸತಿ ಶಿವಾಜಿ 


ಆಲಂಗಿಸಿದರು. ವನ ವಿಶಾಲವಾದ ಲಲಾಟದ ಮೇಲೆ ಚುಂಬಿಸಿದರು 
ಸಾಮಾನ್ಯ ಯೋಗಕ್ಷೇಮಗಳಾದ ಮೇಲೆ ದಿಲೇರ್‌ ಖಾನನ ಸಣ್ಣ ಗುಡಾರ 
ದಲ್ಲಿಯೇ ಹೋಗಿ ಮೂವರೂ ಕುಳಿತರು. ಅವರಿಬ್ಬರೂ ಮೊಗಲ್‌ 
ದರಬಾರಿನಲ್ಲಿ ದಿಲೇರ್‌ಖಾನನಿಗೆ ಸರಿಸ ಸಮಾನಸ್ವ್ಯಧ್ರತೆಯ ಸೇನಾಧಿಪತಿಗಳು. 
ಅವರು ದಿಲೇರ್‌ಖಾನನಿಗೆ ಹೇಳಿದರು “ನಿನ್ನ ಅದೃಷ್ಟ ಇನ್ನೂ ಮಣ್ಣು 
ಗೂಡಿ ಹೋಗಿಲ್ಲ. ' ಬಾದಷಹರ ಅನುಗ್ರಹವು ನಿನ್ನ ಮೇಲೆ ಇನ್ನೂ 
ಉಳಿದಿದೆ. ಅರ್ಥಾತ್‌, ನಿನ್ನ ರಕ್ಷಣೆಗಾನಿಯೇ ಬಾದಷಹರು ನಮ್ಮನ್ನು 
ಕಳುಹಿಸಿದ್ದಾ ರೆಂದರೂ ಒಪ್ಪು ತ್ರೆ. ನೀನು ನಮ್ಮ © ನಂಬಿಕೆಯಿಟ್ಟು 
ನಮೊ ಡನೆ ಯುವರಾಜನ ಸಿಬರಕ್ಕಿ ಬಾ. ಎಲ್ಲವೂ ಹೇ ಪರ » 

"ದಿಲೇಕ್‌ಹಾ ಾನನು ದುರದುರನೆ. ಕಣ್ತೆರದು ನೋಡುತ್ತಾ “ಸ್ನೇಹಿತರೇ, 
ನೀವು ವಿವೇಕದಿಂದ ಮಾತನಾ ಡುತ್ತಿರುವಿರಾ? ನನ್ನ ಈ 'ಮರವಸ್ಥೆ ಯನ್ನು 
ನೀವು ಕಣ್ಣಾರ ನೋಡುತ್ತಿ ರುವಿರಿ. ಈ ಅವಸೆ ಯಲ್ಲಿ ನಾನು ಯುವರಾಜನ 
ಸಮು ಪಕ್ಕೆ ಬಂದರೆ ಅವನೇನು PE ಕೊಂಡಾಡಿ ಲೋಕವು ಏನೆಂದು 
ಕೊಂಡೀತು. ಊಹೂಂ. ನಾನು ಬರಲೊಪ್ಪು ವುದಿಲ್ಲ.” ಎಂದರು. 

ಮಹಮಜಬ್‌ಪೀರ್‌ನು ದಿಲೇರ್‌ ಖಾನನ ಕೈಯನ್ನು ತೆಗೆದು: ತನ್ನ 
ಕೈಮೇಲಿಟ್ಟು ಕೊಂಡು ಸವರುತ್ತಾ “ನಿನ್ನ ಈ ಅನಸೆ ಯು ನಿನಗೆ ಅಸಮಾನ 
ಕರನೆಂದು ಯಾರೂ ಭಾವಿಸುವುದಿಲ್ಲ. ಮಹಾಸೆ ಕೇನಾಧಿಪತಿಯಾದ ನಿನ್ನ 
ನೀರ್ಯಪರಾಕ ಕ್ರಮಗಳನ್ನು ಯಾರೂ ಮರೆತಿಲ್ಲ ಮೊಗಲ್‌ ಬಾದಷಹ 
ಬಾಬರ್‌ ಚಕ್ರ ತೀಯ ಒಂದು ದಿನ ನಿನ್ನ ಂತಾಗಿದ್ದ ನೆಂದು ನಾವು ಕಥೆ 
ಕೇಳಿದ್ದೇವೆ. ಇಸ್ಟಾದರೂ ನೀನು ಸ್ಪಾ ಸ ಭಿಮಾನಿಯಾಗಿ ಇರುವುದನ್ನು ನೋಡಿ 
ನಮ್ಮ ಹೃ ಷಯಗಳ ಹೆಮ್ಮೆಯಿ ೦ದ್‌ ಉಬ್ಬುತ್ತಿವೆ. ಮಿತ್ರಾ, ನಡಿ. ಬಾದಸಹನ 
ಅನುಗ್ರ ಹವನ್ನು ನೆನೆದುಕೋ. WS ಮಹಾಪುರುಷರು ಈ | 
ಭಾರಿಯ ಮೇಲೆ ಮತ್ತಾರಿದ್ದಾರೆ? ಅವರ ಮಗ ಯುವರಾಜರವರಿಗೂ 
ನಿನಗೂ ವೆ, ) ಮನಸ ವಿದ್ದರೂ ಅವರ ಸೌಜನ್ಯ : ಗಾಂಭಿರ್ಯ ಗಳಿಗೆ ಎಳ್ಳಷ್ಟಾದರೂ 
ಕೊರತೆಯುಂಟೀ, ಹ ಚಕ 1₹ ಎಂದರು, 

ದಿಲೇರ್‌ಖಾನನು “ಖಾನ ಸಾಹೇಬ್‌, ಯುನರಾಜನಲ್ಲಿ ತಪ್ಪಿ ದೆಯೆಂದು 
. ನಾನು ಹೇಳುತ್ತಿಲ್ಲ ಸಚ ಇಲ್ಲ... ಯುವರಾಜರ ಸೌಜನ್ಯದಿಂದ 


ಛತ್ರಪತಿ ಶಿವಾಜಿ ' ೩೫ 


ಈ ಮರಾಠರ ಸೊಕ್ಕಿಹೋಗಿದ್ದಾರೆ. ಯುವರಾಜರ ದರ್ಬಾರಿನಲ್ಲಿ ಮೊದಲ 
ನೆಯ ಮರ್ಯಾದೆ ಈ ಮರಾಠರಿಗೆ. ಅದನ್ನು ನೋಡಿ ನಾವೆಲ್ಲಾ ತಲೆತಗ್ಲಿ ಸು 
ವಂತಾಗುತ್ತದೆ. ಆ ಜಶವಂತಸಿಂಹನು ಎಂಥ ರಜಪೂತನೋ ಕುತಂತ್ರ 
ಗಳನ್ನು ಮಾಡುತ್ತಲೇ ಕಾಲಕಳೆಯುತ್ತಾನೆ. ' ಯುವರಾಜರ ದರ್ಬಾರು 
ಹಿಂದೂ ದರ್ಬಾರಾ' ಬಿಟ್ಟಿದೆ. ಅದೇ ನನ್ನ ಅಸಮಾನಕ್ಕೆ ಕಾರಣ? 
ಎಂದು ಹೇಳಿದನು. 

ಆ ಇಬ್ಬರು ಸೆ "ನಾಧಿಸತಿಗಳೂ ಅವನಿಗೆ ಎಷ್ಟೋ ಸಮಾಧಾನ ಹೇಳಿ 
ದರು. ಕೊನೆಯಲ್ಲಿ ' "ನೋಡು, ದಿಲೇರ್‌ಖಾನ್‌, ನೀನು ಹೇಳುವುದೆಲ್ಲಾ 
ನಿಜವೆಂದುಕೋ. ಏನೇ ಆಗಲಿ, ಬಾದಷಹರು ಯುವರಾಜನನ್ನು ಬಿಟ್ಟು 
ಕೊಡುವುದಿಲ್ಲ. ಸದ್ಯಕ್ಕೆ ಯುವರಾಜನಲ್ಲಿ ಸ್ನೇಹಮಾಡಿಕೋ. ಸಮಯ 
ಬರುತ್ತದೆ. ಹೆಲ್ಲುಕಿತ್ತು ಬುಟ್ಟಿ ಯಲ್ಲಿ ಬಂಧಿಸಿದರೂ ಹಾವು ಬುಸುಗುಟ್ಟಿ 
ದಿರದು. ಆ ಶಿವಾಜಿಯು ಸುಮ್ಮನೆ ಕೂಡುವವನಲ್ಲ. ಎಲ್ಲಿಯೋ ಹೆಡೆ 
ಎತ್ತುತ್ತಾನೆ ಬಾದಷಹರೇ ಖುದ್ದಾಗಿ ಅನನ ಮೇಲೆ ನಿನ್ನನ್ನು ಯುದ್ಧಕ್ಕೆ 
ಕಳುಹಿಸುತ್ತಾರೆ. ಆಗ ನಿನ್ನ ಕೈತೋರುವೆಯಂತೆ. ನೀನು ಯುವರಾಜ 
ರಲ್ಲಿ ಸರಿಯಾಗಿ ನಡೆದುಕೋ. ಅವರೂ ನಿನ್ನಲ್ಲಿ ಗೌರವದಿಂದ ವರ್ತಿಸು 
ತ್ತಾರೆ. ನೀನು ಮೊಗಲ್‌ ದರ್ಬಾರಿನಲ್ಲಿ ಪ್ರ ಖ್ಯಾತ ಸೇನಾಧಿಸತಿಯಲ್ಲವೆ? 
ಮುಂಜಿ ನೋಡಿಕೊಳ್ಳೋಣ" ಎಂದು ಹೇಳಿದರು. 

ದಿಲೇರ್‌ಖಾನನು ಅವರ ಹಿತನಚನಗಳಿಗೆ ಬಗ್ಗಿ ದನು. ಆ ಸೇನಾಧಿ 
ಪತಿಗಳು ಕೃತಕೃತ್ಯರಾದವರಂತೆ ಹರ್ಷಪಡುತ್ತಾ ದಿಲೇರ್‌ ಖಾನ್‌ ನನ್ನು 
ಜೊತೆಯಲ್ಲಿ ಕರೆದುಕೊಂಡು ಯುನರಾಜನ ಶಿಬಿರವಿದ್ದೆ ಡೆಗೆ ಪ್ರಯಾಣ 
ಮಾಡಿದರು. ದಿಲೇರ್‌ಖಾನನ ಹಿಂದಿದ್ದ ಆಸ್ತ ಸ ಅವರನ್ನು ಹಿಂಬಾ 
ಲಿಸಿ ಹೋದರು. 

ಮರುದಿನ ಯುನರಾಜನು ದರ್ಬಾರಿನಲ್ಲಿದ್ದಾಗ ದಿಲೇರ್‌ಖಾನನು 
ಯುವರಾಜನ ಮುಂದೆ ನಿಂತು ಕುರ್ನಿಸಾತ್‌ ಮಾಡಿ ಶರಣಾಗತಿಯನ್ನು 
ಒಪ್ಪಿಕೊಂಡನು. 

ಯು ನರಾಜನು ಆಸನದಿಂದ ಎದ್ದು ದಿಲೇರಖಾನನನ್ಯು ಅಪ್ಪಿಕೊಂಡು 
“ಬ್ರಾ ಸೇನಾಧಿನತಿಯೇ. ನಿನ್ನ ಮೇಲೆ ನನಗೆ ಆಗ್ರಹನಿಲ್ಲ. ನಿನ್ನಂಥ 


೩೬ ಛತ್ರಪತಿ ಶಿವಾಜಿ 


ಸೇನಾಧಿಪತಿಯನ್ನು ಕಳೆದುಕೊಳ್ಳಲು ನನಗೆ ಮನಸ್ಸಿಲ್ಲ. ನೀನಿಲ್ಲದಿರುವುದು 
ನನಗೆ ಬಲಭುಜವು: ಮುರಿದಂತಾಗಿದೆ. ಈ ಸೇನಾಧಿಸತಿಗಳ ಮುಂದೆ ಜೀವರ 
ಸಾಕ್ಷಿಯಾಗಿ ನಿನಗೆ ಹೇಳುತ್ತೇನೆ. ನೀನು ನನ್ನ ಸ್ನೇಹಿತ. ನಾನೆಂದಿಗೂ 
ನಿನ್ನನ್ನು ಬಿಟ್ಟುಕೊಡುವುದಿಲ್ಲ” ಎಂಡು "ಹೇಳಿ ದೀಲೇರ್‌ ಖಾನನ ಎರಡು 
ತೋಳುಗಳನ್ನೂ ಹಿಡಿದು ಆಸನದ ಮೇಲೆ ಕುಳ್ಳಿರಿಸಿದನು. ಆ ದೆಹಲಿಯ 
ಸೇನಾಧಿಸತಿಗಳಿಬ್ಬರಿಗೂ ಅಸನಗಳನ್ನು ಕೊಟ್ಟನು. ಮೊದಲು ದಿಲೇರ 
ಖಾನನ ಕುಶಲಪ್ರಶ್ನೆಗಳನ್ನು ಮಾಡಿದನು. ಅನಂತರ ಅವನು ಅನುಭವಿಸಿದ 
ಕಷ್ಟಗಳಿಗಾಗಿ ಶುರುಣೆಯಿಂದ ಕಣ್ಣೀರು ಸುರಿಸಿದನು. : ಅನೇಕ ಉಪಚಾ 
ಕೋಕ್ತಿಗಳಿಂದ. ದಿಲೇರ್‌ ಇನನನ್ನು ಸಂಕೈಸಿದನು. ದಿಲೇರ್‌ ಖಾನನಿಗಾಗಿ 
ಅವನ ಅಂತಸ್ತಿಗೆ ತಕ್ಕ ಗುಡಾರವು ಯುವರಾಜನ ಶಿಬಿರದಲ್ಲಿ ಸಿದ್ದವಾಗಿ 
ದ್ದಿತು. ದಿಲೇರ್‌ಖಾನನನ್ನು ಮರ್ಯಾದೆಯಿಂದ ಆ ಗುಡಾರಕ್ಕೆ ಕಳುಹಿಸಿ 
ಕೊಟ್ಟನು. ಆ ಸೇನಾಧಿನತಿಯ ಹಿಂಬಾಲಕರಾಗಿ ಬಂದಿದ್ದ ಸೈನಿಕರೆಲ್ಲ 
ರಿಗೂ ತಕ್ಕ ಉಪಚಾರಗಳನ್ನು : ಮಾಡಬೇಕೆಂದು - ಶಿಬಿರದ ದರೋಗರಿಗೆ 
ಅಪ್ಪಣೆ ಮಾಡಿದನು. ಅವರೆಲ್ಲರಿಗೂ ಹೇರಳವಾದ ಇನಾಂಗಳು ಕೊಡಲ್ಪ 
ಟ್ಟವು. ಮೆಲ್ಲಮೆಲ್ಲಗೆ ಮೊಕ್ಳಾಂಗಳನ್ನು ಮಾಡುತ್ತಾ ಯುವರಾಜನು 
ದಿಲೇರಖಾನಕೊಡನೆ ಔರಂಗಾಬಾದನ್ನು ಸೇರಿದನು. ದೆಹಲಿಯಿಂದು 
ಬಂದಿದ್ದ ಸೇನಾಧಿಸತಿಗಳಿಗೆ ಅಮೋಘವಾದ ಔತಣ ಸಮಾರಂಭವನ್ನು 
ನಡೆಸಿ, ಖಿಲ್ಲತ್ತುಗಳನ್ನು ಕೊಟ್ಟು ಬಾದಷಹನ ಸಮ್ಮುಖಕ್ಕೆ ಕಳುಹಿಸಿ 
ಕೊಟ್ಟನು. 

ಬಾದಷಹನು ಆ ಸೇನಾದಿಪತಿಗಳ ಮುಖೇನ ನಡೆದ ವೃತ್ತಾಂತವೆಲ್ಲ 
ವನ್ನು ಕೇಳಿ "ಯು ರರಾಜನು ಎಂದಿಗೂ, ಎಂಥಾ ಸಮಯದಲ್ಲೂ ಮಾರಿ 
ನಡೆಯುವವನಲ್ಲ.' ಆದರೆ ಅವನು ಕೊಂಚ ಹಿಂದೂ ಪಕ್ಷಪಾತಿ' ಎಂದು 
ಕೊಂಡನು. 


ಹ ಗ 


ಛತ್ರ ಪತಿ ಶಿವಾಜಿ | ೩೭ 


ಶಾನಾಜೀ, ರಘನಾಥ ಬಲ್ಲಾಳ, ಮೋರೋಸಂತ್‌, ಇವರೇ ಮುಂತಾದ 
ಮರಾಠಾ ಸೇನಾಧಿಸತಿಗಳು ಮಂತ್ರಿ ರಾಮುಚಂದ್ರನೊಡನೆ ಸೇರಿ ಪ್ರಸ್ತಾನ 
ಮಾಡಿ ಮುಂದೇನು ಮಾಡಬೇಕೆಂಬುದನ್ನು ನಿಷ್ಟ ರ್ಶೆ ಮಾಡಿಕೊಂಡರು. 
ಅವರೆಲ್ಲರೂ ರಾಯ ಘಡಕ್ಕೆ ಬಂದು ಶಿವಾಜಯನ್ನು ಭೇಟ ಮಾಡಿದರು. 

"ಮಹಾಪ್ರಭು, ಸ ಬಾದಷಹನ ಜಾಕ್‌ ಹಿಂತಿರುಗಿ ಬಂದುದು 
ನಮ ಸ ಭಾಗ್ಯ. ದಿನಗಳು ಕಳೆದುಹೋಗುತ್ತಿವೆ. ನಾವು ಗೂಡುಗಳಲ್ಲಿ 
ಆಸನ ಹಕ್ಕಿಗಳಂತೆ ಆಗಿದ್ದೆ (ವೆ. ತಾವು ಮೌನದಿಂದ ಇರು 
ವುದು ನಮಗೆ ಆಶ್ವ ರ್ಯವನ್ನುಂಟ: ಮಾಡಿದೆ. ಹೀಗಿರಕೂಡದು. ನೀವು 
ನಮಗೆ ಮಾರ್ಗ ತೋರಬೇಕು. ನಾವಂತೂ ಕೈಕಟ್ಟ ಕೊಂಡು ಕೂಡಲು 
ಒಪ್ಪುವುದಿಲ್ಲ” ಎಂದು ಹೇಳಿದರು. | 

ಶಿವಾಜಿಯು “ಮಿತ್ರರೇ, ನಾವು ಅವಿತುಕೊಂಡು ಕುಳಿತಂತೆಯೇ 
ಆಗಿದೆ. ಆದರೆ ಒಂದು ವಿಧವಾಗಿ ಔರಂಗಜೆೇಬನೊಡನೆ ಸಂಧಿ ನರಾಡಿ 
ಕೊಡಿದ್ದೇವೆ. ಒಂದಲ್ಲ ಎರಡು ಬಾರಿ ಸಂಧಿಯಾಗಿಜಿ. ಆ ಸಂಧಿಯನ್ನು 
ಈಗ ಮುರಿದರೆ ಸಾಕ್ಕಾಶ್ತಾಗಿ ಟಔರಂಗಜೇಬನೂಡನೆ ಯುದ್ಧಕ್ಕೆ  ನಿಲ್ಲಬೇಕಾಗು 
ತ್ರಜೆ. ಆ ಬಾದಷಹನು ನಮ್ಮ ಮೇಲೆ ಬೀಳಲು Sad 
ಇದನ್ನೆಲ್ಲಾ ನೋಡಿದರೆ ನಾವು ಬಾದಷಹನೊಡನೆ ಖಡಾಖಡಿ ಯುದ್ಧಕ್ಕೆ 
ನಿಲ್ಲಬೇಕು. ಈಗ ನಮಗೆ ಅಷ್ಟು ಶಕ್ತಿಯಿದೆಯೇ? ಬಲಾಬಲಗಳನ್ನೂ, 
ಲಾಭಾಲಾಭಗಳನ್ನೂ ಯೋಚನೆ ಮಾಡದೆ ಯುದ್ಧಕ್ಕೆ ಹೊರಡುವುದು ವಿವೇಕ 
ವೆನಿಸೀತೇ?” ಎಂದನು. 

ಪ್ರತಾಸರಾಯನು “ಮಹಾರಾಜರೇ, ತಮ್ಮ ತಾಳ್ಮೇ ದೀರ್ಫಾಲೋಚನೆ 
ಗಳನ್ನು ಇ ನಮಗೆ ಆಶ್ಚ ಬೂದ ಮತ್ತೊ ಂದು ಕಡೆ ಆ 
ಮೊಗಲರು ನಮ್ಮ ಮೇಲೆ ಟೆ ದೌರಾತ್ಮ 3ನು ಭಗ ಭಗಸೆ ಉ೭ಯೆ 
ತ್ರಿಡಿ. ತನ್ಮುನ್ನು ಅನೇಕ ವಿಧವಾಗಿ ಪೆ ಫ್ರೇರೇಜತ ಮಾಡಿ ಡೆಲ್ಲಿಗೆ ಕರೆಸಿ 
ಕೊಂಡರು. ರೆ ತಮ್ಮ ಮೆ «ಲೆ ನಡೆದ ಕಾರಖುದ್ದುಗಳು ನಮ್ಮ ಹೃದಯ 
ಗಳನ್ನು ಸುಡುತ್ತಿವೆ. ಆಗಲೇ ಆ ಔರಂಗಜೇಬನೇ ಸ್ವತಃ ಸಂಧಿಯನ್ನು 


೩೮ ಛತ್ರಪತಿ ಶಿವಾಜಿ 


ಮುರಿದಂತಾಯಿತು. ಆ ಮೇಲೆಯೂ ತಾವು ಸಂಧಿಗೆ ಪ್ರಯತ್ನ ಮಾಡಿದಿರಿ. 
ನಾವೆಲ್ಲರೂ ಬೇಡವೆಂದು ಅರಿಕೆ ಮಾಡಿಕೊಂಡೆವು. ಹೇಗೋ ಆಗಲೂ ಸಂಧಿ 
ಯಾಯಿತು. ಆ ಸಂಧಿಯು ಒಡೆದು ಚೂರು ಚೂರಾಯಿತು. ನಾವು ಇನ್ನೆ 
ರಡು ದಿನಗಳು ಅಲ್ಲಿದ್ದಿದ್ದರೆ ಸೆರೆಯಾಳುಗಳಾಗುತ್ತಿದ್ದೆವು. ಸಾಂಬಾಜಿಯ 
ವರು ಇನ್ನೊಂದು ದಿನ ಆಲಸ್ಯ ಮಾಡಿದ್ದರೆ ಅವರನ್ನು ಬಲಾತ್ಕಾರದಿಂದ 
ಮುಸ್ಲಿಂ ಮತಕ್ಕೆ ಸೇರಿಸುತ್ತಿದ್ದರು. ಇದಕ್ಕೆಲ್ಲಾ ಪ್ರತೀಕಾರ ಮಾಡದಿದ್ದರೆ. 
ಆ ಮೊಗಲರು ಸೊಕ್ಕಿ ಹೋಗುತ್ತಾರೆ. . ಹಿಂದುಗಳೆಂದರೆ ಕಸಕ್ಕಿಂತ ಕಡೆ 
ಯಾಗಿ ನೋಡುತ್ತಾರೆ... ಔರಂಗಜೇಬನೇ ಕುಟಲ ತಂತ್ರದಿಂದ ಎರಡು 
ಬಾರಿಯೂ ಸಂಧಿಯನ್ನು ಮುಂದಿಡ್ತಾನೆ. ಇದಕ್ಕೆ ನೀವೇ. ಸಾಕ್ಷಿ. 
ಮತ್ತೊಂದು ಮಾತಿದೆ. ಬಾದಷಹನು ನಮ್ಮ ಮೇಲೆ ರಗಡ ಕ್ಸ ಬರಲು 
ಹೊಂಚು ಹಾಕುತ್ತಿಡ್ದಾನೆ ಎಂದು ಅಸ್ಪ ಣೆ ಕೊಡಿಸುತ್ತಿ ದ್ದೀರಿ. ಆ 
ಮಾತು ಯಥಾರ್ಥವಾದ ಮಾತು. ಪ ಇನ್ನೂ ನಮ್ಮ ಹೇಳೆ ಏಕೆ 
ಬಿದ್ದಿಲ್ಲ ಎಂಬುದನ್ನು ನೀವು ಚೆನ್ನಾಗಿ ಯೋಚನೆ ಮಸರು, ನಮ್ಮ. 
ಮೇಳೆ ಬೀಳುವ ಸಾಮಥ್ಯ್ಯವಿದ್ದಿದ್ದ ದ ಕ ಒಂದು ದಿನವೂ ಮೊಗಲರು ಸುಮ ನೆ 
ಕುಳಿತುಕೊಳ್ಳುತ್ತಿರಲಿಲ್ಲ. ನನ್ನ ವಿಷಯ.ದಲ್ಲಿ ಎಳ್ಳಷ್ಟೂ ದಯಾ ದಾಕ್ಷಿಣ್ಯ 
ಗಳನ್ನು Ce ಔರಂಗಜೇಬನು ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದಾನೆ. 
ಸರ್ಪಿಯಾ ರಾಜನು ಪಂಜಾಬನ್ನು ಆಕ್ರಮಿಸುವನೆಂಬ ಭಯದಿಂದ 
ಬ್ರಹ್ಮಾಂಡ ಸೈನ್ಯಗಳು ಸಂಜಾಬಿಗೆ ಹೋಗಿವೆ. ಸಂಜಾಬಿನಲ್ಲಿ ಅನೇಕ 
ದಂಗೆಗಳು ಎದ್ದಿವೆ ಸಂಜಾಬ್‌ ಬಿದ್ದು ಹೋದಕೆ ದೆಹಲಿಯು ರಸ ಾತಲಕ್ಕೆ 
ಬಿದ್ದಂತೆಯೇ ಸರಿ. ಔರಂಗಜೇಬನ ದ ದೃಷ್ಠಿಯೆಲ್ಲಾ ಅತ್ತ ಕಡೆಗಿದೆ. ಇತ್ತ ಗ್ದ 
ಉಜಾಸ್ತಾನವು ಮುತ್ತೆ ಕಳಕಳಿಸುವ ಜಗ ಕಾಣುತ್ತಿವೆ. ಈಗ 
ಮೊಗಲರು ನಮ್ಮ ಕಡೆ ಬರಲು ಧೈರ್ಯ ಅವರಿಗಿಲ್ಲ. ನಾವು ಪ್ರತ್ಯಕ್ಷವಾಗಿ 
ಮೊಗಲರ ಮೇಕೆ ಯುದ್ಧಕ್ಕೆ ಹ ಲು ಸಿದ್ಧ. ಸದ್ಯಕ್ಕೆ ಆದು ಬುದ್ಧಿ 
ವಂತಿಕೆಯಲ್ಲ ನಮ್ಮ ಕೋಟಿಗಳನ್ನೆ ಲ್ಲಾ ಅವರಿಗೆ ಬಿಟ್ಟು ಕೊಟ್ಟಿದ್ದೇವೆ. 
ಅವು ನಮ್ಮ ಕೋಟಿಗಳು, ಅವುಗಳನ್ನು ಮೊಟ್ಟ ಮೊದಲು ನಾವು: ಪುನರಾ 
ಕ್ರಮಣ ಮಾಡೋಣ. ಅಷ್ಟೇ ಸಾಲದು. ನಮ್ಮ ಭಂಡಾರದಲ್ಲಿ ಹಣವಿಲ್ಲ. 


by 
ತಗಳ ರಾಜ ಗಳನ್ನು ಕೊಳ್ಳೆ ಹೊಡೆದು ಈ ರ್ವ ಮಳೆಗಾಲಡೊಳಗಾಗಿ 


ಛತ್ರಪತಿ ಶಿವಾಜಿ ೩೯ 


ಕೋಟ ರೂಪಾಯಿಗಳನ್ನು ಶೇಖರಿಸಬೇಕು.” ಎಂದು ಹೇಳಿದನು. 
ತಾನಾಜಿಯು "ಸೃತಾಸರಾಯನ ಮಾತು ನಮಗೆಲ್ಲಾ ಒಪ್ಪಿಗೆ ಇದೆ. 


ಮೊದಲು ಯುದ್ಧ ಕೈ ಹೊಕಹುವನನು": ತಾರು, ``ನನಗೆ ಅಪ್ಪಣೆ ಕೊಡಿರಿ. 
ಒಂದೊಂದಾಗಿ ನಮ್ಮ ಕೋಟಿಗಳನ್ನು ಸ್ಟಾಧೀನಸಡಿಸಿಕೊಳ್ಳು ತ್ತೇನೆ. ಪ 


ರಾಜ್ಯದಲ್ಲಿ ಕಾಗೆಗಳು ಕೂಡಾ ಇತ್ತಿಂದಿತ್ತ ಹಾರುವಂತಿಲ್ಲ.. ಇನ್ನು 
ಮೊಗಲರ ಪಾಡೇನು? ಖಾನ” ದೇಶದಲ್ಲಿ ಬೇಕಾದಷ್ಟು ದುಡ್ಡಿದೆ. ಸೂರತ್‌ 
ಇದ್ದೇ ಇದೆ. ಇವೆರಡು ರಾಜ್ಯಗಳ ಮೇಲೆ ಹೆಲ್ಲಾ ಮಾಡಿದರೆ ಐದು ಕೋಟ 
ಹೊನ್ನುಗಳು ದೊಡ್ಡ ಮಾತಲ್ಲ” ಎಂದು ಹೇಳಿದನು. 

ಶಿವಾಜಿಯು. ಕ್ಷಣಹೊತ್ತು ಯೋಚನೆಮಾಡಿ “ನೀವು ಹೇಳುವುದು ಸರಿ 
ಯಾಗಿಯೇ ಇದೆ. ಸಂಧಿಯನ್ನೇನೋ ಅನರೇ ಮುರಿದು ಬಿಟ್ಟಿ ದಾರೆ. 
ಸದ್ಯಕ್ಕೆ ನಮ್ಮ ಕೋಟೆಗಳನ್ನು ನಾವು ಸ್ವಾಧೀನ ಪಡಿಸಿಕೊಳ್ಳೊೋಣ. ಮಹ 
ರಾಷ್ಟ್ರರಾಜ್ಯವು ಮೊಗಲರ ಕೈಯಲ್ಲಿರಕೂಡದು" ಎಂದು ಹೇಳಿ ಯುದ್ಧಕ್ಕೆ 
 ಅಸ್ಪಣೆಯಿತ್ತನು. | 
ಮರಾಠರ ಕಣ್ಣು ಕೊಂಡನದ ಕೋಟಿಯ ಮೇಲೆ ಇದ್ದಿತು. ಅಲ್ಲಿ 
ರಜಪೂತ ಘೌಜುದಾರನು ದರ್ಬಾರು ನಡೆಸುತ್ತಿದ್ದನು. ಅವನು ತಾನು 
'ಸೂರ್ಯನಂಶದನಗದು ಜಂಭಕೂೊಚ್ಛಿ ಕೊಳ್ಳುತ್ತಿದ್ದ ನು. ದೆಹಲಿಯ © 
ಉಮ್ರಾಖಾದಿರ್‌ಷಹರವರ ಪುತ್ರಿ ನಜೀರಾ ಎಂಬ ಯವನ ಕನ್ಶೈಯನ್ನು 
ವಿವಾಹ ಮಾಡಿಕೊಂಡಿದ್ದನು. ಅನನ ಪೂರ್ವಕಥೆ .ಬಲು ಡೊಡ್ಡದು. 
ಇವನು ಯಾವ ದೊಡ್ಡ ರಾಜಸ್ತಾನದ ರಾಜಮನೆತನಕ್ಕೂ ಸೇರಿದವನಲ್ಲ. 
ರಜಪೂತ ಜಾತಿಯವನೇನೋ ನಿಜ. ಖಾದಿರ್‌ ಷಹರ ಮಹಲಿನ ಸಹಕರೆ 
ಯವರ ಯಜಮಾನನಾಗಿ ನೇಮಿಸಲ್ಪಟ್ಟದ್ದನು ಸಜೀರಾ ಗಾಂಧರ್ವ 
ವಿವಾಹದಿಂದ ಅವನನ್ನು ವರಿಸಿದ್ದಳು ಈ ಸಮಾಚಾರ ಬಾದಷಹನ 
ಕಿವಿಗೆ ಬಿತ್ತು. ಬಾದಷಹನು ಅವನನ್ನು ಚಿತ್ರವಧೆ ಮಾಡಬೇಕೆಂದು 
ಅಪ್ಸಣೆಯಿತ್ತನು. ಆದರೆ ಅನನದೇನೂ ತಪ್ಪಿರಲಿಲ್ಲ. ಅದು ಪ್ರೇಮ ವಿವಾಹ. : 
ಜಯಸಿಂಹೆ ಮಹಾರಾಜರು “ಇಂತಹ ವಿವಾಗಹಳಷ್ಟೋ ನಡೆದಿವೆ. ಇದು 
ಪ್ರೇಮ ವಿವಾಹ. ಬಾದಷಹರು ಮನ್ನಿಸಬೇಕು? ಎಂದು ಅರಿಕೆ ಮಾಡಿ 
ಕೊಂಡರು. 


೪೦ ಛತ್ರಪತಿ ಶಿವಾ 


ವೃದ್ಧನಾಡ ಉಮ್ರಾ ಖಾದಿರ್‌ಷಹನು ಬಾದಷಹರಲ್ಲಿ ಬೇಡಿಕೊಂಡನು. 
ಕೀಳು ನೌಕರನನ್ನು ನನ್ನ ಮಗಳು ವರಿಸಿದಳೆಂಬುದು ನನ್ನ ಗೌರವಕ್ಕೆ. 
ಕುಂದುಂಟುವಮಾಡಿದೆ. ಅವರ ಅನ್ಯೊ ನ್ಯ ವರಸಾಮ್ಯವೇನೋ ಚೆನ್ನಾ ಗಿದೆ. 
ಖಾವಂದರವರು ಅವನನ್ನು ಮೇಲಕ್ಕೆ (ಸಿಬಿಟ್ಟರೆ ನಮ್ಮ ಗ ಗೌರವಕ್ಕೆ ಹಾನಿ। 
ಯಿಲ್ಲ” ಎಂದು ಬೇಡಿಕೊಂಡನು. 

ಬಾದಷಹನು ವಕ್ಷ ಮಾತನ್ನು ಮನ್ನಿಸ ಸಲೂ ಇಲ್ಲ 
ಆ ಉಚ್ಚ ಕುಲದ ಯವನ ಸ್ತ್ರೀಯ ವಿವಾಹಕ್ಕೆ ಸಮ್ಮತಿಸಲೂ ಇಲ್ಲ. ಜ| 
ಸಿಂಹ ಕಸ ದಕ್ಷಿಣಕ್ಕೆ ಬರುವಾಗ ಆವನು. ಜೊತೆಯಲ್ಲಿ ಕರೆ. 
ತಂದರು. ಅವನನು ಅದೃಷ್ಟವಶಾತ್‌ ಯುದ್ಧ ದಲ್ಲಿ ಸ್ವಲ್ಪ ಸರಾಕ್ರ ಮವನ್ನು | 
ತೋರಿದನು. ಪ್ರತಾಸಘಡದ ಕೋಟೆಯನ್ನು ತಾನೇ ಹಿಡಿದನೆಂದು' 
ಹೇಳಿಕೊಳ್ಳು ಫ್ರಿ ದ್ದ ನು. ಇದೆಲ್ಲ ಕಾರಣಗಳಿಂದ ಜಯಸಿಂಹ ಮಹಾರಾಜರು 
ಅವನನ್ನು ನಾಗನ ಅಂತಸ್ತಿಗೆ ಏರಿಸಿದರು. ನಜೀರಾ ದೆಹಲಿಯಿಂದ 
ಬಂದು ಸೇರಿಕೊಂಡಳು 

ಕೊಂಡನ ಕೋಟಿಯು ತಗಳ ವಶಸ್ಸೈ ಬಂದಮೇಲೆ ಜಯಸಿಂಹ 
ಮಹಾರಾಜರು ಅವನನ್ನು ಆ ದುರ್ಗಾಧಿಪತಿಯಾಗಿ ನೇಮಿಸಿದರು. ಅದಕ್ಕೆ 
ಒಂದು ಅಂತರಂಗ ಕಾರಣವೂ ಇತ್ತು ಅಲ್ಲಿ ಪುರಾತನ ದೇವಾಲಯಗಳಿದ ವು. 
ಮೊಗಲ್‌ ಸೇನಾಧಿಪತಿ ಯಾವನಾದರೂ ಅಲ್ಲಿ ಅಧಿಕಾರಕ್ಕೆ ನಿಂತರೆ ಆ 
ದೇವಾಲಯಗಳೆಲ್ಲಾ ನಾಶವಾಗುತ್ತವೆ ಎಂಬ ಕುಳಿತು ಮಹಾರಾಜರು 
ಈ ಉದಯಭಾನುವನ್ನು ದುರ್ಗಾಧಿಸತಿಯಾಗಿ ಮಾಡಿದ್ದ ನು. ಉದಯಭಾನು 
"ಮರಾಠರು ಕೀಳು ಜಾತಿಯ ಜನ. ರಜಪೂತರು ಸೂಯ ವಜ ಶುದ್ಧ 
ಕ್ಷತ್ರಿಯರು: ಎಂದು ಪದೇಪದೇ ಹೇಳುತ್ತಿದ್ದ ರನು. ಅಷ್ಟೆ (ಅಲ್ಲ. ಎಷ್ಟೊ € ಮಂದಿ 
ಹಿಂದೂ ಸಿ ಸ್ತ್ರೀಯರನ್ನು ಅಸಹರಣ ಮಾಡಿದ್ದ ರು. ತೇ ಸ್ನ ಮೊಟ್ಟ 
NE ಅವನ 1 ಕತ್ತಿಎತು ವುದಕ್ಕೆ ಇದೇ ಮುಖ್ಯ ಸಾ 
ಮರಾಠರು ಹುರಸಿನಿಂದ ಕೊಂಡನವನ್ನು ವ ಮುತ್ತಿದರು. ಸುಲಭವಾಗಿಯೇ 
ಕೋಟಿಯೊಳಗೆ ಪ್ರವೇಶ ಮಾಡಿಬಿಟ್ಟ ಭು ಆ ಕೋಟಿಯ : ಸಂದುಗಳು 
ಎಲ್ಲಿವೆಯೆಂಬುದು ಫೆ ಚೆನ್ನಾಗಿ ತಿಳಿದಿತ್ತು. ಆ ಕೋಟಿಯೊಳಗೆ 
ಮರಾಠರು ಇನ್ನೂ ಉಳಿದಿದ್ದರು. ಉದಯಭಾನು ಯುದ್ಧಕ್ಕೆ ಸೈನ್ಯವನ್ನು 


ಛತ್ರಪತಿ ಶಿವಾಜಿ ೪೧ 


ಕಳಿಸಿ ತಾನು ವಿಲಾಸಮಗ ನಾಗಿದ್ದ ನು. «ಶಿವಾಜಿಯು ಯುದ್ಧಕ್ಕೆ ಬರಲಿ, 
ಅಗ ನನ್ನ ಸರಾಕ ಕೃಮ ಕೊಲುತ್ತಿ ನೆ. ಈ ಕಾಡು ಸ ಸೆ 'ಧೃವನ್ನು 
ಓಡಿಸುವುದು ಎಷ್ಟರ ಕೆಲಬಸ' ಎಂದು ಹೇಳಿ ಮೊಗಲ್‌ ದಳಪತಿಗಳನು. 
ಯುದ ಕೈ ಕಳಿಸಿದ್ದ ತು ಕೋಟಿಯ ಹೊರಗಡೆ ಮರಾಠ ಸೈನ್ಯಗಳೊಡನೆ 
ಮೊಗಲ್‌ ಸ"ಪಾಯಿಗಳು ಹೋರಾಡುತ್ತಿದ್ದರು. ದಿಡ್ಡಿ ಯ ಬಾಗಿಲಿನಿಂದ 
ತಾನಾಜೀ, ಸೂರಾಜೀ ಇವರುಗಳು ಬಲಾಢ್ಯರಾದ ಮರಾಠಾ ಸೈನಿಕರೊಂದಿಗೆ 
ಪ್ರವೇಶಮಾಡಿ ಆರಮನೆಯನ್ನು ಮುತ್ತಿದರು. ಅಂತಃ ಪು ರದಲ್ಲಿದ್ದ 
ಉದಯಭಾನು ಹೊರಗೆ ಬಂದು ಕೋಟಿಯ ರಕ್ಷಣೆಗಿದ್ದ ರಜಪೂತ 
ಸೈನಿಕರನ್ನು ಸೇರಿಸಿಕೊಂಡು ಯುದ್ಧಕ್ಕೆ ನಿಂತನು. ತಾನಾಜಿ ಮತ್ತು 
ಉದಯಭಾನುಗಳ ದಡ ರಣಾರಣಿಯಾಗಿ ನಡೆಯಿತು. ಆ 
ಉದಯಭಾನುವಿನ Br ಕ್ರಮವನ್ನೂ | ಕರಲಾಘವನ್ನು ನೋಡಿ? 
ಮೆಚ್ಚಿ ಗೆಯಿಂದ «ಇವನು ನಟಕ ಎಂದು ತಾನಾಜಿಯೇ 
ಹೇಳಿದನು. ಆ ಇಬ್ಬ ರು ವೀರರ ಹೋರಾಟದಲ್ಲಿ ಇಬ್ಬ ರೂ ಏಕಕಾಲದಲ್ಲಿ 
ಸತ್ತು ಬಿದ್ದ ರು. ಹ ಇದನು ರಿ ಕಂಡು ಸೂ ದತೆಣ ಮರಾಠಾ 
ಸೈನಿಕಕೊಡನೆ ನುಗ್ಗಿ ಉಳಿದಿದ್ದ ರಜಪೂತ ಸೈನ್ಯಗಳನ್ನೂ ಮೊಗಲ್‌ 
ಸೈನಿಕಂಘ್ರೂ ತುಂಡರಿಸಿ ಚೆಲ್ಲಿದನು. 

ಕೋಟಿಯನ್ನೂ ಅರಮನೆಯನ್ನೂ ಸ್ವಾಧಿ ಧೀನಪಡಿಸಿಕೊಂಡನು. 
ಹೇರಳವಾದ ಧನಕನಕಗಳೂ ಶಸ್ತ್ರಾಸ್ತ್ರಗಳೂ ಸಿಕ್ಕ ದವು. ಶಿವಾಜಿಯ. ಈ 
ವಾರ್ತೆಯನ್ನು ಕೇಳಿ ಹಡದ ಸ ಕೊಂಡನಕ್ಕೆ ಬಂದು ತಾನಾ 
ಜಿಯ ಮೃ ತದೇಹವನ್ನು ಅನ್ಬಿ ಕೊಂಡು ಪ್ರಲಾಪಿಸಿದನು. ಅವನು 
ಇಷ್ಟೊಂದು ದುಃಖಮಗ | ನಾದುದನ್ನು ಟು ಕಂಡಿರಲಿಲ್ಲ. ತಾನೇ 
ನಿಂತು ತಾನಾಜಿಯ ಸಂಸ್ಕಾರಗಳನ್ನು ಮಾಡಿಸಿದನು. ಉದಯಭಾನುವಿನ 
ರಾಣೀವಾಸದವರನ್ನು ಶಿವಾಜಿಯು ದೆಹಲಿಗೆ ಮರ್ಯಾದೆಯಿಂದ ಕಳುಹಿಸಿ 
ಕೊಟ್ಟ ನು. ಆ ಕೊಂಡನ ದುರ್ಗಕ್ಕೆ ಸಂಹಘಡ ಎಂದು ಹೆಸರಿಟ್ಟನು. 
EN ಹೋರಾಡಿದ iol ಜ್ಞಾ ಸಕಾರ್ಥ ಆ ದುರ್ಗಕ್ಕೆ ಆ 
ಹೆಸರು ಬಂದಿತು. 

ಪುರಂದರಘಡವು ಮಹಾರಾಷ್ಟ್ರರಿಗೆ ಅತ್ಯಂತ ಹೆಮ್ಮೆಯ ಕೋಟಿ, 


೪೨ ಛತ್ರಪತಿ ಶಿವಾಜಿ 


ಶಿವಾಜಿಯು ಮೊದಮೊದಲು ಸುಲ್ತಾನನ ಮಕ್ಕ ಳನ್ನು ಓಡಿಸಿ ವಶಪಡಿಸಿ 
ಕೊಂಡ ಕೋಟಿ. ವುಹಃ ರಾಷ್ಟ್ರ ರಾಜ್ಯದ ಇತ ಣೆ ಆ ಕೋಟಿಯಿಂದ 
ಆರ; ಭವಾಗಿತ್ತು. RE: ಜಯ ಸಿಂಹನಲ್ಲಿ ಶಿವಾಜಿಯು ಸೋಲನ್ನು 
ಒಪ್ಪಿ Bh ಆ. ಕೋಟೆಯು ಮೊಗಲರ ವಶವಾದಾಗಲೇ. ಆ 
ಕೊಟಿಯ ನ್ನು ದಿಲೇಂಗಖಾನನು ವಶಪಡಿಸಿಕೊಂಡ ದಿನ ಆ ಮಹಾರಾಷ್ಟ್ರ 
ನೀರರು ಧೈರ್ಯ ಸಾಹಸಗಳಿಂದ ಹೋರಾಡಿದುದನ್ನು ದಿಲೇರ್‌ ಖಾನನು 
ಮರತೇ ಇರಲಿಲ್ಲ. ಅಂದು ಆ ದೃಶ್ಯ ನನ್ನು ನೋಡುತ್ತಾ ಹೈದಯವು ಕರಗಿ 
ಶಿವಾಜಿಯ ಕಣಿ ನಿಂದ ಸಂಧಿಸತ್ರ ದ ಮೇಟಿ ಎರಡು ನನ ಹೆಪಿಗಳು 
ಬಿದ್ದು ದು ಇನ್ನೂ ಅಳಿಸಿ ಹೋಗಿರಲಿಲ್ಲ ಮರಾಠಾ ಸೇನಾಧಿಸತಿಗಳಾದ 
ನೀಲಾಜೀರಾವ್‌ 'ಪ್ರತಾಪೆರಾವ್‌ ಇವರಿಬ್ಬರೂ ಯುವರಾಜ ಆಜಂ ಸಹನ 
ಆಸ್ಥಾ ನವನ್ನು ಪರಿತ್ಯಜಿಸಿ ಹೊರಟು ಬರುವಾಗ *ಸಂಧಿಯು ಮುರಿ 
ಯಿತು. ಪುತಂದರಘೆಡವನ್ನು ಮೊದಲು ಸ್ವಾಧೀ ನಸ ಡಿಸಿಕೊಳ್ಳುತ್ತೇವೆ” 
ಎಂದು ಹಠ ತೊಟ್ಟು ಹೊರಟಿದ್ದ ರು. ಅವರಿಬ್ಬ ರೂ ಹಸಿದ ಹುರಿಗೆ 
ಹೋಗಿ ಆ ಕೋಟಿಯನ್ನು ಮುತ್ತಿ ದರು. ನೀಲಾಟಿಯು ನಮ್ಮ ಮಿತ್ರ 
ತಾನಾಜಿಯು ವೀರ ಸ ಸರ್ಗವನ್ನು ಸೇರಿ ನಮ್ಮ ಹೋರಾಟವನ್ನು ನಿಷ 
'ತ್ರಿದ್ದಾರೆ. ನೂವು RY ಕೋಟಿಯನ್ನು ಧೀನಪ ಪಡಿಸಿಕೊಳ್ಳುವುದರಲ್ಲಿ 
ಅವನಂತೆಯೇ ಮರಣ ಹೊಂದಿದರೂ ನಮ್ಮ ಸೌಭಾಗ್ಯ ವೆಂದೇ ನಟನೆ. 
ನಂದು ಹೇಳಿ ಸೈನಿಕರನ್ನು ಹುರಿ HN 'ಥಿರಂದರದಲಿ ರಜೀ 
. ಉದ್ದೀನ್‌ಖಾನನೆಂಬ ಮೊಗಲ್‌ ಘೌಜುದಾರನಿದ್ದ ಥು: ಪಗ: ಬಾದ 
ಸಹನಿಗೆ ಪುರಂದರಘಡವೆಂದರೆ ಬಕಳ ಕಣ್ಣಿ ತು. ಏನೇ ಆಗಲ್ವ, ಈ 
ಪುರಂದರಘಡವು ನಮ್ಮ ಕೈಯಲ್ಲಿರಬೇಕು. EN ರಾಯಘಡ 
ಇವೆರಡು ಕೋಟಿಗಳು ನಮ್ಮ ವಶದಲ್ಲಿದ್ದರೆ, ಮಹಾರಾಷ್ಟ್ರ ತ್ಟ್ರರನ್ನು ಬಗ್ಗು ಬಡಿಯ 
ಬಹುದು ಎಂದು ಸ ಹೇಳುಷ ತ್ತಿದ್ದನು. ಧಡ ಉದಿ ನನನ್ನು 
ಬಾದಷಹನೇ ಚುನಾಯಿಸಿ, ಅಲ್ಲಿಗೆ ಘೌಜುದಾರನನ್ನಾಗಿ ನೇಮಿಸಿದ್ದ ನು. 
ರಜೀ ಉದ್ದಿ (ನನು ಅಲ್ಲಿಗೆ ಬಂದ ಮೇಲೆ ಎರಡು ಕೋಟಿಗಳನು ದು 3 ಸ್ತು 
ಮಾಡಿಸಿ ಟೆ ಜಾ ೌಗಿಟ್ಟಿದ್ದನು. ದುರ್ಗದ ಕೆಳಭಾ ಗದಲ್ಲಿ ಐದು 
ಸಹಸ್ರ ಮೊಗಲ್‌ ಸೆ ಸೈನ್ಯವಿದ್ದಿತು. * ಕೋಟಿಯ ಬತೇರಿಗಳ ಮೇಲೆ ಎರಡೆರಡು 


ಛತ್ರಪತಿ ಶಿವಾಜಿ ಸ ೪ಡಿ 


ತೋಪುಗಳಿದ್ದುವು ವು. ರಜೀ ಉದ್ದೀನನು ಕನಸು ಮನಸುಗಳಲ್ಲಿಯೂ ಮಹಾ 
ರಾಷ್ಟ್ರರು ಅಷ್ಟು ಬೇಗ. ಆ ದುರ್ಗದ ಮೇಲೆ ಯುದ್ಧಕ್ಕೆ ಬರುವರೆಂಬುದನ್ನು 
ನೆನಪಿರಲಿಲ್ಲ. 
ಮರಾಠಾ ಸೈನ್ಯಗಳು ಯುದ್ಧ ಕೈ ಬರುತ್ತಿ ವೆಯೆಂಬುದನ್ನು ಗುಪ್ತಚಾರರ 
ಮುಖೇನ ಸೇಳಿ ರಜೀ ಉದ್ದಿ ನನು. ದುರ್ಗದ ಕೆಳಭಾಗಕ್ಕೆ ಬಂದು ತನ್ನ 
ಸೈನ್ಯನನ್ನು ಎಚ್ಚರಿಸಿ ಯುದ್ಧಕ್ಕೆ ಎಬ್ಬಿಸಿದನು. | 
ಆ ಪ್ರಾಂತದಲ್ಲಿ ಮರಾಠರ ಯುದ್ಧ ನೀತಿಯನ್ನು ರಜೀಉದ್ದಿ (ನನು 
ಅರಿತಿರಲಿಲ್ಲ. sp ್ಟ್ರೇ ಅಲ್ಲ, ಅವನೆಂದೂ ಮರಾಠದೊಡನೆ ಯುದ್ಧ ಮಾಡಿಯೂ 
ಇರಲಿಲ್ಲ. ಆವನಿಗೆ ಇ ಮರಾಠರೆಂದರೆ ಬಹಳ ತಾತ್ಸಾರವಿದ್ದಿತು. ಪುರಂದರ 
ಘಡದಲ್ಲಿ ಒಬ್ಬ ಹಿಂದುವೂ ಉಳಿಯದಂತೆ ಓಡಿಸಿ ಬಿಟ್ಟದ್ದ ನು. ಎಲ್ಲಿಯೂ 
ಹೋಗಲು ದಿಕ್ಕೆ ಲ್ಲದೆ ಉಳಿದು ಕೊಂಡವರನ್ನು ಬಲಾತ್ಕಾರದಿಂದ ಮುಹೆಮದಿೀ 
ಯಮತಕ್ಕೆ ಸೇಂಸಿಬಟ್ಟ ದ್ದ ನು. 
ಪ್ರರಕಥುಡನ ಶುದ್ಧ ಮುಸಲ್ಮಾನರ ದುರ್ಗವೆಂದು ಅವನು ' 
ಹೇಳಿಕೊಳ್ಳು ತ್ತಿದ್ದನು. ತನ್ನ ದರಬಾರಿನಲ್ಲಿ “ಪುರಂದರಘಡಕ್ಕೆ ಈ ಹೆಸರನ್ನೆ 
ಕೆತ್ತು ನ ಬಿಡುತ್ತಿದ್ದೆ. ಈ ಹೆಸರನ್ನು ಏಸಿಟ್ಟಿ ನೀ, ಬಲ್ಲಿರಾ? ಆ 
ಯಹ ಪ ಹೆಸರನು. ನೆನೆದು ನೆನೆದು ಅದರ ಮೇಲೆ ಮುಸಲ್ಮಾನರು 
ಮೆರೆಯುತ್ತಿರುವುದನ್ನು ನೋಡಿ ನೋಡಿ ಕೊರಗಿ ಸಾಯಲಿ, ಎಂದು 
ಹೆಸರನ್ನು ಉಳಿಸಿದ್ದೇನೆ” ಎಂದು ಹೇಳಿಕೊಳ್ಳುತ್ತಿದ್ದನು. ರಜೀಉದ್ದೀೀನನು 
ನೀಲಾಜಿರಾಯರಿಗೆ ಸತ್ರ ಬರೆದು ದೂತರ ಹಸ್ತಕೊಟ್ಟು ಕಳುಹಿಸಿದರು. 
ನೀಲಾಜೀ, ನೀನು ಟಔರಂಗಾಬಾದಿನಲ್ಲ ಯುವರಾಜರ ದರ್ಬಾರಿತಲ್ಲಿ 
ರಾಯಭಾರಿಯಾಗಿದ್ದವನು. ಅವನೇ : ಅಲ್ಲವೆ ನೀನು? ಅಥವಾ ಬೇರೆ 
ನೀಲಾಜಿಯೋ ? ಆ ಸೀಲಾಜಿ ಒಬ್ಬ ಕಾರಕೂನ ಅಥವಾ ಮುತ್ಸದ್ದಿ, ಇಲ್ಲವೆ, 
ಹೊಗಳುಭಟ್ಟ ನೆಂದು ನಾನೆಂದುಕೊಂಡಿದ್ದೆ. ನೀನಿಂದು ಸೇನಾಧಿಸತಿಯಾಗಿ 
ಬಂದಿದ್ದಿ ಯೆ. ಅದೂ ನಮ್ಮ ಮುಂದೆ ಬಂದು ನಿಂತಿದ್ದಿ ಯೆ. ಹಿಂದಕ್ಕೆ 
ಹೊರಟು ಹೋಗು. ಅನ್ಯಾ ಯವಾಗಿ ಸಾವಿರಾರು ಜನಗಳನ್ನು ಗತ 
ಬೇಡ. ಹೊಟ್ಟೆ ಗಿಲ್ಲದ | ನಿತ ಸೈನಿಕರು ರಣಭೂಮಿಯಲ್ಲಿ ನಿಂತು 


ಯುದ್ಧ ಮಾಡಬಲ್ಲರೇ? ಕಾಡಿನಲ್ಲಿ ಕಟ್ಟ ಗೆ ಕಡಿಯುವ ಜನ ಇವರು. ದನ 


ಲಲ | ಛತ್ರಪತಿ ಶಿವಾಜಿ 


ಕುಠಿಗಳನ್ನು ಮೇಯಿಸುವ ಗೋವೆಳರಿವರು. ಇವರನ್ನು ಕಟ್ಟಿಕೊಂಡು 
ನಮ್ಮೊಡನೆ ಯುದ್ಧಕ್ಕೆ ಬರಬಹುದೆ? ನಿಮ್ಮ ಶಿವಾಜಿ ಅಂದು ಕಳೆದು, 
ಕೊಂಡು ಮೊಗಲರಿಗೆ ಒಪ್ಪಿಸಿದ ಅನೇಕ ದುರ್ಗಗಳಿವೆ. ಅಲ್ಲಿಗೆ ಹೋಗು. 
ಪುರಂದರಘಡವೆಂದರೆ ಲಡ್ಡು ತಿಂದಂತೆ ಎಂದುಕೊಳ್ಳ ಬೇಡ. ನಮ್ಮ 
ಸೈನ್ಯವು ಅಜೇಯವಾದುದು. ನಮ್ಮ ವಶದಲ್ಲಿರುವ ದುರ್ಗವು ಆಭೇದ್ಯ 
ವಾದುದು. ಹೋಗು, ಹಿಂದಕ್ಕೆ ಹೋಗು” ಎಂದು ಬರೆದು ಕಳುಹಿಸಿದ್ದ ನು. 
ನೀಲಾಜಿಯು ಆ ಪತ್ರವನ್ನು ಓದಿಕೊಂಡು ಆ ದೂತರನ್ನು ಸಮಾಸಕ್ಕೆ 
ಕರೆದು “ನಿವ ್ಮ್ಮ್ಮು ಘಾಟುನಿ ಯು ವುದಕ್ಕೆ ಬರುತ್ತದೇನು? ಳಾ 
ಕಾರಕೂನರು “ಹುಚ್ಚು ಹುಚ್ಚಾಗಿ ಬರೆದುಕೊಟ ಸಿದ್ದಾರೆ. ಅವರು ನಿಮ್ಮ 
ಫೌಜುದಾರರನ್ನು ಮೋಸಮಾಡಿದ್ದಾರೆ. ಈ ಸತ್ರವನ್ನು ಬರೆದುಕೊಟ್ಟು 
ನಮ್ಮನ್ನು ರೇಗಿಸಿ ಫೌಜುದಾರನ ಕೊರಳು ಕತ್ತರಿಸುವ ಉಪಾಯ ಮಾಡಿ 
ದ್ದಾರೆ. ಯಾರೊ ಜಾತಿಕಟ್ಟ ಹಿಂದೂ ಕಾರಕೂನನು ನಿಮ್ಮ ಫೌಜು 
ದಾರನ ಹತ್ತಿರ ಸೇರಿಕೊಂಡಿರಬಹುದು. ಅವನು ಈ ಸಮಯದಲ್ಲಿ 
ಛಲತಿೀೀರಿಸಿಕೊಳ್ಳುತ್ತಿ ತ್ತಿದ್ದಾ ನೆ. ಹೇಳು, ನಿಮ್ಮ ಫೌಜುದಾರನಿಗೆ. ಮರಾಠ 
ಸೈನ್ಯದಲ್ಲಿರುವ ಈವ ಭಟನಿಗೂ ನಿಮ್ಮ 'ಫೌಜುದಾರನು ಸರಿಸಮನಾಗ 
ಲಾರನೆಂದು ಹೇಳು. ಬರಿಯ ಮಾತಿನಲ್ಲಿ ಸರಾಕ್ರ ಮ ಮಾಡಿ ಫಲವೇನು? 
ನಾವು ಯುದ್ಧ ಮ .ಖದಲ್ಲಿಯೇ ನಿಂತಿದ್ದೇವೆ. ಸತ ಕ್ರಮವಿದ್ದರೆ ಫೌಜು 
ದಾರನು ನಮ್ಮೆದುರಿಗೆ ಬರಲಿ” ಎಂದು ಹೇಳಿ ಆ ದೂತರನ್ನು ಅಟ್ಟಿ ದನು. 
ಯುದ್ಧವು ಖಡಾಖಡಿಯಾಗಿ ನಡೆಯುತ್ತಿತ್ತು. ಕತ್ತಲಾಯಿತು. ರಣ 
ಭೂಮಿಯಲ್ಲಿ ಉಭಯ ಪಕ್ಷಗಳೂ ಯುದ್ಧವನ್ನು ನಿಫ್ಚಿಸಿದ್ದರೂ ರಾತ್ರಿ ಅಲ್ಲಲ್ಲಿ. 
ಕಾವಲುಗಾರರಲ್ಲಿ ಕಶವಿ:ಸಿಯಾಗುತ್ತಲೇ ಇತ್ತು. ನಾಲ್ಕಾರು ಹೆಣಗಳು 
ಉರುಳಿದ್ದುವು. ಬೆಳಕು ಹರಿಯುತ್ತಲೇ ನೀಲಾಜಿರಾಯನು.: ಕಹಳೆಯನ್ನು 
ಊದಿಸಿ, ರಣಭೇರಿಯನ್ನು ಹೊಡೆಸಿ, ಸೈನ್ಯವನ್ನು ಮುಂದಕ್ಕೆ ನಡೆಸಿದನು. 
ಮೊಗಲ್‌ ನೆ ಸೈನ್ಯಗಳು ಯುದ್ಧಕ್ಕೆ ಬಂದವು ರಜೀಉದ್ದಿ ₹ನನೇ ಮುಂದೆ 
ನಿಂತು ಪರಾಕ್ರಮದಿಂದ ಹೋರಾಡುತ್ತಿದ್ದನು. ಅಷ್ಟರಲ್ಲಿ ಉತ್ತರ ಭಾಗ 
ದಿಂದ ಬ್ರ. ತಾನರಾಯನು ದುರ್ಗದ ಮೇಲು ಭಾಗಕ್ಕೆ ಸೈನ್ಯಸಮೇತ ಬಂದು 
ಬಿಟ್ಟಿ ದ್ಹಾ ನೆಂದೂ, ತೋಪುಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾ ನೆಂದೂ ರಜೀ 


ಭತ್ರಪತಿ ತಿವಾಜಿ ೪೫1 


ಉದ್ರಿ ನನಿಗೆ ವರ್ತಮಾನವು ಬಂದಿತು, ಅವನು ಗಾಬರಿಯಿಂದ ಹಠಾತ್ತನೆ 
ಕೋಟಿಯ ಮೇಲುಭಾಗಕ್ಕೆ ಏರಿಬಂದನು. ರಜೀಉದ್ದಿ ನನು ಯುದ್ಧ 
ಮುಖದಿಂದ ಮಾಯವಾಗುತ್ತಲೇ ಮೊಗಲ್‌ ಸೈನ್ಯಗಳು ಹಿಮ್ಮೆಟ್ಟಿ ಲಾರಂಭಿ 
'ಸಿದವು. ' ' ನೀಲಾಜಿರಾಯ ನು “ಆಕ್ರಮಣಮಾಡಿರಿ. ಆ ಸೈನ್ಯಗಳು ಓಡಿ 
ಹೋಗುವುದಕ್ಕೆ ಎಡೆಗೊಡಬೇಡಿರಿ. ಅವರು ಉಳಿಯಬಾರದು: ' ಉಳಿದರೆ 
ಮತ್ತೆ ಮುಗುಳಿ ಬರುವರು” ಎಂದು ಅಬ್ಬರಿಸಿದನು.. ಹಿ-ದುಗಡೆ ನಾಲು 
ಮೈಲಿಗಳ ದುರ್ಗ ಓಡಿಹೋಗಲು ಆಸ್ಪದವೇ ಇಲ್ಲು ಯುದ್ಧ ಮಾಡಲು 
ಉತ್ಸಾಹವಿಲ್ಲ. 'ಮೊಗಲ್‌ ಸೈನ್ಯಗಳು ಹತ್ತು ಹತ್ಕಾಗ್ಕಿ, ನೂರುನೂರಾಗಿ 
ಉರುಳಿಬಿದ್ದು ವು. ರಜೀಉದ್ದಿ (ನನು ಸತು ಕೋಟಿಯಲ್ಲಿ ನ ತಾಸ 
ರಾ ಯನನ್ನು ಏದುರಿಸಿದನು. 

ಕೋಟೆಯ ಮಹಾ ಸ್ವರದಿಂದ ನೀಲಾಜಿಯ ಸೈನ್ಯಗಳು ಹಕ್ಕಿಬರು 
ತ್ರಿದ್ದುವು, ರಜಿಳಉದ್ದಿ ನನ ಸೈನ್ಯ ಕೆಳಳೋಟಿಯಲ್ಲಿ ಐನೂರಕ್ಕಿಂತ ಹೆಚ್ಚಿರ 
ಲಿಲ್ಲ. ಪರಾಕ್ರಮದಿಂದ ಹೋರಾಡಿದರು. ಮರಾಠಾ ಸೈನಿಕರ ಹೊಡೆತಕ್ಕೆ 
ಮೊಗಲ ಸೈನಿಕರ ಸತ್ತು ಬೀಳುತ್ತಿದ್ದರು. | 

ರಜೀಉದ್ದಿ ಜಸ ಸೆರೆ ಸಿಕ್ಕೆ ಸ ಪ್ರತಾಪರಾಯನು ಅವನನು, 
ಸೆರೆಹಿಡಿದು ಕೋಟಿಯ ಕಡು ಕೋಣೆಯಲ್ಲಿ ಬಂಧಿಸಿದನು. 

ಪ್ರತಾಸ೦ರಾಯನು ಮೇಲಿನ ಕೋಟಿಯನ್ನು ಆಕ್ರ ಮಿಸಲು ಹೊರಟನು. 
ಅಷ್ಟರಲ್ಲಿ ನೀರಾಜಿರಾಯನ ಸೈನ್ಯ ಗಳು ಹೆಬ್ಬಾ ಏನಿನೀಆಲೆ ಕೆಳಗಿನ ದುರ್ಗ 
ವನ್ನು ಪ್ರವೇಶಮಾಡಿದವು. ಮೊಗಲ್‌ ಸೈನಿಕರ ದಿರಿಸನ ಧರಿಸಿದ್ದ ಸಹಕಿ 
ಯವನೊಬ್ಬನು ಕೋಣೆಯಲ್ಲಿ ಬಂಧಿತನಾಗಿದ್ದ  ರಜೀಉದ್ದಿ ನನನ್ನು 
ದರದ:ನೆ ಹೊರಗಿನ ಅಂಗಣಕ್ಕೆ ಎಳೆತಂದು ಕತ್ತಿಯನ್ನು ಎತ್ತಿ Me 
ನೀಲಾಜಿಯು “ಅವನನ್ನು ಹಿಡಿಯಿರಿ” ಎಂದು Pa ಅಷ್ಟ ಲ್ಲ 
ರಜೀಉದ್ದಿ ನನ ತಲೆಯು ನೆಲದ ಮೇಲೆ ಉರುಳಿತ್ತು. ಆ ಖಡ್ಗ ಧಾಠಿ 
ಸಿಪಾಯಿಯು ಆ ತಲೆಯನ್ನು ಕಾಲಿನಿಂದ ಒದ್ದು ಕತ್ತಿಯನ್ನು ಚುಚ್ಚಿ 
ಮೇಲಕ್ಕೆ ಎತ್ತಿದನು. ಮರಾಠಾ ಸೈನಿಕರು ಅವನನ್ನು ಬಲವಾಗಿ ಹಿಡಿದು 
ಕೊಂಡರು. ಅವನು “ನನ್ನನ್ನು ಹೊಡೆಯಬೇಡಿರಿ.  ಸೇನಾಧಿನತಿಗಳ 
ಮುಂದೆ ನಾನೇ ಬರುತ್ತೇನೆ. ನನ್ನ ಕಡೆಯ ಮಾತೊಂದಿದೆ. ಅದನ್ನು 


೪೬ ಛತ್ರಪತಿ ಶಿವಾಜಿ 


ಹೇಳಿ ಆವರ ಪಾದಜೆಡೆಯಲ್ಲಿ ಪ್ರಾಣ ಬಿಡುತ್ತೇನೆ ನಾನೂ ಮಹಾರಾಜನೇ. 
ಆದರೆ ಜಾತಿಕೆಟ್ಟ ಮಹಾರಾಜ * ನಿಂದು ಹೇಳಿದನು. ಅವನು ಆವೇಶ 
ಪೂರಿತನಾಗಿ ಆ ಕತ್ತಿಯ ಮೊನೆಯಲ್ಲಿ ಸಿಕ್ಕಿಸಿದ್ದ ಫೌಜುದಾರನ ತಲೆಯನ್ನು 
ತೆಗೆದುಕೊಂಡು ಹೋಗಿ ನೀಲಾಜಿರಾಯನ ಮುಂದಿಟ್ಟು ನಮಸ್ಕರಿಸಿದನು. 

“ಮಹಾಪ್ರಭು, ಇನ್ನೂ ನನ್ನ ಪರಿಚಯವಾಗಲಿಲ್ಲವೆ? ನಾನು ಈ 
ದುರ್ಗದ ದರೋಗ್ಯ ಖಂಡೇರಾಯ. ಶಿವಾಜಿ? ಪ್ರಭುಗಳ ದರ್ಶನಕ್ಕೆ ನಾನು 
ಅರ್ಹನಲ್ಲ. ನಾನು ಜಾತಿಕೆಟ್ಟ ಮಹಾರಾಜ. ಈಗ ನನ್ನ ಹೆಸರು 
ಅಬ್ದುಲ್ಲಾಖಾನ್‌. ನನ್ನ ಪತ್ರಿಯನ್ನು ಬಲಾತ್ಕಾರವಾಗಿ ಈ ಫೌಜ. ದಾರನು 
ಅಂತಃಪುರದಲ್ಲಿ ಇಟ್ಟುಕೊಂಡಿದ್ದಾನೆ. ಅವನನ್ನು ಇಲ್ಲಿಗೆ ಕರೆಸಿದರೆ ಈ 
ಪಾಪಿಯ ತಲೆಯನ್ನು ಅವಳ ಮುಂದಿಟ್ಟು ಇದೇ ಕತ್ತಿಯಿಂದಲೇ ನನ್ನ ತಲೆ 
ಯನ್ನು ಕಡಿದು ತಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ. ನನ್ನಂಥ ಜಾತಿಕೆಟ್ಟ ವ 
ನಿಗೆ ಇದೇ ತಕ್ಕ ಪ್ರಾಯಶ್ಚಿತ” ಎಂದನು. 

ನೀಲಾಜೀರಾಯನು ಸನನಾಧಾನದಿಂದ ಅವನ ಮಾತುಗಳನ್ನು ಕೇಳಿ 
“ಖಂಡೇರಾವ್‌, ನೀನು ಶಾಂಶನಾಗು, ಇನ್ನು ನಿನ್ನ ನಿಚಾರಣೆಂಯು 
ಉಳಿದಿದೆ” ಎಂದು ಹೇಳಿ ಅವನನ್ನು ಸೈನಿಕರಿಗೆ ಒಪ್ಪಿಸಿದನು. 

ಮೇಲಿನ ದುರ್ಗವನ್ನು ಪ್ರತಾಸರಾಯನು ವಶಪಡಿಸಿಕೊಂಡನು. 
ಸ್ತ್ರೀಯರನ್ನು ಜೋಪಾನವಾಗಿ ದುರ್ಗದಿಂದ: ಕೆಳಗಿಳಿಸಿ, ಅವರ ಇಷ್ಟ 
ಬಂದಲ್ಲಿಗೆ ಹೋಗಬಹುದೆಂದು ಆಪ್ಪಣೆನನಾಡಿದನು. 

ರಜೀಉದ್ದೀನನ ಪತ್ನಿಯು ಪ್ರತಾನರಾಯನನ್ನು ಭೇಟಮಾಡ 
ಬೇಕೆಂದು ಹೇಳಿಕಳುಹಿಸಿದಳು. | 

ಪ್ರಶಾಪರಾಯನು ಸಂಕೋಚದಿಂದ ಅರಮನೆಗೆ ಹೋಗಿ: ` ಭೀಟ 
ಯಿತ್ತನು. ಆ ಫೌಜುದಾರನ ಪತ್ನಿಯು “ನನ್ನ ಹೆಸರು ಖಾದಿರಾ. ಾನು - 
ದೆಹಲಿಯ ದರಬಾರಿನಲ್ಲ ನರ್ತಕೆಯಾಗಿದ್ದೆ. ಔರಂಗಜೇಬ್‌ ಬಾದಷಹರು 
ನರ್ತಕಿಯರನ್ನೆಲ್ಪಾ ವಜಾ ಮಾಡಿದರು. ನನ್ನ ಮೇಲೆ ಅನುಗ್ರ ಹವಿಟ್ಟ. 
ಪ್ರ ರಜೀಉದ್ದಿ ನನಿಗೆ ನನ್ನನ್ನು ಕೊಟ್ಟರು. ಈ ಪುರಂದರಘಡಕ್ಕೆ ನಾನು 
ಬಂದಂದಿನಿಂದ: ಈ ಸ್ಥಳ, ಇಲ್ಲಿರುವ ಉದ್ಯಾನ ಮಂಟಪ, ಇವುಗಳನ್ನೆಲ್ಲಾ 
ಅತ್ಯಂತ ಪ್ರೀತಿಸುತ್ತಾ ಇದ್ದೆ. ಈ ಸ್ಥಳವನ್ನು ಬಿಟ್ಟು ಹೋಗಲು ನಾನೊ 


ಛತ್ರಪತಿ ಶಿವಾಜಿ ಕ ಲ 


ಪ್ಪ್ಪವುದಿಲ್ಲ. ಇಲ್ಲಿಯೇ ಎಲ್ಲಿಯಾದರೊಂದು ಕಡೆ ಇರಲು ನನಗೆ ಅಸ್ಸಣೆ 
ಕೊಡಿಸಬೇಕು” ಎಂದು ಕೇಳೂಂಡಳು. 
ಪ್ರತಾಸರಾಯನು ಅಂತಹ ಯವನ ಸುಂದರಿಯನ್ನು ಎಂದೂ ನೋಡಿ 
ರಲಿಲ್ಲ. ಅವನ ಮನಸ್ಸಿನಲ್ಲಿ ಸಿ ಸ್ತ್ರೀ ಮೋಹವು ಅಂಕುರಿಸಿತು. ಅವನು 
“ಖಾದಿರಾ ಬೇಗಂ, ನೀನು ಏನು ಬೇಡಿದರೂ ಕೊಡಬೇಕೆನಿಸುತ್ತದೆ ನನ್ನ 
ಮನಸ್ಸಿಗೆ ನನ್ನ ಅಧಿಕಾರ ಅತ್ಯಲ್ಪವಾದುದು, ಕ್ಷಣಿಕವಾದು ದು. ಹ 
ಎ ಅಧಿಕಾರವೇ ಸರ್ವತ್ರ ಅಪ್ರ ತಿಹತವಾದು ದು, ಆದರೆ ಈ 
ದುರ್ಗದಲ್ಲಿ % ಸ್ತ್ರೀಯಾಗಲಿ, ಪಸ "ಮು “ಲ್ಮಾನರಿರಕೂಡದು ಎಂದು 
ನಮ್ಮ ಬು ಆಜ್ಞೆ ಯಿತ್ತಿ ದ್ದಾರೆ. ನನಗಿರುವ ಅಧಿಕಾರವನ್ನು 
ಕಮ ಗಿ ವಿನಿಯೋಗಿಸುತ್ತೇ ನೆ. ಶಿವಾ ಜೆ ಮಹಾರಾಜರು ಇಲ್ಲಿಗೆ ಜು 
ವವರೆಗೆ ನೀವು ಈ ಅರಮನೆಯಲ್ಲಿಯೇ ಇರಲು ನಾನು ಅವಕಾಶ ಕೊಡಿಸು 
ತ್ತೇನೆ ನಿಮ್ಮ ಪ್ರಾರ್ಥನೆಯನ್ನು ಅವರಲ್ಲಿಯೇ ಮಾಡಿಕೊಳ್ಳಿರಿ. ಅವರು 
ಅದಕ್ಕೆ ಒಪ್ಪಿ ದರೆ ನನ್ನ ಷ್ಟು ಸಂತೋಷ ಪಡುವವರು ಮತ್ತಾರೂ ಇರರು. 
Lob ಒಪ್ಪ ದಿದ್ದರೆ ಮರ್ಯಾಜಿಯಿಂದ ನಿಮ್ಮನ್ನು ಔರಾಕಾಜಾವಿಗೆ ಕಳುಹಿ 
ಸಲು ಹ್‌ ನಿರ್ಪಾಡು ಮಾಡುತ್ತೆ ನೆ. ಸ ಒಬಿಶ್ವರ್ಯ ವನ್ನೂ ತೆಗೆದು 
ಕೊಂಡು ಹೋಗಲು ಸರವಾನಗಿ ಹ ಸುತ್ತೇನೆ ಯುವರಾಜ ಆಜಂ 
ಸಹರು ಉದಾರಿಗಳು, ಕಲಾಹ್ರಿಯರು ವಃ ತ್ತು ನನ್ನ ಸ್ನೇಹಿತರು. ಅನರು 
ನಿಮ ನ್ನು ವಿಶ್ವಾ ಸದಿಂದ ಇರಿಸಿಕೊಃ ಳುತ್ತಾರೆ. ಮತ್ತೊ ಮ್ಮ ಎಂದಾದರೂ 
ಆ A ಸನ್ನಿಧಿಯಲ್ಲಿ ಸ ನಿಮ್ಮ Se ನನಗೆ ಬಹಳ ಸಂತೋಷ. 
ನನ್ನಂಥ ಮಹಾರಾಷ್ಟ್ರ ಸ hE ಯಾವ ಹೆಂಗಸಿಗೂ ಇದಕ್ಸೆಂತ ಹೆಚ್ಚು 
ಔದಾರ್ಯವ ನ್ನು ತೋರಿಸುವುದು ಸಾಧ್ಯವಿಲ್ಲ” ಎಂದು ಹೇಳಿ ಮನಸ್ಸ. 
ಸೆಳೆಯುತ್ತಿದ್ದರೂ ಮತ್ತೆ , ಆವಳ ಕಡೆಗೆ is ನೋಡದೆಯೇ ಹೊರಟು 
ಹೋದನು. | 
' ಪುರಂದಂಘಡವು ಮಹಾರಾಷ್ಟ್ರರ ವಶವಾಯಿತೆಂದು ತಿಳಿದೊಡನೆ ಹರ್ಷ 
`ಭರಿತನಾಗಿ ಶಿವಾಜಿಯು ಆ ಕೋಟಿಗೆ ಓಡಿ ಬಂದನು. ಪ್ರತಾಪರಾವ” 
ಮತ್ತು ನೀಲಾಜಿರಾಯರನ್ನು ಆಲಂಗಿಸಿ ಪ್ರಶಂಸೆ ಮಾಡಿದನು. ಮರಾಠಾ 
ಸೈನಿಕರಿಗೆಲ್ಲಾ ಇನಾಂಗಸಳನ್ನು ಕೊಡಿಸಿದನು. ಕೆಳಗಿನ ಕೋಟೆಯಲ್ಲಿಯೇ 


ಲ ಭತ್ರಪತಿ ಶಿವಾಜಿ 


ಶಿವಾಜಿಯು ವಾಸಮಾಡುತ್ತಿದ್ದ ಅರಮನೆ. : ಆ ಅರಮನೆಯೊಳಗೆ ಪ್ರವೇಶ 
ಮಾಡುವಾಗ ಶಿವಾಜಿಗೆ ಹಿಂದೆಂದೂ ಆಗದಷ್ಟು ಹರ್ಷವು ಉಕ್ಕುತ್ತಿದ್ದಿ ತು. 
ತಾಯಿಯ ಬಳಿಗೆ ಮಗುವು ಹೋಗುವಂತೆ ಆ ನಿವಾಸವನ್ನು ಶಿವಾಜಿ ಮಹಾ 
ರಾಜನು ಪ್ರವೇಶಮಾಡಿದನು. ಹಜಾರದಲ್ಲಿ ನೆಲದ ಮೇಲೆಯೇ ಕುಳಿತು 
ಕೊಂಡು ಸೇನಾಧಿಸತಿಗಳನ್ನು ಕರೆಕಳುಹಿಸಿದನು. ನೀಲಾಜೀರಾವ್‌, ಪ್ರತಾ 
ಪರಾವ್‌ ಅವರುಗಳು ಬಂದು ಶಿವಾಜಿಯನ್ನು ನೋಡಿ ಆಶ್ಚರ್ಯಚರಿತರಾ 
ದರು. 

“ಮಹಾರಾಜರೇ, ಈ ಹಜಾರದಲ್ಲಿ ಇಷ್ಟೊಂದು ಅನರ್ಫ್ಯಾಸನಗಳಿವೆ. 
ನೀವು ನೆಲದ ಮೇಲೆ ಕುಳಿತಿರುವುದು ಸೋಜಿಗವಾಗಿದೆ” ಎಂದು ಹೇಳಿದರು. 

ಶಿವಾಜಿಯು ನಸು ನಗುವನ್ನು ನಕ್ತು “ಸಂಗಡಿಗರ, ಈ ಆಸನಗಳೂ 
ಈ ರತ್ನಗಂಬಳಿಗಳೂ ಈ ಶಿವಾಸಿಗಳೂ ಇವೆಲ್ಲವೂ ಮುಸಲ್ಮಾನ 
ರಿಂದ ಆನುಭೂತವಾದವುಗಳು. ಆಸೆಯಿಂದ. ಅವುಗಳ ಮೇಲೆ ಕುಳಿತರೆ 
ನಾನು ಧರ್ಮಭ್ರಷ್ಟನಾದಂತೆ ಆಗುತ್ತದೆ.” ಎಂದು ಹೇಳಿದನು. 

ಅವರಿಬ್ಬರೂ ನಾಚಿಕೆಯಿಂದ ತಲೆ ತಗ್ಗಿ ಸಿದರು. ಮೊದಲು ಖಂಡೇ 
ರಾಯನನ್ನು ಸಮ್ಮುಖಕ್ಕೆ ಕರೆಸಿದರು. ಅವನ ಸತ್ತಿ ಮಧುರಾಬಾಯಿಯನ್ನು 
ಕರೆತಂದು ನಿಲ್ಲಿಸಿದರು. ಸ | 

ಅವಳು ಅವಕುಂಠನವತಿಯಾಗಿ ನಿಂತಿದ್ದಳು. ನ 

ಶಿವಾಜಿಯು “ಖಂಡೇರಾಯ್ಕ ನಿನ್ನ ವಿಚಾರವೆಲ್ಲಾ ಇವರುಗಳಿಂದ 
ಹೇಳಿ ಅರಿತಿದ್ದೇನೆ. ನೀನು ಫೌಜುದಾರನನ್ನು ಕೊಂದು ಈ ಕೋಟಿಯು 
ನಮ್ಮ ವಶವಾಗಲು ಪ್ರಯತ್ನ ಮಾಡಿದ್ದೀಯೆ. ಇದಕ್ಕಾಗಿ ನಿನಗೆ ಬಹ್ಮ 
ಮಾನಗಳು ಕೊಡಲ್ಪಡುತ್ತವೆ, ಆದರೆ `ನೀನು ಮುಸಲ್ಮಾನನಾಗಿದ್ದಿ₹. 
ಇಚ್ಛಾ ಪೂರ್ವಕ ಮಹಮದೀಯ ಮತವನ್ನು ಅವಲಂಬಿಸಿದ್ದೀ, ನಮ್ಮಲ್ಲ 
ನಿನ್ನನ್ನು ಇಟ್ಟುಕೊಳ್ಳುವಂತಿಲ್ಲ. ಈ ಮಧುರಾಬಾಯಿಯ ವಿಚಾರವೂ 
ನಮಗೆ ತಿಳಿದಿದೆ. . ಇವಳದೇನೂ ದೋಷವಿಲ್ಲ. ಸೀನು ಕ್ರೋಧದಿಂದ, 
ಅಪಮಾನದಿಂದ ಅವಳನ್ನು ಶಿಕ್ಷಿಸಬಾರದು. ನೀವಿಬ್ಬರೂ ಎಲ್ಲಿಯಾದರೂ 
ಹೋಗಿ ಬದುಕಿಕೊಳ್ಳಿ. ಮಸಾರಾಷ್ಟ್ರ ರಾಜ್ಯದಲ್ಲಿಯೇ ನೀವಿರಬಹುದು. . 


ಆದಕೆ ಈ ಕೋಟೆಯಲ್ಲಿ ಇರಲಾಗಡು ಎಂಡು ಅಪ್ಪಣೆ ಮಾಡಿ, ಅವರಿಬ್ಬ 


' ಛತ್ರಪತಿ ಶಿವಾಜಿ | | ೪೯ 


ರನ್ನೂ ಕಳುಹಿಸಿದನು. 

| ಪ್ರತಾನರಾಯನನ್ನು ಉದ್ದೆ €ಶಿಸಿ ನೀನು ಬಾಲ್ಯದಿಂದಲೂ ನನ್ನ 
| ಸಂಗಡಿಗ್ಗ ಅನೇಕ ಯುದ್ಧಗಳನ್ನು ಮಾಡಿದ್ದೀ. ಈ ಫೌಜುದಾರನ ಪತ್ತಿ 
ಯನ್ನು ನೋಡಿ ಮೋಹಗೊಂಡಿದ್ದೀ. ನಿನಗಾಗಿ ಅವಳಿಗೆ ಬೇಕಾದ ಸವಲತ್ತು 
ಗಳನ್ನು ಕೊಟ್ಟು ಕಳುಹಿಸಲು ನಾನು ಸಂತೋಷದಿಂದ ಒಪ್ಪುತ್ತೆ (ನೆ: 
i ನಮ್ಮ ಮರಾಠಾ ಸರದಾ ರರು ಹೆಣ್ಣು ಗಳ ಮುಖ ನೋಡಿ ಮರುಳಾಗಬಾರ 
1 ದೆಂದು ಎಚ್ಚ ಸುತ್ತೇನೆ. ಇಂಥಾ ಒಬ್ಬ ಸ್ತ್ರೀ-ಒಬ್ಬ ಳೇ ಒಬ್ಬ ಸ್ತ್ರೀಯಿಂದ 
ನಾವು ಅಟ್ಟ ರುವ ರಾಮರಾಜ್ಯವು Se ಸಮು ನ್‌ ದನ್ನು 
ಎಲ್ಲರೂ ಸಾ, ನೆನಪಿನಲ್ಲಿಡಿರಿ? ಎಂದು ಹೇಳಿ ಆ ಪುರಂಡರಘಡವನ್ನು 
ನೀಲಾಜಿರಾಯನಿಗೆ ಒಪ್ಪಿಸಿ ರಾಯಘಡಕ್ಕೆ ಹಿಂತಿರುಗಿದನು. 


ಲ ಭವವ ಸಜಿ ಬಯಸುವ. 


೫ 


ಮರಾಠರು ಮಾವಳ್ಳಿ, ಸರ್ನೀರ್‌ ಮತ್ತು ಜುನ್ನಾರ್‌ ದುರ್ಗಗಳನ್ನು 
ಆಕ್ರಮಣ ನನಾಡಲು ಹೊರಟರು. ಮಾನಳಿ ದುರ್ಗವು ಸಣ್ಣ ದಾದರೂ ಕಡಿ 
ದಾದ ಆಯಕಟ್ಟಿನ ದುರ್ಗ. ಆ ದುರ್ಗದಲ್ಲಿ 2ರ ಸ್‌: ಎಂಬ 
ಕಿಲ್ಲೇದಾರನಿದ್ದನು. ಇವನು ರಜಪೂತರವನು. ಇವನ ಸತ್ತಿ ರಾಣೀ 
`ರಾಧಾಮಣಿಯೆಂಬುವಳಿದ್ದಳು... ಈ ದುರ್ಗವು ಹಿಂದುಗಳಿಂದ ನಿಬಿಡವಾದ 
ದುರ್ಗ. .. ಆ ದುರ್ಗದ ಸೊಬಗನ್ನು ಎಷ್ಟು ಬಣ್ಣಿ ಸಿದರೂ ಸಾಲದು. 
ಮರಾಠರು ಯುದ ಕೈ ಬರುತ್ತಾರೆಂದು ತಿಳಿಯುವ ಮುನ್ನ ವೆ! ಮನೋಹರ 
ದಾಸರು ಯುದ್ಧಕ್ಕೆ ಎಲ್ಲಾ ಸನ್ನಾ ಹಗಳನ್ನು ಮಾಡಿಕೊಂಡಿದ್ದ ನು. ಅವನಲ್ಲಿ 
| ದ್ಹುದು ಐದು isi ರಜಪೂತ ಸೈನ್ಯಗಳು ಮಾತ್ರ. ಅವನು ಯುದ್ಧಕ್ಕೆ. 
ಹೊರಡುವ ಮುನ್ನ ರಾಧಾಮಣಿ ದೇವಿಯು Aa ತಡೆದು ? ಪ್ರಭು 
ತಾವು ಪರಾಸ್ರಮಶಾಲಿಗಳೇನೆ ಕೊಟಿ, ಆದರೆ ಸೈನ್ಯದ ಬಲಾಬಲಗಳನ್ನು 
y ಅ 


೫೦ || | ಛತ್ರಪತಿ ಶಿವಾಜಿ 


ನೋಡಿಕೊಳ್ಳದೆ ಯುದ್ಧಕ್ಕೆ ನುಗ್ಗುವುದು ಬುದ್ಧಿ ವಂತರ ಲಕ್ಷಣವಲ್ಲ, ಈ 
ದುರ್ಗವನ್ನು ತೂತ್‌ ತ] ರಜಪೂತರಾಗಲಿ ಯುದ್ಧದಲ್ಲಿ "ಗೆದ್ದು ತೆಗೆದು 
ಕೊಳ್ಳ ಲಿಲ್ಲ. ಇದು ಮಹಾರಾಜಾ ಜಯಸಿಂಹರವರಿಗೆ ಶಿವಾಜಿಯು ತ: ನಾಗಿ 
ಒಪ್ಪಿ ಸ ಕೊಟಿ. ಈ ದುರ್ಗವು ಇರುವ ಸನ್ಸಿವೇಶವೇನೋ ನಮಗೆ ಅನು 
Mi ಆದರೆ ಈ ದುರ್ಗವನ್ನು ನಿರ್ಮಾಣ ಮಾಡಿದವರು ಮಹಾ 
ರಾಷ್ಟ್ರರೇ. ಇದರಲ್ಲಿರುವ ಸಂದುಗಳನ್ನು ಅವರು ಚೆನ್ನಾಗಿ ಬಲ್ಲರು. ಸೇನಾ 
ಬಲವು ಅವರಿಗೇ ಹೆಚ್ಚಾಗಿದೆ? ಎಂದಳು. 
ಮನೋಹರದಾಸನು «ಜೀವಿ, ನಿನ್ನ ಮಾತುಗಳಲ್ಲಿ , ಯುಕ್ತೆಯಿದೆ. 
ರಜಪೂತ ರಮಣಿಯರು ಯುದ್ಧ ಕ್ಸ ಹೊರಟಿರುವ ಪ ಪತಿಯನ್ನು ತಡೆಯಬಾರ 
ದೆಂಬ ಕುಲಧರ್ಮನವನ್ನು ನ ಯಾ? ಬಲಾಬಲಗಳು ಹೇಗೇ 
ಇರಲಿ, ಸಮಯ ಸನ್ಫಿ ವೇಶಗಳು ಯಾವ ರೀತಿಯಲ್ಲೇ ಇರಲಿ, ರಜಪೂತನು 
ಯುದ್ಧ ಬಂದರೆ ಎಜೆಗೊಟ್ಟು ನಿಲ್ಲಲೇಬೇಕು. ನೀನೇನು ಹೇಳುವೆ ದೇವಿ? 
ರಾಧಾರಾಣಿಯೋ ಸಂಧಿಯನ್ನು ಮಾಡಿಕೊಳ್ಳ ಬಹುದು.” 
ಸಂಧಿಯನ್ನು ಮಾಡಿಕೊಳ್ಳು ವುದ 4 ಸ ಮಾಡುವುದು, 
ಮಾರ್ಗಗಳೇಷ್ಟೋ ಇವೆ. ಅವೆಲ್ಲಾ ನಮಗೆ ತಕ್ತುವಲ್ಲ. ಟ್‌ 
ಕೊಳ್ಳುವ ವ Seu ನನಗೆಲ್ಲಿದೆ? 1 ಅಡು ಯುನರಾಜ ಅಜಂಸಹರನರಂಿಗೆ 
ಸೇರದ್ದು. ಬಾದಷಹರವರಿಗೆ ಸೇರಿದ್ದು. ಯುದ ಮಾಡುವುದು ಮಾತ್ರ ನನ್ನ 
ಪಾಲಿಗೆ ಬಂದದ್ದು » ಎಂದು ಹೇಳಿ ನುಕೋಹಂದಾಸನು ಹೊರಟುಕೋದನು. 
ರಾಧಾರಾಣಿಯು ದೇವಾಲಯಗಳೆಲ್ಲೆ ಲ್ಲಾ  ಪೂಜೆಮಾಡಿಸಿದಳು. 
ಮುತೆ ತ್ತೈದೆಯರನ್ನು ಕರೆಸಿ ಮಂಗಳ ದ್ರವ ಗಳನ್ನು. ಕೊಟ್ಟ ಳು. ಬ್ರಾಹ ಣರಿಗೆ 
ದಕ್ಷಿಣೆಗಳನ್ನು ಇತ್ತಳು. ಬಡಬಗ್ಗೆ ಜ್‌ ಅನ ದಾನಗಳನ್ನು ಆಜಾ 
ಯುದ್ಧ ದಲ್ಲಿ ೌಮನೋಹರದಾಸನು ಪರಾಕ್ರ ಮದಿಂದ ಸಿನ. 
ಮಠಾರಾ ಸೇನಾಧಿಪತಿ ರಘನಾಥ ಬಲಾ ಶ್ಲ ಳನು ಮನೋಹಂದಾಸಿಗೆ ದೂತರ 
ಮುಖೇನ ಹೇಳಿ ಕಳುಹಿಸಿದನು. 'ನೀನು ರಜಪೂತ ಹಿಂದು, ಕೀನೇಕೆ 
ನಮಗೆ ವಿರುದ್ಧವಾಗಿ ಹೋರಾಡುತ್ತಿ ಈ ಯುದ್ಧ ದಲ್ಲಿ ಎಷ್ಟೇ ಸರಾಕ್ರ ಮ 
ತೋರಿದರೂ ಕೊಂಚ ಕಾಲಮಾತ್ರ. ನಮ್ಮ ಕೋಟಿಗಳನ್ನು ನಾಶಿ ತಿಗೆದು | 
ಕೊಂಡೇ ತೆಗೆದುಕೊಳ್ಳುತ್ತೇವೆ. ನಿನ್ಮ ಸೈನ್ಯ ರಜಪೂತ ಸೈನ್ಯ. ಈ ಮುಸ 


ಛತ್ರ ಪತಿ ಶಿವಾಜಿ | ೫೧ 


ಲ್ಮಾನರಿಗಾಗಿ ಆವರನ್ಸೇಕೆ ಬಲಿಕೊಡುತ್ತೀರಿ” ಎಂದು ಹೇಳಿ ಕಳುಹಿಸಿದನು. 

ಮನೋಹರದಾಸನು ««ಉಪ್ಪುಂಡ ದೊರೆಯ ಯಣ ತೀರಿಸುವುದಕ್ಕಾಗಿ 
ನಾನು ಯುದ್ಧಕ್ಕೆ ಬಂದಿದ್ದೇನೆ. ಹಿಂದು. ಮುಸಲ್ಕ್ಮ “ಈ ಜಿಜ್ಞಾಸೆಯನ್ನು 
ರಣಕ್ಷೇತ್ರಕ್ಕೆ ಬಂದಾಗ ಮಾಡತಕ್ಕದ್ದಲ್ಲ. ಎಂದು ಬಾದಷಹರ ಸೇವೆಗೆ 
ಸೇರಿಡೆನೋ ಅಂದೇ ಅದು ನಿರ್ಧಾರವಾಗಿ ಹೋಗಿದೆ. ನಿಮ್ಮ ಸೇನಾಧಿಪತಿ 
ಗಳಿಗೆ ಹೇಳಿರಿ. ಈ ದುರ್ಗೆ ಮರಾಠರದಾಗಿದ್ದರೆ ಅವರು ಯುದ್ಧಮಾಡಿ 
ತೆಗೆದುಕೊಳ್ಳ ಬಹುದು. ಈ ವಸುಮತಿಯು ಯಾರ ಸ್ವತ್ತೂ ಅಲ್ಲ. ಆಳು 
ವವರ ರಾಜ್ಯವದು? ಎಂದು ಹೇಳಿ ಕಳುಹಿಸಿದನು. 

ಯುದ್ಧ ನು ಬಹುದಿನಗಳು ನಡೆಯುಲಿಲ್ಲ ದುರ್ಗದ ಸ ಸನಿ ವೇಶ ಬಲ 
ದಿಂದ ರಜತ ಗೇ ಜಯವಾಯಿತು. ಮನೋಹರದಾಸನು ವಿಜಯೋತ್ಪಾಹ | 
ದಿಂದ ತನ್ನ ಅರಮನೆಗೆ ಹೋದನು. ರಾಣಿಯು ಹರ್ಷ ಚಿತ್ತಳಾಗಿ ಅವನನು. 
ವಂದಿಸಿ ಆರತಿಬೆಳಗಿ ಅರಮನೆಯೊಳಗೆ ಕರೆದೊಯ್ದಳು. 

ಆದರೆ ಮರಾಠರು ಹಿಂಜರಿದು ಹೋದ ರೀತಿಯನ್ನು ನೋಡಿ ಯುದ್ಧ 
ಸವೀಣರಾದ ಆ ರಜಪೂತನು ಅರ್ಥಮಾಡಿಕೊಂಡನು. ಈ ಯುದ್ಧವು 


ತೆ 
ಮುಕಾ ಶಯ ವಾಗಲಿಲ್ಲ. ಬೇಕೊಂದು ಕಡೆ ಮರಾಠರು ಯುದ ಕೈ ಬಂದೇ 


ರುತ್ತಾಕೆ ಎಂದುಕೊಂಡು “ದೇವಿ, ಈ ನಿಜಯವ್ರ ಸಂಪೂರ್ಣ ನಿಜಯವಲ್ಲ. 

ಈ ರಣಕ್ಷೇತ್ರಗಳಲ್ಲಿ ಎಷ್ಟೋ ಯುದ್ಧಗಳಾಗು ಮೆ ಮರಾಠರು ಒಂದಿದೆ 
ಯನ್ನೂ ಚ್ಟ ಗಲ ಬಿಟ್ಟು ಕೊಡಕೂಡದೆಂದು ಹಠತೊಟ್ಟ ದಾರೆ. ಮೂವ 
ತ್ಲಾರು ದುರ್ಗಗಳ ಮೂ ಮತ್ತೆ ಯುದ್ಧವು ಇದ್ದೇ ಇದೆ. ಈ ರಣ 
ಕ್ಷೇತ್ರಕ್ಕೆ ಬಾದಷೆಹೆರು ಸ್ವತಃ ಬಂದು ನಿಲ್ಲದೆ ಇತ ರ್ಥವಾಗುವೂತಿ' 
ಎಂದು ಹೇಳಿದನು. ` 

` ಒಂದುವಾರದ ಕಾಲ ಹೊರಳಲಿಲ್ಲ. ಶಿವಾಜಿಯು ಮೂವತ್ತು ಸಾವಿರ: 
ಸೈನ್ಯದೊಡನೆ ಬಂದು ಮಾವಳ್ಳಿ ಪರ್ನೀರ್‌ ಮತ್ತು ಜುನ್ಹಾರ್‌ ದುರ್ಗಗಳನ್ನು 
ಬಲವಾಗಿ ಮುತ್ತಿದನು. ಮಾವಳಿ ದುರ್ಗದ ಕಡೆ ತಾನೇ ಹೊರಟನು. 
ಮನೋಹರದಾಸನಿಗೆ ದೂತರ ಮುಖೇನ ಹೇಳಿ ಕಳುಹಿಸಿದನು. ನೀನು 
ಚೆನ್ಶಾಗಿ ಯುದ್ದ ಮಾಡುತ್ತೀೀಯೆಂದು ಕೇಳಿದ್ದೇವೆ. ಅದು ರಜಪೂತರು 
ಲಕ್ಷಣ. ನೀನು ಫೌಜುದಾರನೂ ಅಲ್ಲ. ಮಹಾಸೇನಾಧಿಪತಿಯೂ ಅಲ್ಲ. 


; ಡ್ನ 
(7) ಆಧ 
ಅ 

ಎನ 


ಚೆ 


೫೨ | p48 ಛತ್ರಪತಿ ಶಿವಾಜಿ 


ಸಾಮಾನ್ಯ ಕಿಲ್ಲೇದಾರನೊಡನೆ ಯುದ್ಧ ಮಾಡುವುದು ನಮಗೆ ಭೂಷಣವಲ್ಲ. 
ನಿನ್ನ ಸೈನ್ಯತಾನೇ ಎಷ್ಟ ದೆ? ನೀನು ದುರ್ಗವನ್ನು ಬಿಟ್ಟು ಹೋಗು. ಅನ್ಯಾಯ 
ವಾಗಿ ಪ್ರಾಣ ಕಳೆದುಕೊಳ್ಳ ಬೇಡ” ಎಂದು ಹೇಳಿ RRS. 

pT ನು ಆ ದೂತರಿಗೆ ನಿಮ್ಮ ಶಿವಾಜಿಮ ಹಾರಾಜದಣ 
ಯುದ್ಧಕ್ಕೆ ಬಂದಿರುವುದು ಸಂತೋಷ. ರಣಕ್ಷೇತ್ರ ದಲ್ಲಿ ಅವರನ್ನು ಭೇಟಿ 
Pe. ಹೇಳಿರಿ” ಎಂದು ಉತ್ತರ ಹೇಳಿ ತಟಳದನು. ಕೋಟೆಯ | 
ಬಾಗಿಲುಗಳನ್ನು ಮುಚ್ಚಿಸಿ, ಉಳಿದಿದ್ದ 'ಸೈನ್ಯವನ್ನು ಇಟ್ಟು ಕೊಂಡು ದುರ್ಗದ 
ರಕ್ಷಣೆ ಮಾಡುತ್ತಿದ್ದನು. 

ಶಿವಾಜಿಯ ಸೈನಿಕರು ನಾಲ್ಕೂ ಕಡೆಗಳಿಂದ ಕೋಟಿಯನ್ನು ಮುತ್ತಿ 
ದರು. ದಿಡ್ಡಿ ಯ ಬಾಗಿಲನ್ನು ನಡ ಒಳಗೆ ನುಗ್ಗಿ ದರು. ಮಹಾದ್ವಾರದ 
ಕಡೆಯಿಂದ. ಶಿವಾಜಿಯು ಸೈನ್ಯ ಸಮೇತನಾಗಿ ನುಗ್ಗಿ ದನು. ಮನೋಹರ 
ದಾಸನು ಕಡೆಯವರೆಗೆ ಹೋರಾಡಿ ಕತ್ತಿಯ ಪೆಟ್ಟಿ ನಿಂದ ಮಡಿದುಬಿದ್ದನು. 
| ಉಳಿದಿದ್ದ ಸ್ವಲ್ಪ ಮಂದಿ ರಜವೂತರು ಹತ್‌ ತ್ತಾ ಹಿಮೆ ಸದಯ 
ಶಿವಾಜಿಯು. ತೆಶಣವೆ' ಯುದ್ಧ ನಿಲ್ಲಿಸಬೇಕೆಂದು ಸೈನಿಕಂಸೆ. ಅಸ್ಸಣೆ ಮಾ 
ದನು. ರಾಧಾರಾಣಿಯು ci ಹಿಂದೆ ಇದ್ದ ಉದ್ಯಾನದಲ್ಲಿ ನ 
ಚಿತೆಯನ್ನು ನಿರ್ಮಾಣ ಮಾಡಿಸಿದಳು. ತಾನೇ ಸತಃ ದುರ್ಗದ ಮಹಾ. 
ದ್ವಾ ರದ ಬಳಿಗೆ ಶಿವಾಜಿಯನ್ನು ಕಂಡು ತನ್ನ ಸಷ ಶರೀರವನ್ನು ಕೊಡಿಸ 
ಬಿಡು ಪ್ರಾರ್ಥನೆ ಮಾಡಿದಳು. 

ಶಿವಾಜಿಯು ಅಪ್ಪಣೆಯಿತ್ತನು. 

ಮನೋಹರದಾಸನ ಶರೀಂವನ್ನು ಸಲ್ಲಕಿಯಲ್ಲಿಟ್ಟು, ಉತ್ಸವದಿಂದ 
ಕರೆದೊಯ್ದರು. ರಾಧಾರಾಣಿಯು ಜೊತೆಯಲ್ಲಿಯೇ ನಡೆದುಹೋದಳು. 
ಅರಮನೆಯಲ್ಲಿದ್ದ ಸಮಸ್ತ ವಸ » ಗಳನ್ನೂ ಆಭರಣಗಳನ್ನೂ ವಸ್ರ್ರಾ ಲಂಕಾರ 
"ಗಳನ್ನೂ ದಾನಮಾಡಿ ಮಂಗಳ ದ್ರವ್ಯಗಳನ್ನು ದುರ್ಗಡಲ್ಲೆಲ್ಲಾ ಹಂಚಿ 
ಸತಿಯ ಶರೀರವನ್ನು ಚಿತೆಯ ಮೆ ಹಹ ಸು | 

ಶಿನಾಜಿಯು ಆ ಸಮುಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದು ಆ ರಾಣಿಗೆ. 
ನಮಸ್ಕರಿಸಿ “ನೀನು ಪುಣ್ಯಾತ್ಮಳು. ಆಶೀರ್ವಾದ ಮಾಡು” ಎಂದು 


ಛತ್ರಪತಿ ಶಿವಾಜಿ ೨%. 


ಪ್ರಾರ್ಥನೆ ಮಾಡಿದನು. ರಾಣಿಯು *ವಿಜಯಿಾಾಭವ? ಎಂದು ಆಶೀರ್ವದಿಸಿ, 
ನಗುನಗುತ್ತಾ ಉರಿಯುತ್ತಿದ್ದ ಚಿತೆಯನ್ನೇಂ ಸಹಗಮನ ಮಾಡಿದಳು. 

ಜುನ್ಮ್ಹಾರ್‌ ಮತ್ತು ಸರ್ನೀರ್‌ ದುರ್ಗಗಳು ಮಹಾರಾಷ್ಟ್ರರ ಕೈವಶ 
ವಾಗಿದ್ದುವು. ದಾವೂದ್‌ ಖಾನನ: ಬೃಹತ್‌ ಸೈನ್ಯಸಮೇತನಾಗಿ ಬಂದು 

ಪ್ರಯಾಸದಿಂದ ಆ ಮೂರು ದುರ್ಗಗಳನ್ನೂ ಹಿಡಿದನು. ಶಿವಾಜಿಯು 
ಹಿಡಿದಿದ್ದ ದುರ್ಗಗಳನ್ನು ಬಿಟ್ಟು ಹೋಗಬೇಕಾಯಿತು... ಆ ದುರ್ಗಗಳು 
ಅತ್ಯಂತ ಮುಖ್ಯ ವಾದ Ene ಬಾದಸಹೆನು ದಾವೂದ್‌ ಖಾನನನ್ನು 
ಪ್ರಶಂಸೆ ಮಾಡಿ ದರಬಾ ರಿನಿಂದ ದಾವೂದ"ಖಾನನಿಗೆ ಖಿಲತ್ತುಗಳನ್ನು 
ಕಳುಹಿಸಿಕೊಟ್ಟನು. | 

ಮರಾಠರು ಪುರಂಡೌಡದಲ್ಲಿ ಮತ್ತೆ ಸೇರ: ಸಮಾಲೋಚನೆ ಮಾಡಿ 
ಣೆಯ ಪ್ರತಿಜ್ಞೆಗಳನ್ನು ತೆಗೆದುಕೊಂಡರು. "ನಮ್ಮ ಶರೀರಗಳಲ್ಲಿ ಪ್ರಾಣ 
ಗಳಿರುವವರೆಗೆ ಈ ಬಾರಿ ಹೋರಾಟವನ್ನು ನಿಲ್ಲಿಸಕೂಡದು. ಇದು ಸರಿ 
ಯಾದ ಸಮಯವಾಗಿದೆ. ಈಗ ಮೈಮರೆತರೆ ಇಂಥಾ ಸಮಯವು ಮತ್ತೆ 
ದೊರಕದು” ಎಂದು ಮಾಡನಾಡಿಕೂಂಡು, ಮತ್ತೆ ಹೊಸ ಹುರುಪಿನಿಂದ 
ಆ ಮೂರು ದುರ್ಗಗಳನ್ನೂ ಮುತ್ತಿಗೆ ಹಾಕಿದನು. ಮಹಾರಾಷ್ಟ್ರರು 
ಅನಿರೀಕ್ಷಿತವಾಗಿ ಬಂದುದನ್ನು ಕಂಡು: ದಾವೂದ್‌ ಖಾನನು ಗಾಬರಿಯಿಂದ 
ಹಿಮ್ಮೆಟ್ಟಿ ಓಡಿಹೋದನು. ಆ ಮೂರು ದುರ್ಗಗಳನ್ನೂ ಮಹಾರಾಷ್ಟ್ರರು 
ಪತಾ ಇನ ಕೈ ನಶವಸಾಡಿಕೊಂಡರು. ಅಲ್ಲಿ ಒಬ್ಬ ಮೊಗಲ್‌ 
ಸೈನಿಕನೂ ಉಳ 


೬ 


ವಕಾವಳಿ, ಸನೀರ್‌ ಮತ್ತು ಜುನ್ನಾರ್‌ ಕೋಟಿಗಳು ಮರಾಠರ 
ಕೈವಶವಾದ ಮೇಲೆ ಸೂರತ್ತಿನವರೆಗೆ ಭಾಟಾಮಾರ್ಗವು ಮರಾಠರ ಸ್ವಾಧೀನ 
ವಾದಂತೆ ಆಯಿತು. ಈ ದುರ್ಗಗಳ ಆಕ್ರಮಣವಾದ ಮೇಲೆ ಶಿವಾಜಿಯು 


೫೪ ಛತ್ರಪತಿ ಶಿವಾಜಿ 


ದಾವೂದ್‌ ಖಾನನನ್ನು ಜಿನ್ನಟ್ಟ ಅಹಮದ್‌ ನಗರದವರೆಗೆ ಓಡಿಸಿಕೊಂಡು 
ಹೋದನು. ಆಹಮದ್‌ನಗರವು ಮೊಗಲ್‌ ಬಾದಷಹರ ದಖು \ನ್ತಿನ ನ ರಾಜ 
ಧಾನಿ. ತಿವಾಜಿಯ ಅಹಮದ್‌ನಗರದ ಕೋಟಿಯ ಮೇಲೆ ಧಾಳಿ 
ಮಾಡಿದರೆ ಬಹುಕಾಲ ಹೆಣಗಬೇಕಾಗುವುದೆಂದು ಬಗೆದು ಸುತ್ಮುಮುತ್ತಲೂ 
ಇರುವ ಮೊಗಲ್‌ ರಾಜಕ್ಕೆ ಸೇರಿದ ಅನೇಕ ಗ್ರಾಮಗಳನ್ನೂ ಊರುಗಳನ್ನೂ 
ಲೂಟಿ ಮಾಡಿಕೊಂಡು ಹಿಂತಿರುಗಿದನು. : 


ಶಿವಾಜಿಯು ಪುನಃ ದಂಡೆತ್ತಿ ಬರುಶ್ಶಾನೆಂದು ಸೂರತ್ತಿನಲ್ಲಿ ಗಲಭೆ 
ಎದ್ದಿತು. ಸೂರತ್‌ ನಗರವನ್ನು ರಕ್ಷಿಸುವುದು ಮೊಗಲರಿಗೆ ಅತಿಮುಖ್ಯ 
ವಾಗಿತ್ತು. ಸೂರತ್‌ ನಗರವು ಕೈ ಬಿಟ್ಟು ಹೋದರೆ ಪೆಶ್ಚಿಮ ತೀರದ ರೇವು 
ನಟ್ಟಣಗಳೆಲ್ಲವೂ ಕೈಬಿಟ್ಟು ಹೋಗುತ್ತವೆ. ಅಷ್ಟೇ ಅಲ್ಲ. ವಿದೇಶೀ 
ವ್ಯಾಪಾರಗಳೆಲ್ಲವೂ ಮ ಇರಾಷ್ಟ್ರರ ವಶವಾಗುತ್ತದೆ. ವ್ಯಾಪಾರದ ಆಶೆಯಿಂದ 
ಇಂಗ್ಲಿಷರೂ, ಡಚ್ಚ ರೂ, ಫ್ರೆಂಚರೂ ಶಿವಾಜಿಯ ಕಡೆ ಸೇರಿಕೊಳ್ಳು ತ್ತಾರೆ. 
ಹೇಗಾದ: ೂ ಮಾಡಿ ಇದನ್ನು. ತಡೆಗಟ್ಟ ಬೇಕೆಂದು ದೆಹಲಿಯಿಂದ ಬಹದ್ದೂ. ರ್‌ 
ಖಾನ್‌ ಎಂಬ ಸೆ ನಾಧಿಸತಿಯನ್ನು ಐಡುನಹಸ ರ ದಂಡಿನೊಂದಿಗೆ ಜಾಡಿ 
ಸೂರತ್ತಿನ ರಕ್ಷಣೆಗಾಗಿ ಕಳುಹಿಸಿಕೊಟ್ಟ ನು. ವು ತ್ತಿ ನಲ್ಲಿ ಎದ್ದಿದ್ದ ವಾರ್ತೆಯು 
ನಿಜವಾಗಿಯೇ. ಸರಿಣಮಿಸಿತು. a ಜಿಯು ಅಸಂಖ್ಯಾತ ಸೇನಾಬಲ 
ದೊಂದಿಗೆ ಸೂರತ್ತಿಗೆ ಮುವತ್ತು ಮೈಲಿಗಳ ದೂರದಲ್ಲಿ ಬೀಡುಬಿಟ್ಟ ದಾ ನೆಂಬ 
ಸಮಾಚಾರ ಬಂದಿತು. ಹ ತನ್ನ ದೂತರ ಮುಖೇನ ee 
ಹೇಳಿಕಳುಹಿಸಿದನು. “ಸೂರತಿ ತ್ರಿನಲ್ಲಿರುವ ವರ್ತಕರೆಲ್ಲರೂ ಸೇರಿ ಹನ್ನೆರಡು 
ಲಕ್ಷ ರೂಪಾಯಿಗಳನ್ನು ತಂದೊಪ್ಪಿಸಿದರೆ ನಾವು ಸೂರತ್ತ ನ್ಮು ರಕ್ಷಣೆ 
ಮಾಡುತ್ತೇವೆ. ಇಲ್ಲನಿದ್ದರೆ ಸೂರತ್‌. ನಾಶವಾಗಿ ಹೋಗುತ್ತ ದೆ. ನೀವು 
ಡೆಲ್ಲಿಯ ಬಾದಷಹನಿಗೆ ವಷೇ ವರ್ಷೇ ಹನ್ನೆರಡು ಲಕ್ಷ ತೆರಿಗೆ ಸುಂಕಗಳನ್ನು 
ತೆರುತ್ತಿ ದ್ದೀರಿ. ಅವರಿಂದ ಥಿಮಗಾವ ರಕ್ಷಣೆಯೂ 'ರೊರೆಯುತ್ತಿ ಲ್ಲ. ಇದ್ದು 
ಮುಜೆ 'ವರ್ಷಂಪ್ರ ತಿ ನಮಗೆ ಹನ್ನೆರಡು ಲಕ್ಷ ಹಣ ಕೊಡಸೆ. 
ಹೇಳಿ ತ] ವರ್ತಕರೆಲ್ಲರೂ ಸಟೆ ಸೇರಿ ಮಾತನಾಡಿಕೊಂಡರು. 
ಈ ಸಭೆಯಲ್ಲಿ ವಿದೇಶೀ ವರ್ತಕರು ಸೇರಲಿಲ್ಲ. ವರ್ತಕರೆಲ್ಲರೂ ಪರಸ್ಪರ 


ಛತ್ರಪತಿ ಶಿವಾಜಿ | ೫೫ 


ಮಾತನಾಡಿಕೊಂಡರು. ಶಿವಾಜಿಗೆ ಇಷ್ಟು ಹಣ ಕೊಡಲು ಸಾಧ್ಯವಿಲ್ಲ. 
ಇತ್ತ ಮೊಗಲರು, ಅತ್ತ ಮರಾಠರು ಇಬ್ಬರೂ ನಮ್ಮಲ್ಲಿ ಹಣ ಸುಲಿಯುತ್ತಾರೆ. 
ಈ ಸೂರತ್ತಿನ ವ್ಯಾಪಾರವೇ ಬ ಸಂ ಬೇಕೆ ಸ ಳಗಳಿಗೆ 
ಹೊರಟು ಹೋಗೋಣ. ವ್ಯಾ ಪಾರಸ ರಿಗೆ ಯಾವ ಜೀಶವಾದರೇನು?' 
ಎಂದುಕೊಂಡರು. ಶಿವಾಜಿಯ ಕಡೆಯವರು ತಮ್ಮ ರಾಯಭಾರವು ನಿರರ್ಥಕ 
ವಾಯಿತೆಂದು ಶಿವಾಜಿಗೆ ಅರಿಕೆ ಮಾಡಿದರು. ಶಿವಾಜಿಯು “ವ್ಯಾಪಾರಸ್ಥ ರ 
ಲಕ್ಷಣವೇ ಹಾಗೇ. ಕೊಟ್ಟ ವರಿಗೇ ಸರ ಅವರು ಮುಕ್ಕ ಹೆಸ್ಮರಾಗಿ 
ರುತ್ತಾರೆ. ಈಗ ಬರ ಕೊಡುವುಜಔೆಂದರೆ ಬಿಗಿ. ಮುಷ್ಟಿ. ಈ 
ವರ್ತಕರು ಬಡಸ ರಟ್ಟ ಗೆ ಕೈಬಿಡುವುದಿಲ್ಲ. ಕಬ್ಬಿ ಣವನ್ನು ಬೆಂಕಿಯಲ್ಲಿ ಗ ಗಿ 
ಕಾಸಿ ಬಡಿದಲ್ಲದೆ ಸ್‌ ವುದಿಲ್ಲ. ಇರಲ್ಲಿ, el ಪ್ರ ತ್ಯ ಕ್ಷವಾಗಿ ಅನುಭವಿ 
ಸುತ್ತಾರೆ.” ಎಂದು ಹೇಳ ಸೆ ಸೆ ಸೈನ್ಯಗಳನ್ನು ಮುಂದಕ್ಕೆ $7ದುಕೊಂಡ: ಹೋಗು 
ವತ ಅಪ್ಪ ಣೆ ಮಾಡಿದನು. 
ನೆಹಲಿಯಿಂದ ರಕ್ಷಣಾಧಿಕಾರಿಯಾಗಿ ಬಂದಿದ್ದ ಬಹದ್ದೂರ್‌ಖಾನನು 
ವರ್ತಕರನ್ನಿಲ್ಲಾ 'ಕರೆಯಿಸಿ “ಸೂರತ್ತಿನ ರಕ್ಷಣೆಯ ಏರ್ಪಾಡು ಮಾಡು 
ತ್ತೇನೆ. ಯಾರಿಗೂ ಕೂದಲು ಕೊಂಕುವುದಕ್ಕೆ ಬಿಡುವುದಿಲ್ಲ” ಎಂದು 
ಅಟಾಟೋಸದಿಂದ ಭರವಸೆಯಿತ್ತನ್ನ್ಯು ಐವತ್ತು ಸಹಸ್ರ ರೂಪಾಯಿಗಳನ್ನು 


ಅಂಘಳಿಗೆಯಲ್ಲಿ ತಂದೊಪ್ಪಿ ಸಿದರು. ಬಹದ್ದೂ ರ್‌ ಖಾನನು ಆ ಹಣವನ್ನ ಲ್ಲಾ 
ಭದ್ರ ವಾಗಿ ಬಚ್ಚಿ ಟ್ಟು ಏನೂ ಅರಿಯದವನಂತೆ ಕುಳಿತನು. 


ಸಫಾ ಸಸ್ಯಗಳು ಸೂರತ್‌ ಕೋಟಿಯನ್ನು ಮುತ್ತಿದವು. ವರ್ತಕ 
ರೆಲ್ಲರೂ ಬಹದ್ದೂರ್‌ಖಾನನ ಅರಮನೆಯ ಮುಂದೆ ಮೊರೆಯಿಟ್ಟರು. 
ಬಹದ್ದೂಂ"ಖಾನನು ಆರಮನೆಯಿಂದ ಹೊರಗೆಬಂದು “ಎರಡುಲಕ್ಷ ರೂಪಾಯಿ 
ಗಳನ್ನು ತಂದುಕೊಡಬೇಕು. ಇಲ್ಲದಿದ್ದರೆ ಈಗ ಈ ಕೋಟಿಯನ್ನು ರಕ್ಷಣೆ 
ಮಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನೆ ಮಠಗಳೆಲ್ಲ ಲೂಹಿಯಾಗಿ 
ಹೋಗುತ್ತವೆ. ನಮ್ಮದೇನೂ ಜವಾಬ್ದಾರಿಯಿಲ್ಲ” ಎಂದು ವರ್ತಕರಿಗೆ ಹೇಳಿ 
ದನು. ವರ್ತಕರ) ನಿರಾಕರಿಸಿದರು. ಬಹೆದ್ದೂರ್‌ ಖಾನನನ್ನು ಧಿಕ್ಕಾರ 
ಮಾಡಿದರು. ವರ್ತಕರು ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಊರು 


ಬಿಟ್ಟು ಹೊರಡಲನುವಾದರು. ಬಹೆದ್ದೂರ್‌ ಖಾನನು ಕೋಪಾನೇಶದಿಂದ 


೫೬ | ಛತ್ರಸತಿ ಶಿವಾಜಿ 


ರಾಜಭಟರೊಡನೆ ಬಂದು ಕೋಟೆಯ ಬಾಗಿಲುಗಳನ್ನು ಮಃ ಚಿ ಆ ಜನರು 
ಹೊರೆಗೆ ಹೊರಡದಂತೆ ತಡೆಗಟ್ಟ ದನು. ವಿದೇಶೀ ಚಳ ಹತ್ತು ಮೈಲಿಗಳ 
ದೂರದಲ್ಲಿದ್ದ ಸ್ಟ್ರಾಲಿ ಎಂಬ ಕೇವು ತೀರಕ್ಕೆ ತಮ ಖಜಾನೆಗಳನ್ನೂ, ಬೆಲೆ: 
ಬಾಳುವ ; ವ ಗಳನ್ನೂ ಸಾಗಿಸಿಕೊಂಡು ಡುತ ಹೆಡುಗುಗಳ ಮೇಲೆ. ಏರಿಸಿ, 
ಅಲ್ಲಿ ಭದ್ರನಾದ ಕಾವಲುಗಳುನ್ನು ಏರ್ಪಾಡು: ಮಾಡಿದರು, ween 
ಎಂಬ ಧನಾಢ್ಯನಾದ ಮುಸಲ್ಮಾನ್‌ ವರ್ತಕನು ಇಂಗ್ಲೀಷರನ್ನು ಬೇಡಿ 
' ಕೊಂಡು ಅವರ ಮರೆಯಲ್ಲಿ ಆಶ್ರಯಪಡೆದನು. | 


ಶಿವಾಜಿಯು ಸೈನ್ಯಸಮೇತನಾಗಿ ಸೂರತ್ತನ್ನು ಪ್ರಮೇಶಮಾಡಿದನು.. 
ಇದಕ್ಕಿಂತ ಮುಂಚಿತವಾಗಿಯೇ ಡಚ್‌ ಅಧಿಕಾರಿಕೆಗಳು ನಜರುಗಳನ್ನು ತೆಗೆದು 
ಕೊಂಡು ಹೋಗಿ ಶಿಬಿರದಲ್ಲಿಯೇ ಭೇಟಮಾಡಿದರು. ಶಿವಾಜಿಯು ಡಚ್‌ 
ಕೋಠಿಗೆ ಏನೂ ತೊಂದರೆಯಿಲ್ಲದಂತೆ ಭರವಸೆಯಿತ್ತು. 


ಮರಾಠಾ ನರ ಸೂರತ್ತಿ ನಲ್ಲಿ ಮನೆವ:ನೆಗಳನ್ನೂ ದೊಡ್ಡ ದೊಡ್ಡ 

ಅಂಗಡಿಗಳನ್ನೂ ಸೆ ಸ್ವೇಚ್ಛೆ ಯಾಗಿ 26: ಮಾಡಿದರು. ಜಿಲೆ ಟಾಳುಷ ವಸ್ತ್ರ 
ಗಳು GLE ಚಿನ್ನ ಬೆಳ್ಳಿ ಮುಂತಾದ ವಸ್ತುಗಳು ಹಣ ಇನೆಲ್ಲವೆನ್ನೂ 
ಲೂಟಮಾಡಿ ತಮ್ಮ ಶಿಬಿರಕ್ಕೆ 'ೊಂಡ್ಲುಹೋಗಿ `ಶೇಖರಸಿದರು. ಆ ಪಟ್ಟಣ 
ದಲ್ಲಿ ಮರಾಠಾ ಸೈನಿಕರನ್ನು PRN ಇಲ್ಲ. ಮೊದಲನೆಯ ಔನ | 
ಇಂಗ್ಲೀಷ್‌ ಕೋಠಿಯ ಮುಂದೆ ಬಂದಾಗ ಐವತ್ತು ಮಂದಿ ಇಂಗ್ಲಿಷ್‌ ಹಡಗು 
ನಡೆಯ ಸೆ ಸ್ಥ ಸೈನಿಕರು ಗುಂಡುಗಳನ್ನು ಹಾರಿಸಿ ಥ್ಸೆ ರದ ಹೋರಾಡಿದರು. 
ಕೆಲವರು ಜಿ ಠಾ ಸೈನಿಕರು ಸತ್ತು ಬಿದ್ದರು. ಆಷ್ಟ ರಲ್ಲಿ ಶಿವಾಜಿಗೆಖಚಿತವಾದ 
ವರ್ತಮಾನವು ತಿಳಿಯಿತು. ಇಂಗ್ಲಿಷ್‌ ೋಕಿಯಲ್ಲ” ಬೆಲೆ ಬಾಳುವ ' ವಸು ಸ್ರ 
ಗಳಾವುವೂ ಇಲ್ಲ. ಹಣಕಾಸುಗಳೇನೂ ಇಲ್ಲ. | ಮುಖ್ಯರಾದ 
ಅಧಿಕಾರಿಗಳು ಕೂಡಾ ಯಾರೂ ಇರಲಿಲ್ಲ. ಶಿವಾಜಿಯು ಆ ಕೋಶಠಿಯ 
ಬಾಗಿಲಿಗೆ ಬಂಡು ತನ್ನ ಸೈನಿಕರನ್ನು ಹ aed ಅಜ್ಞಾ ಫಿಸಿ 
ದನು. ಎರಡಸೆಯದಿನ ಇಂಗ್ಲೀಷ್‌ಕೋಠಿಯ ಪೆ ಪ್ರೆಸಿಡೆಂಟನಾದ ಜಿರಾಲ್‌ 
ಎಂಬುವನು ತನ್ನ ಸಹೋದ್ಯೊ 'ಗಿಯೊಂದಿಗೆ ಕೆಲವು ಪಾರಿತೋಷಕಗಳನ್ನು 
ತೆಗೆದುಕೊಂಡು ಕ ಶಿಬಿರದಲ್ಲಿ ಶಿವಾಜಿಯ ಭೇಟ ಮಾಡಿದನು. 


ಛತ್ರ ಪತಿ ಶಿವಾಜಿ : | ೫೭ 


ಶಿವಾಜಿಯು ಆ ಇಬ್ಬರು ಇಂಗ್ಲಿಷ" ಅಧಿಕಾರಿಗಳನ್ನು ಮರ್ಯಾಜಿಯಿಂದ 
ಕಂಡು ಕೈಕುಲುಕಿ ಆಸನಗಳ ಮೇಲೆ "ಕೂಡಿಸಿ ಸಂಭಾಷಣೆ ಮಾಡಿದನು. 

ಇಂಗ್ಲಿಷ್‌ ಅಧಿಕಾರಿಗಳು ತಮ್ಮ ವ್ಯಾಪಾರಕ್ಕೆ ಏನೂ ನಷ್ಟವುಂಟು 
ಮಾಡಬಾರದೆಂದು ಕೇಳಿಕೊಂಡರು. ಸ ದಂಡಕೊಡುವುದು ನ್ಯಾಯ 
ನಿಲ್ಲ. ನಮ್ಮ ಜನ ಆ ಪದ್ಧ ತಿಯನ್ನು ಅಸಮಾನವೆಂದು |ವಿಸುತ್ತಾರೆ. 
ಈ ರೇವು ನಟ್ಟಣನು ಜೋರ್‌ ಚಕ್ರವರ್ಕಿಯ ರಾಜ್ಯದಲ್ಲಿದೆ. ಅದನ್ನು 
ನೀವು ಗೆದ್ದು ಆಡಳಿತವನ್ನು ಸ್ದಾ ಸಿಸಿದರೆ ಸೂಕ್ತತೆರಿಗೆ ಕಂದಾ ಯಗಳನ್ನು. 
ನಿಮಗೆ ಕೊಡುತ್ತೆ (ವೆ ಎಂದುಹೇಳಿದರು. 

ಶಿವಾ | "ಈ ಸೂರತ್ತನ್ನು ವಶಪಡಿಸಿಕೊಳು ವುದೇನೂ ದೊಡ್ಡ 
ದಲ್ಲ. ಆದರೆ ಈ ರಾಜ್ಯ ವೇ ಪ್ರತ್ಯೆ (ಕವಾಗಿಜೆ. ಈ ರಾಜ್ಯವನ್ನು ಪೂರ್ತಾ 

ವು ಗೆಲ್ಲಬೇಕು. ನಜ; ಧಾ ಪೂರ್ತಿಯಾಗಿ ನಮ್ಮ ಕೈಗೆ ಬಂದಿಲ್ಲ. 
ಈ ಕ ಮಾತ್ರ ಗೆದ್ದರೇನು ಫಲ. . ಆದರೆ ನಾವು ನಿಮ್ಮ ಜನರಿ 
ಗಾಗಲ್ಲಿ, ನಿಮ್ಮ ಕೋಠಿಗಾಗಲಿ ಯಾನ ಆತಂಕವನ್ನೂ ಉಂಟುಮಾಡುವು 
ದಿಲ್ಲ. ಇಂಗೀಷ್‌ ಜನ ಸಭ್ಯ ಜನ. ನಿಮ್ಮನ್ನು ನಾವು ಸ್ನೇಹಭಾವದಿಂದ 
ನೋಡುತ್ತೇವೆ” ಎಂದು ಹ ಕಳುಹಿಸಿಕೊಟ್ಟನು. | 

ಮಾರನೆಯ ದಿನ ಶಿವಾಜಿಯು ಕುದುರೆಯ ಮೇಲೆ ಕುಳಿತು ಸೂರತ್‌ 
ನಗರದೊಳಗೆ ಹೋದಾಗ ಇಂಗ್ಲಿಷರು, ಫ್ರೆಂಚರು, ಡಚ್ಚರು ತಮ್ಮ ತಮ್ಮ 
ಕೋಠಿಗಳ ಮುಂದೆ ಪುಷ್ಪಹಾರಗಳನ್ನೂ ಫಲಗಳನ್ನೂ ಶಿವಾಜಿಗೆ ಒಪ್ಪಿಸಿ 
ದರು. ಆ ದಿನ ಫ್ರೆಂಚರ ಕೋಠಿಯ ಎದುರಿದ್ದ ತಾರ್ಕಾರ್‌ ಸರಾಯ್‌ 
ಯನ್ನು ಮರಾಠರು ಮುತ್ತಿದರು. ಅದು ಹೊಸದಾಗಿ ನಿರ್ವಾಣವಾಗಿದ್ದ 
ಬಹು ಜೊಡ್ಡ ಛತ್ರ. ಆ ಛತ್ರದಲ್ಲಿ ಮಕ್ಕಾಯಾತ್ರೆ ಹೋಗುವ ಯಾತ್ರಿಕರು 
ಇಳಿದುಕೊಳ್ಳು ತ್ತಿದ್ದರು. ಈ ಸವಾಯದಲ್ಲಿ ಕಾರದ ಮಾಜಿ ರಾಜನಾದ 
ಅಬುಲ್‌ ಖಾನಸೆಂಬುವನು ಮುಕ್ಕಾಯಾತ್ರೆ ವ ಮುಗಿಸಿಕೊಂಡು ಆ ಕಟ್ಟ ಡದಲ್ಲಿ 
ಬಿಡಾರಮಾಡಿದ್ದ ನು. ಅವನಲ್ಲಿ ಅಪಾರವಾದ ಧನಕನಕಗಳಿದ್ದುವು. "ಔರಂಗ 
ಜೇಬನು ಗೌರವಾರ್ಥವಾಗಿ ಕೊಟ್ಟಿದ್ದ ಚಿನ್ನದ ಪಲ್ಲಕ್ಕೆ ಇದ್ದಿತು. ಆ ಛತ್ರದ 
ಕಾನಲುಗಾರರಾದ ತಾತಾ PE, dr sae ಸೈನ್ಸ ದೊಂದಿಗೆ 
ಸೌರುಷದಿಂದ ಹೋರಾಡಿದರು. ಆ ಹೋರಾಟ ಬಹಳ ಹೊತ್ತು ಸಾಗಲಿಲ್ಲ. 


೫೮ ಛತ್ರಪತಿ ಶಿವಾಜಿ 


ಮರಾಠರು ಆ ಜನರನ್ನೆಲ್ಲಾ ಸದೆಬಡಿದು ಆ ಛತ್ರವನ್ನೆಲ್ಲಾ ಲೂಟಿ 
ಮಾಡಿದರು ಅಲ್ಲಿ ಅಪಾರವಾದ ಐಶ್ಚರ್ಯವು ಮರಾಠರಿಗೆ ಸಿಕಿತು. 


ಮರಾಠರು ಸೂರತ್‌ ಅರಮನೆಯನ್ನು ಹಿಡಿಯುತ್ತಾರೆಂದು ಮೊಗಲ್‌ 
ಅಧಿಕಾರಿಯಾದ ಬಹದ್ದೂ ರ್‌ಖಾನನು ಭಯದಿಂದ ಕೋಟಿಯಲ್ಲಿ ಅಡಗಿ 
ಕೂಂಡಿದ್ದನು. ಮರಾಠರು ಅರಮ'ಗೆ ಪ್ರವೇಶಮಾಡಲಿಲ್ಲ. ವಿಳೆಂಟು 
ದಿನಗಳು ಶಿವಾಜಿಯು ಸಾವಕಾಶವಾಗಿ ಅಲ್ಲಿ ಶಿಬಿರ ಬಿಟ್ಟಿದ್ದನು. ಆ ಪ್ರಾಂತ 
ದಲ್ಲೆಲ್ಲಾ "ಮರಾಠಾ ಸೈನಿಕರು ಇಲ್ಲಿ ಬರುತ್ತಾರೆ. ಅಲ್ಲಿ ಬರುತ್ತಾರೆ, ಎಂಬ 
ವಾರ್ತೆಗಳು ಹಬ್ಬಿ ವರ್ತಕರು ಭಯಸಡುತ್ತಿದ್ದ ರು. ರೇವು ಪಟ್ಟಣವಾದ 
ಸ್ವಾಲಿಗೆ ಬರುತ್ತಾರೆಂದು ಬಹಳ ಗಡಿಬಿಡಿಯಾಗಿತ್ತು. ಆದರೆ ಶಿವಾಜಿಯು 
ಸ್ಟಾಲಿಗೆ ಬರುವುದಿಲ್ಲವೆಂದು ಇಂಗ್ಲಿಷ್‌ ಕಂಪನಿಯವರೆಗೆ ಮೊದಲೇ ಖಚಿತ 
ವಾಗಿ ತಿಳಿದಿತ್ತು, ಅವರು ಮಾತ್ರ ನಿರ್ಭಯವಾಗಿದ್ದರು. ಶಿವಾಜಿಯೃ 
ಸೂರತ್‌ ಬಿಟ್ಟು ಹೋಗುವಾಗ ದೊಡ್ಡ ದೊಡ್ಡ ವರ್ತಕರಿಗೂ ಅಧಿಕಾರಿ 
ಗಳಿಗೂ ಒಂದು ಆಜ್ಞಾ ಸತ್ರ ವನ್ನು ಬರೆಸಿ ಕಳುಹಿಸಿದನು. “ವರ್ಷೇ ವರ್ಷೇ 
ನಮಗೆ ಹನ್ನೆರಡು ಲಕ್ಷ ರೂಪಾಯಿಗಳ ಜೌತಾಯ" ಸಲ್ಲಿಸಬೇಕು. ಇದಕ್ಕೆ 
ತಪ್ಪಿದರೆ ಮರುವರುಷ ಬಂದು ಪೂರಾ ಸೂರತ್‌ ಪಟ್ಟಿ ಣವನ್ನು ನೆಲಸಮ 
ಮಾಡುತ್ತೇವೆ ಎಂದು” ಬರೆಸಿದ್ದ ನು. ಶಿವಾಜಿಯು ಆ ಲೂಟಿಯಲ್ಲಿ ದೊರಕಿದ. 
ಅರವತ್ತು ನಾಲ್ಕು ಲಕ್ಷ ರೂಪಾಯಿಗಳ ಧನಕನಕಗಳನ್ನೂ ಅಮ್‌ೌಲ್ಯ 
ವಸ್ತ್ರಗಳನ್ನೂ ಸಾಗಿಸಿಕೊಂಡು ಹೋದನು. ಮರಾಠಾ ಸೇನಾಸತಿಯಾದ 
ಮೋರೋಸಂತನು ಸೈನ್ಯ ಸಮೇತನಾಗಿ ಸೂರತ್ತಿಗೆ ಸಮಾಸದಲ್ಲಿದ್ದ ರಾಮ 
ಪುರವೆಂಬ ಸಣ್ಣ ರಾಜ್ಯವನ್ನು ವಶಪಡಿಸಿಕೊಂಡು ಅಲ್ಲ ಠಿಕಾಣಿ ಹಾಕಿದನು. 
ಸಮಯಾ ಸಮಯಗಳಲ್ಲಿ ಸೂರತ್ತಿಗೆ ನುಗ್ಗಿ ಹಣವಸೂಲು ಮಾಡುವುದೇ 
ಇವನ ಕೆಲಸವಾಗಿತ್ತು. 


ಶಿವಾಜಯು ಸೂರತ್ತಿನಿಂದ ಹಿಂತಿರುಗಿದ ಕೂಡಲೇ ಖಾಜೀಬೇಗ್‌ನು 
"ಇನ್ನು ಈ ಸೂರತ್ತಿ ನಲ್ಲಿದ್ದು ವ್ಯಾಪಾರ ಮಾಡಲಾಗುವುದಿಲ್ಲ. ಇಲ್ಲಿ ರಕ್ಷಣೆ 
ಯಿಲ್ಲ? ಎಂದು ನಿರ್ಧಾರ ಮಾಡಿಕೊಂಡು ತನ್ನ ಬಂಧು ಬಳಗದವರನ್ನೆಲ್ಲಾ 
ಕೂಡಿಕೊಂಡು ಬೊಂಬಾಯಿಗೆ ಹೊರಟು ಹೋದನು... 


ಛತ್ರಪತಿ ಶಿವಾಜಿ ೫೯ 


ಹೀಗೆಯೇ ಅನೇಕ ವರ್ತಕರು ಸೂರತ್ತನ್ನು ಬಿಟ್ಟು ಹೊರಟು 
ಹೋದರು.  ಸೂರತ್ತಿನ ಕಳೆ ಕೆಟ್ಟು ಹೋಯಿತು. ಬಾದಷಹನಿಗೆ ಈ 
ವರ್ತಮಾನಗಳೆಲ್ಲಾ ನರದಿಯಾದವು. ಹಿಂದಿನ ಸಲ ಶಿವಾಜಿಯು ಸೂರತ್ತನ್ನು 
ಲೂಟಿ ಮಾಡಿದಾಗ ಇಂಗ್ಲಿಷರು, ಡಚ್ಚರು, ಪ್ರೆಂಚರು ಇವರೆಲ್ಲಾ ಶಿವಾಜಿ 
ಯೊಡನೆ ಹೋರಾಡಿ ರಕ್ಷಣೆ ಮಾಡಿದರು. ಈ ಬಾರಿ ಅವರೆಲ್ಲರೂ ಶಿವಾಜಿ 
ಯೊಂದಿಗೆ ಸೇರಿಕೊಂಡು ಬಿಟ್ಟರು ಎಂದು ಆಗ್ರಹೆಗೊಂಡು ವ್ಯಾಪಾರದಲ್ಲಿ 
' ಆವರಿಗೆ, ಕೊಡಲ್ಪಟ್ಟದ್ದ ರಿಯಾಯಿತಿಗಳನ್ನೆ ಲ್ಲಾ ವಜಾ ' ಮಾಡುವಂತೆ 
ಅಪ್ಪಣೆ ಮಾಡಿದನು 
ಈ ವಿಷಯದಲ್ಲಿ ಸ್ವಲ್ಪ ನಿಜಾಂಶವೂ ಇತ್ತು. ಶಿವಾಜಿಯು ಹೊರಟು 
ಹೋದ ಮೇಲೆ ಈ ವಿದೇಶೀ ಸೈನಿಕರು ದೊಡ್ಡ ದೊಡ್ಡ ದೇಶಿಯ ವರ್ತಕರ 
ಕೋರಠೀಗಳಿಗೆ ನುಗ್ಗಿ ಕೈಗೆ ಸಿಕ್ಕಿದುದನ್ನು ಹೊತ್ತುಕೊಂಡು ಹೋಗಿದ್ದರು. 
_ ಆ ನಗರದಲ್ಲಿದ್ದ ಬಡವರಾದ ಕೂಲಿಯಾಳುಗಳೂ, ಗಾಡಿ ಹೊಡೆಯುವವರೂ 
ಇವರೆಲ್ಲರೂ ಐಶ್ವರ್ಯವಂತರ ಮನೆಗಳಿಗೆ ನುಗ್ಗಿ ತಮ್ಮ ಕೈಗೆ ಸಿಕ್ಸಿದುದನ್ನು 
ಅಪಹರಿಸಿಕೊಂಡು ಹೋಗಿದ್ದರು. 
ಸೂರತ್ತಿನ ಉಜಾದಾಯದ ವರಮಾನವನ್ನು ಸೋದರಿ ಜಹನಾರಾಳಿಗೆ 
ಕೊಡತಕೃದೆಂದು ಬಾಪಷಹನು ಆಜ್ಞೆ ಮಾಡಿದ್ದನು. ಈಗ ಜಹನಾರಾಳಿಗೆ 
ಸೊನ್ನೆ ಬಿದ್ದಂತಾಯಿತು. ಅನಳು ಖತಿಗೊಂಡು ಶಿವಾಜಿಯ ಮೇಲೆ 
ಏನಾದರೂ ಸೇಡುತೀರಿಸಿಕೊಳ್ಳ ಬೇಕೆಂದು ದರಬಾರಿನಲ್ಲಿ ಪಿತೂರಿ ನಡೆಸು 
ತ್ತಿದ್ದಳು. 


ರಾರಾ ಅಾಹಣಾಹಾಜಾಾಾ ಜಾ ಗಾಗಾರ, 


೭ 

; ಜಹನಾರಾಳು ಯುವರಾಜ ಆಜಂಷಹನಿಗೆ ಗುಪ್ತ ಸತ್ರ ಬರೆದು ಕಳುಹಿಸಿ 

ದಳು. ಆ ಸೋದರಳಿಯನಿಗೂ ಆ ಸೋದರತ್ತೆಗೂ ಬಹಳ ವಿಶ್ವಾಸ. ತಂಬಿ 

ಔರಂಗಜೇಬನೂ ಸೋದರತಕ್ತೆಯನ್ನು ಬಹಳ  ಗೋಳಾಡಿಸಿದನೆಂದು 
ಆಜಂನಿಗೆ ಕನಿಕರ. ಜಹೆನಾರಾಳು ದೈನ್ಯದಿಂದ ಪತ್ರ ಬರೆದಿದ್ದಳು. 


೬೦ ಛತ್ರಪತಿ ಶಿವಾಜಿ 


“ಯುವರಾಜ ಆಜಂಷಹ್ಕ ನಾನು ನಿನ್ನನ್ನು ನನ್ನ ಮಗನಂತೆ 
ಪ್ರೀತಿಯಿಂದ ಕಾಣುತ್ತೇನೆ. ಈ ಬಾದಷಹನ ದರ್ಬಾರಿನಲ್ಲಿ ಎಷ್ಟೋ 
ಮುಖಗಳಿವೆ. ಯಾರು ಯಾವಾಗ ಯಾರಿಗೆ ಮಿತ್ರರು, ಯಾರಿಗೆ ಶತ್ರು 
ಗಳು ಎಂಬುದನ್ನು ನಿರ್ಧರಿಸುವುದು ಕಷ್ಟ. ಅದನ್ನು ದೇವರೇ ಬಲ್ಲ. ಇಲ್ಲಿ 
ನಿನಗೆ. ವಿರುದ್ಧವಾದ ವಾರ್ತೆಗಳು ಬೇಕಾದಷ್ಟು ಹಬ್ಬಿವೆ. ಬಾದಷಹನು ನಿನ್ನ 
ಮೇಲೆ ಎಷ್ಟೋ ಬಾರಿ ಕೋಸಮಾಡುತ್ತಾನೆ. ಏನೂ ಮಾಡಲಾರದವ 
ನಾಗಿ ಶಾಂತನಾಗುತ್ತಾನೆ. ನಾನು ಮಾತ್ರ ಇಂತಹ ಮಾತುಗಳ 
ನ್ರೊಂದನ್ನೂ ನಂಬಿಲ್ಲ. ಆದರೆ ಅಂತಃಪುರದಲ್ಲಿ ಆ ಮಾತುಗಳು ಕಿವಿಗೆ 
ಬಿದ್ದಾಗ ಬಹಳ ನೋವಾಗುತ್ತದೆ. ನನ್ನ ಹೃದೆಯವು ಪರಿತನಿಸುತ್ತದೆ. 
ನಾನು ಅವ್ರಿಯಳಾದರೂ ಬಾದಷಹನಲ್ಲಿಗೆ ಹೋಗಿ “ಈ ಜನರೆಲ್ಪಾ ಸ್ವಾರ್ಥ 
ಪರರು. ದುರ್ಜನರು. ಯುವರಾಜನ ಮೇಲೆ ವೃಥಾ ಆರೋಪಣೆ ಮಾಡು 
ತ್ತಾರೆ. ನೀನು ಅದನ್ನು ನಂಬಿ ಕ್ರೋಧಾವೇಶದಿಂದ ಉರಿದು ಏಳುತ್ತ". 
ಆಜಂಷಹನು ಅಂಥವನಲ್ಲ' ಎಂದು ಎಷ್ಟೊ ಬಾರಿ ಹೇಳಿದ್ದೇನೆ. ನಿನ್ನಲ್ಲಿ 
ನಮ್ಮ ತಂದೆ ಷಹಜರ್ಹಾ ಚಕ್ರವರ್ತಿಯ ಸದ್ಗುಣಗಳೆಲ್ಲಾ ಮೂರ್ತಿಮತ್ತಾ 
ಗಿದೆ. ಇಲ್ಲಿ ನಿನ್ನ ಮೇಲೆ ಹುಟ್ಟಿರುವ ಅಸವಾದವೆಂದಕೆ ನೀನು ಶಿವಾಜಿಯ 
ಜೊತೆ ಸೇರಿಕೊಂಡಿದ್ದಿ ೀಯೆಂದೂ, ಬಾದಷಹನಿಗೆ ವಿರುದ್ಧವಾಗಿ ನೀನು 
ದಂಗೆ ವಳಬಹುದೆಂದು ಇದನ್ನೆಲ್ಲಾ ನಾನೆಷ್ಟಕ್ಟೂ ನಂಬುವುದಿಲ್ಲ ಆದರೆ 
ಶಿವಾಜಿಯ ಮೇಲೆ ನೀನು ಉದಾಸೀನ ಮಾಡಿದ್ದೀ. ಅವನು ಹಾವಳಿ 
ಮಾಡುವುದನ್ನು ನೋಡಿ ನೋಡಿ ಶಿಕ್ಷಿಸದೆ ಸುಮ್ಮನೆ ಕುಳಿತಿದ್ದೀ ಎಂಬುದಕ್ಕೆ 
ಬೇಕಾದಷ್ಟು ನಿದರ್ಶನಗಳಿವೆ. ನನಗೇ ತಾರ್ಕಾಣೆಗೆ ಬಂದಿದೆ. ಆ ಶಿವಾಜಿಯು 
ಸೂರತ್‌ ನಗರವನ್ನು ಎರಡು ಬಾರಿ ಹಾಳುಮಾಡಿದ್ದಾ ನೆ. ಅವನನ್ನು ತಡೆ 
ಯುವ ಶಕ್ತಿ ನಿನಗಿರಲಿಲ್ಲವೆಂದರೆ ನಾನು ನಂಬಲಾಕೆ. ಹಾವಳಿ ಮಾಡಿ 
ಹಿಂತಿರುಗಿದ ಮೇಲಾದರೂ ಅವನನ್ನು ಶಿಕ್ಷಿಸುವ ಸಾಮರ್ಥ್ಯ ನಿನಗಿದೆ. 
ನೀನೇಕೆ ಮೌನದಿಂದ ಇರುವೆ? ಇದು ಆಶ್ಚರ್ಯವಾಗಿದೆ. ನಾನು ಜನ್ಮತ್ನ 
ಭಾಗ್ಯಹೀನಳೆಂಬುದು ಜಗತ್ತಿಗೇ ತಿಳಿದಿದೆ. ನೀನೇ ಎಷ್ಟೋ ಬಾರಿ ನನ್ನ 
ಮೇಲಿನ ಕರುಣೆಯಿಂದ ಕಣ್ಣೀರು ಸುರಿಸಿರುವೆ. .- ಬಾದಷಹನು ಮರುಕ 
ದಿಂದಲೋ ಸಶ್ಚ್ರಾತ್ರಾ ನದಿಂದಲೋ, ಲೋಕವಿಡಂಬನಾರ್ಥವಾಗಿಯೋ ಆ 


ಛತ್ರಪತಿ ಶಿವಾಜಿ ಸ ೬೧ 


ಸೂರತ್ತಿನ ಹನ್ನೆರಡು ಲಕ್ಷನಾರ್ಹಿಕ ವರಮಾನವನ್ನು ನನಗೆ ಕೊಡುವಂತೆ 
ಅಪ್ಪಣೆ ಮಾಡಿದ್ದಾನೆ. : ಅದನ್ನು ಆ ಶಿವಾಜಿಯು ಕಿತ್ತುಕೊಂಡು ಹೋಗು 
ತ್ತಿದ್ದಾನೆ. ನಿನ್ನ ಕಣ್ಣು ಮುಂದೆಯೇ ಅವನು ಕಸುಕೊಳ್ಳುತ್ತಿದ್ದಾನೆ. 
ಇದನ್ನು ನೋಡಿ, ನೋಡಿ, ನೀನು ಹೇಗೆ ಸಖಸುತ್ತಿದ್ದೀ? ಆ ಶಿವಾಜಿಯನ್ನು 
ಹಿಡಿದು ನಮ್ಮ ಹಣವನ್ನು ವಸೂಲಿ ಮಾಡಿಕೊಡುವುದು ನಿನ್ನ ಭಾರ 
ವಾಗಿದೆ.» | | 

ಆ ಪತ್ರವು ಈ ಪರಿಯಾಗಿದ್ದಿ ತು. ಯುವರಾಜ ಅಜಂಷಹನು ಆ ಪತ್ರ 
ವನ್ನು ಓದಿಕೊಂಡು, ಜಹನಾರಾಳಿಗೆ ಸಮಾಧಾನ ಪತ್ರನನ್ನು ಬರೆದು ಕಳುಹಿ 
ಸಿದನು. “ಶಿನಾಜಿಯಿಂದ ವಸೂಲು ಮಾಡಿಸುತ್ತೇನೆ. ನಿಮಗೆ ಹಕ್ಕೆರಡು 
ಲಕ್ಷ ರೂಪಾಯಿಗಳನ್ನು ನಾನು ಸಲ್ಲಿಸುತ್ತೇನೆ? ಎಂದು ಭರವಸೆಯಿತ್ತನು 

ಆಜಂಷಹನು. ಶಿವಾಜಿಯ ವಿಷಯವಾಗಿ ಯೋಚನೆ ಮಾಡಿದನು. 
"ಈ' ಶಿವಾಜಿಯು ಎಲ್ಲ ಕಡೆಗಳಿಂದಲೂ ನಮಗೆ ತಂಟಿ ಕೊಡುತ್ತಾನೆ. ಇವ 
ನನ್ನು ಹಿಗೆ ಸ್ವೇಚ್ಛೆಯಾಗಿ ಬಿಡಲಾಗುನುದಿಲ್ಲ' ಎಂದು ನಿರ್ಧಾರ ಮಾಡಿ 
ಕೊಂಡು ಸೇನಾಧಿಸತಿ ದಾವೂದ್‌ ಖಾನನನ್ನು ಕರೆಸಿ “ಸೇನಾಧಿಸತಿಗಳೇ, ಈ 
ಶಿವಾಜಿಯನ್ನು ಸುಮ್ಮನೆ ಬಿಡಲಾಗುವುದಿಲ್ಲ. ಅವನು ಸೂರತ್ತಿನಲ್ಲಿ ನಡೆಸಿದ 
ಕೃತ್ಯಗಳನ್ನೆಲ್ಲಾ ನೀವು ಕೇಳಿಯೇ ಇರಬಹುದು. ಅವನು ರಾಯಘಡಕ್ಕೆ 
ಹಿಂತಿರುಗ:ವುದರೊಳಗೆ ನೀವು ಇಲ್ಲಿರುವ ಮೊಗಲ್‌ ಸೈನ್ಯಗಳನ್ನೆಲ್ಲಾ ತೆಗೆದು 
ಕೊಂಡುಹೋಗಿ ಅವನನ್ನು ದಾರಿಯಲ್ಲಿ ಅಡ್ಡ ಕಟ್ಟಿ ಹಿಡಿದು ತರಬೇಕು. 
ಅವನ: ಸೂರತ್ತಿನಲ್ಲಿ ಲೂಟಿ ಮಾಡಿಕೊಂಡು ಬಂದಿರುವ ಧನಕನಕಗಳನ್ಸೆ ಲ್ಲಾ 
ಒಂದು ಕಾಸೂ ಬಿಡದೆ ವಶಪಡಿಸಿಕೊಳ್ಳಬೇಕು. ಬಾದಷಹರು ಈ ಶಿವಾಜಿಗೆ 
ನೀವೇ ತಕ್ಕ ಸೇನಾಧಿಸತಿಗಳೆಂದು ಮೆಚ್ಚಿಕೊಂಡಿದ್ದಾರೆ. ಇದರಿಂದ 
ಅವರಿಗೂ ಅತ್ಯಂತ ಸಂತೋಷವಾಗುತ್ತದೆ? ಎಂದು ಹೇಳಿದನು. 

ಡಾವೂದ್‌ ಖಾನನು ಸಂತೋಷದಿಂದ ಶಿವಾಜಿಯ ಮೇಲೆ ಯುದ್ಧಕ್ಕೆ 
ಹೊರಟನು. 


ಅಹಮದ್‌ ನಗರದಲ್ಲಿದ್ದ ಸೇನಾಧಿಪತಿ ಇಕ್ಲಾಸ್‌ಖಾನ್‌ ಮಿಯಾ 
ನನ್ನು ಅಜಂಸಹನು ತುರುತಾಗಿ ಕರೆಸಿದನು. 


೬೨ | ಛತ್ರಸತಿ ಶಿವಾಜಿ 


ಟಔರಂಗಾಬಾದಿನಲ್ಲಿದ್ದ ಸೇನಾಧಿಸತಿ ನಾರ್‌ ಅಬ್ದುಲ್‌ ಮಹೆಬೂಬ್‌ 
ನನ್ನೂ ಅವನ ಮಗ ಸಂಗ್ರಾಮಖಾನ್‌ ಘೋರಿಯೆಂಬ ತರುಣ ಸೇನಾಧಿಸತಿ 
ಯನ್ನೂ es ಸಹಾಯಕರಾಗಿ ಹೋಗಬೇಕೆಂದು ಅಪ್ಪ ಣೆ 
ಯಿತ್ತನು. ಈ ಸೇನಾಧಿಸತಿಗಳೆಲ್ಲರೂ ಉತ್ಸಾ ಹೆದಿಂದ ಯುದ್ಧಕ್ಕೆ ಹೊರ 
ಬರು. ಶಿವಾಜಿಯು ರಾಯಘಡಢಕ್ಕೆ ಬರುತ್ತಿ ದ ಮಾರ್ಗದಲ್ಲಿಯೇ ಅಡ್ಡ ಗಟ್ಟಿ 
ದರು. ಶಿವಾಜಿ ಸೆ ಸೈನ್ಯಗಳು ಬೇಕಾದಷ್ಟಿ ದು: ವು. 
ಮರಾಠಾ ಕೂ ತಾಪರಾವ್‌, ವೆಂಕೋಜೀದತ್ತೊ, 
ಮಿಕೋಜಿ, ಆನಂದರಾವ್‌ ಇವರುಗಳು ಶಿವಾಜಿಯ ಸಮಿಖಾಪದಲ್ಲಿದ್ದ ರು. ಅವ 
ರೆಲ್ಲರೂ ಮುಂದೆ ನುಗ್ಗಿ ಮೊಗಲ್‌ ಸ್ಥೆ ಸೈನ್ಯ ನ್ನದೊಂದಿಗೆ ರಣಾರಣಿ ಯುದ್ಧ ವತಾಡಿ 
ದರು. ದಾವೂದ್‌ ಖ a ಅತಿ ಸ 'ದಿಂದ ಯುದ್ಧ ಸಸ್ಯ "ಈ 
ಬಾರಿ ಶಿವಾಜಿಯು ಕೈಗೆ ಸಿಕ್ಕಿದ್ದಾನೆ ನೆ. ಯಾವಾಗಲೂ ತಪ್ಪಿಸಿಕೊಂಡು 
'ಓಡಿಹೋಗುತ್ತಾನೆ. ಈ ಸಮಯದಲ್ಲಿ ಏನೇ ಆಗಲೀ ಅವನನ್ನು ಬಿಡುವು 
ದಿಲ್ಲ ನ ಹಠ ತೊಟ್ಟು ಬ ರಣ ಕ್ಷೇತ್ರ ದಲ್ಲಿ ಬಿಲ್ಲಿದ್ದ ರೆ ಆಲ್ಲಿ 
ದಾವೂದ್‌ನು ಕಣಿ ನಿಟ್ಟು ಕಾಡಾಡುತ್ತಿ ದ್ದ ನು. ಆ ಯುದ್ಧ ಕ್ಷೇತ್ರ ದಲ್ಲಿ ಒಂದು 
ಕಡೆ ಇಕ್ಲಾಸ್‌ ಖಾನೆ 


7೬38 

ue 
ಸಿ 
) 
ಸ ಆ 


ಮಿಯಾನ್‌ನು ಹ ಗೊಂಡು ಸಿರು ಇಕ್ಲಾಸ್‌ 
ಖಾನನು ನೆಲಕೆ ಉರುಳಿದುದನು ಕಂಡು ಧಾವೂದನು ಓಡಿ ಕೋಗಿ ಅವ 
ನನ್ನು ಎತ್ತಿಕೊಂಡು ಹೋಗುವಂತೆ ತನ್ನ ಸ್ಫನಿಕರನ್ನು ಕಳುಹಿಸಿದನು. 
ಮತ್ತೊಂದು. ಕಡ್ಕೆ ಮಾಂ್‌ಮಹಬೂಬನ ಎರಡು ತೋಳುಗಳೂ ಕಡಿದು 
ರಣಭೂಮಿಯಲ್ಲಿ ಬಿದ್ದನು. ದಾವೂದ್‌ಖಾನನು ವೇಗೆದಿಂದ ಅತ್ತಕಡೆ ಹೋಗಿ 
ಅಂತ್ಯಾವಸ್ಥೆ ಸ್ಪೆಯಲ್ಲಿದ್ದ ಕಲನ ಶಿಬಿರಕ್ಕೆ ಸಾಗಿಸಿದನು. ಹಿರಿತಿರುಗು 
ವಷ್ಟ ರಲ್ಲಿ ನುಹಬೂಬನ ಮಗಸಂಗ ಗ್ರಮಖಾನ ಮ ಸತ್ತು ಬಿದ್ದಿ ದ್ದ ನ್ನು 

ಸಹಸ್ರಾ ರು ಮೊಗಲ್‌ ಸೈನಿಕರು ಹತಾಹತರಾಗಿ ರಣಭೂಮಿಯಲ್ಲಿ 
ಬಿದ್ದಿದ್ದರು. ಸ್‌ ಥೈರ್ಯಗುಂದಿ ರಣಕ್ಷೇತ್ರದಿಂದ ತಪ್ಪಿಸಿ 
ಕೊಂಡು ಉಳಿದ ಸೆ ಸೈನಿಕರೊಡನೆ ನಾಸಿಕಕ್ಕೆ ಹೋಗಿ ಸೇರದನು. ಅಲ್ಲಿ ಹ 
ತಿಂಗಳ ಕಾಲಸುದಾರಿಸಿಕೊಂಡನು. 

ಶಿವಾಜಿಯು ತನ್ನ ಸೈನ್ಯಗಳೊಂದಿಗೆ ಬರಹಾಂಪುರ ದ ಕಡೆಗೆ 


ಹೊರಟನು. ಆ ಮಧ್ಯದಲ್ಲಿ ಅಹಿವಂತ್‌, ಮಾರ್ಬಂಡ ಚಾವ್ಲ ಮತ್ತು ಲಾವ್ಣ, 


ಛತ್ರ ಪತಿ ತಿವಾಜಿ ಶ್ಲ 


ಈ ಕೋಟಿಗಳನ್ನು ನಿರುಪಾಧಿಕವಾಗಿ ಲೂಟಿ ಮಾಡಿದನು. ಅಲ್ಲಿ ಯಥೇಚ್ಛ 
ವಾದ ಸಂಸತ್ತು ಕ್ಫಗೆ ಸಿಕ್ಕಿತು. ಫೌಜುದಾರರುಗಳು ಜಟ ಜಾ 
ಸರಾಭವವನ್ನು. ಕೇಳಿ ಭಯಗೊಂಡಿದ್ದರು. ಶಿವಾಜಿಗೆ ಆ ಕೋಟಿಗಳನ್ನು 
ಒಪ್ಪಿಸಿ ಪ್ರಾಣ ಉಳಿಸಿಕೊಂಡು ಔರಂಗಾಬಾದಿಗೆ ಓಡಿಹೋದರು. 

ಟದ ದಾರಿಯುದ ನಕ್ಟೂ ರಾಜ್ಯವನ್ನು ಕೊಳ್ಳೆ ಹೊಡೆಯುತ್ತಾ 
ಲೂಟಿಮಾಡುತ ತ್ಮಾ ಬಹದ್ದೂರ್‌ ಪುರದವರೆಗೆ ಹೋಗಿ ಸೈನ್ಯ ದ ಬೀಡುಬಿಟ ನು. 
ಆ ಸಮಯದಲ್ಲಿ `ಬರಹಾಂಪುರದಲ್ಲಿ ಜೋಧ್‌ಪುರದ ಮಹಾರಾಜಾ ಸ 
ಸಿಂಹನು ಅಧಿಕಾರಿಯಾಗಿದ್ದ ನು. ಜಶವಂತಸಿಂಹನು ಆ ದಿನ ರಾತ್ರಿ ಗುಪ್ತ 
ವೇಷದಿಂದ ಶಿವಾಜಿಯ ಶಿಬಿರಕ್ಕೆ ಬಂದು ಭೇಟಮಾಡಿದನು. ಆ ಹಳೆಯ 
ಸ್ಪೇಹಿತರಿಬ್ಬರೂ ಒಬ್ಬರನ್ನೊಬ್ಬರು ಆಲಂಗಿಸಿ, ಕುಶಲಪ್ರಶೈಗಳನ್ನು ಮಾಡಿ 
ಬಹೆಳಹೊತ್ತು ಗುಪ್ತ ಸಂಭಾಷಣೆ ನಡೆಸಿದರು. ಜಶನಂತಸಿಂಹನು “ಶಿವಾಜಿ 
ಮಹಾರಾಜ್‌, ನೀನು ಸ್ವತಂತ್ರರಿದ್ದೀರಿ. ಮೊಗಲ್‌ ಬಾದಸಹನು ನಿಮ್ಮ 
ಮೇಲೆ ಬಹಳ ಅನ್ಯಾಯವೆಸಗಿದ್ದಾನೆ. ಅವನ ಮೇಲಿನ ಛಲ ತೀರಿಸಿಕೊಳ್ಳು 
ವ್ರದಕ್ಕಾ ಗಿ ನೀವು ಮೊಗಲ್‌ ರಾಜ್ಯದಲ್ಲಿ ಎಲ್ಲಿಬೇಕಾದರೂ ಯುದ್ಧ ಮಾಡ 
ಬಹುದು. ನಿನು ಬೇಕಾದರೂ ಮಾಡಬಹುದು. ಅದರೆ ನನ್ನ ಕಥೆ ಹಾಗಲ್ಲ. 


ನರಿಸ್ಲಿ ತಿಯೂ ವಿಚಿತ್ರವಾಗಿದೆ. ಈ ದೇಶಕ್ಕೆ ಸಕ್ನತ ನಾನು ಮೊಗಳನ ಸಂ 
@ ಜ.2 ಲ್ವ.” ಎ 
ಸರ್ವಾಧಿಕಾ ರಿಯಾಗಿದ್ದೆ ನೆ. ಇಲ್ಲಿ ಹದಿಮೂರು ಸ ಸೃ ರಜವೂತ ಸ್ಫನ್ಯವಿದೆ. 


ಮೊಗಲ್‌ ಸೆ ಸೈಧ್ಯಗಳೂ ಇವೆ. ನಾನು ಔರಂಗಾಬಾದಿನಲ್ಲಿ ಇದ್ದುದು ನಿಮಗೆ 
ತಿಳಿದೇ ಇದೆ. ಬೂದಷಹನು ಆಜಂಸಹನನ್ನೂ ನನ್ನನ್ನೂ ಬೇರೃಡಿಸ 
ಬೇಕೆಂದು ಇಲ್ಲಿ ದೊಡ್ಡ ಅಧಿಕಾರಕೊಟ್ಟು ಇಟ್ಟಿದ್ದಾ ಸೆ. ದೊಡ್ಡ ಸೈನ್ಯವೂ 
ಇಲ್ಲಿದೆ. ನಾನು ರಜಪೂತ, ಯುದ್ಧಕ್ಕೆ ಒಂತೆಗೆಯುವವನಲ್ಲ ಆದರೆ 
ನಿಮ್ಮ ನಮ್ಮ ಮೈತ್ರಿ ಪ್ರಗಾಢವಾಗಿ ಬೆಳೆದಿದೆ. ಇದನ್ನು ಡೆಲ್ಲಿಯ ದರ್ಬಾರಿ 
ನವರೆಲ್ಲರೂ ಬಲ್ಲರು. ನಾವಿಬ್ಬರೂ ಪರಸ್ಪರ ಯುದ್ಧ ಮಾಡುವ ಸಂಧಿಯನ್ನು 
ದೇವರು ತಂದೊಡ್ಡಿ ದ್ದಾನೆ. ಮಿತ್ರರೊಡನೆ ಯುದ್ಧ ಮಾಡಲು ಮನಸ್ಸು 
ಒಪ್ಪದು. ಕೈಬಾರದು ಅದಕ್ಕಾಗಿ ತಮ್ಮಲ್ಲಿಯೇ ಪ್ರಾರ್ಥನೆ ಮಾಡಲು 
ಬಂದಿದ್ದೆ ನೆ” ಎಂದು ಹೇಳಿದನು. 

ಶಿವಾಜಿಯು ಕೈ ಜೋಡಿಸಿ ರ ಚ ಪ ಎಷ್ಟೋ ಸಮಯ 


೬೪ ಛತ್ರ ಪತಿ ಶಿವಾಜಿ 


ಗಳಲ್ಲಿ ನನ್ನ ಮೇಲೆ ಅಭಿಮಾನ ತೋರಿದ್ದೀರಿ. ಅದರಿಂದ ಸಾಯಿಸ್ತಾಖಾನರು 
ಭರ ದರ್ಬಾರಿನಲ್ಲಿ ನಿಮ್ಮನ್ನು ಅಪಮಾನಗೊಳಿಸಿದರೂ : ಸಹಿಸಿಕೊಂಡಿರಿ. 
ಎಷ್ಟೊ ಬಾರಿ ಬಾದಷಹನ ಆಗ್ರಹೆಕ್ಟೂ ಪಾತ್ರರಾಗಿದ್ದೀರಿ. ಇಂಥ ಸ್ಮೇಹಿತರ 
ಮೇಲೆ ನಾನು ಯುದ್ಧ ವತಾಡಿದರೆ ಜೀವರು ಒಪ್ಪುವುದೂ ಇಲ್ಲ. ನನಗೆ 
ಜಯವಾಗುವುದೂ ಇಲ್ಲ. ನಾನು ನಾಳೆಯೇ ಇಲ್ಲಿಂದ ದೂರ ಸರಿದು 

ಹೊರಟುಹೋಗುತ್ತೇನೆ. . ಅದರೆ ತಮ್ಮ ದರ್ಶನವಾದುದು ನನ್ನ ಭಾಗ್ಯ. | 
ಹೀಗೆ ನಮಗೆ ಎಲ್ಲ ಪರಸ್ಪರ ದರ್ಶನಲಾಭಪು ದೊರೆಯಬೇಕು. ತಮ್ಮ ಲ್ಲಿ 
ನಾನೊಂದು ಮಾತು dus ತ್ತೇನೆ. ತಾವು ಜೋಧ್‌ ಪುರ ಸ್ವತಂತ್ರ 
ಮಹಾರಾಜರು. ಈ ಬಾದಷಹನು ಪಾಸಿ, ನಿರ್ಫಣ.. ಇವನೊಡನೆ ನೀವು 
ಸೇರಿರುವುದು ರಜಪೂತ ಕುಲಕ್ಕೆ ಭೂಷಣವಲ್ಲ. ಈ ಕಾಲದಲ್ಲಿ ಮಹಾರಾಜಾ 
ಜಯಸಿಂಹೆನಿಗಿಂತಲೂ ದೊಡ ವರು ಮತ್ತಾರೂ ಇರಲಾರರು. ಅವರಿಗಾದ 
ಪರಾಭವವನ್ನು ನೀವು ಕಣ್ಣಾರ ಕಂಡಿದ್ದೀರಿ.. ಇದನ್ನೆಲ್ಲಾ ಕಂಡು. ಕಂಡು 
ಬಾದಷಹನ ಸೇವೆಯಲ್ಲಿರುವುದು ಅಧರ್ಮ. ನೀವು ಈ ಸೈನ್ಯ ಸೌಭಾಗ್ಯ 
ಗಳನ್ನೆಲ್ಲಾ ಇಲ್ಲಿಯೇ ಬಿಟ್ಟು ರಾಜಾಸ್ತಾನಕ್ಕೆ ಏಕಾಕಿಗಳಾಗಿ ಹಿಂತಿರುಗಿ 
ಹೋಗಿರಿ. ಅಲ್ಲಿ ಇಡೀ ರಜಪೂತಸ್ತಾನವು ನಿಮ್ಮನ್ನು ಗೌರವಿಸುತ್ತದೆ. 
ಆ ರಾಜ್ಯವನ್ನು ಒಮ್ಮೆ ಹಿಡಿದು ಆಡಿಸಿರಿ. ಈ ಮೊಗಲ್‌ ಸಾಮಾ ಜ್ಯ 


ದಿಂದ ತಾನಾಗಿ ಕಳಚಿಕೊಳ್ಳುತ್ತ ದೆ ಇತ್ತ ಮಹಾರಾಷ್ಟ್ರ, ಅತ್ತ ರಾಜಾಸ್ತಾನ 
ಗಳು ತಿರುಗಿಬಿದ್ದು ಹಿಂದೂ ಧ್ವಜವು: ಹಾರಾ ಡತೆಡಗಿದರೆ ಮೊಗಲ್‌ 


ಸಾಮ್ರಾಜ್ಯವು ಮೊಗಜಿ ಬೀಳುತ್ತದೆ. ಇದನ್ನು ಒಂದು ಬಾರಿ ದೇವರ 
ಮುಂದೆ ಆಲೋಚನೆ ಮಾಡಿನೋಡಿ. ಆ ಸರಮೇಶ್ವರನೇ ನಿಮಗೆ ಪ್ರಕಾಶ 
ಕೊಡುತ್ತಾನೆ: ಧ್ಯ ರ್ಯಕೊಡುತ್ತಾ ನೆ. ನನ್ನನ್ನು ಕ್ಷಮಿಸಿರಿ” ಎಂದು ಹೇಳ... 
ವಂದಿಸಿದನು. 

ಜಶವಂತಸಿಂಹನು ಅರ್ಧರಾತ್ರಿ ಮುಗಿಯುವವರೆಗೆ ಆ ಶಿಬಿರದಲ್ಲಿಯೆೇ 
ಇದ್ದು ಗುಪ್ತ ವೇಷದಿಂದ ಬರಹಾಂಪುರದಲ್ಲಿದ್ದ ತನ್ನ ನಿವಾಸದ ಅರಮನೆಗೆ 
ಹೋಗಿ ಸೇರಕೊಂಡನು. 


ಬೆಳಕು ಹೆರಿಯುವುದರಕೊಳಗೆ ಬಹದೂ ಪರ್‌ ಪುರದಿಂದ ಮರಾಠಾ ಸೈನ್ಯ 
ಗಳು ಶಿಬಿರವನ್ಥೆ ತ್ರಿ ಹೊರಟುಹೋಗಿದ್ದ ವು. 


ತಾಳ ಒಡ... ಆ 


ಛತ್ರಪತಿ ಶಿವಾಜಿ ೬೫ 


ಆ 


ಶಿವಾಜಿಯು ತನ್ನ ಕ್ಸ ನ್ಯವನ್ನು ಪೂರ್ವದಿಕ್ಸಿಗೆ ತಿರುಗಿಸಿದನು. ಅತ್ತ 
ಕಡೆ ಅಹಮದ್‌ ನಗರದ ನ ಕೈ ಸೇರಿದ ಕೋಟಿಗಳಿದ್ದವು. ಪ್ರಪ್ರಥನು 
ಶಿವಾಜಿಯು ಕ:ರಂಜಾ ಎಂಬ ಕೋಟಿಗೆ ಮುಕ್ತಿಗೆ ಹಾಕಿದನು. ಕಾರಂಜಾ 
ಕೋಟಿಯಲ್ಲಿ ಬಹಳ ಸಂಪತ್ತು ತುಂಬಿದ್ದಿತು. ಐವತ್ತು ವರ ಷಗಳಿಂದ ಆತ್ಮ 
ಕಡೆ ಯಾವ ಸೇನಾಧಿಪತಿಗಳೂ ಧಾಳಿ ನಡೆಸಿರಲಿಲ್ಲ. ಆ ಕೋಟಿಯ 9 
ಹಿಂದೂಗಳೂ ಮಹಮದಿ'ಯರೂ ಸೌಹಾರ್ದದಿಂದ ಇದ್ದರು. ಹಿಂದಿನ 
ಬಾದಷಹರ ಗಳು ಆ ಕೋಟಿಯ ಮೇಲೆ ವಿಶೇಷ ಅಭಿ ಮಾನವಿಟ್ಟಿದ್ದರು. 
ಸುಪ್ರಸಿದ್ಧ ಗಾಯಕರು, ಕಲಾವಿದರು ಈ ಸ್ಥಳದಿಂದ ದೆಹಲಿಯ ದಬಾ “ಗೆ 
ಹೋಗಿ ವಿಶೇಷ ಗೌರವಗಳನ್ನು ಪಡೆದಿದ್ದರು. ಅವರಿಗೆ ಆ ಕಾಲದಲ್ಲಿ ಸಹಸ್ರ 
ಸಹಸ್ರ ಗಟ್ಟಲೆ ಅಸರಫಿಗಳು ಬಹುಮಾನವಾಗಿ ಸಿಕುತ್ತಿದ್ದು ವು. ಆ 
ಕೋಟಿಯಲ್ಲಿದ್ದ ಜನರಲ್ಲಿ ಒಂದು ಆಶ್ಚರ್ಯಕರವಾದ ಸಂಘಟನೆಯಿ.ದ್ವಿತು. 
ಮುಸಲ್ಮಾನರೂ ಹಿಂದೂಜನರೂ ಪರಸ್ಪರ ವಿವಾಹಗಳನ್ನು ಕೂಡ ಮಾಡಿ 
ಕೊಳ್ಳುತ್ತಿದ್ದರು. ಆದರೂ ಹಿಂದೂಗಳನ್ನು ಯಾರೂ ಮುಸಲ್ಮಾನರಾಗ 
ಬೇಕೆಂದು ಬಲಾತ್ಕಾರ ಮಾಡುತ್ತಿರಲಿಲ್ಲ. ಹಿಂದುಗಳು ಹಿಂದುಗಳೇ, 
ಮುಸಲ್ಮಾನರು ಮುಸಲ್ಮಾನರೇ. 
ಕಾರಣದಿಂದ ಮತ್ತು ಸ:ಪ್ರಸಿದ್ದ ಸಂಗೀತ ವಿದ್ವಾಂಸರುಗಳು ಅಲ್ಲಿ 
ಹುಟ್ಟುತ್ತಿದ್ದುದರಿಂದ ಅಕ್ಬರ್‌ ಬಾದಷಹನ ಅನುಗ್ರಹವು ಆ ನಗಂದ ಮೇಲೆ 
ವಿಶೇಷವಾಗಿರುತ್ತಿದ್ದಿತು... ಮೊಗಲ" ಸಾಮ್ರಾಜ್ಯದ ಎಲ್ಲ “ಊರುಗಳ, 
ನಗರಗಳೂ, ಎಲ್ಲ ಜನರೂ ಹಾಗೆಯೇ ಬದುಕಬೇಕೆಂದು ಆಕ್ಟರ್‌ ಬಾದಷಹನು 
ಹೇಳುತ್ತಿದ್ದನು. 
ಶಿನಾಟಿಮೇ ಆ ಕೋಟಿಯನ್ನೂ ಆ ನಗೆರನನ್ನೂ ಸುಲಭವಾಗಿ ವಶ 
ಪಡಿಸಿಕೊಂಡನ.. ಅಲ್ಲಿ ಆರವ.ನೆ ರಾಜಭಂಡಾರ, ಮನೆಮನೆಗಳು 
ಲೂಟಯಾದವು. ಒಂದು ಕೋಟ ರೂಪಾಯಿಗಳಷ್ಟ ಲೂಟಯು ಅಲ್ಲಿ 
ಸಿಕ್ಕಿತು. ಶಿವಾಜಿಯು ನಾಲ್ಕು ಸಾವಿರ ಎತ್ತುಗಳ ಮೇಲೆಯೂ ಕತ್ತೆಗಳ 


ಶೆ 
5 


ಹಹ ಛತ್ರಪತಿ ಶಿವಾಜಿ 


ನೇಲೆಯೊ ಆ ಹೊರೆಯೆನ್ನು ಹೊರಸಿ ಬಲವಾದೆ ಸೈನ್ಯದೊಡನೆ ರಾಯ 
ಘಡಕೆ ಸಾಗಿಸಿದನು. ಮರಾಠಾಸ್ಯೆ ನ್ಯಗಳು ಅತ್ತಕಡೆಯೆ ಇದ್ದ ಸರ್‌ಹೀರ್‌ 
ಕೋಟಿಯನ್ನು ಮುತ್ತಿದವು. ಅಲ್ಲಿ ಫತುಲ್ಲಾಖಾನ್‌ ಎಂಬ ಕಿಲ್ಲೇದಾರನು 
ಶಿವಾಜಿಯೊಡನೆ ಯುದ್ಧ ಮಾಡಿದನು. ಈ ಸಮಾಚಾರಗಳು ನಾಸಿಕದಲ್ಲಿದ್ದ 
ದಾವೂದ್‌ಖಾನನಿಗೆ ಮುಟ್ಟಿ ತು. ಅವನು ವೇಗವಾಗಿ ಸೈನ್ಯ ಸಮೇತ ಆ 
ಕೋಟಿಯ ಸಮೀಪದಲ್ಲಿ ip ಬೀಡುಬಿಟ್ಟನು. ಬೆಳಕು ಹರಿಯುವುದ 
ಕೊಳಗೆ ಯುದ್ಧ ಕ್ರೈ ಹೊರಡಬೇಕೆಂದು ತನ್ನ ಸೈನಿಕರಿಗೆ ಅಸ್ಪಣೆ ಮಾಡಿದನು. 
RE ಅನೇಕಸೆ ಸೈನಿಕರು ಬಳಲಿದ್ದರು. ಬಹು ಜನಸ್ಥೆ ಸೈನಿಕರು 
ಆಹಾರ ನಿದ್ರೆಗಳಲ್ಲದೆ ಅಡಿಗೆಗೆ” ಆರಂಭಮಾಡಿದ್ದ ರು. ಎಷ್ಟೇ ಒತ್ತಾಯ 
ಪಡಿಸಿದರೂ ಆ ಸೈನ್ಯ ಗಳು ಯುದ್ಧಕ್ಕೆ ಹೊರಡಲು ಸಿದ್ಧ ಉಂ ಇಲ್ಲ. 
ಭಾ. ye ಶ್ರಮವನ್ನು ಕಣ್ಣಾರ ಕಂಡಿದ್ದು ದರಿಂದ ಹೆಚ್ಚು 
ಬಲಾತ್ಸಾರ ಮಾಡಲಿಲ್ಲ. ಎಷ್ಟು ಪ್ಫೋತ್ಸಾ ಬಸಿದರೂ ಆಸೆ ಸೈನಿಕರು ಚಂಡು 
ಯುದ್ಧಕ್ಕೆ ಹೊರಡಲೇ ಇಲ್ಲ. ಅಷ್ಟರಲ್ಲಿ 'ಕಲ್ಲೀದಾರ್‌ ಫತುಲ್ಲಾ ಖಾನನು 
ಯುದ್ಧದಲ್ಲಿ ಮಡಿದು ಬಿದ್ದನು. ಅವನ ಭಾವಮೈದುನನು ಶಿವಾಜಿಗೆ 
ಕೋಟಿಯನ್ನು ಒಪ್ಪಿಸಿದನು. ಮರಾಠರಿಗೆ ದಾವೊದ್‌ ಖಾನನ ಸೈನ್ಯಗಳು 
ಸಮಿಾಸಗತವಾಗಿರುವ ಸುದ್ದಿ ಬಂದಿತ್ತು. ಅವರು ಆ ಕೋಟಿಯನ್ನು 
ಸ್ವೇಚ್ಛೆ ಯಾಗಿ ಲೂಟಿಮಾಡಿ ಮುಂದಕ್ಕೆ ಹೊರಟುಹೋದರು. 

ಮಾರನೆಯ ದಿವಸ ಸ ಆ ಕೋಟಿಯನ್ನು ಸಾ Wi 
ಪಡಿಸಿಕೊಂಡನು. ಅಕ್ಲಿದ್ದ ಸಣ್ಣ ಪುಟ್ಟ ಮೊಗಲ್‌ ಆಧಿಕಾರಿಗಳನುನ 
ಯಲ್ಲಿಡಿಸಿದನು. ದಾವೂದ್‌ ಖಾಕನು ಮತ್ತೆ ಅಗಾಧ ಸು ಮಟ 
ಸೂರತ್ತಿನಿಂದ ಬರುವ ದಾರಿಯಲ್ಲಿ ಸೋಲಾಗಿತ್ತು. ಇತ್ತಕಡೆ ತನ್ನ ಅಧಿ 
ಕಾರಕ್ಕೆ ಒಳಪಟ್ಟ ಎರಡು ಕೋಟಿಗಳು ಸೂರೆಯಾಗಿದ್ದುವು. ಮಹತ್ತರ 
ವಾದ ಸಂಪತ್ತು "ಶತ್ರು ಗಳ ವಶವಾಗಿ ಹೋಗಿತ್ತು. ಅವನು ಅತ್ಯಂತ ಖಿನ್ನ 
ನಾಗಿ ಹಾಡಿ ಮಾರ ತೋರದೆ ಅಲ್ಲಿಯೇ ಕುಳಿತುಬಿಟ್ಟ ನು. 

ಮರಾಠಾ ಸೆ ಸೈನ್ಯಗಳು ವೇಗವಾಗಿ ಮುಂದಕ್ಕೆ ಹೊರಟಿವು. ಮುಲ್‌ 
ಹೀರ್‌, ಚೌರಾಘರ್‌ ಮತ್ತು ಹುಲ್‌ಫಘರ್‌ ಡ್ಯ ಮೂರು ಕೋಟಿಗಳನ್ನು 
ಮರಾಠರು ಏಕಕಾಲದಲ್ಲಿ ಮುತ್ತಿದರು. ಪ್ರ ಕೋಟಿಗಳಲ್ಲಿದ್ದ ಕೆಲ್ಲೇದಾರರೃ 


ಛತ್ರಪತಿ ಶಿವಾಜಿ ೬೭ 


ಪ್ರಬಲವಾಗಿ ಪ್ರತಿಭಟಿಸಿದರೂ ಸಾರ್ಥಕವಿಲ್ಲದೆ ಹೋಯಿತು. ಅವರಲ್ಲಿದ್ದೆ 
ಸೈನ್ಯದ ಸಂಖ್ಯೆ ಅತ್ಯಲ್ಪ. | ಅವೂ ಯುದ್ಧ ಮಾಡುವ ಸೈನ್ಯಗಳಲ್ಲ ಕಾವಲು 
ಕ.ಯುನ ಪಹರೆಯ ಸೈನಿಕರು. ಮರಾಠರು ಆ ಕೋಟಿಗಳಮೇಲೆ ದಾಳಿಮಾಡಿ 
ಲೂಟಿಮಾಡುತ್ತಿರುವುದನ್ನು ನೋಡುತ್ತಲೇ ನಿಂತಿದ್ದರು. ಮರಾಠರು 
ಸ್ವೇಚ್ಛೆ ಯಾಗಿ ಲೂಟಿಮಾಡಿಕೊಂಡು ಬಿಟ್ಟು ಹೊರಟಿ. ಹೋದ ಮೇಲೆ ಭಯ 
ದಿಂದ ಕೋಟೆಯ ಬಾಗಿಲುಗಳನ್ನು ಮುಚ್ಚಿಕೊಂಡರು. 

ಬುಂದೇಲ್‌ ಖಂಡದ ಪೂರ್ವದಿಕ್ಕಿನಲ್ಲಿ ಮಹೇವಾ ಎಂಬ ಸಣ್ಣಿ ರಾಜ್ಯ 
ವಿದ್ದಿತು. ಈ ರಾಜ್ಯಕ್ಕೆ ಚಂಪಕರಾಖ ಬಂದೇಲ್‌ ಎಂಬುವನು ಅಧಿಕಾರಿ 
ಯಾಗಿದ್ದನು. ಅವನ ಕಾಲ ಮುಗಿದುಹೋಗಿ ಅವನೆ ಮಗೆ ಛತ್ರಸಾಲ 
ಎಂಬುವನು ಅಧಿಕಾ£೭ಯಾಗಿದ್ದನು. ಶಿವಾಜಿಯು ಮಹೇವಾ ರಾಜ್ಯಕ್ಕೆ 
ಬಾರದಂತೆ ತಡೆಯಬೇಕೆಂದು ಛತ್ರಸಾಲನು ಉಪಾಯ ಹ.ಡುಕಿದನು. 

ಶಿವಾಜಿಯೂ ಹಿಂದು, ತಾನೂ ಹಿಂದು. ತನ್ನ ಮಾತ.ಗೆಳನ್ನು 
ಶಿವಾಜಿಯು ನಂಬುತ್ತಾನೆಂದುಕೊಂಡು ಏಕಾಕಿಯಾಗಿ ಶಿವಾಜಿಯ ಶಿಬಿರಕ್ಕೆ 
ಹೋದನು. ಶಿವಾಜಿಯು ಅವನಿಗೆ ಭೇಟಿಕೊಟ್ಟು ಅವನ ಪೂರ್ವೋತ್ತರ 
ಗಳನ್ನು ವಿಚಾರಿಸಿದನು. 

ಛತ್ರಸಾಲನು ನಾನು ಹಿಂದೂ. ಬಾದಷಹನಿಂದ ನಾನೂ ನಮ್ಮ 
ತಂದೆಯೂ ವಂಚಿತರಾಗಿದ್ದೇವೆ ಬಾದಷಹೆನಿಗೆ ಬುಂದೇಲ್‌ ಖಂಡವನ್ನೆಲ್ಲಾ 
ವಶಮಾಡಿಕೊಟ್ಟಿವು. ನಮಗೆ ಸಿಕ್ಕಿದ ಬಹುಮಾನ ಈ ಸಣ್ಣ ಜಹಗೀರಿ 
ಮಹೇವಾ. ಬರ ಬಂದು ರಾಜ್ಯವೆಲ್ಲಾ ಬೆಂಗಾಡಾಗಿಹೋಗಿದೆ. ನನ್ನಲ್ಲಿ 
ಕೊಂಚ ಸೈನ್ಯವಿದೆ. ನಾನೂ ನಿಮ್ಮೊಡನೆ ಸೇರಿಕೊಳ್ಳು ತ್ತೇನೆ. ಸಾಯುರ 
ವರೆಗೆ ನಿಮ್ಮ ಸೇವೆಯಲ್ಲಿರುತ್ತೇನೆ” ಎಂದು ಕೇಳಿಕೊಂಡನು. ಶಿವಾಜಿಯು 
ಹಂದುವೇನೋ ಹೌದು. ಹಿಂದೂ ಧರ್ಮಾಭಿಮಾನಿಯೂ ಹೌದು. ಆದರೆ 
ಅವನು ಮರಾಠರನ್ನು ಹೊರತು ಮತ್ತಾರನ್ನ್ಯೂ ಅಂತರಂಗದಲ್ಲಿ ನಂಬುತ್ತಿರ 
ಲಿಲ್ಲ. ಮರಾಠರಲ್ಲಿಯೂ ಆರಿಸಿ ಬಂದವಂನ್ನೇ ಅಧಿಕ-ರಸ್ರೆ ತೆಗೆದುಕೊಳ್ಳು 
ತ್ತಿದ್ದನು. ಪ್ರತಿಯೊಬ್ಬ ಮರಾಠ ಸೈನಿಕನನ್ನೂ ಸ್ವತಃ ಪರೀಕ್ರಿಸಿಯೇ 
ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದನು. ಅಂತಹ ಶಿವಾಜಿಯು ಈ ಛಸ್ರ ಸಾಲನನ್ನು 
ನೋಡಿದೊಡನೆಯೇ ಇವನು ಕಳ್ಳನೆಂದು ಕಂಡುಹಿಡಿದನು. 


೬೮ ಛತ್ರಪತಿ: ಶಿವಾಜಿ 


“ಛೆತ್ರಸಾಲ ನೀನೆ ಬುಂದೇಲ್‌ಖಂಡದ ರಾಜ ಕುಲದವನು. 
ಬುಂದೇಲ್‌ ಖಂಡದ ರಾಜರುಗಳನ್ನು ಭೂಸತಿಗಳಿನ್ನುತ್ತಾರೆ. ನೀನು ಛತ್ರ 
ಸಾಲ್‌. ಭೂಪತಿ. ಬುಂಡೇಲ್‌ ಖಿಂಡಸ್ಸೆ ಹೊರಟ.ಹೋಗು. ಅಲ್ಲಿ 
ಸ್ವತಂತ್ರನಾಗಿ ರಾಜ್ಯವನ್ನು ಕಟ್ಟು. ನಿನಗೆ ಬೇಕಾದ ಸಹಾಯ ಮಾಡುತ್ತೇನೆ. 
ಈ ಮೊಗಲರ ಆಶ್ರಯವೇಕೆ? ಈ ಭಯವೇಕೆ? ಎಂದು ಹೇಳಿ ಕಳುಹಿ 
ಸಿದನು. 

ಮರಾಠಾ ಸೈನ್ಯಗಳು ಮಹೇವಾ ರಾಜ್ಯವನ್ನು ಲೂಟಬ ಮಾಡಿದವು. 

ದೆಹಲಿಯಲ್ಲಿ ಬಾದಷಹನಿಗೆ ದಕ್ಷಿಣದ ನಾನಾದಿಕ್ಟುಗಳಿಂದ ಶಿವಾಜಿಯ 
ಆಕ್ರಮಣಗಳ ವಿಷಯವಾಗಿ ದೂತರುಎಂದು ವರದಿಮಾಡಿದರು. ಬಾದಷಹನು 
ಎಂದೂ ಅಸ್ಟು ಚಿ: ತೆಗೆ ಒಳಗಾಗಿರಲಿಲ್ಲ ಮುಂದಿನ ಅಆಲೋಚನೆಗಳನ್ನೆ ಲ್ಲಾ 
ಬಿಟ್ಟು ಡ್‌ ದಕ್ಷಿಣಕ್ಕೆ ಹೊರಡಬೇಕೆಂದೂ, ಶಿವಾಜಿಯ. ನ್ಶು ಮಣ್ಣು ಗೂಡಿಸಿ 
78 ಟರ ಭೀಮನೂ ಶಪಥ ಮಾಡಿದನು ಆ ಸಮಯಕ್ಕೆ 
ಯಾಗಿ ಜಹಾನಾರಾಳು ಬಂದು ಅಣ್ಣನ ಭೇಟಿಮಾಡಿದಳು. es ವ 
ಯದಲ್ಲಿ ಔರಂಗಜೇಬನು ಎಷ್ಟೇ ಅಪ್ರಿಯ ನಾಗಿದ್ದರೂ, ಅವಳ ರೂಸಲಾವಣ 
ಗಳು, ಚಕ್ರವರ್ತಿ ತನೂಜೆಗೆ ಸ; ಔದಾರ್ಯ, ವಿದ್ಯಾ ಮತ್ತು ಕಲಾ 
ಪ ಕ್ರವೀಣ್ಯತೆ ಇವುಗಳನ್ನು ಬಹಳವಾಗಿ ಮೆಚ್ಚಿ ಕೊಂಡಿದ್ದ ನು. ಔರಂಗಜೇಬನು 
ಸೋದರಿಯನ್ನು ಕಾಣುತ್ತಲೇ ತನ್ನ ಮನಸ್ಸ ನ ಉಡಿ ್ರೀಗವನ್ನೆಲ್ಲಾ ಮರೆತು 
ಬಾ ಪ್ರಿಯಸೋದರಿ. ನಿನ್ನ ಆಗಮನದಲ್ಲಿ ಏನೋ ಳೌತುಕನಿರಬೇಕು” 
ಎಂದು ಹೇಳಿದನು. 

ಜಹನಾರಳು “ಆಣ್ಣ ನವರೇ, ತಮ್ಮ ರಾಜಕೀಯ.ದ ಮಹಾಶ್ಯಾರ್ಯಗಳಲ್ಲಿ 
ನನ ಜೇನೂ ದೊಡ್ಡ ದಲ್ಲ. ನೀವು ದಖ್ಬ' ನ್ಸಿ ಗೆ ಹೊರಡುತ್ತೀರೆಂದು. ಕೇಳಿಡಿ. 
ನನ್ನನ್ನೂ ನಿಮ್ಮ ಜೊತೆಯಲ್ಲಿ ಕಕಯಕ ಗು ಹೋಗಬೇಕೆಂದು ಪ್ರಾರ್ಥಿ 
ಸಲು ಬಂದಿದ್ದೆ (4. 

"ಸೋದರಿ, ನಿನ್ನ ಪ್ರಾರ್ಥನೆಯನ್ನು ಸಲ್ಲಿಸಲು ಆಡಿ ಸ ಯೇನಿದೆ? ನಾವು 
ಹೊರಟಕೆ ನಮ್ಮ ಶಿಬಿರದಲ್ಲಿ ಬೇಗಂ ಜಡೆಗೆ ಕೊರತೆಯೇನಿಜಿ? ನಾನು 
ದಖ ನ್ಮ ಗೆ ಹೊರಡುವ ಸಮಾಚಾರವು ನಿನಗೆ ತಿಳದಂತೆಯೇ, ಕಾರಣವೂ ನನ್ನ. 
ಕಿವಿಗೆ ಬಿದ್ದಿರಬಹುದು. ಅಲ್ಲಿ ಹರ್ಷದಾಯಕವಾದ ಒಂದು ಸ್ಥಳವೂ ಇಲ್ಲ 


ಛತ್ರಪತಿ ಶಿವಾಜಿ ೬೯೪ 


ಯುದ್ಧ-ಯುದ್ದ | ಎಲ್ಲೆಲ್ಲಿಯೂ ಮಹತ್ತರವಾದ ಯುದ್ಧ | ಸಹಸ್ರಾರು 
ಜನರ ವಧೆ. ಇದಲ್ಲದೆ ಮತ್ತೇನೂ ಇಲ್ಲ.” 

«ಈ ದರಬಾರಿನಲ್ಲಿ ಇಸ್ಟೊ ದು ಜನ ಪ ್ರೈಖ್ಯಾ ತ ಸೇನಾಧಿಸತಿಗಳಿದ್ದು, 
ಯುವರಾಜ ಆಜಂಷಹನೇ ಲಲ Rom ಫೀವೇಕೆ 
ಹೋಗಬೇಕು, ಅಣ್ಣಾ? ಅಂತಹ. ದೊಡ್ಡ ಪ ಗ್ರಸಂಗವೇನಿದೆ? 

“ನೋಡು, ಜಹನಾರಾ. “ದನಿ ಆಜಂಷಹನು ವಿಲಾಸಪ್ರಿಯ, 
ವಿಷಯ ಲೋಲುಪನೆಂದು ನೀನು ಬಲ್ಲೆ. ಆದರೆ ಅವನು ದ್ರೊ ಬಸವ 
ನೆಂದು ನಾನೆಂದೂ ಬಗೆದಿರಲಿಲ್ಲ ಈಗನನು ಪ್ರತ್ಯಕ್ಷವಾಗಿಯೋ ಪರೋಕ್ಷ 

ವಾಗಿಯೇ ಶಿವಾಜಿಯೊಡನೆ ಸೇರಕೊಂಡಿದ್ದಾ ಧೆ; ಇಲ್ಲದಿದ್ದರೆ ಮೊಗಲ್‌ 
ಸೈನ್ಯ ಗಳಿಗೆ ಎಲ್ಲೆಲ್ಲಿಯೂ ಪರಾಭವವೆಂದರೇನಾ? ಸರ್ವರನ್ನೂ ಜಯಿಸುವ 
ಶಕ್ತಿಯು ಆ ಶಿವಾಜಿಗೆ ಇದ್ದ ಕಿ ಈ ದೆಹಲಿಯ ಸಿಂಹಾಸನವು ತಾನೆ ಹೇಗೆ 
ಉಳಿದೀತು? ಅತ್ತ ನಿರ್ಭಯವಾಗಿ ಸೂರತ್ತಿಗೆ ಹೋಗಿ ಕೊಳ್ಳೆ ಹೊಡೆದಿ 
ದ್ದಾನೆ. Re ಸೂರತ್‌ ಸ ಶಾನಪ್ರಾ ಯವಾಗಿದೆ. of ನಮ್ಮ 
ಕಣ್ಣು ಮುಂದೆಯೇ ಖಾ ನ್‌ಜೀಶವನ್ನು ಲೂಟ ಹೊಡೆದಿದ್ದಾನೆ. ನಮ್ಮ 
ರಾಜಧಾನಿಯಾದ ಆಹಮದ್‌ನಗರದವರೆಗೆ ಅವನ ಹಾವಳಿಯು ಬೆಳೆದಿದೆ. 
ಬಿರಾರಿದಲ್ಲಿ ಒಂದು ಕೋಟಿಯ.ನ್ನು ಬಿಡದೆ ಕೊಳ್ಳೆ ಹೊಡೆದಿದ್ದಾನೆ. ಇನ್ನು 
ನನ್ಮು ಬಾದಾಷಾಹಿಖೆ: ಂದಕಿ ಅರ್ಥವೇನು? ನಾತ 'ಅವಾರ ಸೈನ್ಯ 
ವನ್ನು ಇಟ್ಟು ಕೊಂಡು ಸೇನಾಧಿಸತಿಗಳೂ ಯುವರಾಜನೂ ಮೋಜುಮಾಡು 
ತ್ರಿ ದ್ದಾರೆ. ಖೂಳನಾದ ಶಿವಾಜಿಯು ಕೊಳ್ಳೆ ಹೊಡೆದುಕೊಂಡು ಹೋಗು 
ತ್ತಿದ್ದಾ ಫೆ ಇದೆಂತಹ ಅಸಮಾನ! ನೀನೇ ಹೇಳು. 

“ಜಹೆನಾರಾಳು ಮುಗುಳು ನಗೆಯಿಂದ “ಅಣ್ಣಾ ಫಜೆಯವರೆ, ನಿವ:ಗೆ ಯುವ 
ರಾಜನ ಮೇಲೆ ಸಂದೇಹ ಬಂದಿಡಿಯೇನು? ತೆ ದುರದ್ಭು ಸ್ಟ ವೆಂದು ಹೇಳ 
ಬೇಕು. : ಆ ಸೂರತ್‌ ನೀವು ನನಗೆ ಬಳುವಳಿಯಾಗಿ ಕೊಟ್ಟಿ! ರುವ ಸುಂದರ ' 
ನಗರ. ಅದನ್ನು ಶಿವಾ ಜಿಯು ಹಾಳುಮಾಡಿದನೆಂದರೆ ನನ್ನ ಗ ನಿ ಕ. ದಿಯು 
ವುದಿಲ್ಲವೆ? ಆದರೆ ನಾನು ಯುವರಾಜನ; ತಫಿ ್ಸಿತಸ್ಥ ನೆಂದು ಹೇಳಲೊಪ್ಪುವ 
ದಿಲ್ಲ: ನೀವು ಯಾವಾಗಲೂ ಹೇಳುವಂತೆ ಶಿವಾಜಿಯು ಕಳ್ಳ. ಭಾರೀ ಕಳ್ಳಿ. 
ಫಿಮ್ಮ ಸೆರೆಮನೆಯಿಂದ ನಿಮ್ಮ ಕಣ್ಣು ಮುಂದೆಯೇ ಓನಿ ಹೇಗೆ ಹೆ 


೭೦ ಛತ್ರಪತಿ ಶಿವಾಜಿ 


ಹೋದ, ನೋಡಿರಿ. ಆದರೆ ಕಳ ಮು ಎಂಡಾದರೂ ಸಿಕ್ಕಿಬೀಳುತ್ತಾನೆ. ಇದಕ್ಕೆ 
ಸಾರ್ವಭೌಮರೇ ಸಾಕ್ತಾಶ್ತಾ ಗಿ ಹೋಗುವ ಕಾರಣವಿಲ್ಲ. ನಾನು ವ 
ಅಪ್ಪ ಣೆ ಪಡೆದು ಯುವರಾಜನ ಸನ್ನಿಧಿಗೆ ಹೋಗಬೇಕೆಂದು ಇದ್ದೆ (ನೆ. ೨: 

ಬಾದಷಹನು ನಕ್ಕು “ತಂಗೀ ನೀನು ಹೋಗಿ ಏನು ಮಾಡಬಲೆ ಿ?ಿನೀನು 
ಅತ್ಯ ತ ಮೃ ದು ಸ | ಭಾನಡನಳು, ಅನನನ್ನು ಚಾವಟಿಯಿಂದ ಹೊಡೆದು 
ಹಸು ಬ! ಯ ಹೋಗಬೇಕು. 

“ಜಹಾಸನಾ, ಹೇಗೇ ಆಗಲಿ, ತಮಗೆ ನಂಬುಗೆಯಿದ್ದ ಕೆ ನನ್ನ ನ್ನು 
ಕಳುಹಿಸಿಕೊಡಿ. ನನ್ನ ಲ್ಲಿ ಮತ್ತಾವ ಶಕ್ತಿಯೂ ಇಲ್ಲದಿದ್ದರೂ ತನು ಮಾಡೆ 
ಬಂದು ನಿಂತು ಯುವರಾಜನು ನಿರಪರಾಧಿಯೆಂದು ಸತ ವಾಗಿ ಸಾಕ್ಷ ನುಡಿ 
ಯುವ ಕಾರ್ಯವಾದರೂ ನನ್ನಿ €ದ ಆದೀತು” ಎಂದು ಹೇಳಿದಳು. 

ಬಾದಸಹನು “ಸರಿ, ತಂಗೀ ನಾನು ಹೋಗುವುದಿಲ್ಲ. ನೀನೇ EP 
ನಿನ್ನ ಸೂರತ್‌ ನಗರವನ್ನು ಹೇಗೆ ರಕ್ರಿಸುವೆಯೋ ನೋಡುತ್ತೇನೆ” ಎಂದು 
ಹೇಳಿದನು. 

ಬಾದಸಹನು ರಾ ಯಸದವರನ್ನು ಕರೆಸಿ ಕಠಿಣವಾದ ರಾಜಾಜ್ಞೆ ಗಳನು 
ಬರೆಸಿದನು. ಗು ಜರಾತಿನಲ್ಲಿದ್ದ ಬಹದೂ ತ ರ್‌ಖಾನನು ತಕ್ಷಣ ದಖ ನ್ನ್ನ ಗೆ 
ಹೋಗಿ ಮೊಗಲ್‌ ಬಾದಷಾಹೀ ಸೈನ್ಯ ಗಳ ಸ ಸರ್ವೇಸೇನಾಧಿಪತ್ಯ ವನ್ನು ವಹಸಿ 
ಕೊಳ್ಳ ತಕ್ಕ ಬ ತ ಕಂ ಆಯಿ.ತು. ಡಿಜೇರ್‌ಖಾನನು ಬಹದ್ದೂ ರ್‌ 
ಬೆಸ ಹೋಗಬೇಕೆಂದು ಆಜೆ ಜ್ಞಿಯಾಯಿತು. ಮೊಹಬತ್‌ 
ಖಾನನು ಹ ಜಶನಂತಸಿಂಹನನ್ನು ಜೊತೆಯಲ್ಲ ಕರೆದು 
ಕೊಂಡು ಬಂದು ಯುನರಾಜನ ಚೀಟಿಮಾಡಿ “ಬಾದಷಹರ *ಪ್ರಣೆಯಾ 
ಗಿದೆ ..ನಾನು ಯುದ ಕೈ ಹೊರಡುತೆ ತ್ಲೇನೆ” ಎಂದು ಹೇಳಿ ಅಸ್ಸ ಣೆ ನಡೆದನು. 
“ಚಾಂದೋಂ" ಪ್ರಾ ಂತದಲ್ಲಿ ಮರಾಠ? ಹಾವಳಿ ಹೆಚ್ಚಾಗಿದೆಯೆಂದು ವರದಿಗಳು 
ಬಂದಿವೆ. ನೀವು ಅತ್ತ EE ಹೋಗ ವುದುತ್ತ ಮ.”ಎಂದು ಯುವ 

ಇಜನು ಸೂಚಿಸಿದನು. ಮೊಹಬತ್‌ ಖಾನನು ಚಾ- ೧ದೋರ್‌ನ ಕಡೆ ಸೈನ 
ಸಮೇತನಾಗಿ ಹೊರಟನು. ದಾವೂದ್‌ಖಾನನಿಗೆ ಬಾದತಫಹರೀದ ಆಜ್ಞೆ 
ಬಂದಿತ್ತು. ಅವನು ನೊಹಬತ್‌ ಖಾನರ ಉನಸೇನಾಧಿನತಿಯಾಗಿ ಅವೆ 
ಕೊಡನೆ ಕೆಲಸ ಮಾಡಬೇಕೆಂದು ಆಜ್ಞೆಯಿತ್ತು. ದಾವೂದ್‌ಖಾನನು 


ಛತ್ರಪತಿ ಶಿವಾಜಿ ೭೧ 


ಅತ್ಯ ೦ತ ಖಿನ್ನ ನಾಗಿ ಯುವರಾಜನ ಭೇಟಿಮಾಡಿ “ನಾನು ಸ್ವತಂತ್ರ 
ತಿಳಿ ನಿಮಾಗಿ ಎನ್ಟೋ ಯುದ್ಧ ಗಳನ್ನು ಮಾಡಿದ್ದೆ ನೆ.  ಮೊಹಬತ್‌ 
ಖಾನನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕ ವನು. ಅವನ ಅಧೀನದಲ್ಲಿ ನಾನು 
ಹೋಗಿ ಕೆಲಸಮಾಡಿದರೂ ಬಾ ದಷಹರ ಪರಾಂಬರಿಕೆಗೆ ಬರುವುದಿಲ್ಲ. 
ನನ್ನ ಮೆಹನತ್ತೆಲ್ಲಾ ವ ರ್ಥವಾದಂತೆ ಆಗುತ್ತದೆ” ಎಂದು ಹೇಳಿಕೊಂಡನು. 
ಯುವಾ ಜನು ನ ಬಾದಷಹರ ವಿಷಯ ನಿಮಗೆ 
ಜೆನ್ನಾಗಿ ಗೊತ್ತಿದೆ. ಅವರು ಈಗ ಬಹೆಳ ಆಗ್ರ ಹಗೊಂಡಿದ್ದಾ ಕಿ. ಈ 
ದೆಖ್ಬನ್‌ ರಾಜ್ಯ ನನ್ನೆ € ಸುಟ್ಟು ಬಿಡುವಷ್ಟು ಸಿಟ್ಟಾಗಿದ್ದಾ ರೆ. ಅವರು ಆಜ್ಞೆ 
SRS, ಏನು ಯೋಚನೆ ಮಾಡಿದ್ದಾ ಕೋ ಏನೋ ಹೇಳಲಾಗುವ 
ದಿಲ್ಲ ನನ್ನ ಅಧಿಕಾರವೇ ಲುಸ್ತವಾಗಿ ಹೋಗಿದೆ. ಇಲ್ಲಿ ನನಗಿರುವ 
ಗೌಂವಪೆಂದರೆ ಬಾದಷಹರ ಮಗರೊಬ ಗೌರವಮಾತ್ರ. ನಾನು 'ಬಾದಷಹರಿಗೆ 
ಬರೆಸಿ ಉತ್ತರ ತರಿಸುತ್ತೆ ಸೆ. ಅದುವರೆಗೆ ಸಃ ಮೊಹೆಬತ್‌ ಖಾನರ 
ಜೊತೆಯಲ್ಲಿ ಸ "ಸೌಜನ್ಯದಿಂದ ನಡೆದುಕೊಳ್ಳಿರಿ* ಎಂದು ಹೇಳಿ ಕಳುಹಿಸಿದನು. 
ಅಷ್ಟ ರಲ್ಲಿ ದೆಹಲಿಯಿಂದ ಮತ್ತೊ ಹ ಹುಕ್ಕುಂ ಬಂದಿತು. ಅಮರ 
ಸಿಂಗ್‌, ಹಿದಾನತ್‌ ಈ ರಜಪೂತ ಸೇನಾಧಿಪತಿಗಳೂ ಇನ್ನೂ ಆನೇಕ ರಜ 
ಪೂತ ಸೇನಾ ನಾಯಕರೂ ದಬ್ಬನ್ನಿ ಗೆ ಬಂದು ಇಳಿದರು. ಬಂಗಲಾನ 
ಎಂಬುದು ದಬ್ಬನಿ ನ ಮೊಗಲ್‌ ತನಾ ಶಿಬಿರವಾಗಿ ಏರ್ಪಟ್ಟ ದ್ದಿ ತು. ದೆಹಲಿ 
ಯಿಂದ ಬಂದ ಸೇನಾ ನಾಯಕರುಗಳೆಲ್ಲಾ ಆ ಶಿಬಿರದಲ್ಲಿ ಜಮಾಯಿಸುತ್ತಿ 
ದ್ದರು. ದೆಹಲಿಯಿಂದ ಮೇಲೆ ಮೇಲೆ ಸೈನ್ಯಗಳು ಬಂದು ಅಲ್ಲಿ ಸೇರುತ್ತಿದ್ದವು. 
ಇದಷಹೆನು ಆ ಶಿಬಿರಕ್ಕೆ ಧಾರಾಳವಾಗಿ ಹಣವನ್ನೂ ಸಾಮಾನು ಸರಂಜಾಮ 
ಗಳನ್ನೂ ಕೋ ಕಟ ವ್ಯವಸ್ಥೆ ಮಾಡಿದನು. ದಾವೂದ"ಖಾನನು ಶಿಬಿ 
ರದ ವ್ಯ ವಸೆ ಮಾಡುವುದರಲ್ಲಿ ಬಹಳ ಗಟ್ಟ ಗೆ. pels ಬಂಗಲಾನಾದ 
ವ್ಯವಸ್ಥ ಗೋಸ್ಟ ರ ಗಾನ 'ಕಳುಹಿಸಿಕೊಟ್ಟಿ ದನ ದಾವೂದ್‌ 
ಹಕ ಆ ಮ ಸ್ಥಳದಲ್ಲಿ ಪ ಪ್ರತ್ಯೇಕ ಪ ತ್ಯೇ Eb ವ್ಯವಸ್ಥೆ 
ಮಾಡಿಸಿದನು. ಬಾದಷಾಹೀ ಸೈನ್ಯ ಗಳ ಶಿಬಿರ, ದಖ ನ್‌ ಸಿ ಶೈ ನ್ಯೈಗಳ ಶಿಬಿರ 
ರಜಪೂತ ಸೈನ್ಯಗಳ ಶಿಬಿರ, ಸೇನಾಧಿಸತಿಗೆಳ ನಿವಾಸದ Than ಸಗಳ ಕ.ದುರೆ 
ಗಳನ್ನು ಕಟ್ಟುವ ಲಾಯಗಳು, ಸಾಮಾನುಗಳನ್ನು ಸರಪರಾಜು ಮಾಡುವ 


೭೨ | ಛತ್ರಪತಿ ಶಿವಾಜಿ 


ಕೋರಿಗಳು, ಪ್ರ ತ್ಯೆ ಕ ಪ್ರತ್ಯೇಕವಾದ ಶಸ್ತ್ರಾ ಗಾರಗಳು, ಮ ದ್ದ ಗುಂಡುಗಳ, 
ಪುಣಿ ಪ್ರತ್ನೇಕ ಶಿಬಿರ, ಫಿದಾನೆಟು ಗುಡಾರ, 'ಅದರ ಕಾವ 
ಲಿನ ವ್ಯವಸ್ಥೆ, ಗುಪ್ತಾ ಭಹಕ ಸಮಾಚ:ರಗಳನ)ಿ ಕೊಂಡುಹೋಗುವ ದೂತರ 
ಕಛೆರಿ, ಇವೆಲ್ಲವನ್ನೂ ಕಾವಲು ಕಾಯುವ ಕೆೊತ್ವಾ ಲ ಕಛೇರಿ, ಇವು 
ಗಳೆಲ್ಲವನ್ನೂ ಸಿದ್ಧ ಪಡಿಸಿದನು. 
SIME ಬು ನನು ಚಾಂದೋರಿಗೆ ಬಂದು ದಾವೂದ್‌ ಖಾನನನ್ನು 
ಜೊತೆಯಲ್ಲಿ ಕರೆದ ಕೊಂಡು ಮರಾಠ: ನ್ನು ಎದುರಿಸಲು ಹೊರಟನು. 
ಮೊಹೆಬತ್‌ ಖಾನನು ದಾವೊದ್‌ಖಾನನನ್ನು ಒಂದ; ಕಡೆ: ಕಳುಹಿಸಿ, 
ಇನು ಮತ್ತೊಂದು ಕಡೆಗೆ ಹೊರಟನು, ಶಿವಾಜಿಯು ದೂದಾಪ್‌ ಕೋಟಿಗೆ 
ಮುತ್ತಿಗೆ ಹಾಕಿದ್ದಾನೆಂದು ಕೇಳಿ ಆ ಕೋಟಿಯ ಸಂರಕ್ಷಣೆಗಾಗಿ ದಾವೂದ್‌ 
ಖಾನನು ಅತ್ತ ಕಡೆಗೆ ಸೈನ್ಯ ಸಮೇತನಾಗಿ ಹೊರಟನು. ದೂದಾಪ್‌ನಲ್ಲಿದ್ದ 
ಕಿಲ್ಲೇದಾರ ಮಹಮದ ಜಮಾನ್‌ನು ಅತ್ಯಂತ ಪರಾಕ್ರಮದಿಂದ 
ಹೋರಾಡಿ ಶಿವ:ಜಿಯನ್ನು ಜಮೆ ಟ್ಟು ವಂತೆ ಮಾಡಿದನು. ದಾವೊದ್‌ 
ಖಾನನು ಆ ಕೋಟೆಯ ಸವಿನಾಪಕ್ಕೆ 'ಬರುವಷ್ಟ ರಲ್ಲಿ ಶಿವಾಜಿಯ ಸ್ಥೆ ಸೈನ್ಯಗಳು 
ಓಡಿಹೋಗಿದ್ದ ವು. ದಾವೂದ್‌ಖಾನನು BI; ಕಣಿವೆಯ ತಪ್ಪಲಿನಲ್ಲಿ 
ತನ್ನ ಸ್ಥೆ ಸೈನ್ಯದ ಬೀಡುಬಿಟ್ಟಿನು. ಮರಾಠತು ಹೇಗ.:ದರೂ ಮಾಡಿ ಆಜ್‌ 
ಖ:ನನನ್ನು ಹಿಡಿಯಬೇಕೆಂದು ರಾತ್ರಿ ಸಮಯದಲ್ಲಿ ಆ ಶಿಬಿರವನ್ನು ಆಕ್ರಮಣ 
ಮಾಡಿದರು. ದಾವೂದ್‌ ಖ: ನನಿಸಿ ಮರ ಕರ ಕುಟಿಲೋಪಾಯಗಳೆಲ್ಲಾ. 
ಚೆನ್ನಾಗಿ ತಿಳಿದಿತ್ತು. ಅವನು ರಾತ್ರಿಯ ವೇಳೆಗಳಲ್ಲಿ ಬಹಳ ಹ.ಷಾರಾ ಗಿರು 
ತ್ತಿದ್ದನು. ಮರಾಠಾ ಸೈನಿಕರ “I ಸುಳಿವು ಕಂಡ ಒಡನೆಯೇ 
ದಾವೂದ್‌ಖಾನನು ತನ್ನ ಸೈನ್ಯವನ್ನು ಎಚ್ಚರಗೊಳಿಸಿ ಮರಾಠರನ್ನು 
ಬೆರೆಸಿಕೊಂಡು ಹೊರಟನು. ಹಾಟ್ಸಾಂ" ಎಂಬ ಸ್ಥಳದಲ್ಲಿ ಎರಡು ಸೈನ್ಯಗಳಿಗೂ 
ಯುದ್ಧ ವಾಯಿತು. ದಾವೂದ್‌ನು ಅಲ್ಲಿ ಏಳುನೂರು ಮಂದಿ ಮರಾಠಾ 
ಸೈನಿಕರನ್ನು ಹೊಡೆದು ಹಾಕಿದನು. ಮರಾಠರೆಲ್ಲಾ ಓಡಿಹೋದರು. 
ಆಹಿನಂತ ಎಂಬ ಕೋಟಿ ಶಿವಾಜಿಯ ವಶವಾಗಿತ್ತು. ಆ ಕೋಟಿ 
ಯನ್ನು ಸಾ ್ರಧೀನಸಡಿಸಿಕೊಳ್ಳ ಬೇಕೆಂದು ನೊಹಬರ್ತಿಖಾನನು ಮುತ್ತಿಗೆ 
ಕರಕ ದಾವೂರ್‌ ಖಾನನನ್ನು ಸೈನ್ಯ ಸಮೇತ ಅಲ್ಲಗೆ ಬರಬೆ.ಕೆಂದು 


ಭತ್ರಪತಿ ಶಿವಾಜಿ ೭೩ 


ಹೇಳಿ ಕಳುಹಿಸಿದನು. ದಾವೂದ್‌ಖಾನನೂ ಅಲ್ಲಿಗೆ ಬಂದು ಸೇರಿದನು. 
ಮರಾಠರು. ಆ ಕೋಟಿಯನ್ನು ಬಲವಾಗಿ ರಕ್ಷಿಸಿಕೊಂಡಿದ್ದರು. ಒಂದು 
ತಿಂಗಳ ಕಾಲ ಕೋಟಿಯ ಹೊರಸುತ್ತಿನಲ್ಲಿ ಅಲ್ಲಲ್ಲಿ ಕಲಹಗಳಾದರೂ 
ಕೋಟಿಯು ಮೊಗಲರ ಸ್ವಾಧೀನವಾಗಲಿಲ್ಲ. ದಾವೂದ್‌" ಖಾನನು ಒಳಗೊಳಗೇ 
ಒಂದು ಗುಪ್ತ ಉಪಾಯವನ್ನು ಹುಡುಕಿದನು. ಸುರಂಗ ಮಾರ್ಗವಾಗಿ 
ತನ್ನ ಸೈನ್ಯ ಗಳನ್ನು ಕೋಟೆಯೊಳಗೆ ನುಗ್ಗಿಸಿ ಏಕಾಏಕಿ ಕೋಟಿಯನ್ನು 
ಹಿಡಿದನು. ಮರಾಠರನ್ನು ಹೊಡೆದು ಓಡಿಸಿದನು ಮೊಹಬತ್‌ಖಾನನಿಗೆ 
ಈ ಸೂಚನೆಯೇ ಇರಲಿಲ್ಲ. ಏಕಾಏಕಿ ಮಾಚಿ ನನ್ನ ಕೋಟಿಯನ್ನು. 
ಹಿಡಿದಿದ್ದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಹಾಗೆಯೇ ಅಸೂ 
ಯುಯೂ ಉಂಟಾಯಿತು. ' ಮೊಹಬತ್‌ ಖಾನನು ಮೊದಲಿನಿಂದಲೂ 
ದಾವೂದ್‌ ಖಾನನನ್ನು ಅಲಕ್ಷ್ಯ ವಾಗಿ ಕಾಣುತ್ತಿದ್ದನು. ಅವನು ದಾವೂದ್‌ 
ಖುನನಿಗೆ ಆ ಕೋಟಿಯಲ್ಲಿಯೇ ಇರುವಂತೆ ಅಪ್ಪ ಣೆ ಮಾಡಿ, ತಾನುಸೆ ಸೈನ್ಯ 
ಸಮೇತವಾಗಿ ನಾಸಿಕಕ್ಕೆ siete) ನಾಸಿಕದಲ್ಲಿ ಮೂರು 
ತಿಂಗಳಕಾಲ ಅವನು Ree ಕಾಲ ಕಳೆಯೆತ್ತಿ ದ್ದ ನು. : ಆನಂತರ 
ಪ್ರಕೃತಿ ಸೆ ಸೌಂದಯ: ೯ದಿಂದ ವಿರಾಜಿಸುತ್ತಿ ದ್ರ ಪರ್ನೆಲಾ ಎಂಟುಸ ಸ್ಥಳದಲ್ಲಿ ಮಳೆ 
ಗಾಲನನ್ನು ಕಳೆಯ ಬೇಕೆಂದು ಅಲ್ಲಿಗೆ “ಹೋಗಿ ಶಿಬಿರವನ್ನು ಸ್ಥಾಪನೆ 
ಮಾಡಿದನು. : 
ವಿಶಾಲವಾದ ಶಿಬಿರ. ನೂರಾರು ಸೇನಾಧಿಕಾರಿಗಳ ಗುಡಾರಗಳು; 
ಸಾವಿರಾರು ಸೈನಿಕರ ಗುಡಾರಗಳು. ಆದೊಂದು ಮಹಾದ್ವೀಸ ಪವೇ ಕಂಗೊಳಿಸು 
ವಂತಿತ್ತು. ಮೊಹಬಶ್‌ಖಾ ನನು ಸ್ನೇಹಪರ, ರಸಿಕ, ವಿಲಾಸಪ್ರಿ ಯ. ಅಲ್ಲಿ ಪ್ರತಿ 
ದಿನವೂ ಶ್ರೀಮಂತರ ಮನೆಗಳಲ್ಲಿ ನಗ? ಔತಣ ಸಮಾರಂಭಗಳ ಸಜಿ 
ಯುತ್ತಿದ ವು. ಔತಣಗಳಲ್ಲಿ ನಾನಾ ನರ್ತನಗಳ ರಸದೂಟ. ಮೊಹಬತ್‌ 
ಖಾನನ “ಶಿಬಿರವನ್ನು ಎಷ್ಟು ವರ್ಣಿಸಿದರೂ ತೀರದು. ಆದರೆ ಯುದ್ಧದ 
ಕಾೀದಲ್ಲಿ ಇಂಥ ಸಬರಗಳಿರುವುಡು ಅಶ್ವ ರ್ಯಕರ. ನಂಬಲಾಗುವುದಿಲ್ಲ. 
ಪ್ರತ್ಯಕ್ಷ ಪ ಪ್ರಮಾಣಕ್ಕೆ ನಂಬಿದರೇನು? ಬಿಟ ಕೇನು? ಆಫ್ಸಾನೀಸ್ತಾ ನದಿಂದ, 
A ನಾಲ್ಕು ನೂರು ವೇಶಾ ನ ಸ್ತ್ರೀಯರು ಆ ಶಿಬಿರಕ್ಕೆ ಬಂದಿದ್ದರು. 
ಶಿಬಿರದ ದೊಡ್ಡ ದೂಡ್ಡ ಸರದಾರರುಗಳೆಲ್ಲಾ ಆ ರಮಣಿಯರ Pt ವಿಲಾಸೆ 


೭೪ ಛತ್ರಪತಿ ಶಿವಾಜಿ 


ಗಳಲ್ಲಿ ಮಗ್ನರಾಗಿರುತ್ತಿ ದ್ದರು. ಮೊಹೆಬತ್‌ಖಾನನು ಆ ಸುಂದರ ಸ್ತ್ರೀಯರ, 
ಕಬಾವತಿಯರ ಒಂದು ಸ ಸ್ವರ್ಗವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದ th ಅವ 
ನಿಗೆ ಶಿವಾಜಿಯ ಹವಾ ಸವೂ ಇಲ್ಲ. ಬಾದಷಹನ ನೆನಪೂ ಇಲ್ಲ. ಶಿಬಿರ 
ದಲ್ಲಿ ದೊಡ್ಡ ಸತತ ಬಂದು ಕುದುರೆಗಳು ಸಾಯುತ್ತಿದ್ದು ವು. ಸೈನಿಕರು 
ಕೋಗಗ್ರಸ ಸ್‌ರಾಗಿ ಮಲಗಿದ್ದ ಯೇ ಪ್ರಾಣ ಬಿಡುತ್ತ ದ್ದ ಕು. ಇದನ್ನೆಲ್ಲಾ 
PI ತೃ ಣದಂತೆ ಭಾವಿಸುತ್ತಿ ದನು. ಪ ್ರತಿದಿನವೂ ಆ ಹೆಣ 
ಗಳನ್ನು ಕಂದಕಗಳಲ್ಲಿ" ಹಾಕಿ ಮುಚ್ಚು ತ್ರಿ ದ್ದ ರು. ನ್‌ ಇದೆಲ್ಲಾ 
ಚೆನ್ನಾ? ಗಿ ತಿಳಿದಿತ್ತು. ಮಳೆಗಾಲ ಬಂದರೆ. ಕಿವಾಜಿಗೆ ಕೊಳ್ಳೆ ಹೊಡೆಯುವು 
ದಕ್ಕೆ ಸುಗ್ಗಿಯ ಕಾಲ ಬಂದಂತೆ ಆಗ: ತ್ತಿದ್ದಿ ತು. ಯ ಕೋಲಾಹಲವು 
ಎಲ್ಲೆ ಲ್ಲಿಯೂ ಕೇಳಿಬರುತ್ತಿ ದ್ದಿತು. ಈ ಸಮಾಚಾರಗಳು ಬಾದಷಹನ ಕಿವಿಗೂ 
ಬಿದ್ದಿತು. ಅರಬ್ಬಿ (ದೇಶದಲ್ಲಿ ಪುರಾಣ ಕಥೆಗಳು ಹೀಗಿರುತ್ತವೆಯೆಂದು 
ಅವನು ಕೇಳಿದ್ದ. ತನ್ನ ಸಾಮ್ರಾಜ್ಯದಲ್ಲಿಯೇ ಇಂಥದೊಂದು ಶಿಬಿರವಿದೆ 
ಎಂದು ಕೇಳಿ ಅವನು ತನ್ನ ನ್ನ lr ಹೂಲಿ ದನು. 

ಅವನು "ಈ ರನ ಟನ ಶಿವಾಜಿಯೂ ಒಳಗೊಳಗೇ ಸೆ ಸ್ನೇಹ 
ಮಾಡಿಕೋಡಿದ್ದಾ ರೆ. ಶಿವಾಜಿಯ ರಕ್ಷಣೆಯ ಲ್ಲಿಯೇ ಈ ಮೊಡ. ೫ ಖಾನನು 
ಹೀಗೆ ವಿಲಾಸಮಗ `ನಾಗಿದ್ದಾ ತ ಇಲ್ಲದಿದ್ದ ರೆ ಶಿವಾಜಿಯು ಇವನನ್ನು 
ಸುಮ ನೆ ಬಿಡುತ್ತಿದ್ದ ನೇ?' ಬಡು ನಿರ್ಧಾರ ಮಾಡಿಕೊಂಡನು. ಟನ. 
ಮಾಡಬೇಕು? ತಾನೇ ದಖನಿ ಗ ಹೋಗಬೇಕೆಂದು ಪುನಃ ಆಲೋಚಸೆ 
ತೋರಿತು. ಶಿವಾಜಯು ಎಲ್ಲದ್ದಾ ನೆಂಬ ಸಮಾಚಾರವೇ ಬಾದಷಹನಿಗೆ 
ಖಚಿತವಾಗಿ ತಿಳಿಯದಾಯಿತು. ಸೆ ನ್ಯ ಸ ಸಮೇತನಾಗಿ ಸೂರತ್ತಿಗೆ ಹೋಗಿ 
ಪುನಃ ಜುಲುಂ ನಡೆಸುತ್ತಿ ದ್ಹಾನೆಂದು ಬಾದಷಹೆನಿಗೆ ಇಂದು ವರ್ತಮಾನ 
ಬಂದಿತು. ನಾಳೆ ತೆಲಂಗಾಣ ಕಡೆಗೆ ಹೋಗಿ ಧಾಂಧಳೆ ಮಾಡುತ್ತಿ ದ್ದಾ 
ನೆಂದು ದೂತರು ಬಂದುಹೇಳಿದರು. ಯಾವುದು ನಿಜ, ಯಾವುದು ಸುಳು 
ಹಿಂದೆ ಕೇಳಿದ್ದ ಂತೆ ಶಿವಾಜಿಯು ಮಂತ್ರವಾದಿಯೇ ಇರಬಹುಜೀ? ಅವನಿಗೆ 
ಮಾಯಾ ಶಕ್ತಿ ಗಳಿದೆಯೇ? ಎಂದು NG ತೆಲಂಗಾಣದ ಡೆಗೆ 
ಶಿವಾಜಿ ಹೊರಟಿರುವುದು ನಿಜವೇ ಎಂದು ವಿಚಾರಿಸಲು ಮತ್ತೆ ದೂತರನ್ನು 
ಟ್ರ ಸಿದನು. 


ಛತ್ರ ಪತಿ ಶಿವಾಜಿ ೭೫ 


ಕೆಲಂಗಾಣವು ಬಿಜಾಪುರದವರಿಗೆ ಸೇರಿದ್ದು. ಶಿವಾಜಿಯ ವಿಕಕಾಲ 
ದಲ್ಲಿ ಬಿಜಾಪುರದವರೊಡನೆ, ನಮ್ಮೊಡನೆ ಯುದ್ಧ ಮಾಡುವಷ್ಟು ಬಲಾಢ್ಯ 
ಇಗಿದ್ದಾನೆಯೇ? ಎಂಬ ಶಂಕೆ ಬಂತು. ಹೇಗಾದರೂ ಆಗಲಿ, ರಾಜಕಾರ್ಯ 
ಗಳು ಕ್ರಮಬದ್ಧವಾಗಿ ನಡೆಯಲೇಬೇಕು. ಇದಷಹನು ಬಿಜಾಪುರದ 
ಸುಲ್ಮಾನನಿಗೆ ಸ್ನೇಹ ಪತ್ರ ಬರೆದು ರಾಯಭಾರಿಗಳನ್ನು ಕಳುಹಿಸಿಕೊಟ್ಟನು. 
“ಶಿವಾಜಿಯು ಮುಸಲ್ಮಾನರ ಕಟ್ಟು ವಿರೋಧಿ. ಅವನನ್ನು ಹಿಡಿಯುವುದು 
ಬಿಜಾಪುರದವರಿಗೂ ದೆಹಲಿಯನರಿಗೂ ಮುಖ್ಯ ಕರ್ತವ್ಯ. ಇಬ್ಬರೂ 
ಸಾಹಸ ಮಾಡಬೇಕು. ಔಂಂಗಾಬಾದಿನಲ್ಲಿರುವ ಯುವರಾಜರು ನಿಮಗೆ 
ಏನು ಸಹಾಯವನ್ಮಾದರೂ ನೀಡುತ್ತಾರೆ” ಎಂದು ಬರೆಸಿ ಕಳುಹಿಸಿದನು. 
ಬಾದಷಹನು ಬಹದ್ದೂರ್‌ ಖಾನನನ್ನೂ ದಿಲೇರ್‌ ಖಾನನನ್ನೂ ದಖ್ಬ 
ನಿನ ಮುಖ್ಯ ಶಿಬಿರವಾದ ಬಂಗ್ಲಾನಾಕ್ಕೆ ಹೋಗಬೇಕೆಂದೂ, ಮಳೆಗಾಲ 
ವೆಂದು ತಡಮಾಡದೆ ಶಿವಾಜಿಯ ಮೇಲೆ ಆಕ್ರವ.ಣ ಮಾಡಬೇಕೆಂದೂ 
ಆಜ್ಞೆ ಕಳುಹಿಸಿದನು. 


೯ 


ಜಹನಾರಾಳು ಮತ್ತೆ ಮತ್ತೆ ಸೂರತ್ತಿನಮೇಲೆ ಧಾಳಿಯಾಗುತ್ತಿರುವು 
ದನ್ನ, ಸೂರತ್‌ ನಾಶಹೊಂದುತ್ತಿರುವುದನ್ನ್ಮೂ ಕೇಳಿ, ದುಃಖಿತಳಾಗಿ 
ಬಾದಷಹನ ಅಪ್ಪಣೆ ಪಡೆದು ಔರಂಗಾಬಾದಿಗೆ ಬಂದಳು. ಬಾದಷಹನು ತನ್ನ 
ಸಹೋದರಿಯು ಯುದ್ಧ ಭೂವಿ.ಯ ಮಧ್ಯದಲ್ಲಿ ಹಾದುಹೋಗುತ್ತಿರುವ 
ಳೆಂದು. ಬಗೆದು ಬಲವಾದ ರಕ್ಷಣಾ ಸೈನ್ಯವನ್ನು ಕಳುಹಿಸಿಕೊಟ್ಟಿದ್ದನು. 
ದಿಲೀಪ್‌ಸಿಂಗ ಎಂಬುವನು ಜಹೆನಾರಾಳ ರಕ್ಷಣಾ ಸೈನ್ಯದ ದಳಪತಿಯಾಗಿ 
ಹೊರಟಿದ್ದನು. ಜಹನಾರಾಳು ಆ ದಿಲೀಪ್‌ಸಿಂಗನನ್ನು ಬಹಳವಾಗಿ ವಿಶ್ವಾಸ 
ಮಾಡುತ್ತಿದ್ದಳು. ಅವನು ಇನ್ನೂ ಇಪ್ಪತ್ತು ಇಸ್ಪತ್ತೈದು ವರುಷದ 
ತರುಣ. ಈಗಾಗಲೇ ಎರಡು ಯುದ್ಧಗಳಲ್ಲಿ ಹೆಸರುವಾಸಿಯಾಗಿದ್ದನು. 
ಜಹನಾರಾಳು ಅವನಿಗಿಂತಲೂ ಹದಿನೈದು ವರುಷ ಹೊಡ ವಳು, ಪ್ರೌಢೆ. 


೭೬ ಛತ್ರಪತಿ ಶಿವಾಜಿ 


ಅವನನ್ನು ಎಷ್ಟೋ ಬಾರಿ ಬಾಲಕನಂತೆ ಕರೆದು ಆಜ್ಞೆ ಮಾಡುತ್ತಿದ್ದಳು. 
ಅವಳ ಒಪ್ಪಿಗೆಯಂತೆಯೇ ಅವನು ಬೇಗಂ ಸಾಹೇಬಳ ರಕ್ಷಣಾ ಬಲದ ದಳ 
ವಾಯಿಯಾಗಿ ಬಂದಿದ್ದನು. ಬೇಗಂ ಸಾಸೇಬಾಳ ಪ್ರಯಾಣಕ್ಕೆ ಅಲ್ಲಲ್ಲಿ 
ರಾಜಸೋಗ್ಯವಾದ ಬಿಷಾರಗಳು ಏರ್ಪಾಡಾಗಿದ್ದವು. ಬರಹಾಂಪುರದ 
ವರೆಗೆ ಯಾವ ಭೀತಿಯೂ ಇನ್ನಿಲ್ಲ . ಬರಹಾಂಪು:ದಿಂದ ಔತಂಗಾಬಾದಿಗೆ 
ಬರುವ ಮಾರ್ಗವು ಶತ್ರುಗಳಿಂದ ಕಂಟಿಕಿತವಾಗಿದ್ದಿ ತು. ಬರಹಾಂಪುರನಿಂದ 
ಹೆಚ್ಚು ಸೈನ್ಯಗಳು ಬೆಂಗಾವಲಿಗಾಗಿ ಹೊಂಟದ್ದ ವು. ಜಹನೇರಾಳು ಹಗಲು 
ಹೊತ್ತಿನಲ್ಲಿಯೇ ಪ್ರಯಾಣ ಮಾಡುತ್ತಿದ್ದಳು. ರಾತ್ರಿ ಹೊತ್ತು ಮೊಕ್ಕಾಂ 
ಗಳಲ್ಲಿ ತಂಗುತ್ತಿದ್ದಳು. ಒಂದೆರೆಡು ದಿನಗಳು ಅಲ್ಲಿಯೇ ನಿಂತು ಮುಂದಿನ 
ಮಾರ್ಗವು ಸುಗಮವಾಗಿದೆಯೇ ಎಂದು ವಿಚಾರಿಸಿಕೊಂಡು ಮುಂದಕ್ಕೆ 
ಪ್ರಯಾಣ ಮಾಡುತ್ತಿದ್ದಳು. ಇನ್ನು ಒಂದೆರೆಡು ವ.ಜಲುಗಳನ್ನು ದಾಟದರೆ 
ಔರಂಗಾಬಾದನ್ನು ತಲುಪಬಹುದಾಗಿದ್ದಿ ತು. ಮಧ್ಯೆ ಮಾರ್ಗದಲ್ಲಿ ಸುಪ್ರಾ 
ಎಂಬ ಸ್ಥಳದಲ್ಲಿ ಜಸನಾರಾಳ ಮೊಕ್ಕಾಂನ ಶಿಬಿರ ಸ್ಥಾಪನೆಯಾಗಿತ್ತು. ಆರಾತ್ರಿ 
ದಿಲೀಪ್‌ ಸಿಂಗನು ಬಲವಾದ ಕಾವಲನ್ನು ಏರ್ಪಾಡು ಮಾಡಿದ್ದನು. ಅವರು 
ನಿರೀಕ್ಷಿಸಿದ್ದಂತೆಯೇ ವನ ಪ್ರದೇಶಗಳಿಂದ ಎರಡು ಕಡೆಗಳಿಂದಲೂ ಮರಾಠಾ 
ಸೈನ್ಯಗಳು ಬಂದು ಮುತ್ತಿಗೆ ಹಾಕಿದವು. ಮೊಗಲ್‌ ಸೈನ್ಯಗಳು ಗಾಬರಿಯಿಂದ 
ಆ ಮರಾಠರನ್ನು ಎದುರಿಸಿದರು. ರಾತ್ರಿ ಬಹಳ ಹೊತ್ತು ಉಭಯ 
ಸೈನ್ಯ ಗಳಿಗೂ ಹೋರ೦ಾಟವಾಯಿತು. ದಿಲೀಪಸಿಂಗನು ಅತ್ಯಂತ ಪರಾಕ್ರಮ 
ದಿಂದ ಹೋರಾಡಿ ಆ ಮರಾಠಾ ಸೈನ್ಯವನ್ನು ಓಡಿಸಿದರು. ಆ ಸೇನೆಯ 
ದಳಸತಿಯು ರಘೋಬನೆಂಬ ಮಾವಳ ಸೇನಾ ನಾಯಕ ಅವನನ್ನು ದಿಲೀಪ್‌ 
ಸಿಂಗನು ಸೆರೆಹಿಡಿದು ಶಿಬಿರಕ್ಕೆ ಕರೆತಂದನು. ಜಕನಾರಾಳು ತನ ಗುಡೂರ 
ದಲ್ಲಿ ಯ.ದ್ಧದ ಪರಿಣಾಮವೇನಾಗುವುದೋ ಎಂದು ಚಿಂತಿಸುತ್ತಾ ಕುಳಿ 
ಕಿದ್ದಳು.. ದಿಲೀಪಸಿಂಗನು ಗ.ಡಾರದೊಳಗೆ ಬಂದು ಸಲಾಂಮಾಡಿದನು. 
ಅವನ ದಿರ.ಸುಗಳೆಲ್ಲಾ ರಕ್ತಮಯವಾಗಿದ್ದ ವು. ಬೇಗಂ ಸಾಹೇಬಾಳು 
“ಏನಾಯಿತು ದಿಲೀಪ್‌ಸಿಂಗ್‌? ಎಂದು ಕೇಳಿದಳು.  «ಚೇಗಂ ಸಾಹೇಬಾ, 
ಆ ಮರಾಠರು ಇವಿಲ್ಲಿರುವುದನ್ನು ತಿಳಿದು ಬಂದವರಲ್ಲ, ಎಲ್ಲಿಯೊ 
ಪ್ರಯಾಣ ಮಾಡುತ್ತಾ ಇಲ್ಲೊಂದು ಮೊಗಲ್‌ ಶಿಬಿರವನ್ನು ಕಂಡು ಲೂಟ 


ಛತ್ರಪತಿ ಶಿವಾಜಿ ೭೭ 


ಮಾಡೋಣವೆಂದು ಇಲ್ಲಿಗೆ ನುಗ್ಗಿದರು. ಅವರನ್ನೆಲ್ಲಾ ಹೊಡೆದು ಹಾಕಿ 
ದ್ದೆ (ವೆ. ಕೆಲವರು ಓಡಿ ಹೋಗಿದ್ದಾ ರಿ ಆ ದಳಸತಿಯನ್ನು ಸೆರೆಹಿಡಿದು ತಂದಿ 
ಡ್ನ (ನೆ. ಆದರೆ: ಈ ಕ್ಷಣವೇ ಈ "ಶಿಬಿರವನ್ನು ಬಿಟ್ಟು Baie ಇಲ್ಲಿ 
ನನಗೆ ಆಪಾಯವು ಹೆಚ್ಚಾ ಗಿದೆ. ಮತ್ತೆ ಎ ತಕ ಸೈನ್ಯ ಗಳು ಬರಬಹುದು. 
ಮುಂದೆ ಸಾಗಿಹೋದರೆ ಬ” ಸೈನ್ಯಗಳ ಶಿಬಿರಗಳಿವೆ” ಎಂದು ಹೇಳಿದನು. 

ಜಹನಾರಾಳು ಆ. ಸಂತೋಷ... ಆ :ದಳಪತಿಯನ್ನೇನು 
ಮಾಡಿದೆ?” 

ಅವನನ್ನು ಬಲ್ಲಾನಾ ಮಹಾ ಶಿಬಿರಕ್ಕೆ ಕಳುಹಿಸಿ ಕೈದಿನಲ್ಲಿಡುವಂತೆ 

ಪ್ಪ ಣೆ ಮಾಡುತ್ತೆ ಫೆ. 

ದಿಲೀಪ್‌ ಸಿಂಗ್‌ ನಾನು ಹೇಳಿದಂತೆ ಕೇಳುವೆಯಾ?” 

«ಹುಜೂರ್‌ ಅಪ್ಪ ಣೆಯನ್ನು ಕೇಳುವುದಕ್ಕೆ ನಾನಿಲ್ಲಿಗೆ ಬಂದಿದ್ದೆ "ಫೆ. 

“ಅವನನ್ನು ನನ್ನೆ yf ಕರೆತಂದು ನಿಲ್ಲಿಸು. ಮು ಂದಿನ ಪ ಯಾಣಕ್ಕೆ 
ಸಿದ ಗೊಳಿಸುವಂತೆ ಮುನೀಬರಿಗೆ ಅಪ್ಪ ಣೆ ಸತಃ ಎಂದು ಹೇಳಿದಳು. 

ದಿಲೀಪ್‌ಸಿಂಗನು ದಳಸತಿ ರಘೋಬನನ್ನು ಬೇಗಂಸಾಹೇಬಳ ಮುಂಡೆ 
ತಂದು ನಿಲ್ಲಿಸಿದನು. 

ರಘೋಬನು ಬೇಗಂಸಾಸೇಬಳಿಗೆ ಸಲಾಂ ಮೂಡಿದನು. 

“ನೀನು ಮರಾಠಾ ಸರದಾರನೋ?? 

“ಹೌದು ನನ್ನ ಹೆಸರು ರಘೋಬಾ.” 

“ನೀನು ನಮ್ಮ ಬಂದಿಯಾಗಿರುವಿ.? 

“ಹೌದು, ಜ್ಯ ನಿಮ್ಮ ಬಂದಿ.” 

“ನಿನ್ನನ್ನು ಏನು WT ಗೊತ್ತಿದೆಯೇ?” 

“ಚೆನ್ನಾಗಿ ಗೊತ್ತಿದೆ. ನನ ನ್ನು ತಲೆಕಡಿದು ಹಾಕುತ್ತಾ ರೆ. ಇಷ್ಟು 
ಹೊತ್ತು ತಡೆಮಾಡಿದ್ದೇ ನನಗೆ ಆಶ್ಚ ರ್ಯ. ಈ ರಜಪೂತ ತರುಣ ಭು. 
ಅದಕ್ಕಾಗಿ ತಡಮಾಡಿದ. ಫಿಲ್‌ ಸೇನಾಧಿಪತಿಯಾಗಿದ್ದರೆ ನನ್ನನ್ನು 

ಅಲ್ಲಿಯೇ ಹೊಡೆದುಹಾಕುತ್ತಿದ್ದ. ಆದರೆ ಯಾನ ಮರಾಠನೂ ಮರಣಕ್ಕೆ 
ಅಂಜುವುದಿಲ್ಲವೆಂದು ನೀವು $ಳೆದಿಲ್ಲವೇ, ಬೇಗಂಸಾಹೇಬಾ.” 

ಜಹನಾರಾಳು ತಲೆದೂಗಿ “ತಿಳಿದಿದ್ದೆ (ನೆ, ತಿಳಿದಿದ್ದೆ (ನೆ. ಆದರೆ ನಿನ್ನನ್ನು 


೭೮ | ಛತ್ರಪತಿ ಶಿವಾಜಿ 


ಈಗ ಬಿಡುಗಡೆ ಮಾಡಿಸುತ್ತೇನೆ. ನೀನು ಹೊರಟು ಹೋಗಿ ನಿಮ್ಮ 
ಶಿವಾಜಿಗೆಹೇಳು. ನಾನಾರೆಂದು ಬಲ್ಲೆಯಾ? ಬಾದಷಹನ ಸೋದರಿ ಜಹನಾರಾ 
ಹೇಳಿದಳೆಂದು ಅವನಿಗೆ ತಿಳಿಸು. ಔರಂಗಾಬಾ ಇದಿನಲ್ಲಿ ಒಂದು ಬಾರಿ ನನ್ನನ್ನು 
ಬಂದು ನೋಡುವಂತೆ ಹೇಳು. ಬಹುದಿನಗಳಿಂದ ಅವನನ್ನು ನೋಡುವ ಸೆ ಕ್ಯ 
ಹಲವುಂಟು. ಈ ಯುದ್ಧ ಸಮಯದಲ್ಲಾದರೂ ಅವನು ಭಯಪಡುವ 
ಕಾರಣವಿಲ್ಲ. ನಾವು ಪ್ರಾ ಣ:ಕ್ಷಣೆ ಕೊಡು ತ್ತೇವೆ, ಅವಮಾನಗೊಳಸು 
ವುದಿಲ್ಲ. ಅವನಿಗೆ ಥ್ಳೈ ರ್ಯವಿದ್ದರೆ ನ ನನ್ನ ಎದು ನಂಗೆ ಬಂದು ಒಂಜೀ ಒಂದು 
ಪ್ರಶ್ನೆಗೆ ಉತ್ತ ರಕೊಟ್ಟು ಹೋಗಲಿ. ಬಾದಷಹನು ಅವನನ್ನು ಕಳ್ಳ ನೆಂದು 
ಆಸು ತೆ, ಅ ಅನೇಕ ಕಡೆ ಕೊಳ್ಳೆ ತೊಡಿಕಡಾ ನೆ. ಆದರೆ 
ಯಾವುದಾದರೊಂದು ರಣಕ್ಷೇತ್ರದನ್ನಿ ಎದುರಿಗೆ ತಸ ಖಡಾಜಡಿ ಯ ದ್ಧ 
ಮಾಡಿದ್ದಾ ನೆಯೇಳಿ ಯುದ್ಧ ಷೆ ಗೆದ್ದ ದ್ದಾ ನೆಯೇ? ಅವನೇ ನನ್ನ ಸರಿಗೆ 
ಬಂದುಹೆ: ಇಲಿ. ಅವನು ಕಳ ನಲ್ಲ, ಮಹಾ ಎಂಬುದನ್ನು ಸಾಬೀತು 
ಮಾಡಿಕೊಡಲಿ. ಇದು ನನ್ನ” ಸವಾಲು. ಹೋಗು" ಎಂದು ಹೇಳಿ ಕಳುಹಿ 
ಸಿದಳು. 

ಜಹನಾರಾಳು ಆ ಕ್ಷಣವೇ ಅಲ್ಲಿಂದ ಹೊರಟು ಮಧ್ಯೆ ಎಲ್ಲಿಯೂ ನಿಲ್ಲದೆ 
ವೇಗವಾಗಿ ಪ ಪ್ರಯಾಣಮಾಡಿ ಔಂಂಗಾಬಾದಿಗೆ ಹೋಗಿ ಸೇರಿದಳು. 

ನುತ ಆಜಂಷಹನು ಜಹನಾರಾಳನ್ನು ಪ್ರೀತಿ ಗೌರವಗಳಿಂದ 
ಎದುರುಗೊಂಡು ತನ್ನ ಆರಮನೆ ಮಲ್ಲಿ ಇಳಿಸಿಕೊಂಡನು, 'ಅವನಿಗೆ ಬಾದಷಹನ 
ಮನಸ್ಸಿನ ಸಿ ತಿಯನ್ನು ಅರಿಶುಕೊಳ್ಳುವ ಕುತೂಹಲವು ಹೆಚ್ಚಾಗಿದ್ದಿ ತು. 
ಜಹಿ ಬಾ ರನು? “ದಖ್ಬನ್ನಿನ ವಿಷಯಗಳಲ್ಲಿ ಬಹಳ ಅತೃಪ್ತಿ 
ಯುಟಾಗಿದೆ. ಶಿವಾಜಿಯ ವಿಷಯನ್ರ ಒಂದು ಸಮಸ್ಯೆಯೇ ೬ 
ಬಾದಷಹನೇ ಸ್ವ ತಃ ದಖ ನ್ನ ಗೆ ಬರಬೇಕೆಂದು ಹೊರಟೀ ಇದ್ದನು. ಏನೋ 
ಕಾರಣಗಳಿಂದ” ನಿಂತ.ಬಿಟ್ಟ ನು” ಎಂದು ಹೇಳಿದಳು. “ುವಕಾಜಿರು 
*ಬೇಗಂಸಾಹೇಬಾ ರಃ ಇಲ್ಲಿಗೆ ಬಂದು ಪ್ರತ ಭಕ್ಷನೋಡಿ ಬಿಟ್ಟಿ ದ್ದ ಕೆ 
ಎಷ್ಟೋ ಚೆನ್ಫಾ ಗಿತ್ತು. ಪ್ರ ಗಡಿಸೀಮೆಯು " ವಿಂಧ್ಯದ ತ ಪ್ಪ “0 
ನಲ್ಲಿದೆ. ನೂರಾರು ಕೋಟಿಗಳು. ಒಂದೊಂದು ಕೋಟಿಯನ್ನು ಬಟು 
ಸತ್ತಾ ಹೋದರೆ ಹತ್ತು ವರುಷಗಳಾದರೂ ಯುದ ವು ಮಟ ವುದೇ 


ಛತ್ರಪತಿ ಶಿವಾಜಿ ೭೯ 


ಇಲ್ಲ ಈ ಕೋಟಿಗಳಲ್ಲಿ ಮಹಾರಾಜಾ ಜಯಸಿಂಹರು ಅನೇಕ ಕೋಟಿ 
ಗಳನ್ನು ತಮ್ಮ ವಶಕ್ಕೆ ಒಪ್ಪಿಸಿಕೊಂಡರು. ಖಾನ್‌ ದೇಶ, ಬಿರಾರ್‌ಗಳ ಕಡೆ 
ಕೋಟಿಗಳು ಫು ನಮ್ಮ ವಶದಲ್ಲಿಯೇ ಇವೆ. ದೆಹಲಿಯಿಂದ 
ಫೌಜುದಾರರನ್ನೂ ಕಿಲ್ಲೇದಾರರನ್ನೂ. ಇಲ್ಲಿಗೆ ಕಳುಹಿಸ ಸುತ್ತಾರೆ. ಅವರೇಕೆ. 
' ಇಲ್ಲಿಗೆ ಬರುತ್ತಾರೆ? ಯುದ್ಧ ಮಾಡುವುದಕ್ಕಲ್ಲ. ಕೋಟೆಗಳನ್ನು ರಕ್ಷಿಸುವ 
ಸಾಮರ್ಥ್ಯವೂ ಆವರುಗಳಿಗಿಲ್ಲ. ಬಾದಷಹರ ಕಣ್ಮರೆಯಾಗಿದ್ದ ಕೊಂಡು 
ಕುಷಭಾಷೀಮಾಡುವುದಕ್ಕೆ ಅವರಿಗೆ ಈ ಕೋಟಿಗಳು ವಿಹಾರ ಭೂಮಿಗಳಾ 
ಗಿವೆ. ಅಲ್ಲೆಲ್ಲಾ ಸೈನ್ಯ ಗಳೇ ಇಲ್ಲ. ಎಲ್ಲಿಂದ ಸೈನ್ಯ ತರಬೇಕು? ಅವರಿಗೆ 
ಎಲ್ಲಿಂದ ಸಂಬಳ ಸಾರಿಗೆಗಳನ್ನು ಕೊಡಬೇಕು? ಯಾರು' ಕೊಡಬೇಕು? 
ಇದೆಲ್ಲಾ ಅಸಾಧ್ಯವಾದ ವಿಷಯಗಳು ಬಿರಾರಿನಿಂದ ಸೂರತ್ತಿನವರಿಗೆ ನಮ, 
ಸೈನ್ಯಗಳನ್ನು ಎಲ್ಲಿ ನಿಲ್ಲಿಸಬೇಕು? ಎಲ್ಲಿ ಯುದ್ಧ ಮಾಡಬೇಕು? ಶಿವಾಜಿಯು 
ಈ ಸ್ಥಳಗಳನ್ನೆಲ್ಲಾ ಚೆನ್ನಾಗಿ ಬಲ್ಲ. ಇಡು ಜನರು ಹಕ್ಕಿಗಳಂತೆ ಹಾರಿ 
ಬಂದು ಅವನಿಗೆ ಸಮಾಚಾರ ಕೊಡುತ್ತಾರೆ. ಇಂದು ಈ ಕೊ?ಬೆಜ.ನ್ನು 
ಹಿಡಿದೆ ಅಲ್ಲಿ ಆ ಕೋಟಿಯ ನ್ನು ಕೊಳ್ಳೆ ಹೆಣಡೆದ್ದ ಎಂದು ಸಮಾಚಾರ 
ಗಳು ಬರುತ್ತಾ ಆ ಫೌಜುದಾರರುಗಳೂ, ಲ್ಲೆ ೇೀದಾರರುಗಳೂ ಸತ್ತು ಬೀಳು 
ತ್ತಾರೆ. ಇಲ್ಲವೆ ಕೋಟಿಬಿಟ್ಟು ಓಡಿಹೋಗುತಾ, ಕೆ. ಈ ನಮ್ಮ ರೌಲಭಾನಿಯ 
ತುಂಬಾ ಆ ಸತ್ತು ಕೆಟ್ಟ ವರ ಗರ ಇವರಿಗೆಲ್ಲೂ ನಾವು ಖರ್ಚಿಗೆ 
ಕೊಟ್ಟು ನಡೆಸಬೇಕು. ಸೇನಾಧಿಸತಿಗಳು ಅಲ್ಲಿಂದ ಬರುತ್ತಾರೆ. ಇಲ್ಲಿ ನಾನು 
ಹೆಚ ಚ ನೀನು ಹೆಚ್ಚು ಎಂದು ವೈಮನಸ್ಯ ಮಾಡಿಕೊಳ್ಳು ತ್ತಾರೆ. "ಅವರಿಗೆ 
ತೋರಿದಲ್ಲಿಗೆ ಹೋಗೆ ತ್ತಾರೆ. ತೋರಿದ್ದು ಮಾಡುತ್ತಾ ಕೆ ದೆಹಲಿಯಿಂದ 
ಒಂದೊಂದು ದಿನ ಒಂದೊಂದು ಹುಕ್ಕುಂ ಬರುತ್ತದೆ. ಆ ಮೊಹಬತ್‌ 
ಖಾನನನ್ನು ನೋಡಿ, ಬೇಗಂಸಾಹೇಬಾ. ಬಾದಷಹರು ಶಿಖರದ 
ಮೇಲೆ ಎತ್ತಿ ಕೂಡಿಸಿದರು. ಅವನು ಸುಖವಾಗಿ ಪರ್ನೆಲ್‌ನಲ್ಲಿ ನಿಲಾಸ 
ಮಗ್ಗೆನಾಗಿದ್ದಾ ನೆ. ಈಗ ಅವನನ್ನು ಗಲ್ಲಿಗೆ ಹಾಕಬೇಕೆನ್ಶುತ್ತಾರೆ. ನೀವೇ 
ಇಲ್ಲಗೆ ಬಂದಿದ್ದಿ "ರಲ್ಲಾ, ನೋಡಿ. ಈಗ ಬಹದ್ದೂರ್‌ ಖಾನ್‌ ದಿಲೇರ್‌ 
ಖಾನರನ್ನು ಕಳಿಸಿದ್ದಾರೆ. ಇಲ್ಲಿ ಅಧಿಕಾರ ಮಾಡುವವರೆಗೆ ಕುಚ್ಚು ಹಿಡಿ 
ಯುತ್ತದೆ. ಬಾದಷಹರೂ ಬಂದರೂ ಇಲ್ಲಿ ಅವರ ಸಿಯಾ ಗಟೇಕು. 


೮೦ ಛತ್ರ ಪತಿ ಶಿವಾಜಿ 


ಇಲ್ಲವೆ, ವಕ್ಳಾಕೆ ಯಾತ್ರೆ ಹೋಗಬೇಕು” ಎಂದು ಹೇಳಿದನು. 
ಜಹನಾರಾಳು “ಬೇಸರವೇಕೆ, ಯುವರಾಜಾ? ಆ ದೆಹಲಿಯ ಸೀಹಾ 
ಸನದ ಮೇಲೆ ನೀನೇ ಕುಳಿತಿದ್ದರೆ ಏನು ಮಾಡುತ್ತಿ ದ್ದೆ? ಈ ಶಿವಾಜಿಯ 
Fr ಸಹಿಸಿಕೊಂಡು ಕುಳಿತಿರಬೇಕೇ? "ಡಕ್ಕೆಯ ಬಾದಷಹರಿಂದ 
ವನನ್ನು ಆಣಗಿಸಲಾಗದಿದ್ದರೆ ಅದು ನಮ್ಮ ದರ್ಬಾರಿಗೆ ಗೌರವ 
ಕೆ ಂತಹುದೇ? ಏನಾದರೂ ಮಾಡಿ ಅವನನ್ನು ಬಡಿಯ ಇಲ್ಲವೆ; 
PE. id * 

«ಬೇಗಂಸಾಹೇಬಾ, ಇವನೊಬ್ಬ ನೇ ದುಷ್ಟ ನೆಂದು ಭಾವಿಸಿದ್ದಿ "ರಾ? 
ಈವ ರಾಠರೆಲ್ಲಾ ಒಂದೇ. ಎಲ್ಲರೂ ದುಷ್ಟ ರೇ, ನಃ -ಹಾರಾಷ್ಟ್ರ, ಗ.ಜರಾತ್‌ 
ರಾಜಸ್ತಾ ನಗಳಲ್ಲಿ ಹಿಂದೂ. ಮುಸ್ಲಿಂ ಇ ಸ್ರೀಷವು ಚೆನ್ನಾಗಿ ಬೇರೂಂ 
ಹೋಗಿದೆ. ಮೊಗಲ್‌ ಸಿಂಹಾಸನವನ್ನು ಖುದಾನೇ ಕಾಪಾಡಬೇಕು” 
ಎಂದು ನಿಟ್ಟುಸಿರುಬಿಟ್ಟನು, Mri ae ನನ್ನ ನೊಂದ ಮನಸ್ಸಿಗೆ ನಿಮ್ಮ 
ಸಾನಿ ಧ್ಯವು ಎಷ್ಟೋ ಅಪ್ಯಾಯಮಾನವ ಗಿದೆ. ನೀವು ಇಲ್ಲೆ ( ಎದ 
ಈ ಮರಾಠರು ಸ್ತ್ರ (ಯರ ಗೋಜಿಗೆ ಬರುವುದಿಲ್ಲ. ಕೈಮುಗಿದು. ಹೊರಟು 
ಹೋಗುತ್ತಾ ಕ ಎಂದು ಹೇಳಿ ಬೇಗಂಸಾ ಹೇಬಳನ್ನು ಅಂತಃಪುರದಲ್ಲಿ ಬಿಟ್ಟು 
ದಬಾ Kh ಬಂದನು. 

ಜಹನಾರಾಳು ಬಾದಸಹನ ಅಪ್ರಿಯ ಸೋದರಿಯೆಂದು ಎಲ್ಲರೂ ಅರಿ 
ತಿದ್ದರೂ ಡೆಲ್ಲಿಯ ಅಂತಃ ಪುರದಲ್ಲಿ KA ಗೌರವವು ಅತ್ಯಧಿಕವೆಂದು ಎಲ್ಲ 
ದರ್ಬಾರಿಗಳಿಗೂ ತಿಳಿದಿತ್ತು. ಈ ಸಮಯದಲ್ಲಿ ಧನಿ! ಆ ಸೋದರಿ 
ಯನ್ನು ಯುವರಾ ಜನಲ್ಲಿಗೆ ಕಳುಹಿಸಿದ್ದಾನೆ. ದಖ ನ್ಸಿನ ಪರಿಸ್ಥಿತಿಯೇ 
ಬೇರೆಯಾಗುತ್ತ ದೆಂದು ಸರದಾರರ ಆಶಾಭಾವನೆಯಾಗಿತ್ತು. ಆ 11 
ದಿಂದ ಬಹಯಾ ಎರ್‌ ಖಾನ್‌ ದಿಲೇರ್‌ ಖಾನರು ದಾವೂದ್‌ ಖಾನನನ್ನು 
ಯಲ್ಲಿ ಕರೆದುಕೊಂಡು ಯುವರಾಜನ ಭೇಟಗೆ ಬಂದಿದ್ದರು. ನರ 
ಆ ಮೂವರು ಸೇನಾಧಿಸ ತಿಗಳನ್ನೂ ಆದರದಿಂದ ಕುಳ್ಳಿರಿಸಿಕೊಂಡು ಯುವ 

ಇಜನು ಮಾತ. ಕತೆಗಳನ್ನಾಡಿವನು. “ಬಾದಷಹನು ಅತ್ಯಂತ ನಗ 
ದ್ದಾನೆ. ಈ ದಖ ನ್ನಿನಲ್ಲಿ ಇಷ ಟ ಸೈನ್ಯ ವಿದ್ಧೂ, ಮಹಾ ಮಹಾ ಸೇನಾಧಿ 
ಪತಿಗಳಿದ್ದೂ » ದೆಹಲಿಯ li) ಗೌರವ. ಬರಥ್ಟದ! ಬೇಗಂಸಾಹೇಬಾ 


ಛತ್ರಪತಿ ಶಿವಾಜಿ | ಆ೧ 


ಳೊಡನೆ ಹೇಳಿ ಕಳುಹಿಸಿದ್ದಾರೆ. ಇದಕ್ಕೆ ನಾವೇನು ಮಾಡುವುದು? ನೀವು 
ಸಲಹೆ ಕೊಡಿರಿ” ಎಂದು ಯುವರ: ಸ ಹೇಳಿದನು. 

ಬಹದ್ದೂ ರ್‌ಖ: ನನು “ಜಹಾಪನಾ, ನಾವು ಮನಬಿಚ್ಚಿ ಖುಲ್ಲಾ ಭಳ 
ನಾಡೋಣ. "ಆಗ ಎಲ್ಲವೂ ಇತ್ಯರ್ಥವಾಗುತ್ತದೆ. ಈ ಸಮಸ್ಯೆ ಯು ಶಿವಾಜಿ 
ಮತ್ತು ಬಾದಷಹರ. ಸಮಸ್ಯೆಯಲ್ಲ ಬಾದಷಹರ ಮುಂದೆ ಗ ಖೋಡಿ 
ಶಿವಾಜಿ ಎಷ್ಟು ಮಾತ್ರ ದವನು. ಇದು ಹಿಂದೂ ಮುಸ್ಲಿಂ ಸಮಸ್ಯೆ. ಅದನ್ನು 
ನಾವು ತೊ ಗಟ್ಟಿ ಮಾಡಿಕೊಳ್ಳ ಬೇಕು. ಇಲ್ಲದಿದ್ದ ಕೆ ನಮ್ಮ ಪ್ರಯಾಸ 
ವೆಲ್ಲವೂ ವ ರ್ಥವಾಗುತ್ತ ದಿ. Bas ನಿಮ್ಮ ದರ್ಬಾರಿನಲ್ಲಿ ಒಬ್ಬ ತಾಕಾ 
ಹೂ ಕಾರಕೂನರನ್ನು ಕೂಡ ಹೊರಗೆ ಓಡಸಿಬಿಟಲೇ ರಾಜ 
ಧಾನಿಯಲ್ಲಿರುವ ವರ್ತಕರನ್ನು ಕೂಡಾ ಹೊರಗಟ್ಟಿ ಬಿಡಬೇಕು. ಇದು 
ಮೊದಲನೆಯ ಕಾರ್ಯ. ಯುವರಾಜರೇ, ನಮ್ಮು ದೃ ಸ್ಕಿಯಿಂದ ಬಾದಷಹರೂ 
ನೀವೂ ಒಂದೇ. ನಿಮ್ಮ ಉಪ್ಪುಂಡ ೫4 ಗ ಅವಿಧೇಯರಾಗಿ 
ಯಾಗಲಿ, ವ್ಯತಿರಿಕ್ತ ವಾಯ ನಡೆಯುತ್ತೇವೆಂಬ ಸಂದೇಹವನ್ನೇ 
ನೀವು ಇಟ್ಟುಕೊಳ್ಳಬಾರದು. ದಿಲೇರ್‌ಖಾನರು ಈ ದಬ್ಬನ್ನಿನ್ನಲ್ಲಿ ಎಷ್ಟು 
ಯ ದೃಗೆಳನ್ನು ಮಾಡಿದ್ದಾರೆ. ದಾವೂದ್‌ ಖಾನರು ಎಷ್ಟು Bhi 
ನಡೆಸಿದ್ದಾರೆ. `ಈ ದಿಲೇರ್‌ಖಾನರ ಮೇಲೆ ತಮಗೆ ಕೋಪಬಂದಿದ್ದು ನಮ್ಮ 
ದ.ರದೃಷ್ಟ. ಆದನ್ನು ನೀವು ಬಿಟ್ಟು ಬಿಡಬೇಕು. ಈ ಬಾರಿ ಎಲ್ಲ ಅಧಿಕಾರ 
ವನ್ನೂ ನಮಗೆ ಕೊಡಬೇಕು. ನಮ್ಮವರ ಮೇಲೆ: ಸಂದೇಹ ಬಂದರೂ 
ಕತ್ತರಿಸಿ ಬಿಡುವ ಅಧಿಕಾರ ನಮ್ಮ ಕತ್ತಿಗಳಿಗಿರಬೇಕು. ನೋಡಿ, ನಾವು 
ಈ ಮರಾಠರನ್ನು ಸೊಪ್ಪು ಬಡೆದು ಈ ಶಿವಾಜಿಯನ್ನು ತಂದು ಪಾದಕ್ಕೆ 
ಒಪ್ಪಿಸುತ್ತೀವೆ” ಬಂದು ಹೇಳಿದನು. 

ಯುವರಾಜನು “ಒಹೆದ್ದೂ ರ್‌ ಖಾನರೇ, ನಿಮ್ಮ ಮಾತನ್ನು ನಾನು 
ಅಕ್ಷರಶಃ ಪಾಲಿಸುತ್ತೆ ನೆ” ಎಂದು "ಹೇಳಿ ಎದ್ದು ಬಲಿರಕೆನನ ಳೈ ಕಲಕಿ 
ಆಲಿಂಗನ ಮಾಡಿ “ದಿಲೇರ್‌ ಖಾನ್‌, ನೀನು ವ ಹ: ಸರಾಕ್ರ ಟಟ 
ಯಾವಾಗಲೋ ಒನ್ಪಿ ಕೊಂಡಿದ್ದೆ ನೆ... ಆದರೆ ದ ರ್ದ್ಯೈವವಶಾತ್‌ ನೀನೇ 
ನನ್ನಲ್ಲಿ ಸಂದೇಹಸ ಚ ಶಿವಾಜಿಗೂ ನನಗೂ ದುರ್ಮಸಲತ್ತಿ ದೆಯೆಂದು 

6 


೮೨ ಛತ್ರಪತಿ ಶಿವಾಜಿ 


“ಅಪವಾದ ಹೊರಿಸಿದೆ. . ನಿನಗೆ ಸಂದೇಹ ಬಂದಿದ್ದ ರೆ ನನ ಮೇಲಿನ ದೂರನ್ನು 
ನನ್ನ ಲಿಯೇ ಹೇಳಿದ್ದರೆ ನಿನ್ನ ಸಂದೇಹವನ್ನು "ಪರಿಹರಿಸಿ ಕೊಡುತ್ತಿದೆ 
"ನೀನು ಬಾದನಹರಲ್ಲಿ ಗುಪ್ತವಾಗಿ ದೂರುಕೊಟ್ಟಿ, ಆಯು ಎಂಥ ಅಪಾಯ್ಕ್ರ. 
ಕಾರ್ಯ ವೆಂಬುದನ್ನು ನೀನು "ಯೋಚಿಸ ಲೇ ಕ ಇದಷಹರು ನನ್ನನ್ನು 
ಜಹರಿಗ ಕರಿಸಿ ಶಿಳ್ಳೆ "ದೆ ಮಾಡಿಸಿದ್ದರೆ ನೀವೆಲ್ಲಾ ಆಶ್ಚ ರ್ಯ ಷಡಬೇಕಾಗಿರ. 
ಲಿಲ್ಲ ಅದು ಬಾದಷಹರ ಸ್ವ ಇವ, ಹೇಗೋ ತಪ್ಪಿ ತು ಬಿಡು.. ನಿನ್ನನ್ನು 
| ಪೂರ್ಣವಾಗಿ ಕ್ಷಮಿಸಿದ್ದೆ ನೆ ಮುತ್ತು ನಂಬಿದ್ದೆ ನೆ ಜಃ ಹೇಳಿ ಮತ್ತೊ ಮ್ಮೆ 
ಅನನ ಕ್ಸ ಮೇಲೆ ತನ್ನ ಕೈ ತಟ್ಟಿ ಪ್ರಮಾಣ. ಮಾಡಿದನು. 

ದಿಲೇರ್‌ಖಾನನ ಕಣ್ಣುಗಳಲ್ಲಿ ನೀರು... ಸುರಿಯುತ್ತಿ ತ್ತು... : ಅವನು 


ಯ:ವರಾಜನ ಪಾದಗಳಿಗೆರಗಿ 4ಷರ್ಹಾಷಹ್ಮಾ ನಿನ್ಮು ತೆ ಸಜಾ 
ಚಕ್ರವರ್ತಿಗಳ ಸದ್ದು ಗಳೆಲ್ಲವೂ ಇವೆಯೆಂದು ಜನರು ಹೇಳುತ್ತಾ ರೆ. ನಾನು 


ಪ್ರತ್ಯಕ್ಷವಾಗಿ ಅದನ್ನು ತಮ್ಮಲ್ಲಿ ಕಾಣುತಿ ತ್ತಿದ್ದ ನೆ. ನಾನು ಅಪರಾಧಿ. 
; ನನ್ನನ್ನು ಕ್ಷಮಿಸಿರಿ”: ಎಂದು ಕೆೇಳಿಕೊಡನು. 

'ಯುವರಾಜನು ದಾವೂದ್‌ಖಾನನ ಕಡೆಗೆ ತಿರುಗಿ “ದಾವೂದ್‌ಖಾನರೇ, 
ನೀವು ಈ ಮಹಾರಾಷ್ಟ್ರದ ಖಾನ್‌ದೇಶದ ಪ್ರತಿಯೊಂದು ಆಯಕಟ್ಟು ಸಂದು 
ಕಟ್ಟುಗಳನ್ನೂ ಬಲ್ಲಿರಿ. ಆಹಮದ್‌ನಗರದಿಂದ ಸೂರತ್ತಿ ನವಶೆಗೆ ಎಲ್ಲವೂ 
ನಿಮ್ಮ ಅಧಿಕಾರ. ನೀವು ಎಲ್ಲಿಗೆ. ಬೇಕಾದರೂ ಹೋಗಿರಿ. ಶಿವಾಜಿಯನ್ನು 

ಎಲ್ಲಿಕಂಡರಲ್ಲಿ ಹೊಡೆದು ಹಾಕಿರಿ” ಎಂದು ಹೇಳಿದನು. 

ಮೂವರು ಸೇನಾಧಿನತಿಗಳೂ ಯುವರಾಜನ ಅಪ್ಪಣೆ : ನಡೆದು 
ಹೊರಟುಹೋದರು. 
| ಯುವರಾಜನು ಅಂತಃಪುರಕ್ಕೆ ಹೋಗಿ ಈ ಎಲ್ಲ: ನಿದ ಮಾನಗಳನ್ನು 
ಜಹನಾರಾಳಿಗೆ ತಿಳಿಸಿದನು. 

ಈ ಸೇನಾಧಿಸತಿಗಳು ಒಟ್ಟಿಗೆ Ud ನಗರಕ್ಕೆ. ಹೋದರು. 
: ಮಾರ್ಗದಲ್ಲಿ ಸ ಾಲ್ಹೀರ್‌ ಕೋಟಿಯಲ್ಲಿ ಇಕ್ಲಾಸ್‌ಮಿಯಾನ್‌ ಮತ್ತು, ಅವ.ರ 
; ಸಿಂಹ ಚಾಂದಾವತ್‌ರನ್ನು ಬಿಟ್ಟು ಹೋದರು. 

'ಅಹನದ್‌ನಗರದಿಂದ ಬಹದ್ದೂ ರ್‌ಖಾನನೂ ದಿಲೇರ್‌ಖಾನ ನೂ ಪುಣೆಯ 
ಕಡೆ ಹೊರಟರು. ಬಹದ್ದೂರ್‌ಖಾ ನನು ಸುಪ್ರಾಗೆ ಹೋಗಿ ಮುತ್ತಿಗೆ ಹಾಕಿ 


. ಛತ್ರಸತಿ ಶಿವಾಜಿ | 8೮೩ 


ದನು. ದಿಲೇರ್‌ಖಾನನು ಆರಿಸಿದ ಕೆಲವು ಸೈನಿಕನನ್ನು ಜೊತೆಯ:ಲ್ಲಿ ಕಕೆದ್ದು 
ಕೊಂಡು ಮಿಂಚಿನ ವೇಗದಿಂದ ಪುಣೆಯ ಮೇಕೆ ಬಿದ್ದನು. ವ:ರಾಠರು ಇಂಥಾ 
ಆಕ್ರಮಣವನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಪ್ರಣೆಯು ಒಂದೇದಿನದಲ್ಲಿ ದಿಲೇರ್‌ 
ಖಾನನ ವಶವಾಯಿತು. . ದಿಲೇರ್‌ಖಾನನು ಪುಣೆಯ ಒಳಗೂ ಹೊರಗೂ 
| ಸೈನ್ಯದ ಕಾನಲು ಹಾಕಿ ಯಾರೊಬ್ಬರೂ: ಪುಣೆಯೊಳಗೆ ಬರಕೂಡದು, 
ಪುಣೆಯಿಂದ ಹೊರಗೆ ಹೋಗಕೂಡದು' ಎಂದು ಕಟ್ಟಪ್ಪ ಣೆ: ಮಾಡಿದನು, 
ಪುಣೆಯಲ್ಲಿದ್ದ ಮಸಲಾ ಒಸರು ಕೂಡಾ ಭಯತ್ರಸ್ತ ಜಾ ಎಲ್ಲರಿಗೂ 
ಒಂದೇ, ಮುಸಲಾ ನರೂ. ಹೊರಗೆ ಹೋಗುವಂತೆ ಇಲ್ಲ ಒಳಗೆ: ಬರಲೂ ' 
ಅನಕಾಶವಿಲ್ಲ. ಬಲೆ! ರ್‌ಖಾನನು ನಗ5ವನ್ನೆಲ್ಲಾ ಸಂಪೂರ್ಣಸ್ವಾಧೀನ 
ಪಡಿಸಿಕೊಂಡನು. ಅವನು ಮನಸ್ಸಿನಲ್ಲಿ ಷಾಖಿಸ್ತಾಖಾನನು ಗ ಬ 
ಅಸಮಾನ ಹೊಂದಿದ ಜ್ಞಾಸಕವು ಚಿನ್ನಾಗಿದ್ದಿತು. ಈ ಪುಣೆಯಲ್ಲಿ ಶಿವಾಜಿ 
ಯೇನೋ ಇಲ್ಲ. ಅವನಿಲ್ಲದಿದ್ದರೇನು? ಪ್ರಣೆಯು ಅವನಿಗೆ ಪ್ರಾಣಕ್ಕಿಂತಲೂ 
ಅಧಿಕವಾದುದು. ಈ ಪುಣೆಯನ್ನು ನಾಶಗೊಳಿಸಿದರೆ ಶಿವ:ಜಿಗೆ ಬುಡಕಳಚ 
ದಂತೆ ಆಗುತ್ತದೆ, ಎಂದುಕೊಂಡನು. ಕ್ರೂರಿಗಳಾದ ಸೈನಿಕ ಭಟರನ್ನು ಕಳಿಸಿ 
ಹಿಂದುಗಳನ್ನೆಲ್ಲಾ ಹಿಡಿತರಿಸಿದನು. : ಒಂಬತ್ತು ನರುಷಗಳಿಗೆ ಮೇಲ್ಪಟ್ಟ - 
ಹಿಂದುಗಳನ್ನೆಲ್ಲಾ ಸಾಲಾಗಿ ಕತ್ತರಿಸಿ ಹಾಕಿಸಿದನು. ಪುಣೆಯೆಲ್ಲಾ.' ಕ 
ಮಯವಾಯಿತು. ಎಲ್ಲೆಲ್ಲಿಯೂ ಆರ್ತನಾದ ಕೇಳಿಬರುತ್ತಿದ್ದ ತು. ಮುಸ 
`ಲಾ ನರು ಕೂಡಾ ನೆರೆಹೊರೆಯವರ ಕೊಲೆಯನ್ನು ನೋಡಿ ಬಿಸುಸುಯ್ದ ರು. 
ಡಾ ನ್‌ ಸಿ ಸ್ತ್ರೀಯರು ಕಸ್ಟ (ರಟ್ಟು ಅತ್ತರು: ಮೊಗಲ್‌ ಸಾಮ್ರಾಜ್ಯದಲ್ಲಿ 
"ಅಂಥ ಸಾವ ಎಲ್ಲಿಯೂ ಇಕಿದಂಲಿಕೆ ಬಹದ್ದೂರ್‌ ಖಾನನು 
ಸುಪಾ, ವಶಪಡಿಸಿಕೊಂಡನು. ಈ ಇಬ್ಬರು ಸೇನಾಧಿಸತಿಗಿಳ ಪ್ರಥಮ 
ವಿಜಯವನ್ನು ಕೇಳಿ ದೆಹಲಿಯಲ್ಲಿ ಬಾದಷಹನು ಹರ್ಷಿತನಾದನು. ಆ 

ಮರಾಠೆರಿಗೆ ಪ )ಖ. ಶ್ರಿ ತ್ತವು ಹಗೆ ಪಾ ತ್ರರಂಭವಾಗಬೇಕ., ಎಂದು ಪ್ರ 
ಕಂಠದಿಂದ PR k 


ರ ಸದರ್‌ ದಾ ಎರಾ ವಾಘಾ ೧ ಧರುಜ 


$೪ ಛತ್ರ ಪತಿ ಶಿವಾಜಿ 


೧೦. 

ಜಹನಾರಾಳಿಗೆ ಗೊಲ್ಕಂಡದ ಬೇಗಂ ಸಾಹೇಬಾರಿಂದ ಆಹ್ವಾನ 
ಬಂದಿತು. ಯುವರಾಜನಿಗೂ ಒಂದು ವಿಧವಾದ ಅಭಿನಿವೇಶವಿತ್ತು. ಗೋಲ್ಕಂಡ 
'ಬಿಜಾಪುರಗಳೆರಡು ರಾಜ  ಗಳೊಡನೆಯೂ ಈ ಸಮಯದಲ್ಲಿ ಸ್ನೇಹಮಾಡಿ 
. ಕೊಳು ವುದು ಅಗತ್ಯ ದ ಅವನು ಭಾವಿಸಿದ್ದನು. ಸಮಯವು ಸಿಕ್ಕಿತ್ತು 
esc: ಸತಿ ಕಾರ್ಯದಲ್ಲಿ ಅತ್ಯಂತ "ಕೌಶಲ ವುಳ್ಳ ವಳೆಂದು ಅವನಿಗೆ 
ನಂಬಿಕೆಯಿತ್ತು. ಜಹನಾರಾಳೂ ಗೋಲ್ಕಂಡಕ್ಕೆ ತತಾ ಆಸೆಯನ್ನು 
ವ್ಯಕ್ತಪಡಿಸಿದಳು. ಯುವರಾಜನು ರಾಜಯೋಗ್ಯವಾದ ಸೌಲಭ್ಯಗಳನ್ನು. 
ಏರ್ನಡಿಸಿಕೊಟ್ಟು ಜಹನಾರಾಳನ್ನು ಗೋಲ್ಯಂಡಕ್ಕೆ ಕಳುಹಿಸಿದನು. 

Saku ಗೋಲ್ಕಂಡಕ್ಕೆ ಹೋಗಿ ತಲುಪಿದಳು. ದಿಲೀಪಸಿಂಗನು 
ತನ್ನ ರಕ್ಷಣಾಬಲ ಸಮೇತನಾಗಿ ಜಹನಾರಾಳೊಡನೆ ಹೊರಟನು. ಮಾರ್ಗ 
ಲ್ಲಿ. ಅನೇಕ ಮೊಕ್ತಾಂಗಳನ್ನು ಮಾಡಿಸೊಂಡು ಹೋದರು. ಗೋಲ್ಕಂಡದ 
ಸುಲ್ತಾನನಿಂದ ರಹನಾರಿಗಳು ಹೋಗಿದು ಸಿವು. ಪ್ರತಿಯೊಂದು ಎಡೆಯ ಲ್ಲಿಯೂ 
ಅಧಿಕಾರಿಗಳು ಡೆಲ್ಲಿಯ ಷಹಜಾದೆಯ. ನ್ನ್ನ ಗೌರವದಿಂದ ಕಂಡು ಬೇಕಾದ 
ಸ:ಬರಾಜುಗಳನ್ನು ನಡೆ ಕುತ್ತಿ ದ್ದರು. ದಾರಿಯುದ ಕ್ಕೂ ಜಹನಾರಾಳು 
ದಿಲೀಪ್‌ಸಿಂಗನೊಡನೆ ಸದರವಾಗಿ ಮಾತನಾಡುತ್ತಾ ಹೋಗುತ್ತಿ ದ್ಹಳು, 
. ದಾರಿಯಲ್ಲಿ ಮೊಕ್ಳಾ ಮಾಡಿದ ಬಿಡಾರದಲ್ಲಿ ಷಹಜಾದೆಯೊಡನೆ ಮಾತನಾ 
ಡ.ವ ಅವಕಾಶವಿದ್ದು ದು ದಿಲೀಪ್‌ಸಿಂಗನೊಬ್ಬ ನಿಗೇ. ಜಹನಾರಾಳು ದಿಲೀಪ 
ಸಿಂಗನೊಡಸನೆ “ನಾನು ಔರಂಗಬಾದಿಗೆ ಬರುತ್ತ ಲೇ ಯುದ್ಧ ದ ರೀತಿಯೆ 
ಬದಲಾಯಿಸಿಹೋಯಿತು.  ದಿಲೇಂಖಾನ" "ಮತ್ತು ಬಹದ್ದೂ ರ್‌ ಖಾನ್‌ 
ವಿಜಯವೇ ಅದಕ್ಕ ನಿದರ್ಶನ” ಎಂದು ಹೆಮೆ ಯಿಂದ ಹೇಳಿದಳು. 

ಈರ: ಕೈಮುಗಿದು ಬೇಗೆ ಸಾಹೇಬಾ ಮಾಫ್‌ ಮಾಡ 
| ಬೇಕು. ನಾನು ರಜಪೂತರವನು. ಯುದ್ಧ ವೆಂದರೆ "ಏನೆಂಬುದನ್ನು 
ಕೊಂಚ ಕೊಂಚ ಬಲ್ಲೆ. ಷಹಜಾದೇ, ದಿಲೇರ್‌ಖಾನನು ಮಾಡಿದ್ದು ದೊಡ್ಡ 
ಯುದ್ಧ ನೆಂದುಕೊಂಡಿದ್ದಿ "ರಾ? ಅದೊಂದು ಪರಾಕ್ರಮವೇ, ಆ ಪುಣೆಯಲ್ಲಿ 
ಶಿವಾಜಿಯು ಇದ್ದಿ ದ್ದು, » ಅಥವಾ 1 ಮಹಾರಾಷ್ಟ್ರ ಸೇನಾಧಿ 


ಪತಿಯಿದ್ದಿದ್ದು ದಿಲೇರ್‌ಖಾನನು ಯುದ್ಧ ಮಾಡಿ ಗೆದ್ದಿದ್ದರೆ (ಶ್ರಹೆಬಾಸ್‌*. 
"ಧೀರನಹುದು? ಎನ್ನಬಹ.ದಿತ್ತು. ಹ. ಲೆಯಿಲ್ಲದ ಗುಹೆಗೆ ಟಗರು ಹೋಗಿ 
ಕೋಲಾಹಲ ಮಾಡಿದಂತಿಜಿ. ಈ ದಿಲೇರ್‌ಖಾನನು ಪರಾಕ್ರಮಿ. ಹಿಂದು 
ಗಳನ್ನು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಡಿದು ಹಾಕಿದನಂತೆ. . ಅದರಿಂದ 
ಹಿಂದುಗಳಿಗೆ ಭಯ ಪ್ರದರ್ಶನ ಮಾಡುತ್ತೇನೆಂದು ಮೂರ್ಬ ದಿಲೇರ್‌ ಖಾನನೂ 
ಎಣಿಸಿರಬಹುದು. ಹೇಡಿಗಳಾದಕೆ, ಅಂಜ ಬುರುಕರಾದರೆ ಅಂತಹ ಕೊಲೆ 
ಗಳನ್ನು ಕೇಳಿ ಭಯಪಡುತ್ತಾರೆ. ಕೆಚ್ಛೆ ದೆಯ ಮರಾಠರು "ದಿಲೇರ್‌. 
ಖಾನನು ಹೇಡಿ” ಎಂದು ಹಲ್ಲು ಕಡಿದು ಒಂದಕ್ಕೆ ಹತ್ತು ಪಾಲು ಪರಾಕ್ರ ಮ 
ದಿಂದ ಎದುರಿಸುತ್ತಾರೆ. ಇದೆಂತಹ ಭನನ ಬೇಗಂಸಾಹೇಬಾ” ಹಳಳ 
ಹೇಳಿದನು. ಸ 

ಜಹನಾರಾಳ ಮುಖವು ಸಪ್ಪ ಗಾಯಿತು. ಅವಳು ಛಲದಿಂದ “ದಿಲೀಪ್‌ 
ಸಿಂಗ್‌, ಎಷ್ಟಾದರೂ ನೀನು ಸ್ಯ ಕಾದು ನೋಡು, ಈ ದಿಲೇರ್‌ ಖಾನ್‌, 
ಬಹೆದ್ದೂರ್‌ ಖಾನರು ಮರಾಠರನ್ನು ಸದೆಬಡಿಯುತ್ತಾರೆ. ಶಿವಾಜಿಯು 
ಪುಣೆ ಯಲ್ಲಿಲ್ಲದಿದ್ದರೇನು? ಎಲ್ಲಾದತೂ ಸಿಕ್ಕಿ ಬಿದ್ದೇ ಬೀಳುತ್ತಾನೆ” ಎಂದು 
ಹೇಳಿದಳು. 

ದಿಲೀಪಸಿಂಗನು ಮಾತನ್ನು ಮುಂದುವರಿಸಲಿಲ್ಲ. ದಾರಿಯುದ್ದ ಕ್ಕೂ 
ಹೀಗೆಯೇ ಆಗಾಗ ರನ ನಡೆಯುತ್ತಿದ್ದು ವು. 

ಗೋಲ್ಕಂಡವು ಸಮಿಸಾಸಿಸುವುದಕ್ಕೆ ಓಂದಿನ ಮೊಕ್ಕಾಮಿನಲ್ಲಿ ತುಂಗ 
ಭದ್ರೆಯ ದಂಡೆಯಲ್ಲಿ ಶಿಬಿರದ ಹಟ ಅಲ್ಲಿ ಭಯವೇನೂ ಇರ 
ಲಿಲ್ಲ. ಜಹನಾರಾಳು ಆ ಪ್ರಡೇಶದ ರಮ್ಯತೆಯನೂ, ಆ ನದಿಯ ಸೊಬ 
ಗನ್ಮೂ, ಕಲಕಲ ನಿನಾದವನ್ನೂ ಅನುಭವಿಸುತ್ತಾ ನದಿಯ ದಂಡೆಯಲ್ಲಿಯೇ 
ಕಾ ದ್ವಳು. 

ದಿಲೀಪ್‌ಸಿಂಗನು ಬೇಗಂಸಾಹೇಬಾಳೊಡನೆ ಮಾತನಾಡುತ್ತಿ ದ್ದ ನು. 

ಜಹನಾರಾಳು ಆ ಮನೋಹರವಾದ ಸ ಸ್ಥಳದಲ್ಲಿ, ನದೀ ತೀಂದಲ್ಲಿ, ಆ 
ಬೆಳದಿಂಗಳಿನಲ್ಲಿ ಉತ್ತೇಜೀತಳಾಗಿದ್ದಳು.  “ದಿಲೀಪ್‌ಸಿಂಗ್‌, ನೀನೇಕೆ 
ನನ್ನನ್ನು ಹಿಂಬಾಲಿಸುತ್ತಿದ್ದೀ? 

ಆ ರಜಪೂತ ತರುಣನು ಗಾಬರಿಗೊಂಡನು. “ಬೇಗಂಸಾಹೇಬಾ 


೮೬೯7 | ಛತ್ರಪತಿ ಶಿವಾಜಿ 


ನೀವು ಏಕಾಕಿನಿಯಾಗಿ ಈ ಸ ಸ್ಥಳದಲ್ಲಿದ್ದಿ "ರಿ. ನಿಮ್ಮ ಬೆಂಗಾವಲಿಗೆ ನಾನು 
ಬಂದಿದ್ದೆ (ನೆ. ಎಂದೂ ತಾವು ನನ್ನ ನು ಜೂಕವಿಸ ರಲ ರಲ. ' ಇಂದೇಕೆ ' 
ಹೀಗಾಗಿದ್ದಿ ರಿ” | 
(ನೋಡು, ದಿಲೀಪ್‌ಸಿಂಗ್‌. ಇಲ್ಲಿ ನನಗೇನೂ ಭಯ.ವಿಲ್ಲ. ಇಂದು 
ಏಕಾಕಿನಿಯಾಗಿಯೇ ಇಲ್ಲಿ ಕಳೆದರೆ ನನ್ನ ಮನಸ್ಸು ಶಾಂತಗೊಳ್ಳುತ್ತದೆ. 
ದೆಹಲಿಯ ಸಾರ್ವಭೌಮ ಸೌಧಕ್ಕಿಂತಲೂ ಈ ಸ್ಥಳವು ನನ್ನ ಮನಸ್ಸಿಗೆ ರಮ್ಯ 
ವಾಗಿದೆ.” 
ದಿರೀಪ್‌ಸಿಂಗನು *“ಬೇಗಂಸಾಹೇಬಾ, ಅಪ್ಪ ಣೆಯಾದರೆ ನಾನು ದೂರ 
ಹೊರಟು ಹೋಗುತ್ತೇನೆ. ತಮ್ಮ ಮನಸನ್ನು. ತಣಿಸಿಕೊಳ್ಳಬಹುದು” 
ಎಂದನು. ' 
"5 ಹೋಗಬೇಡ, ದಿಲೀಪ್‌ಸಿಂಗ್‌. ಇಲ್ಲಿ ಬಾ. ಈ ಶಿಲೆಯಮೇಲೆ ಸಮಿಾಾಪ 
ದಲ್ಲಿ ಕುಳಿತುಕೋ” ಎಂದು ಹೇಳಿದಳು. 
: ದಿಲೀಪನ. ಹಿಂಜರಿಯುತ್ತಾ, ಹೆದರುತ್ತಾ ಬಂದು ಕುಳಿತನು. 
: ಜಹನಾರಾಳು ಅವನ ಸಮಾಸ ಪಕ್ಕೆ ಸರಿದು ಪಕ್ಕದಲ್ಲಿ ಕುಳಿತುಕೊಂಡಳು. 
“ದಿಲೀಪ್‌, ನಿನ್ನೆ ಈ ದಖ ನ್ನ ಕ್ಯ ಯು ದ್ಧ ದ pM ಏನೋ ಹೇಳಿದೆ 
ಯಲ್ಲವೆ? ಅದೇನು? ಶಿವ: ಜಿಗೆ ಜಯವಾಗ ತ್ರ ದೆ:ದು ಹೇಳಿಡೆಯಲ್ಲವೆ?” 
' “ಅಲ್ಲ... ಬೇಗಂಸಾಹೇಬಾ ನಾನು ಹಾಗೆ ಹೇಳಲಿಲ್ಲ. ಈ ದಿಲೇರ್‌ 
ಖಾನನು ಆಟಾಟೋಪಮಾಡುತ್ತಾನೆ. ನಿರಪರಾಧಿ ಜನರನ್ನು ಸಾಲ್ಲೊಲೆ 
ಮಾಡುತ್ತಾನೆ. ಅದು ವೀರ ಸೇನಾಧಿಪತಿಯ ಲಕ್ಷಣವಲ್ಲವೆಂದು ಹೇಳಿದೆ 
ಅಷ್ಟೆ.” 
“ನೀನು ಶಿವಾಜಿಯನ್ನು ನೋಡಿದ್ದೀಯಾ ಡಿ 
“ಇಲ್ಲ, ಸಾಹೇಬಾ. ನಾನು ನೋಡಿಲ್ಲ. ಬಹಳವಾಗಿ ಕೇಳಿದ್ದೆ (ನೆ. 
“ಅವನು ಆಗ್ರಾ ದಲ್ಲಿದ್ದಾ ಗೆ ಎಷ್ಟೊ €ಜನ ದರ್ಬಾರಿಗಳು ಅವನನ್ನು 
ನೋಡಿಕೊಂಡು ಬರುತ್ತಿದ್ದರು. ನೀನೇಕೆ" ಹೋಗಲಿಲ್ಲ?” 
ದೊಡ್ಡ ಮನುಷ್ಯರೂ, ಖಾನ್‌ದಾರರೂ ಹೋಗಿ ನೋಡಿ ಬರ:ತ್ತಿದ್ದರು. 
ನಾನು ಸಣ್ಣ ಸರದಾರ. ನನಗೆ ಆ ಮಹಾರಾಜನನ್ನು ಹೋಗಿ ನೋಡಲು' 
ಅಂಶಸ್ತು ಎಲ್ಲಿತ್ತು? ಅಷ್ಟೇ ಅಲ್ಲ. ಶಿವಾಜಿಯನ್ನು ನೋಡಲು: ರಜಪೂತ 


ಛತ್ರಪತಿ ಶಿವಾಜಿ. ೮೬೨೦ 


ಕೆಲ್ಲ ಹಿಂತೆಗೆಯುಕ್ತಿದ್ದ ರು. ಎಕೆಂದರೆ ಅವನು ಏನೋ `ಕುಟಲ ತಂತ್ರ 

ಮಾಡುತ್ತಾನೆ, ಅದು ಹಿಂದುಗಳ ತಲೆಗೆ ಬರುತ್ತದೆ, ಎಂದು ಹಿಂದುಗಳು 'ಹೆದರು 

| ತ್ರಿದ್ದರು, ಅವನನ್ನು ನೋಡುವುದಕ್ಕೆ ಮುಸಲ್ಮಾನ್‌ ದರ್ಬಾರಿಗಳಿಗೆ ' 
ಹೆಚ್ಚು ಕುತೂಹಲವಿತ್ತು. "ದೊಡ್ಡ ಕಾಜೀಸಾಹೇಟರು: ಹೂಡ ಒಂದೆರಡು. 
ಬಾರಿ ಶಿವಾಜಿಯನ್ನು ಹೋಗಿ `ಭೇಟ ಮಾಡಿದ್ದರು. | ಎಷ್ಟೋ ಜನ ಅವನ" 
 ಮಹಮದೀಯನಾಗುತ್ತಾನೇಡೆಃ ಆಸೆಯಿಟ್ಟು ಕೊಂಡಿದ್ದ ರು. ಹೆಜ್ಜೆ ಕೆ ತಮ್ಮ 
ಸಹೋದರಿ ರೋಷನಾರಾ ಬೇಗಂರವರೂ, ಸನಿ! ಜೀನಿತ್‌ ಉಸ್ಸ ಹೊ | 
“ಹೋಗಿ ಶಿವಾಜಿಯ ಭೇಟ ಮಾಡಿದ್ದ ರೆಂದು ಡೆಲ್ಲಿಯಲ್ಲಿ ಲ್ಲಾ ಜೇಕಾಶಿಷಜಃ 


ಹೂಗು ಹುಟ್ಟಿ ತ್ಸು.” 
"ಜಹನಾರಾಳ ನಿಟ್ಟುಸಿರು ಬಿಟ್ಟು Kis ನೋಡಿ ಬಂದಿದ್ದರೆ ell 
ಗಿತ್ತು. ಖ ದಾರನಲ್ಲದಿದ ಕೇನು ಜಿ ಬು ವೀಂಪುರುಷ್ಕ ಪ ಪರಾಕ್ರಮಶಾಲಿ. 


ನೀನು Wis ಮುಂದಿ ಠಿಂತು ನಿಮ್ಮಿಬ್ಬ ಃ ಸರಾಕ್ರ ಮಗಳನ್ನೂ ಅಭತೆತೂಡಿ 
ಕೊಂಡಿದ್ದ ರೆ ಎಷ್ಟೋ ಚೆನ್ನಾಗಿತ್ತು.” 

«ಚೇಗೆಂಸಾ ಸೇಬ್ಬಾ ತಮ್ಮ ಅನುಗೈ ಹನಿದ್ದ ಥೆ ಆಗನ ದೊಡ್ಡ a 
ಈ ದಖ ಫ್ರಿ ನಲ್ಲಿ ಎಲ್ಲಾ ವನ ಸಳದನ್ಲಿ' ಅವನನ್ನು iis 
ಎಧುಕಸಿ ಯುದ್ಧ ಮಾಡಬೇಕೆಂಬ ಆಸೆಯಿದೆ... ದೇವರಚಿತ್ತ. : ಆ: ಯುದ್ಧ 
ದಲ್ಲಿ ನನ್ನ ಕತ್ತಿ ಗೆ ಅವನು' ತುತ್ತಾ ಗಿಬಿಟ್ಟ ರೆ ಬಾದಷಹರು ನನ್ನ ಮೇಲೆ 
ಅನುಗ್ರಕ್‌ದ ಮಳೆಗರೆಸ. ತ್ತಾರೆ” ಎಂದು ಹೇಳುತ್ತಾ ಆಕಾಶದ ಕಡೆಗೆ ನೋಡಿ `` 
ದನು. ಸ 
ಜಹನಾರಾಳು ಉನ್ಮ ತ್ತ ಳಂತೆ “ಭೇಷ್‌! ವೀರಪುರುಷ? ಪಚಾ ಸ್ರ ಶಂಸೆ 
ಮಾಡುತ್ತಾ ಅವನನ್ನು ಬಿಗಿದಪ್ಪಿ ಮುಖವನು; ಚುಂಬಿಸಿದಳು. 

ದಿಲೀಪನು. ಭಯದಿಂದ ಬಡಿಸಿಸ ೊಳ್ಳಲು ಪ್ರ ಪ್ರಯತ್ನಿ. ಸಿದರೂ. ಬಿಡದೆ. 
ಅವನ ಮೇಲೆ ಚುಂಬನದ ಮಳೆಗರೆದಳು. “ಬಾ ನದಪಹಸೇಕೆ ೧" ನಾನೇ: 
ಅನಗೈ ಹಿಸುತ್ತೇನೆ” ಎಂದು ಉನ್ಮ' ತ್ರಳಂತೆ ನುಡಿಯುತ್ತಿ ದ್ದ ಳು, 

ಸ್‌ ಇ ಪ್ರ ಯಾಃ ಸದಿಂದ ಸಹಜಾದೆಯ ತೋಳು ಬಂಧನದಿಂದ: 
ಬಿಡಿಸಿಕೊಂಡು ಕೈಮುಗಿದು ಮಾಫ್‌ ಮಾಡಬೇಕು; ಸಹಜಾದೇ? ಎಂದಃ 


ಕೇಳಿಕೊಂಡನು. 


ಲೆ | ಛತ್ರಪತಿ ಶಿವಾಜಿ 


ಜಹನಾರಾಳು “ನಡಿ, ದಿಲೀಪ್‌ ಶಿಬಿರಕ್ಕೆ ಹೋಗೋಣ ಎಂದು ಆವನ 
ಕೈಹಿಡಿದುಕೊಂಡು ಶಿಬಿರದ ಕಡೆ ಹೊರಟಳು. ವ.ಧ್ಯಮಾರ್ಗ ದಲ್ಲಿ ದಿಲೀಸನು 
ಬೇಗಂಸಾಹೇಬಳ ಕೈಬಿಡಿಸಿಕೊಳ್ಳಲು ಎರಡು ಮೂರು ಬಾರಿ ಪ್ರಯತ್ನ 
ಪಟ್ಟನು. ಜಸನಾರಾಳು ಅವನ ಕೈಬಿಡದೆ ಆ ಶಿಬಿರಸೊಳಗೆ ಅವನನ್ನು 
ಸೆಳೆದೊಯ್ಯುತ್ತಿದ್ದಳು. ಆ ಬೇಗಂಸಾಹೇಬಳಿಗೆ ಸ್ಮೃತಿಯು ಇದ್ದಿತೋ 
ಇಲ್ಲವೊ, ದಿಲೀಪನಿಗೆ ಅರ್ಥವಾಗಲಿಲ್ಲ. ಅವನ ಮನಸ್ಸಿನಲ್ಲಿ ಭಯ ಸಂಕೋಚ 
ಗಳು ಹೋರಾಡುತ್ತಿದ್ದವು. ಆ ಶಿಬಿರದ ಜನರೇನೆ೨ದುಕೊಂಡಾರು? ಇದೆಂಥ 
ಆಭಾಸ ಪ್ರಸಂಗ್ಕ ಎಂದು ಹೃದಯವು ನಡುಗುತ್ತಿದ್ದಿತು. "ಬೇಗಂಸಾಹೇಬಾಳು 
ವಯ.ಸ್ಸಿ ನಲ್ಲಿ ದೊಡ್ಡವಳು. ಏನೋ ತಮ್ಮನಂತೆ ನನ್ನ ಕೈಹಿಡಿದುಕೊಂಡು 
ಹೋಗುತ್ತಿದ್ದಾಳೆ, ಎಂದ.ಕೊಳ್ಳಲಿ ಈ ಶಿಬಿರದ ಜನ. ನಾನೇನು ಮಾಡಲಿ? 
ನಾನು ನಿರಸರಾಧಿ' ಎಂದ.ಕೊಳ್ಳುತ್ತಿ ದ್ದನು. 

ಜಹನಾರಾಳು ತನ್ನ ಗಡಾರಡೊಳಗಿ ಪ್ರವೇಶಮಾಡಿದಳು. ದಿಲೀಪನು 
“ಅಬ್ಬಾ 1 ಬದುಕಿಕೊಂಡೆ. ಮರ್ಯಾದೆ 'ಉಳಿಯಿ:ತು* ಎಂದುಕೊಂಡನು, 

ಸಹರಾ ದೆಯು ಆ ಭವ್ಯವಾದ ಪಟ ಮಂಟಪದಲ್ಲಿ ಹಂಸತೂಲಿಕಾ 
ತಲ್ಪದ ಮೇಲೆ ಬಿದ್ದ ಳು. ಹು ಸಡಗರದಿಂದ ಮದ್ಯ ಪಾತೆ ತ್ರೆಯನ್ನು 
೬ ಬೇಗ: ಸಾಹೇಬಳ ಕೈಗೆ ಕೊಟ್ಟ ಳು. BRINGS, ಳು ಆಮದ್ಯ 
ವನ್ನು ಆಸ್ತಾ ಎದಿಸುತ್ತಾ ದಿಲೀಪನ ಕೆ ನೋಡಿ ಕಣ್ಣು ಸನ್ನೆ ಮಾಡಿದಳು. 
ನಕಕಾತಿಕೆಯು ಮದ್ಯ ಪಾತ್ರೆಯನ್ನು ದಿಲೀಪನಿಗೆ ತಂದು ಕೊಟ್ಟ ಳು. 
ದಿಲೀಪನಿಗೆ ಗಾಬರಿಯಾಗಿತ್ತು. ಈ ಸ್ಥಳದಿಂದ ಬಿಟ್ಟು ಹೋದಕೆ ಬ 
ಎಂದು ತಡಬಡಿಸುತ್ತಿದ್ದ ನು. ಷಹೆಜಾದೆಯ ಬಾ ಯಿಯಲ್ಲಿ ಏನು ಮಾತು 
ಗಳು ಹೊರಡುತ ತ್ತಪೋ, “ಈ ಪಂ ಚಾರಿಕೆಯೊಬ್ಬ ಳುಸ ಇಕ್ಸಿಯಾಗಿದ್ದಾ ಳೆ ಎಂದು 
ಕೊಂಡನು. ಸೇಚಾರಿಕೆಯು ಇಂಥ ಎಷ್ಟೊ ಪ್ರಸಂಗಗಳಲ್ಲಿ ಸಾಕ್ಷೀಭೂತ 
ಳಾಗಿದ್ದಾಳೆ. ಅವಳಿಗೆ ಈ ಪ್ರಸಂಗವು ಅನೆ ನೂ ಆಶ ಶರ್ಯವನ್ನು ೦ಟ್ಮು 
ಮಾಡಿರಲಿಲ್ಲ ಬೇಗಂಸಾಹೇಬಾಳು ಹಂಸತೂಲಿಕಾತಲ್ಲನ ಮೇಲೆ ಅಸ್ತ 
ವ್ಯಸ್ತವಾಗಿ ಕಾಲುನೀಡಿ ಕುಳಿತಿದ್ದಾ ಳೆ. ದಿಲೀನನು ದೂರದಲ್ಲಿ ನಡುಗುತ್ತಾ. 
ನಿಂತಿದ್ದಾ ಸೆ. ಇದರಲ್ಲಿ ಸ್ವಾರಸ್ಯ ನೇಫದೆ | ಅವಳಿಗೇನೂ ಆಶ್ಚ ತು ೯ವಾಗಲಿಲ್ಲ 
ಸರಿಚಾರಿಕೆ ML 


ಛತ್ರಪತಿ ಶಿವಾಜಿ ೮೯ 


ಜಹನಾರಾಳು “ದಿಲೀಪ್‌ಸಿಂಗ್‌, ಇಲ್ಲಿ ಬಾ. ಈ ಮಧುಪಾಕ್ರೆಯಲ್ಲಿ 
ನೋಡು. ಈ ಸುವಾಸನೆಯನ್ನು ಬೀರುತ್ತಿರುವ ಥಳಥಳಿಸುತ್ತಿರುವ ವಧು 
ವನ್ನು ನೋಡು. ಇದರಲ್ಲಿ ಈ ದೀಪ ಪ್ರಕಃಶರು ಪ್ರತಿಬಿಂಬಿಸುತಿ ತ್ತಿರುವುದನ್ನು 
ನೋಡು. ಸ್ತ್ರೀಯಹೃ ಅ ದೆ ಪ್ರೆ (ಮರಸದಲ್ಲಿ ಪ್ರಕುಷನು ಹೀಗೆ ಪ ್ರತಿಬಿಂಬಿ 
ಸುತ್ತಾನೆ. ro ಎ ಗಿರುವ. ಈ ಪ್ರೇಮರಸ, ಪ್ರ ಇಶಗೆಳೆರಡೂ ಬೆಕೆ 
ತಿರುವ ಈ ಮಧು ವನ್ನು ``ಾನಮಾಡು. ಆಗ ಸ 'ತೇಜೋವಂತನಂತೆ 
ಪ್ರಕಾಶಿಸು ವೆ” ಎಂದು ಹೇಳಿದಳು. 

ದಿಲೀಸನು ಅರಿತೋ ಅರಿಯದೆಯೋ ಆ ಮದ್ಯಪಾತ್ರೆ £ತ್ರೆಯನ್ನು ಹೀರಿ 
ಪಾನಮಾಡಿದನು. ಅವನು ಆ ಮಧ. ಪಾಕ್ರಿಯನ್ನು ಉಾಲುಮಣೆಯ ಮೇಲೆ 
ಇಡುವಷ್ಟರಲ್ಲಿ ಜಹೆನಾರಾಳ ಬಾಹು ಬಂಧನದಲ್ಲಿ ಸಿಕ್ಕಿಹೋಗಿದ್ದನು. 

«ಬೆಳಕು ಹರಿದಿರಬಹುದು' ಎಂದು ಗಾಬರಿಯಿಂದ ದಿಲೀಪನು ಎಚ್ಚರ 
ಗೊಂಡನು. ಅವನು ಆ ತಲ್ಪದ ಮೇಲೆ ವ.ಲಗದ್ದ ಆ ಷಹಜಾದೆಯನ್ನು 
ಮತ್ತೊ ಮ್ಮ ಕಣ್ಣುತುಂಬಾ ನೋಡಿದನು. ಆ ದೀಪ ಪ್ರಭೆಯಲ್ಲಿ ಆ 
ಪ್ರಶಾಂತ ಹನು ಖು ರಾಜಿಸುತ್ತಿದ್ದಿ ತು. ಶುಭ್ರ ಆಕಾಶದಲ್ಲಿ ಬೆಳಗುವ 
ಚಂದ್ರನನ್ನು ಆ ಸ ತೀರದಲ್ಲಿ ವಂತ ಆ ರಾತ್ರಿ ತಾನೆ ನೋಡಿದ್ದ ನು. 
ಸಹಜಾದೆಯ ಮುಖವು ಆ ಚಂದ್ರನನ್ನು ಧಿಕ್ಸ ಕುಜ ಪ್ರಶಾಂತ ಕಾಂತಿ 
ಮಯ.ವಾಗಿದೆಯೆಂದು Nand ಚಂರ ಈ ಉನ್ಮ ತ ತ್ರನಂತೆ ಪುನಃ 
` ಪುನ್ಯ ಷಹಜಾಜಿಯ ಕಪೋಲಗಳನ್ನು ಚುಂಬಿಸಿ ಗುಡಾಂದಿಂಡ ಹೊರಗೆ 
ಹೊಂಟನು. ಅಮೂಲ್ಯ ನಿಧಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ 
ಕಳ್ಳ ನ ಮನಸ್ಸಿ ನಂತೆ ಉಚ ಆವನ ಮನಸ್ಸು 
Jism ಸಾನ; ಉಳಿದಿತ್ತು. ಅವನು 'ಭಯಪಟ್ಟ ತೆ ಬೆಳಕು ಹರಿದಿರ 
ವಿಲ್ಲ. ತನ್ನ ಗುಡಾರಕ್ಕೆ ಹೋಗಿ ಮತ್ತೊ ಮ್ಮೆ ಮದ್ಯ ವನ್ನು ಕುಡಿದು ಹಾಸಿಗೆ 
ಮೇಲೆ ಉರುಳಿದರು. ಆ ಅರ್ಥ ಜ್ಞಾ ಜತಿ ಸಿಯಲ್ಲಿ ಅವನ ಮನಸ್ಸಿನ 
ಮೇಲೆ ಆ ರಾತ್ರಿ ಆ ನದೀ ತೀರದ ಶಿಲಾಫಲಕ. A ಬೆಳದಿಂಗಳು ಆ ಜಗ 
ನ್ಮೊ( "ಹಿನಿ ನತಯ ಪ್ರೇಮವೂರ್ಣ ಕಟಾಕ್ಷ, ಆಲಿಂಗನ, ಮತ್ತೆ 
ಕಯ್ಯಾಗೃಹದಲ್ಲಿ ಅದೇ ಸೌಂದತ್ಯದ ಉನ್ಮತ್ತ ಸ್ವರೂಪ, ಆ ಪ್ರೇಮೋ 
ನ್ಮಾದ, ಆ ಅಲಿಂಗನಗಳು ವ್ರತಿಫಲಿಸುತ್ತಿದು ವು. ಬೆಳಕು ಹಚಚನ 


೯೦- ಛತ್ರಪತಿ ಶಿವಾಜಿ: 


ಸಮಯಕ್ಕೆ ಅಸ್ತವ್ಯಸ್ತ ನಾಗಿದ್ದರೂ ಪೂರ್ಣ ಜ್ಞಾನಾನಸ್ಥೆ ನ್ನು ಪಡೆದಿದ್ದ ನನು, 
ಅವನ ಮನಸ್ಸಿನಲ್ಲಿ ಭಯೆ:ದಿಂದ ಕಂಸನವು ಹುಟ್ಟಿತು." ದೆಹಲಿಯ ಅಂತಃ 
ಪುರದ ಈ ಸೌಭಾಗ್ಯ ಸುಂದರಿಯರ ಕಥೆಗಳನ್ನು ಎಸ್ಟೋ ಕೇಳಿದ ಶನ. ಆ 
ಪ್ರಕೃಷ್ಟ ಉಜ್ವಲ ಸ )ಭೆಯಲ್ಲಿ ಎಷ್ಟೋ ಮಂದಿ ಧಂ ತರು ಣರು ಬಿದ್ದು 
ಭಸ ವಾಗಿ ಹೋಗಿದ್ದ ಕಥೆಗಳು ನೆನಪಿಗೆ ಬಂದವು. ಹೆ: ಕೈದಯವು ನಡುಗಿತು. 
ಧೈರ್ಯವನ್ನು ತಂದುಕೊಂಡು ಆ: ಶಿಬಿರದಿಂದ ಸಲಾಯಿಕ ಮಾಡ 
ಬೇಕೆಂದು ತೋರಿತು. ಪುನಃ ಆ ಮೋಹಿನಿಯ ಸುಂದರ ನದನಾರವಿಂದ, 
ಆ ಪ್ರೇವ ಕಲಾಕ್ಷ, ಆ ಮನಮೋಹಕ ಕೇಶರಾಶ್ಮಿ ಆ ಬಾಹುಲತೆಗಳು, 
ಆ ನಕ್ಷನ ದೇಶ. ಇವೆಲ್ಲವೂ ಮೂರ್ತಿಮತ್ತಾಗಿ "ಎದುರಿಗೆ" ಬಂದು: 
ai ದಿಲೀಸನು «ಛೇ! ಛೇ! ನನ ಮನಸ್ಸು ವೃಥಾ | 
ಸತ್ತೆ. ಈ ಪ್ರೇಮ ಪುತ್ತಳಿ ಷಹೆಜಾಡೆಯ ಲಿ ವೃಥಾ ಶಂಕೆ 'ಪಡು ' 
ತ್ತದೆ, ಅವಳ ಪೊರ್ಣಾನುಗ, ಹವು” ನನ್ನ ಮೇಲಿದೆ? ಗಂತಾ ಬೆಳ 
ಗಾಗುತ್ತಲೇ ಮುಂದಿನ ಪ ಶ್ರಯಾಣವು ಸಿದ್ದ ವಾಯಿತು." ಅಂಡೇ ಗೋಲ್ಫೊ ೦೫ 
ವನ್ನು "ತಲುಪುವ ದಿನ. ಜಹನಾರಾಳು. ಗ:ಡಾರದಿಂದ ಬಂದು ಸತಂ 
ನಿಂತಿದ್ದ ದಿಲೀಪ್‌ಸಿಂಗ್‌ನ ನನ್ನು ನೋಡಿ ನಸುನಗುವನ್ನು ನಕ್ಕು ಮಾ ನಾದಲ್ಲಿ 
ಕುಳಿತಳು ದಿಲಿ(ಪ್‌ಸಿಂಗ್‌ನು ಪುದುಕೆಯ.ನೆ ರಿ ತಲ ಹೊರಟನು, 
ಗೋಲ್ಕೊ ಡದ ಕೋಟಿಯ ಮಹಾ ದ: ೨ ರಸಲ್ಲಿಯೇ ಸಾರ್ವಭೌಮರಿಗೆ 
ಯೋಗ್ಯ ಸ್ವಾಗತದ ಏಪಃ ೯ಡಾಗಿದಿತು. ಆಧಿಕಾರಿಗಳು ಬಂದು 
ಸ ಪುಷ್ಪ ಹಾರಗಳನ್ನು ಅರ್ಪಿಸಿದರು ಮ್ಯಾನಾ ನಗರದ 
ರಾಜನಾರ್ಗದಲ್ಲಿ ಹೊರಟು ಅರಮನೆಯ ವ.ಹಾದ್ವಾರವನ್ನು ಹೊಕು 
ಅತಃಪುರದೊಳಗೆ ಹೋಗಿ ಇಳಿಯಿತು. ಅತಃಪುರದ "ಬೇಗಂ" ಸಾಹೇಬರು 
ಗಳು ಬಂದು ಸಾರ್ವಭೌಮರ ಸೋದರಿಯ: ನ್ನು ವಂದಿಸಿ, ಅಂತಃ ಪುರದೊಳಗೆ 
ಕರೆದೊಯ್ದ ರು. ದೆಹಲಿಯ: ದರ್ಬಾರಿನ ಬಂಗಾ ವಲಿನವರ್ಯೂ' ಅವರ ದಳಪತಿ 
ದಿಲೀಪ ಸಿಂಗ್‌ನೂ ಅರನುನೆಯ ಮಹಾದ್ರಾ ರದಲ್ಲಿ ನಿಂತರು. ಭಕ್ಷಿಯನರು 
ಅವರನ್ನೆಲ್ಲಾ ಬಿಡಾ ಇ ೫ ಕರೆದುಕೊಂಡು ಹೋಗಿ ಇಳಿಸಿದನು. ಗೋಲ್ಕ ೦ಡ 
ದಲ್ಲಿ ಬಹನಾ ರಳು ಮೂಣು ದಿನಗಳಿದ್ದ ಳು. ಔತಣೋಸಪಜಃ ರಗಳು ವೆ ಇ 
ದಿಂದ ನಡೆಯುತ್ತಿ ದವು ವು. ಜಹನಾರಳನ್ನು ಸುಲ್ತಾನನು és 


ಛತ್ರಪತಿ ಶಿವಾಜಿ | ೯ಗಿ 


ದಲ್ಲಿಯೇ ಭೇಟಿ ಮಾಡಿದನು. ಬೇಗಂ ಸಾಹೇಬಾಳು ಸುಲ್ರಾನನೊಡನೆ 
ಅನೇಕ ವಿಷಯ ಗಳನ್ನು ಪ್ರಸ್ತಾಪಿಸಿ “ಹೇಗಾದರೂ ಶಿವಾಜಿಯನ್ನು ಹಿಡಿದು 
ಕೊಡಬೇಕು. ಇದೇ ಜವಡರ ಆಕ್ಕಾಕ್ಷೆ. ಅವನನ್ನು ಹಿಡಿದರೆ ನಮ್ಮ 
ಮತ್ತು ನಿಮ್ಮ ರಾಜ್ಯಗಳು ಸುಭಿಕ್ಷವಾಗುತ್ತವೆ. ಬೇಕೆ ರಾಯಭಾರಿಗಳ್ಳ 
ಬರ. ವುಡಕ್ಕೆ ವ ನಾನೇ ಬಂದಿದ್ದೆ (ನೆ ಮೊಗಲ್‌ ಸಾಮ್ರಾ ಟಿನಿಂದ 
ನಿಮಗೆ ಪ್ರತಿಫಲ ಬ ನೀಡಲು ಅವರು ಸಿದ್ಧ ರಾಗಿದ್ದಾ ರೆ? 
ಎಂದು ಹೇಳಿದರು. ಸ 
ಸುಲ್ತಾನನು, "ಯಾವ ರಾಯ ಸುಭಾರಿಗಳು ತಾನೆ ಬೆಂಗಸಾಹೇಬಾರ 
ಅಂತಸ್ತಿಗೆ ಸನಿ ನೀವು ನಮ್ಮ ಅರಮನೆಗೆ ಬಂದಿರುವುದು 
ನನ್ಮು ಭಾಗ್ಯ. ಸ್ವಯಂ ಬಾದಷಹರೇ ನನ್ನ ಮೇಲೆ ಅನುಗ ಗೃಹನಿಟ್ಟು 
ಬಂದಿರುವಂತೆ ನಾವು ಭಾವಿಸುತ್ತೇವೆ." ಶಿವಾಜಿಯು a ಹ 
ಶತ್ರುವೇ ಸರಿ. ಆದರೆ ಅವನನ್ನು ಅರಿಸಿ ಹಿಡಿಯುವುದು ದುಸ್ತರವಾದ 
ಕಾರ್ಯ. ನಾನು ಎಷ್ಟೋ ಪ್ರಯತ್ನ ನಟ್ಟ ನಿರಾ ಶರಾಗಿದೆೇವೆ. ಯುನರಾಜರ 
ಸಹಾಯಕ್ಕಾ ಗಿ ಇದೆ. ಹನ್ಣೆ ರಡು ನಿಹಸ್ಸು ಅಶ್ವ ಸೇನೆಯನ್ನು ಕಳುಹಿಸಿಕೊಡು 
ತ್ತೇವೆ. ಬೇಕಾದಷ್ಟು ಹಣ ಕೊಡ: Fy ಬಾದಷಹರ ಇಷ್ಟಾರ್ಥವು 
ಫಲಿಸಿದರೆ ನಮ್ಮ ರಾಜ್ಯವು ನಿಷ್ಕಂಓಕವಾಗುತ್ತದೆ. ನಾವು ಕೃತಾರ್ಥರೆಂದು | 
ಭಾವಿಸುತ್ತೇವೆ” ಎಂದು ಹೇಳಿ ಬೇಗೆಂ ಸಾಹೇಬಾಳ ಅಪ್ಪಣೆ ಸಡೆದು ವಿನಯ 
ದಿಂದ ಸಲಾಂಮಾಡಿ ಹೊರಟುಹೋದನು. 
ಬೇಗಂಸಾಹೇಬಳ ಹೃ ದಯವು ಕುಗ್ಗಿತು. ಮುಖವು ತೇಜೋ 
ಹೀನನಾಯಿತು. ಸ ಆಶ್ಚ ರ್ಯ? ಈರಾ ಜ್ಯದಲ್ಲಿ ಆ ಶಿವಾಜಿಯನ್ನು 
ಹಿಡಿಯುವ ವೀರಪುರ.ಷನೊಬ್ಬ ಸ್ಯ ಇಲ್ಲವೆ?” ಎಂದು ವ್ಯಥೆಸಟ್ಟಳು. 
| ಮಾರನೆಯ ದಿನ a 28 ಔರಂಗಬಾದಿಗೆ ಹಿಂತಿರುಗುವ 
ಏರ್ಪೂಡಾಯಿತು | 
ಸುಲ್ಲಾನನು ದಿಲೀಪ್‌ ಸಿಂಗ್‌ ನನ್ನು ಕರೆ ರಿಸ್ಕಿ ಭೇಟಿಮಾಡಿ ಖಿಲ್ಲತ್ಮುಗಳನ್ನು 
. ಕೊಡಿಸಿದನು. “ಸರದಾರ ಸಾಹೇಬರೇ, ನೀವು ಹೋಗುವ ಮಾರ್ಗ ಅಷ್ಟು 
ಸುಖನುಯವೆಂದು ಕಾಣುವುದಿಲ್ಲ. ಇತ್ತಕಡೆ ಮರಾಠರು ಹೆಚ್ಚಾಗಿ ಬರುವ 
ಸಂಭವವೇನೂ ಇಲ್ಲ. ಆದರೂ ಜಾಗರೂಕವಾಗಿ ಹೋಗಬೇಕು. ಮದು 


೯೨ ಛತ್ರಪತಿ ಶಿವಾಜಿ 


ಮಧ್ಯೆ ಬಿಜಾಪುರದವರ ಠಾಣ್ಯಗಳಿವೆ. ನಮ್ಮಠಾ :ಣ್ಯಗಳೂ ಇವೆ. ಎಲ್ಲರಿಗೂ 
ರಹದಾರಿ ಕಳುಹಿಸುಕ್ತೇನೆ. ನೀವು ಪನ್ವಾ ಲಾ ಮಾರ್ಗವಾಗಿ ಹೋಗಿರಿ. 
ಅಲ್ಲಿ ಬಿಜಾಪುರದ ದೊಡ್ಡ ಸೆ ಸೈನ್ಯವಿದೆ. ಹಾ ಬಹು ಸುಭದ್ರವಾದ ಕೋಟಿ. 
ಅಲ್ಲಿಯೂ ಎರಡು ದಿವಸ ಕಂ) ಮುಂಡೆ ಮಾರ್ಗ Setadod: ಪ್ರಯಾಣ 
ಮಾಡಿ. ನಮ್ಮ ಕಡೆಯ ಜನರನ್ನು ಕಳುಹಿಸಿಕೊಡುತ್ತೇವೆ. ನಮ್ಮ ಕಡೆ 
ಯವರು ಭಃ ಟಾ. ಮಾರ್ಗಗಳನ್ನೂ ಕಾಡು ಮಾರ್ಗಗಳನ್ನೂ ಚೆನ್ನಾಗಿ ಅರಿತಿ 
ದ್ದಾ ರೆ. ಸಮಯದಲ್ಲಿ ನಿಮಗೆ ಸ ಸಹಾಯವಾಗುತ್ತದೆ? ಸಔ ಹೇಳಿ ಮರ್ಯಾದೆ 
ಯಿಂದ ಕಳುಹಿಸಿಕೊಟ್ಟನು. 

ಬೇಗಂಸಾಹೇಬಾರ ಮ್ಯಾನಾ ಹೊರಓತು. ಜಹನಾರಾಳು ಗೋಲ್ವ್ಪಂಡದ 
ಕೋಟಿ ಆ ಚಂದ್ರಶಾಲೆಗಳು, ಆ ಮನೋಹರ ದ ೈಶ್ಯಗಳು, ಆ ಅರಮನೆಯ 
ಐಶ್ವರ್ಯ ವೈ ಭವಗಳು, ಆ ಅಂತಃಪುುದ ರಮಣಿಯರ ರೂಪ ಸೌಂದರ್ಯ 
ಹುಸ ಇವನೆ € ನೆನೆಯುತ್ತಿ ದ್ದಳು, ದಾರಿಸಾಗುತ್ತಿ ದ್ಲಿತು ಮೊದಲ” ಯ 
ಮಜಲಿನಲ್ಲಿ ಪೇಚಾರಿಕೆಯನ್ನು ಕಳುಹಿಸಿ ದಿಲೀಪ್‌ಸಿಂಗ್‌ನ ನನ್ನು ಕರೆಸಿದಳು. 

ದಿಲೀಪ್‌ಸಿಂಗನು ಜನಾರೇಬಳ ಗುಡಾರಕ್ಕೆ ಹೋಗಿ ಸಲ 
ಮಾಡಿದನು. 

ಬೇಗಂಸಾಹೇಬಳು ನಸುನಗುತ್ತಾ ಅವನ ಕೈ ಹಿಡಿದೆಳೆದು ಮಂಚದ 
ಮೇಲೆ ಕೂಡಿಸಿದಳು. ಕ 

ಸರಿಚಾರಿಕೆಯು ತಲೆತಗ್ಗಿಸಿ ಡಾ 

ಜಹನಾರಳು “ಮೋತಿ, ಪ್ರಯಾಣದ ಆಯಾಸವಾಗಿಜಿ. 
ಮದ್ಯ ಸೇವನೆ ಮಾಡಿದರೆ ಮೈ ros ಎಂದಳು. 


ಪರಿಚಾರಿಕೆಯು ಮದ್ಯಪಾತ್ರೆ ಯನ್ನು ತಂದು ಬಟ ನೈಲುಗಳಲ್ಲಿ ಬಗ್ಗಿಸಿ 
ಇಬ್ಬರಿಗೂ ಕೊಟ್ಟ ಳು. fk 


ದಿಲೀಪನ. ನಾಚ. ತ್ತಾ ಪರಿಚಾರಿಕೆಯ ಕ್ಫೆ ಯಿ 
ಸ್ವೀಕರಿಸಿದನು. 
ಜಹನಾರಾಳು ದಿಲೀಸನ ಬೆನ್ನು ತಟ್ಟಿ ಈಡಿ, ಸ್ಪ ಲ್ಸ 


ಗೋಲ್ಯ ಡದಲ್ಲಿ ನಿನ್ನನ್ನು ನಾನು ಮಕಿತುಬಟ್ಟಿ ತೊರ” ವ 
ತಿ Rime, ಆ ಅಂತಃಪುರಕ್ಕೆ ನಿನ್ನನ್ನು 


ಇಂ 


ಕ್‌ 
ಸ್ವಲ್ಪ 


೦ದ ಮದ್ಯ ಪಾತೆ ಬಟ 
ಸೇವಕೆಮಾಡು. 


ಸರಿತಪಿಸು 
0: ಆ ಹಡುಗಿಯರು: 


ಛತ್ರಪತಿ ಶಿವಾಜಿ : ೩ 


ನಿನ್ನನ್ನು ಕದ್ದು ಬಚ್ಚಿಟ್ಟು ಬಿಟ್ಟಾರೆಂದು ನಾನು ಕರೆಸಲಿಲ್ಲ” ಎಂದು ಹೇಳಿ 
ಆವನ ಮುಖವನ್ನು ತನ್ನ ಕಡೆಗೆ ತಿರುಗಿಸಿ ಚುಂಬಿಸಿದಳು. 

ಪರಿಚಾರಿಕೆಯು ಹೊರಗೆ ಹೊರಟ. ಹೋದಳು. 

ದಿಲೀಪನು “ಬೇಗಂಸಾಹೇಬ್ಕಾ ಎಷ್ಟಾದರೂ ನೀವು ದೊಡ್ಡ ವರು 
ನಾನು ನಿಮ್ಮ ಸೆ:ವಕ. ನನಗೆ ಯಾವಾಗಲೂ ನಿಮ್ಮ ಭಯವಿದ್ದೆ ಇದೆ? 
ಎಂದು. ಹೇಳಿದನು. | 

ಜಹನಾರಳು. “ದಿಲೀಪ್‌, ನಾನು ಸ್ವತಂತ್ರಳು. ನನ್ನ ಅನುಗ್ರಹ 
ಪಾತ್ರರು ಭಯಪಡಬೆೇಕಾಗಿಲ್ಲ” ಎಂದು ಹೇಳಿ ಅವನನ್ನು ಸಂತೈಸಿದಳು. 

ದಿಲೀಪನು ಅಪ್ಪಣೆ ಸಡೆದು ಹೊರಟುಹೋದನು. 

ಅವನು ತನಗೆ ಸ್ಪರ್ಗವೇ ಸಿಕ್ಕಿದೆ. “ಬೇಗಂಸಾಹೇಬಳು ದೆಹಲಿಗೆ 
ಹಿಂತಿರ:ಗುತ್ತ ಲೇ ನನ್ನ ಅಂತಸ್ತು ಮೇಲಕೆ ಸೀರುತ್ತದೆ? ಎಂದು ಸಂತೋಷ 
ಪಟ್ಟು ಕಡಿ 

. ಮೂರು ನಾಲ್ಕು ಮೊಕ್ಕಾಂಗಳು hs ಗಿ ದಾಟದವು, ಮುಂದೆ 

ಮರಾಠಾ ಸೈನ್ಯ ಗಳ RT ಗೋಲ್ಕಂಡದ ಬೇಹುಗಾರರು 
ಎಚ್ಚರಿಸಿದರು. ಜರ ಜಾ ದಾರಿ ನೋಡಿಕೊಂಡು ಬಂದರು. ಬೇಹು 
ಗಾರು “ಇಲ್ಲಿರುವುದು ತರವಲ್ಲ, ಹೆ.ಜೂರ್‌. ಮುಂದೆ ಪಲ್ವಾನಾ ಕೋಟೆಯು 
ಸಿಕ್ಳುತ್ತದೆ. ಅಲ್ಲಿಗೆ ಬೇಗ ಹೋಗಿ ಸೇರಿಕೊಂಡರೆ ಆ ಮೇಲೆ ಯಾವ 
ಭಯವೂ ಇಲ್ಲ. ದೂರದಲ್ಲಿ ಮಹಾರಾಷ್ಟ್ರ ಸೈನ್ಯವೊಂದು ಬರುತ್ತಿದೆ. ಆದು 
ಎತ್ತ ಹೋಗುತ್ತದೆಯೋ ಅರಿವಾಗುವುದಿಲ್ಲ. ಅವರು ಸಾಗಿಹೋದ ಮೇಲೆ 
ಮುಂದೆ ಪ್ರಯಾಣ ಬೆಳೆಸಬಹುದು? ಎಂದು ಹೇಳಿದರು. 
ಸಹಜಾಜಿಯ ಮ್ಯಾನಾ ಮುಂದಕ್ಕೆ ಹೊರಟತು. ಬೆಂಗಾವಲಿನವರು 
ಜಾಗರೂಕತೆಯಿಂದ ಕಾದು ವಜಯ ದ್ದರು. ಹಿಂಡೆ ದೂರದಲ್ಲಿ ಖುರ 
ಪುಟಿಗಳ ಸದ್ದು ಕೇಳಿಸಿತು. ಆಶ್ವಗಳ ಜೀಷಾರನವು ಕೇಳಿಸಿತು. ಸೈನ್ಯದ 
ಸದ್ದು ಸವಿರಾಹಿಸುತ್ತಿ ರುವಂತೆ ಹೋರಿ 

ದಿಲೀಪ "ಸಿಂಗ್‌ನು ಬೋಯಿಗಳಿಗೆ ವೇಗವಾಗಿ ನಡೆಯಬೇಕೆಂದು 
ಆಜ್ಞೆಯಿತ್ತನು. ಮರ-ಕ್ಷಣದಲ್ಲಿಯೇ ಏನೋ ಯೋಚನೆಮಾಡಿ ತಟಕ್ಕನೆ 
ಮ್ಯಾನಾವನ್ನು ನಿಲ್ಲಿಸಿ ಬಾಗಿಲುಗಳನ್ನು ತೆಗೆದು “ಬೇಗಂ ಸಾಹೇಬಾ, ಕೆಳ 


೯೪ ಛತ್ರಪತಿ ಶಿವಾಜಿ 


ಗಿಳಿಯಬೇಕು ಈ ಮ್ಯಾನಾಬಿಟ್ಟು ತಾವು ಅಶ್ವ ವಕ್ಷೇರಬೇಕು. ಶತ್ರುಸ್ಥೆ ನೃಪ 
ಬೆನ್ನು ಮುಟ್ಟಿ ಬರುತ್ತಿದೆ”: ಎಂದು ಹೇಳಿದನು. 

ಸ ಗ ಮ.ಖದಲ್ಲಿ ಭಯಶಂಕೆಗಳ ಪೋಟೊ ಇರಲಿಲ್ಲ. ಅವಳು 
ಹಾರಿ ಕುದುರೆಯ ಮೇಲೇರಿ ಮುಂದಕ್ಕೆ ಚ.ಕಾಯಿಸಿದಳು. 

ದಿಲೀಸನು ಕುದುರೆಯನ್ನು ಮುಂದುವರಿಸುತ್ತಾ «ಬೇಗಂಸಾಹೇಬಾಳು 
ಎಷ್ಟು ಧೀರಳು ! ಇಂಥ ಸಮಯದಲ್ಲಿ ಮತ್ತಾವ ಹೆಂಗಸರಾದರೂ ಕುಗ್ಗಿ 
ಕೊರಗಿ ಹೋಗುತ್ತಾಳೆ. ಹೆಂಗಸರ ಮಾತೇನ.? ಎಂತಹ ಸೇನಾಧಿಸತಿಯಾ 
ದರೂ ಭಯದಿಂದ ತತ್ತರಿಸಬೇಕು. ಆ ಹಿಂದೆ ಬರುತ್ತಿರುವ ಅಸಂಖ್ಯ ಸೈನ್ಯ 
ಎಸ್ಟಿ ದೆ? ನಮ್ಮ ಬೆಂಗಾವಲಿನವರೆಷ್ಟು ಮಂದಿ? ಬೇಷ್‌ ? ಆ ಬಹದ್ದೂೋ ರನ 
ಮಗಳಲ್ಲಪೆ? ಆ 9 ದ ಪ್ರಭಾವವು ಎಕ್ಲಿ ಹೋದೀತ.?' ಎಂದುಕೊಂಡನು: 
ನಾಲ್ಫೇ. ಮೈಲಿಗಳನ್ಲಿ ನನ್ವಾ ಲಾ ಸಿಕ್ಕಿ ತು. ರಾಣಿಯವರು ವಮ. ಚ್ಚ ಣಿಕೆಯ 
ಮೇಲಿನಿಂದ ನೋಡುತ್ತಿ ದ್ದ ky ನಿಪ ನ್ಯ ಗಳು ಬರುತ್ತಿರವ ವಹ ನ 
ರಿಗೆ ಮೊದಲೇ ಬಂದಿತ್ತು. "ಅದರೆ ಮುಂದೆ ಜೊ ರುವ ಸಣ ದಳವು ಬಾ 
ಸಾಹೀ ಖಾನ್‌ ಸೆ ಸೈನ್ಯಗಳ ದಿರಿಸಿನಿಂದ ಉಪ್ಪಿ ಸಗಳ ಮೇಲಿದ್ದ rg 
ಗಳಿಂದಲೇ ಗೋಚರವಾಗು ುತ್ತಿದ್ದಿ ತು. 'ಗೋಲ್ಕೊಂಡದಿಂದ ನಹವ: ೂ 
ಬಂದಿತ್ತು. ಇದು ಬಾದಷಹನ ಸಹೋದರಿ ಬೇಗಂಸಾಹೇಬಳ ಸವಾರಿ ಇರ 
ಬೇಕು ಎಂದುಕೊಂಡು ದ ರ್ಗದೊಳಗೆ ನಿಶಾನೆಕೊಟ್ಟ ರು. ಬಾಗಿಲು ತೆರೆಯಿತು 
ಜಹನಾರಾ, ದಿಲೀಪ್‌ಸಿಂಗರ ಕುದುರಿಗಳು ಮಹಾದ್ವಾ ರದೊಳಗೆ ಪ್ರವೇಶ 
ಮಾಡಿದವು. ಬಾಗಿಲುಗಳು ಮಃಟ್ರಲ್ಪಟ್ಟವು. 

ದುರ್ಗದ ಅಧಿನ ಸತಿಯಾಗಿದ್ದ ಕರ ಅವರನ್ನು ಎದುರು 
ಗೊಂಡು ಅರಮನೆಯೊಳಗೆ ಕರೆಕೊಯ್ದ ನು. ಸ್ವಲ್ಪ ಹೊತ್ತಿ ನಂತೆಯೇ ಮಚ್ಚ ಣಿ 
ಕೆಯ ಮೇಲೆ ನಗಾರಿ ಬಾರಿಸಿದರು. "ಶತು ಸೈನ್ಯಗಳು ಒರುತ್ತಿವೆ? ಎನು 
ದನ್ನು ಮರಾಠಾ ಬಾವುಟಿಗಳೀದ ಕಂಟು ಸ್‌ `ಿಶಾ ನೆಕೊಟ್ಟ! ರು. | 

ಶಿವಾಜಿಯು ಪನ್ವಾಲಾ ದುರ್ಗವನ್ನು ಬಡಿಯ ಬೇಕೆಂದು ಬಹುದಿನ 
ಗಳಿಂದ ಹೊಂಚ ಹಾಕು ತ್ರಿ ದ್ದ ನು. ಅಲ್ಲಿಗೆ ಬಿಜಾಪುರದಿಂದ ಬೇಕೆ ಸೆ ಸೈನ್ಯ ಗಳು 
ಬಾರದಂತೆ ತಡೆಗಟ್ಟ ಲು 'ಮರಾಠಾ ಸೇನಾಧಿಸತಿಗೆಳನ್ನು ಸೈನ್ಯ ಸಮೇತ 
ಕಳುಹಿಸಿದ್ದನು. wi ಪನ್‌ ಇದಲ್ಲಿ ಹೆಚ್ಚು ಸೆ ಸೈನ್ಯಗಳಲ್ಲ. ಲಂ ಸೇನಾ 


ಛತ್ರಪತಿ ಶಿವಾಜಿ ಸ ೯% 


ಧಿಸತಿ ಷಹಾರಾನಾಖಾನನಿಗೂ, ಬಿಜಾಪುರಡ' « ಅಧಿಕಾರಿಗಳಿಗೂ ವೈಮನಸಕೆ 
ಒಂದಿದೆಯೆ.0ದು ಗುಪ್ತಾಚಾರರಿಂದ ತಿಳಿದ ಸುಕೊಂಡಿದ್ದ ನು ತನ್ನ ಕಡೆಯ್ಯ 
ಗುಪ್ತಾ ಚರಕ ಮಚ: ಸಹರಾನ್‌ ಖಾನಸನಿಗೆ “ದುರ್ಗವನ್ನು ಬಿಟ್ಟು ಕೊಟ್ಟಿ ರೆ 
| ಆಲಾ ಹಣ ಕೊಡುವುದಾಗಿ” ಹೇಳಿಕಳುಹಿಸಿ ದನು. ಇಷ್ಟೆ ಲ್‌ ಸಿದ್ಧ ಗ 
"ಮಾಡಿಕೊಂಡು ಕತ್ತು ಸಹಸ್ರ ಸ್ನ ಸೈನ್ಯದೊಡನೆ ನ ಸನ್ನ ಲಾಕ ನಕ್ಷ” ಮುತ್ತಿ ಗೆ 
ಹಾಕಿದನು. 
ಸ ಷಹರಾತ್‌ಖಾನನಿಗೆ ಕಿನಾಜಿಯೇ ಸ್ವತಃ ಬಂದು ಮುತ್ತಿಗೆ ಹಾಕಿದ್ದಾ 
ನೆಂದು ಖಚಿ ಕವಾಗಿ ತಿಳಿಯಿತು... ಆ ಸಮಾಚಾರ ಬೇಗಂಸ ಇರಿಸಿ ಳು ಕೇಳಿ 
ದಳು. ಅಳು ದುರ್ಗೆದ ಆಧಿಸಕಿಯಾದ ಷಹರಾನ್‌ಖ ನ್‌ ನನ್ನು ಕರೆಸಿ 
ಖುದ್ದಾಗಿ ಮಾತನಾಡಿಸಿದಳು. “ನೀವು ಬಿಜಾಪುರದ ಸೇನಾಧಿಸತಿಗಳು. 
`ಶಿವಾ ಜಿಯು ಪ್ರ ದುರ್ಗಕ್ಕೆ ಮುತ್ತಿಗೆ ಹಾಕಿದ್ದಾನೆ. ನೀವು ಪರಾಕ್ರಮ 
ಶಾಲಿಗಳಾದ ಸೇನಾಧಿಪತಿಗಳೆಂದು ಇಲ್ಲಿ ಸಹರೆಯವರು ಹೇಳತ್ಕಾರೆ. ನಿಮ್ಮ 
ಸೈನ್ಯವೆಷ್ಟಿ ಡೆ? ನೀವು ಯುದ್ಧ ಮಾಡಿ ಜಯಿಸಬಲ್ಲಿರಾ?” ಎಂದು ge 
| ಷಹರಾನ್‌ಖಾನನು ವಿನಯದಿಂದ ಸಲಾಂ ಮಾಡಿ “ನಮ್ಮ ಸೈನ್ಯ 
“ಎರಡು ಸಾವಿರದಷ್ಟಿದೆ. ಬೇಕಾದಸ್ಟು Ma ಮದ್ದಗುಂಡ.ಗಳು 
ಇವೆ. ಎರಡು ದೊಡ್ಡ ತೋಪುಗಳಿನೆ. ಭಯನೆೇನೂ ಇಲ್ಲ. ತಾವು ಸುರ 
| ಕ್ಲಿಕರಾಗಿದ್ದಿ ರಿ. ಥೈ ರ್ಯದಿಂದ ಇುಂಬಹುದು*,ಎಂದು ಹೇಳಿದನು. 
ಬೇಗಂಸಾಹೇಶಾಳು ಗಟ್ಟಿ ಯಾಗಿ ನ ನಿಸ್ಳಳು. “ನನ್ನ ಧೈರ್ಯಕ್ಕೆ ಏನು 
| ತೊಂದರೆ ಬ: :ದಿದೆ. ನಾನೂ ಸುರಕ್ಷಿತಳಾಗಿದ್ದ ಮ ಇಲ್ಲಿಗೆ ಬರುವ ಮಾರ್ಗ 
ದಲ್ಲಿ ನಮಗೂ ಅವರಿಗೂ ಸ್ವಲ್ಪ ನೇ ಬಟ್ಟಿ ತ್ತು. ” ಆಗಲೇ ಅವರ ಕೈಗೆ 
ಸಿಕ್ಕಿದ್ದ ರೂ ನಾನು MT rs ನಮ್ಮ, "ಮೊಗಲ್‌ ಸೈನ್ಯಗಳು ಅಷ್ಟು 
ನಿರ್ವೀರ್ಯವಾಗಿಲ್ಲ. ಈ ಕೋಟೆಯಲ್ಲಿ ಇರ ಮ ಭಯನೆಲ್ಲಿ ಬಂತು? ಈ 
ಕೋಟಿ ಬಹಳ ಭದ್ರವಾದ ಕೋಟಿಯೊಧು ಕೇಳಿದ್ದೇನೆ. ನೀವು ಯುದ್ಧಮಾಡಿ. 
ಶಿವಾಜಿಯ ಬಂದಿರುವುದನ್ನು ಕೇಳಿ ನನಗೆಷ್ಟೋ ಸಂತೋಷವಾಯಿತು. ನನ್ನ 
ಕಣ್ಣು ಮುಂದೆಯೇ ಅವನು ಸೋತು ಓಡಿಹೋದರೆ ನನ್ನ ಹೆಮ್ಮೆಗೆ ಪಾರನಿಲ್ಲ. 
ಮೊಗಲ್‌ ಬಾದಷಹರೂ ನಿಮಗೆ ಅತ್ಯುನ್ನತ ಸಾನ ಸೌಂವಗಳನ್ನು ಕೊಡು 
ತಾಕಿ. ನೀವು ಔರಂಗಾಬಾದಿಗೆ ತುರುತು ಸಮಾಚಾರ Hn ಯುವ 


೯೬ ಛತ್ರಪತಿ ಶಿವಾಜಿ 


ರಾಜರು ಅಲ್ಲಿಂದ ಮೊಗಲ್‌ ಸೈನ್ಫವನ್ನು ನಿಮ್ಮ ಸಹಾಯ ಕ್ಲೆ ಕಳುಹಿಸುತ್ತಾರೆ” 
ಲಿ ಸ 
ಎಂದು ಹೇಳಿದಳು. 


ಸಹರಾನ್‌ ಖಾನನು ಸಲಾಂಮಾಡಿ ಹೊರಟುಹೋದನು. . ಅವನ 
ಮನಸ್ಸಿನಲ್ಲಿ ಎಂತಹ ಧೀರ ರಮಣಿ ಇವಳು. ಈ ಕಷ್ಟಸಮಯದಲ್ಲೂ 
ಎಷ್ಟು ದಿಟ್ಟತನ! ಎ:ತಹ ಧೈರ್ಯ! ಈ ಯವನ ತರುಣಿಯ ಮುಂದೆ 
ಎಂತಹ ಪರಾಕ್ರವಿ:ಯಾದರೂ ಶಲೆ ಬಾಗಿಸಲೇ ಬೇಕ. ಎಂದುಕೊಂಡನು. 


(ಹಸ ತಂತ್ರ ಗಳೊಂದೂ ಸಾಗಲಿಲ್ಲ. ಷಹರಾನ್‌ಖಾನನು ಆ 
ಗೂಢತಂತ್ರಕ್ಕೆ ಒಳಗಾಗಲಿಲ್ಲ. 


ಅನನ ಸೈನಿಕರ ಹುರುಪಿನಿಂದ ಹೋರಾಟ ನಡೆಸಿದರು. 
ಶಿವಾಜಿಯ ಸೈನ್ಯ ಗಳು ಆ ಕೋಟೆಯನ್ನು ಎರಡು ಭಾಗಗಳಿಂದಲೂ 


ಮುತಿ ತ್ತಿದವು. Se ಸೈನಿಕರು ಕಾಟೆ ಗೋಡೆಗಳ ಮೇಲೆ ಏರು 
ತ್ರ ದ್ಧ ರು. 


ಷಹೆರಾನ್‌ಖಾನನು ತೋಪುಗಳನ್ನು ಉಡಾಯಸುವಂತೆ ಆಜ್ಞೆ 
ಮಾಡಿದನು. ತೋಪುದಾರರು ತೋಪುಗಳಿಗೆ ಮದ್ದು ಗುಂಡುಗಳನ್ನು 
ತುಂಬಿ ಬತ್ತಿಯನ್ನು ಹಚ್ಚಿದಾಗ ತೋಪುಗಳು ಹಾರಲಿಲ್ಲ. ಗಾಬರಿಗೊಂಡು 
ಅತ್ತಿತ್ತ ನೋಡುತ್ತಿ ದ್ದರು, ಷಹೆಲಾನ್‌ ಖಾನನು ಅಲ್ಲಿಗೆ ಓಡಿಬಂದು ತಾನೇ 
ಸ್ವತಃ "ತೋಪುಗಳನ್ನು ಹೊತ್ತಿಸಲು ಎರಡು ಮೂರು ಬಾರಿಪ ಪ್ರಯತ್ನಪಟ್ಟಿನು. 
ಕೀವು ಹಾರಲಿಲ್ಲ. ತೋಪಿನ. ಕೀಲು ಕಳಚಿ ಹೋಗಿತ್ತು. "ಗಾಬರಿಗೊಂಡು 
ಬತೇರಿಯಿಂದ ಕೆಳಗಿಳಿದು ಸೆ ಸೈನಿಕರನ್ನು ಹುರಿದುಂಬಿಸುತ್ತಿದ್ದ ನು. ಹಿಂಭಾಗ 
ದಲ್ಲಿ ಮರಾಠಾ ಸೈನಿಕರು ಕೋಟಿಯ "ನೋಡೆಗಳನ್ನು ಹತ್ತಿ ನು ದಿಡ್ಡಿ ಯ 
ಇಗಿಲುಗಳನ್ನು ತೆಗೆದರು. ಮರಾಠಾ ಸೈನ್ಯವು. ವೇಗದಿಂದ ನುಗ ತು. 
ಮುಸಲ್ಮಾನಾ ಸೈನಿಕರು ಬಹುಮಂದಿ ' ಸತ್ತುಹೋದರು. ಜುಜೆ ಗಡೆ 
ಯಿಂದಲೂ ಸೈನ್ಯವು ಆಕ್ರಮಣಮಾಡಿತು. ಸಹರಾನ್‌ ಖಾನನು “ಇನ್ನು 
ಕೋಟಿಯ ಉಳಿಯುವುದಿಲ್ಲ. ಕೈನಿಂಚೆ ಹೋಯಿ.ತು” ಎಂದುಕೊಂಡು 
ಹಿಂದುಗಡೆಯ ಕಳ್ಳ ಕಂಡಿಯಿಂದ ತಲೆ ತಪ್ಪಿ ಸಿಕೊಂಡು ಓಡಿಹೋದನು. 


ಎಂಟಿ ದಿನಗಳಿಂದ 'ತಡಿದಿದ್ದ ಕೋಟಿಯು ಮೆಹಾರಾಷ್ಟ್ರರ ವಶವಾಯಿತು. 
ಶಿವಾಜಿಯ ಸೈನ್ಯಗಳು ಅರಮನೆಯ ದ್ವಾರವನ್ನು ಪ್ರವೇಶಿಸಲು ನುಗು 
ತ್ರಿದು ವು. ಗ 


ಛತ್ರ, ಪತಿ ಶಿವಾಜಿ | / ಸ ೯ 


ದಿಲೀಸಸಿಂಗ್‌ನು ಅಂತಃಪುರದಲ್ಲಿದ್ದ ಬೇಗಂಸಾಹೇಬಾಳನ್ನು ಕಂಡು 
“ಕ್ರೋಟಿಯು ನ ರಾಠೆರ ವಶವಾಯಿತು” ನಭ ಸೈನ್ಯ ದಿಂದ ಹೇಳಿದನು. 

ಚೇಗಂ ಸಾಹೇಬಾಳು “ದಿಲೀಪ್‌, ನೀನು ಡೇ ನನ್ನ ರಕ್ತಣೆ 
ಯನ್ನು ನಾನು ಮಾಡಿಕೊಳ್ಳಬಲ್ಲ. ನೀನು ನೋಡುತ್ತಿರು, ed 
ಜಿಂಬುದನ್ನು” ಎಂದು ಹೇಳಿದಳು. | | 

ದಿಲೀಸಸಿಂಗನು ಮರುಮಾತನಾಡಜಿ ಬೇಗಂ ಸಾಹೇಬಾಳ ಸಮ್ಮುಖ 
ದಿಂದ ಹೊರಟುಹೋದನು | ಸ 

'ಜೇಗಂಸಾಹೇಬಾಳು ಜನಾನಾದ ಕಿಟಿಕಿಗಳಿಂದ ನೋಡಿದಳು. ಆಶ್ವಾ 
. ಕೋಹಿಂಯಾದ. ಮಹಾಪುರುಸನು ಹೆಬ್ಬಾ ಗಿಲಿನೊಳಗೆ ಪ್ರವೆಃ ಕಮಾಡುತಿ 
ದ್ದೆ ನು. ಅವನ ಸೆ ಸೈನ್ಯವು ಹಿಂದೆ ಬರುಕ್ತಿ ದ್ದ ಚೆ ಸುಮಾರು ನೂರು ಮಂಜ 
ಅನನನ್ನು ಅನುಸರಿಸಿ ಬಂದಿಕಬಹುದು. | 

ಜ್‌ ಓಹೋ ಇವನೇ ಶಿವಾಜಿ. ಅಜಾನುಬಾಹು, ಮಹಾ 
ಪುರುಷ. ನಿಶಾಲನಾದೆ ಹಣೆ, ಉದ್ದ ವಾದ ಮೂಗು, ಚೂಪುಗಡ್ಡ. ಇವನು 
 ಹೊಗಲರಂತೆ, ರಜಪೂತಕಂತೆಯೆಃ ಇದ್ದಾ ನೆ. ಇಂದು ನನಗೂ ಇವನಿಗೂ 
| ಮುಖಾಮುಖಿ ಭೇಟಿಯಾಗುತ್ತದೆ. ಬಾದನಹನು ನನ್ನ ಈ ದುರವಸ್ಥೆ 

ಯನ್ನು ಕೇಳಿ ಏನೆಂದುಕೊಂ ೧ಡಾನು ? ಅವನ ಕಣ್ಣುಗಳಲ್ಲಿ ನನಗಾಗಿ ಒಂ 

ರಡು ಕಂಬನಿಗಳು ಉದ:ರಿದರೂ ನಾನು ಧನ್ಯಳೇ ಸರಿ: ಎಂದುಕೊಂಡಳು. 

ಅಷ್ಟೆ ರಲ್ಲಿ ದಿಲೀಸಸಿಂಗ್‌ನೆ ಸನ್ನ ಬೆಂಗಾನಲು ದಳೆದವರನ್ನು ಹುರಿ 
ದುಂಬಿಸಿ 0] sd ಎದುರಿಸಿದನು. ಆ ಸಿ ಫಕಕೆಲ್ಲರೊ 
ರಜಪೂಶರಾದರಣ ದನನ ಖಾಸ್‌ ಸಿಪಾಯಿಗಳ ದಿರೆಸ್ಸನ್ನು ಧರಿಸಿದ್ದರು. 
ರಜಸೂಕರು ಡಿಟ್ಟಿ ತನದಿಂದ ಹೋರಾಡಿದರು. 

ಜಹನಾರಾಳು “ಆಹಾ, ಪ್ರಮಾದವಾಯಿ ತು. ಭರ 
ಮರಾಠರ ನು್ಯೆ ನುಸ್ಲಿಬಿಟ್ಟದ್ದಾನೆ. ಮುರುಶರ ಸ್ಟೆ ನೆ ಬಲನ್ರ ಅಸಂಖ್ಯಾತ 
ವಾಗಿದೆ. ಈ ದಿಲೀನಸಿಂಗ್‌ನು ಇಂಥ | ಹುಚ್ಚು ಸಾಹಸ. ಮಾಡುತ್ತಾ ಕೆಂಡು 
ನಾನೆನಿಸಿರಲಿಲ್ಲ” ಎಂದುಕೊಂಡಳು. 
ಅಸ್ಟರಲ್ಲಿ ದಿಲೀಪನಿಂಗ್‌ ನು ಶಿವಾಜಿಯ ಪಕ್ಕದಿಂದ ದೀರ್ಪೆನಾದೆ ಕತ್ತಿ 


1 


೯೪ ಭತ್ರ ಶತಿ ಶಿವಾಜ 


ಯನ್ನು ಬೀಸಿದನು. ಆ ಸಮಯಕ್ಕೆ ಸರಿಯಾಗಿ ಶಿವಾಜಿಯ ಕುದುರೆಯು ` 
ಮೆಲ್ಸಿ ನೆಗೆಯಿತ.. ಶಿನಾಜಿಯು ಅತ್ತ ಕಡೆಗೆ ೬ರುಗಿ ಕನ್ನೆ ಕತ್ತಿಯಿಂದ 
ಬೀಜ ಹೊಡೆದನು. ದಿಲೀಸಸಿಂಗ್‌ನ ಕಶ್ಮಿಯು ನೆ: ಕ್ರೈ ಬಿದ್ದಿ ತು ಮದಾಠಾ “ 
ಸರದಾ: ನೊಬ್ಬ ನು ಹಿಂದ:ಗಡೆಯ-ಂದೆ ಕಕ್ಕಿ ಯನ್ನ್ನಿ ನ LSE 
ಹೊಡೆಯುವುದಕ್ಕಿ ಹೋದನು. ಶಿನಾಜಿಯು “ ಹಾ, ಹಾ! ಹೊಡೆಯ ಪಃ! ik 
ಸೆರೆ ಹಿಡಿಯಿ:ರಿ” ನ ಕೂಗಿದನು. ಸಮೂಾಪದಲ್ಲಿದ್ದ ಮರಾಠಾ ಸೈನಿಕರು 
*ಹೊಡೆಯಬೇಡಿ, ಸೆರೆಹಿಡಿಯಿರಿ” ಎಂದು ಹತ್ತಾರು ಕಂಠದಿಂದ ದ್ದ ಧ್ವನಿ ಮಾಡಿ 
ದೆರು. ಆದರೆ ಆ ಶಸ ಸ್ತ್ರಧ:ರಿಯ ಕತ್ತಿಯು ಮಿಂಚಿಸೋಗಿತ್ತು. ಶಿವಾಜಿಯ 
ಕಂಠಶನಿಂದ ಧ್ವನಿಹೊಂಟ ಕ್ಷಣವೆ ನರು ದಿಲೀಪಸಿ೨ಗ್ಗ್‌ನ ಕಾರವನ್ನು ಛೇದಿಸಿ 
ಬಿಟ್ಟದ್ದಿತು. ಒಲೀನಸಂಗನ ಶರೀರವು ಕೆಳಗೆ ಬೀಳುವಷ್ಟರಲ್ಲಿ $ ೈನಿಕರು. 
ಬಂದು ಅವನನನ್ನು ಹಿಡಿದುಕೊಂಡ. "ಪ್ರಾಣವು ಸ ಎಂದು 
ಗಟ್ಟಿ ಯಾಗಿ ಕೂಗಿದರು. ಶಿನಾಜಿಯಂ ಕ:ದುಕೆಯ ಮೇಲಿನಿಂದ ಇಳಿದು 
ಬಗ್ಗಿ ನೋಡಿದನು. ಅವನ ಕಂಠೆದೆಲ್ಲಿ ಏನೋ ಧ್ವ ಗೊರಗುಟ್ಟು ಫ್ರಿ ದಿ ತು. 
"ಶಿವಾ ಜಿ ಶಿವಾಜಿ ಎಂದು ಅಸ್ಪಷ್ಟವಾಗಿ ನುಡಿಯ. ತಶ್ಕಿದ್ದಾ ವೆಂದು 9ನ 
ಜಿಯು ನಿಂತು ಕೇಳಿದನು. ಪ್ರಾ ಬಿ ಹಾರಿಹೋದ ಕ 
ದಿಲೀನಸಿಂಗನು ಸತ್ತವಾರ್ತೆಯು ಕಿವಿಗೆ ಬೀಳುತ್ತಲೆಃ ಜೇಗಂ ಸಾಹೇ' 
ಬಾಳು ಮೂರ್ಛಿತಳಾಗಿ ಬಿನ್ಚಳ ಳು. ಪರಿಚಾರಿಕೆಯರು ಗಾಬರಿಯಿಂದ ಬಂದು ' 
ಕೈತ್ಯೋಪಚಾರ ಮಾಡಿದ ೩. . ಅಷ್ಟೆ ರಲ್ಲಿ ಶಿವಾಜಿಯು ಅಂತಃಪುಂದ ಬಾಗಿಲಿಗೆ 
ಬಂದು ನಿಂಕಿದ್ದಾ ನೆಂದು ' 1 ಗು ಬಂದು ಹೇಳಿದರು. ಆ ಹೆಸರನು, 
ಕೇಳುತ್ತಲೇ ಜಹನಾರಾಳು ಉತ್ತೇಜಿಕಳಾದಳು. ಆವಳು ಅತ್ತಕಡೆಗೆ ತಿರುಗಿ 
“ಶಿವಾಜಿಯು ಬಂದಿದ್ದಾ ನೆಯ + ಅಂತಃಪುರಡೊಳಗೆ ಲಜ್ಜೆ ಯಿಲ್ಲದೆ ಪ್ರ ಪ ನ 
ಮಾಡಿದ್ದಾ ನೆಯೆ €)” ಎಂದು ಕೇಳಿದಳು. | 
ಇಲ್ಲ, ಬೆೇಗಂಸಾಸೇಬಾ. ಬು? ಲಲ್ಲಿ ನಿಂತು ತನ್ನ ಸೈಟ್‌ಗೆ R 
ಷನ ಮಾಡುತ್ತಿದ್ದಾನೆ 
“ಯರೂ ಗ! ಹೋಗಕೂಡದು. ಸೈನಿಕರು ಅರಮನೆ 
ಯನ್ನು ಬಿಟ್ಟ ಹೊರಗೆ ಶೋಗಜೇಕು” ಎಂದು ಕೂಗುವ ಧ್ವನಿಯು ಕೇಳಿ 
ಜ್‌ ಆ ಚ ರಿಯ. ಲ್ಲದ್ದ ಆಜ್ಞಾ ಶಕಿ ಕಿ ಯನ್ನು ಕೇಳಿ ಜಹನಾಂ: 1 ಆದು 


ಪತ್ರಿನಕಿ ಶಿನಾತ ಇ ೪ 
ಶಿವಾಜಿಯ ಧ್ವನಿಯೇ ಇರೆಬೇಕು ಎಂದಿ ಊಹಿಸಿದಳು. ಪಾಸಿಯ ಕಡೆ. 
ತಿರುಗಿ *ಶಿನಾಜ ಮಹಾರಾಜರು ಆಂತಃಪುರದ ಬಾಗಿಲಿನಲ್ಲಿದ್ದರೆ ಒಳಗೆ 
ಫೆಕೆದುತಾ” ಎಂದು ಅಸ್ಪಣೆ ಮಾಡಿದಳು. 

ದಾಸಿಯು ಆಂತ ಪುರದ ಬಾಗಿಲಿನ ಚಂದ್ರೆ ಶಾಲೆಯಲ್ಲಿ ಫಿಂತಿದ್ದ 
` ಶಿವಾಜಿ ಮಹಾರಾಜನಿಗೆ ಸಲಾಂ ಮಾಡಿ *ಬೇಗೆಂ ಸಾಹೇಬಾರೆ ಅಪ್ಪಣೆ 
ಯಾಗುಕ್ತದೆ* ಎಂದು ಹೇಳಿದಳು. ' 

ಆವಳ ಪಸೇಷವನ್ನು ನೋಡಿ ಅಪಳು ನೊಗಲ್‌' ಅಂತಃಪುರದ ದಾಸಿ 
ಯೆಂದು ಶಿವಾಜಿಯು ಸುಲಭವಾಗಿ ಊಹಿಸಿದನು. | 

“ನಿಮ್ಮ ಬೇಗಂಸಾಹೇಬಾಳ ಹೆಸಕೇನು ?” 

“ಡಿಸ ಹೇಳಳೂಡದು. ಅವರು ಬಾಡಹಸಹರ : ಸೋದರಿಯವರು.*. 

“ಓಹೋ |! ಬಾಡೆಷಹರ ಸೋದರಿಯವರು ನನಗೆ ಭೇಟಿಕೊಡುತ್ತಾ 
ಕೆಯೋ ? ಸಂಕೋಷ” ಎಂದು ಹೇಳಿ ನಿದಾಫವಾಗಿ ಅಡಿ ಇಡುತ್ತಾ ಅಂಶಃಪುರ 
ಹೊಳಗೆ ಹೊದರು. ಜೇಗಾನಲಿನನರು ಗಾಬರಿಯಿಂದ ಓಂಬಾಲಿಸಿಬಂದರು. 
ಶಿವಾಜಿಯು ಶಟ್ಟಿನೆ ಹಿಂತಿರುಗಿ “ನಿಲ್ಲು ಮುಂದೆ ಬರಜೇಜ” ಎಂದು ಗದ್ದರಿಸಿ 
ಬನು, ಶಾನೊಬ ನೇ ಆ ದೂಕಿಯನ್ನು ಹಿಂಬಾಲಿಸಿ ಅಂತಃಪುರಕ್ಕೆ ಹೋದನು 
ಹೊರಗಿನ ಹಜಾರದಲ್ಲಿ: ಜಹನಾರಾಳು 4ವಾಶಿಯ ಮೇಲೆ ಕುಳಿತಿದ್ದಳು. 
ಅವಳೆದುರಿಗೆ ದೀರ್ಥವಾದ ನತ್ತಿಯಿದ್ದಿ ತು. ಶಿವಾಜಿಯು ಒಳಗೆ ಹೋಗಿ 
ನ್ನಹಜಾದೆಯನರಿಗೆ ಸಲಾಂಗಳುು ಬರುತ್ತವೆ ” ಎಂಡು ಹೇಳಿದನು. 
ಜೇಗಂಸಾಹೇಬಾಳು, ಕುಳಿಶಿರಲಾ ಲಾರಿ ಎದ್ದು ನಿಂತು ತಿರಸ್ಕಾರದಿಂಡ 

| ಪ್ರತ್ಯಭಿನಾದನ ಮಾಡಿದಳು 

ಶಿವಾಜಿಯು "ಬೇಗಂಸಾಹೇಬಾ, ಜಾನು ॥ ಅಂತಃಪುರಜೊಳಗೆ ಬರುತ್ತಿನ 
ಲಿಲ್ಲ. ಮಾಫ್‌ ಮಾಡಬೇಕು. ಕ ದೂಕಿಯು ತಮ್ಮ ಅಸ್ಪಣೆಯಾಗನೆ' 
ನಿಂದು ಕರೆತಂಬಳೂ. | 

“ಹೌದು, ನುಹಾರಾಜರೇ, ಆ ದೂಕಿಗೆ . ಅಸ್ಪಹೆ' ಕೊಟ್ಟು ಜಾನೇ 
ಕಳುಹಿಸಿದೆ.” | 

ಶಿವಾಜಿಯು `ಶುಕ್ರಿಯಾ ಶುಕ್ರಿಯಾ* ಏನಸ್ಸಣೆ ಎಂದು ಳ್ಫಮುಗಿಷಫೂ 

“ಧಾನಾರೆೊಬುದನ್ನು ಫೀವು ಬಣ್ಣ” 


ಜ್‌ HO ಬಂ 


“ಬಲ್ಲೆ. ಜತ ಚೆ ನೆ. ಈಗ . ತನು ಹಿ | 
ಶ್ಯಕ್ಷನಾಗ ನೋಡ: ತಿ ಡ್ಲೀಸೆ. ಸರ್ಹಾನಹ. ಔರಂನಜೇಟರ ನಿಭ: ಗ್ಯ 
RR 
ಜಹನಾರಾಳು. “ನನ್ನನ್ನು ಹಿಡಿಯುವುದಕ್ಕಾಗಿಯೇ ನೀವಿಷ್ಟು 
ಪ್ರಯಾಸ ಪಟ್ಟು ದಾರಿ ಅರಸುತ್ತಾ ಬಂದಿರೋ?” ಟ್ಟ 
“ಇಲ್ಲ ಸ ಈ ದುರ್ಗವು ನಮ್ಮದು ಬಿಜ: ಪುಕದವರ ಕೈವಶ 
ವಾಗಿತ್ತು. ಈ ದುರ್ಗವನ್ನು ಹಡಿಯಲು ಬದಿ್ತೆ. ಅಕಸ್ಮಾತ್‌ ತುವು 
ಇಲ್ಲಿದ್ದ ಚ p ಸ್ಥ 
ನಾನು ಈಗ ನಿಮ್ಮ ಬಂಧಿ. x 
ಅಲ್ಲ. ಬೇಗಂ ಸಾಹೇಬಾ ತಾವು ಸರ್ವ ಸ್ವತಂತ್ರರಾದ ಬಾದಷಹೆನ 
ಸೋರರಿ ನಾವು ನಿಮ್ಮನ್ನು ಸೆರೆಹಿಡಿದಿಲ್ಲ. 'ಮುದ್ಯಾನೆಯಿಂದ ನಾನೇ 
ಯಖುವರ;ಜರವ ಅರಮ ಸ. ತನ್ನು ನ್ನು ತಳಿಸಿಕೊತುಕೆ ಫೆ” 
“ಓಹೋ, ಅದು ನಿ ನಿಮ್ಮ ಷೂ ಯುವರಾಜಶೂ: ನೀಪೂ ಆಷ್ಟು 
ಪರಮ ವಿ.ಶ್ರರೋ?? 
ದೆಖ್ಬಿಸ್ನಿನಲ್ಲಿ ಮೊಗಲನಿಗೂ ನಮಗೂ ವುಸಾಯುದ್ದೆ ವಾಗುತ್ತಿಜ್ಜಿ* 
ನರ್‌ ಇತ ತ್ರಾಜ್ಯದೆ ಮಹಾ ಪ್ರತಿನಿಧಿಯು ಯುವರಾಜನಾಗಿದ್ದಾ ನೆ. 
ವನಿಗೂ ನಮಗೂ ಸ್ನೇಹವೆಂದರೆ ಸುತ ಬ ಮರಾಠಣು ಸ್ತ್ರೀಯ | 
ರನ್ನು ಮಾತ್ಯದ್ಯ ಸ್ಟಿಯಿಿಂದ ನೋಡುತ್ತಾ ರೆ ಅದಕಯೂ': ಸಾರ್ವ ' 
ಭೌಮನ ಸಹೋದರಿ. ನೀವು. ನಿನ್ಮು ನ್ನು ಗೌರನಿಸಿ ನಟಿಘಿಸಿಔಡುವ | 
: ಭಾಗ್ಯ ನನಗೆ ದೊರೆತಿದೆ ಎಂಬಷ್ಟೇ ಸಸ ಷೆ 
ಜಹನಾರಾಳು ತಲೆಚಾಗಿಸಿ “ಹೌಡು ಕೇಳಿದ್ದೇನೆ. ಸತ್ತಿ ನಲಿರುವ 
ಸ್ತ್ರೀಯರನ್ನು ನೀವು ಬಹಳ ಮ ರ್ಯಾ ದೆಯಿಂದ ಕ ಣು ತ (ಕೊಡು "ಕಿಹಲಿಯ 
ತಂಸಃಪುರದಲಿಯ ಹೇಳುತ್ತಾ ಹ ಖಿ 


ತಾಸ ಹೊರಡಬಹುದು. ಮ್ಯಾನಾ (asia. ಇನ್ನು ಗು 
ಸಾಹೇಬರಿಗೆ ಭಯವೆಂಬುಡೀ ಇಲ್ಲ. ಜೆಗಾವಲಿನ ಜನಾ ಎ್ಸರಿಯೆಸ 
ನಮ್ಮದ ಒದು” ಎಂದು ಹೇಳಿ ಸಲಾಂ: ನರಾಡಿದನು, 


ಸಾ 


ಛತ್ರ ಸತಿ ಶಿವಾಜಿ | | | ೧೦೧ 

ನಾವು “ಮಹಾರಾಜರೇ ನಾನು ಕೃತ | 
ನನ್ನ ಜೊಂದು ಸಂದೇಹವಿದೆ. ಕೇಳಲೇ?” & wd 

“ಕೇಫ ಬೇಗಂಸಾಹೇಟಾ. ನಿಮ್ಮ್ಮ. ಮಾತಿಗೆ ಮನ್ನಣೆ ಕೊಡಬಂ 
ಯಾವಾಗಲೂ ಸಿದ್ದೆ ನಾಗಿದ್ದ (ನ್‌ 
ಶಿವಾಜಿ ಮಹರ: ಜ್‌, ನೀವು ಸಣರಕ್ಕಿನ ಮೇಲೆ ಪಜೇ ಪದೇ ಧಾಳಿ 
ನಡೆಸುತ್ತೀರಿ. ಆ ವರ್ತಕರ. ಮೇಲೆ ನಿಮಗೇಕೆ ಅಸ್ಟು ಆಗ್ರಹ 2* | 
| “ದೇಗಂಸಾಹೇಬಾ, ನಾವು ವರ್ತಕರವೆ ಪೆ ಆಗ್ರ ಹ ಮಾಡಬಹುದೇ? 
ಬಾರಸಹರ ರಾಜ್ಯವು ಎಷ್ಟು ಆರಾಜಕತೆಯಿಂದಿದೆ. ಎಷ್ಟು. ಅಲಕ್ಷಿತ 
ವಾಗಿದೆ. ಎಂಬದನ್ನು. .ಬಾದಷಸರಿಗೆ ತೋರಿಸಿ ಕೊಡುತ್ತಿದ್ದೇವೆ. ಸೂರ 
ಕಿನ ವ ಮುತ್ತಿಗೆಯ ರಹಸ್ಯವು ಆಸ್ಟ್ರೇ” | | | 

| “ವ ಹಾರಾಜರೀ, ನೀವು ಹಗ ಲ್‌ ಸೈನ್ಯದೊಡನೆ ಐ ವಿತಿಖಾಮಂಿಖಿ 

ನಿಂತು ಯುಗ್ಸೆ ಮಾಡ್ತ ವ್ರದಿಲ್ಲವೇಕ ' 1 ಒಂದಾದರೂ ನುಹಾಯ ದ್ದ ವೆಸಗದಿ 
ನೀವು ಮಹಾರುಜತಿಂದು ಕಕೆದುಳೊಳ್ಳುವುದು ಸರಿಯೇ ಸ” 4 
| ಶಿವು ಜಿಯ ನಕ್ಕು ಸಲಾಂ ಹೆ ನ. "ಸಹಜಾ (2೫5. ನಮ್ಮ 
ಜನರು ನನ್ನನ್ನು ನುಹಾರಾಜನೆಂದ: ಕರೆಯತಿತ್ತಾ ಕಿ. ನಾನಲ್ಲಿ ವ.ಶಾ ರಾಜ 
ನೆಂದುೊಂಡಿದ್ದೆ (ನೆ. ಈ ಭವಾನೀ ರಾಜ್ಯದಲ್ಲಿ ನಾನೊಬ್ಬ ವ:ರಾಠಾ ಸರ 
ದಾರಾ... ಸ ತಾವುಸ ಲ್ಪ ಲ, ಯೋಚನೆ ಮಾಡಿ ನೋಡಿರಿ. ನಿಮ್ಮ ಬಾದಷಹರು 
ಜಗತ್ತಿನ ಕರ್ತಾಕರ್ತರು ಎಂದ: ಕೊಂಡಿದ್ದಾ ಕಿ. ಅವರು ಸ ತಸ ಯಾ 
ಯುದ್ದ ಮಾಡಿ ಗದ್ದಿ ದ್ದ ರೆ) ಸಹಜಾದೇ, ಸೆ ಬಾಡಸಹರೇ. ಒಂದು ಬಾರಿ 
ಎದುರಿಗೆ ಬಂದರೆ ಈರ್‌ ಕೈ ತೋರಿಸಬೇಕೆಂದು ನನ್ನ ಬಂನನಿ ನಲ್ಲಿದೆ. 
ನಿಮ್ಮ ಸೇನಾಧಿಸತಿಗಳು ಬ:ರಿನಲ್ನಿ ತಬ 0 ಬೈಗಳಂದು 
ಜಂಭ ಕೊಚ್ಚೆ ಕಿಕೊಳ್ಳು ತ್ತಾರೆ. ಎಳಿಯೋ ಒಂದು ಕಡೆ ನಿಗಸರಾಧಿ ಜನಗಳ 
ಮೇಲೆ ಅತ: ಚಾರ ನಡೆಸಿ, ಶಿವಾಜಿಯು ಓಡಿಹೋದ ಎಂದು ಬಾದಷಹರಲ್ಲಿ 
ಹೇಳಿಕೊಳ್ಳು ತ್ತಾ ಜ್‌ '` 

"ದಿಲೇರ್‌ ಖ:ನನು ಪುಣೆಯಲ್ಲಿ ಸಹಸ್ಪಾರು ೨ ಜನರ ಕಡುಗೊಲೆ 
ಮಾಡಿದ. "ಮರಾ ಠಾಸೆ ಸೈನಿಕರನ್ನು ei: ಕಡಿದುಕಾಕಿದೆ. ಶಿವಾಜಿಯು 
ಓಡಿ ಹೋದ' ಸೆ ಕಟ್ಟು ಥೆ ಕಹ್ಟಿ ಹೇಳಿಕೊಳ್ಳುತ್ತಾ ವ. 


ಹಾ | | ಫತ್ರಪತಿ ಶಿವಾಜಿ 


ಜೀಗಂಸಾಹೇಬಾ, ನಿಮ್ಮ ಬಾದೆಹಕರಿಗೆ ಒಂದು ಮಾತು ಹೇಳಿರಿ, ಈ 
ದೆಖ್ರನ್ನಿನಲ್ಲಿ ಯಾವ ಮೊಗಲ್‌ ಸೇಸಾಧಿಸನಕಿಗೂ ಜಯವಾಗುವುದಿಲ್ಲ. ಅವೆ 
ರಿಗೆ ಇನ್ನೊ ಅಸೆ ಉಳಿದಿದ್ದ ರೆ, ಅನರೇ ಬಂದುಬಿಡಲಿ. ನಾನು ಎದುರು 
` ನಿಂತು ಹೋರಾಡುಶ್ತೇನೆಯೋ, ಓಡಿಹೋಗುತ್ತೇನೆಯೋ ನೋಡಲಿ. ನೀವು 


: ಹೊರಡಬಹುದು, ಬೇಗಂಸಾಹೇಬಾ. ಸಾವು ಈ ಕೋಟಿಯನ್ನು ಭದ್ರೆಪಡಿಸ 


ಬೇಕು, ”. ಎಂದು ಹೇಳಿದೆನು. 

. ಜೇಗಂಸಾಹೇಬಾಳು “ಈ ಅರಮನೆಯ ಮುಂದೆ, ತನ್ಮುದುರಿನಲ್ಲಿ 
ಒಟ್ಟ ರಜಪೂತ ಸರದಾಕನು ನರಾಕ್ರ್ರ ಪುದಿಂದ ಸೋರಾಡಿ ಸತ್ತು ಬಿದ್ದ ನಲ್ಲವೆ? 
ಅವನು ನನ್ನಿ ಅಂಗರಕ್ಷಕ ದಳದ ದಳಪತಿ. ಅವನನ್ನು ಗೋರಿ. ಮಾಡಿಸಿ 
ದಬ್ಬದೆ ನಾನು ಆ ಸ್ಸ ಳವನ್ನು ಬಿಟ್ಟು, ಹೋಗುವಂತಿಲ್ಲ. ಅವನ ಶರೀರವನ್ನು 
ನಾಯಿ ನರಿಗಳು ಕಿತ್ತುತಿಂಜು ಹೋಗಲು ನಾನು ಬಿಡುವುದಿಲ್ಲ.” ಎಂದು 
ಹೇಳಿದಳು ಅವಳ ಕಣ್ಣು ಗಳಿಂದ ಧಾರಾಕಾರವಾಗಿ ನೀರು ಸುರಿಯುಕ್ತಿತ್ತು. 

ಕಿವಾಜಿಯು “ಬೇಗಂಸಾಹೇಬಾ, ನಾನು ಆನನ ಶರೀರಕ್ಕೆ ಸಂಸ್ಕಾರ 
ಮಾಡಿಸ ಕ್ರೇಫಿ. ನನು ಹಿಂದು ಅಬ್ಲವೆ7”. ಎಂದು ಹೆ!ಳಿಹನು: 

“ಹೌದು, ಶುದ್ದ ಏಂದು-ಶುದ್ಧ ರಜಪೊತ.* 

ಶಿವಾಜಿಯು ಅಂತಃಪುರದಿಂದೆ ಕಳಗಿಳಿದು ಬಂದು ಆ ಕೋಟಿಯೊಳ 
ಗಜೆಯೇ ದಿಲೀಪಸಿಂಗನ ಅಂತ್ಯ ಸಂಸ್ಕಾರ ಮಾಡುವಂತೆ ಅಸ್ಪಣೆಯಿತ್ತನು. 


ಅವನ ಕಡೆಯವರಾಗಿ ಉಳಿದಿದ್ದೆ ರಜಪೂತರು ಅನನ ಶರೀರವನ್ನು. 


ತೊಳೆದು ಗಂಧ ಪುಷ್ಪಗಳನ್ನು ಏರಿಸಿ ಮರಾಠಾ ಸೈನಿಕರು ಸಿದ್ದ ಗೊಳಿಸಿದ 
ಚಿತೆಯ ಮೇಲಿಟ್ಟರು. ಯಜ್ಞ ಶ್ಚರನು ಎದ್ದು ಆ ವೀರನ ಶರೀರವನ್ನು 
'ಪಾವನಗೊಳಸಿದನು. ಜಹನಾರಾಳು ಅಂತ8ಪುರದಿಂದಲೇ ಆ ಉರಿಯುಕ್ತಿ 


ರುವ ಚಿತೆಯನ್ನು ನೋಡಿ ಕಣ್ಣಿ ಕರಿಟ್ಟಳು. ಶಿವಾಜಿಯು ತಕ್ಕ ಮರ್ಯಾದೆ 
ಗಳೊಂದಿಗೆ ಬಾದಷಹರ ಸೋದರಿಯನ್ನು ಔಂಂಗಾಬಾದಿಗೆ ಕಳುಹಿಸಿ 
ಕೊಟ್ಟನು. ಈ : | 
ಯುವರಾಜನು ಬೇಗಂಸಾಹೇಬಳನ್ನು ಕಂಡು ಎಲ್ಲ ಯೋಗಕ್ಷೇಮ 
ಗಳನ್ನು ವಿಚಾರಿಸಿದನು. ; | 


' ಬೇಗಂಸಾಹೇಬಳು “ಯುವರಾಜ, ಹಚ್ಚಕೆ ಆ ಶಿವಾಜಿಯು ಉದಾತ್ತ 


ಸ ಭತ್ರೆಪೆತಿ ಶಿವಾಜಿ | | ಗಿಂತ 


ಪುರುಷ. ಸ್ತ್ರೀಯರನ್ನು ಮಾತೃಸಮಾನವಾಗಿ ಕಾಣುತ್ತಾನೆ. ಅದರಿ ದಲೇ 
| ಅನನಿಗೆ ಇಸ್ಟು ಬನಖತ್ಮುಗುತ್ತಿದೆ. ನಾನು ಬಾದಸಷಹಂನ್ನು ಕಂಡು 
' ಖಡಾಖಂಡಿತವಾ* ಕೇಳುತ್ತೇನೆ... ಅ ಶಿವಾಜಿಯ ನ: ಮೆಹಃರಾಸ್ಟೃದೆ 

ಬು 


| NN 2 ರ್ನ 

ಮಹಾರಾಜನೆಂದು ಒಪ್ಪಿಕೊಂಡು ಸಮಾನಸ್ಟಂಧತೆಯಿಂದ ನೋಡಿರಿ. ಅದೆ 
ರಿಂದ ಮೊಗಲ್‌ ಸಾಮ್ರಾಜ್ಯಕ್ಕೆ ಶಾಶ್ಚ*ನಾದ ಭದ್ರತೆಯಿರುವುದು? ಎಂದು 
ಹೇಳಿದಳು. 

ಯುವರಾಜನ: ನಗುತ್ತಾ “ಬೇಗಂಸಾಹೇಜಾ, ಬಾದಷಹೆರಲ್ಲಿ ಈ 
ಮಾತನ್ನು ಹೇಳುವುದರಲ್ಲಿ ನೀವೇ ಮೊದಲನೆಯವರಲ್ಲ. : ಮಹಾರಾಜಾ 
ಜಯಸಿಂಹರವರು ಮೊದಣನೆಯವರು. ನಮ್ಮ ದೃಷ್ಟಿಯಿಂದ ಜಯಗಿಂಹೆ 
ಮಹಾರಾಜರು ಬಾದಸಹರ ಪ್ರಿಯ ಸೋದರರಂತೆ. ನೀವು ಎರಡನೆಯವರು. 
ಸಾಕ್ಷಾತ್‌ ಸಹೋದರಿ” ಎಂದು ಹೇಳಿದನು. ಸ 

ಜಹನಾರಾಳು “ಯುವರಾಜ, ನಿನ್ನ ಮಾತಿನ ಅರ್ಥವು ನನಗಾಗಲಿಲ್ಲ 
ವೆಂದು ತಿಳಿಯಬೇಡ. ಜಯನಿಂಹಮಹಾರಾಜರಿಗೆ ಅದ ಗತಿಯೇ ನನಗಾಗ; 
ತನೆ ಎಂದು ಹೇಕುತ್ತಿದ್ದೀ. ನಿನು ತಂಡೆಯು ಜೊತೆಯಲ್ಲಿ ಹುಟ್ಟು ' 
ಎ ೨ 0 CHEN ಟೆ 
 ಮಾಗಟೇ ನಾನು ನಿರ್ಭಾಗ್ಯಳು” ಎಂದು ಹೇಳಿದಳು. 


Sm ಮಾ ಸ ಬತತ 


ಗಿರಿ 


ಶಿವಾಜಿಯು ಮಹಾರಾಷ್ಟ್ರಕ್ಕೆ ಬಂದನು. ಪುಣೆಯ ಕೋಟಿಯು 
ಶತ್ರುಗಳ ವಶವಾಗಿರುವುದು 'ಅವನಿಗೆ . ಅತ್ಯಂತ ಅಪಮಾನಕರವಾಗಿತ್ತು. 
ಪುಣೆಗೆ ಹೋಗಿ ಅದನ್ನು ಸರ್ವಸಾಹಸದಿಂದ ವಶ ಸಡಿಸಿಕೊಳ್ಳಿ ಬೇಕೆಂದು 
ಆತುರ ಪಡುತ್ತಿದ್ದನು. ಅಷ್ಟರಲ್ಲಿ. ಮುಖ್ಯ ಸೇನಾಧಿಪಕಿಗಳಾದ ಪ್ರತಾಸ 
ರಾನ್‌, ಆನಂದರಾವ್‌, ಪೋರೋಪಂತ್‌ ಮುಂತಾದವರು ಸಾಲ್ವಂ" 
ಕೋಟಿಯ ಮೇಲೆ ಅಕ್ರಮಣ ಮಾಡಿದ್ದರು. ಆ ಕೋಟಿಯ ಸ್ಪಾಧೀನವಾದರಿ 
ಯುದ್ಧದ ರಥಮೆೇ ಶಿರುಗಿಹೋಗುತ್ತದೆಂದು ಅವರುಗಳು ಹತ ಹಿಡಿದಿದ್ದರು. 


೧೦೪ ಛತ್ರನತಿ ಶಿನಾಜ 


ಸಾಲ್ತಿ*ರ್‌ ಕೋಟಿಯಲ್ಲಿ ಮೊಗಲರ ಬಲವು ಕ್ಷೀಣಿಸುತ್ತಿತ್ತು. ಇಕ್ಸಾಸ್‌ಖ್ಯಾ 
ಮತ್ತು ಮುಹಕುಂಸಿಂಗ್‌ ಈ ಇಬ್ಬರು ಸೇನಾಧಿಸತಿಗಳು ಕಡೆಯವರೆಗೂ 
ಹೋರಾಡಿ ಗಾಯಗೊಂಡು ಬಿದ್ದರು ಮುರಾಶರು ಅವರಿಬ್ಬ”ನ್ನ್ನು ಕರೆ 
ಹಿಡಿದರು. ಮೂವತ್ತು ಮಂದಿ ದೊಡ್ಡ ದೊಡ್ಡ ಮೊಗಲ" ಅಧಿಕಾರಿ 
ಗಳನ್ನೂ ಸಹಸ್ರಾರು ಮಂದಿ ಸೈನಿಕರನ್ನೂ ಸೆರೆ ಹಿಡಿದರು. ಸಾಲ್ಪ್ರೀರ್‌ 
ಕೋಟಿಯು ಪೂರ್ಣವಾಗಿ ಮರಾಠರ ಕ್ಚೆಗೆ ಸಿಕ್ಕಿತು. ಅದರಿಂದ ಮೊಗಲರ 
ಕೈ ಮುರಿದಂತಾಯಿತು. ಶಿವಾಜಿಯು ಸೈನ್ಯ ಸಮೇತನಾಗಿ ಬಂಗ್ಲಾ ನಾ 
ಶಿಬಿರದ ಮೇಲೆ ಸಾಗಿಹೋದನು. ಬಂಗ್ಲಾನಾ ಶಿಬಿರವು ಅಸ್ತವ್ಯಸ್ತವಾಗಿತ್ತು. 
ಸ್ವಲ್ಪ ಕಾಲದಲ್ಲಿಯೇ ಬಂಗ್ಲಾನಾ ಶಿಬಿರವು ಶಿ ಇಜಯ ನಶವಾಯಿತು. ಅಲ್ಲಿ 
ಯಥೇಚ್ಛ ನಾದ ಶಸ್ತ್ರಾಸ್ತ್ರಗಳು, ತೋಪುಗಳು ಮದ್ದು ಗುಂಡುಗಳು, 
ಯಥೇಚ್ಛವಾದ ಹಣ. ಸಾವಿರಾರು - ಕುದುಕೆಗಳು ಶಿವಾಜಿಗೆ ಸಿಕ್ಕಿ ದವು. 
ಬಂಗ್ಲಾನಾ ಶಿಬಿರವು ಮರಾಠರ ಕೈ ವಶವಾಯಿತೆಂಬ ಪಾರ್ತೆಯು ಬ 
ಮೊಗಲ್‌ ಶಿಬಿರಗಳಲ್ಲಿಯೂ ವ್ಯಾಪಿಸಿತು ಮೊಗಲರು ನಿರಾಶರಾಗಿ ಶಸ್ತ್ರಾಸ್ತ್ರ 
ಗಳನ್ನು ಕೆಳಗೆ ಬಿಸುಟಿರು. | | | 
| ನಾಸಿಕದಲ್ಲಿದ್ದ ಮೊಹಟತಖಾನನು ಪ್ರಾಣ ಉಳಿದರೆ ಸಾಕು ಎಂದು 
ಭೀತಿಯಿಂದ ಔರಂಗ:ಬಾದಿಗೆ ಓಡಿಹೋಗಿ ಯುನರಾಜನ ಆಶ್ರಯದಲ್ಲಿ ಸೇರಿ 
ಕೊಂಡನು. 
"ಶಿವಾಜಿಯು ಬಂಗ್ಲಾ ನಾ ಶಿಬಿರವನ್ನೆಲ್ಲಾ ಲೂಟ ಮಾಡಿ ಎಲ್ಲವನ್ನೂ 
ಸಾಗಿಸಿದನು. ಅಂತಹ ವೈಭವೋಪೇತವಾಗಿದ್ದ ಶಿಬಿರವು ಸ್ಮಶಾನದಂತೆ 
ಬೀಳಾಗಿ ಕಾಣುತ್ತಿದ್ದಿ ತು. ಕಿನಾಜಿಯು ವೇಗವಾಗಿ ನಾಸಿಕಕ್ಕೆ..ಹೋಗಿ 
ನಾಸಿಕನನ್ನು ಸ್ಪಾಧೀನ ಪಣಿಸಿಕೊಂಡನು. ಅಲ್ಲಿದ್ದ ಮೊಗಲ್‌ ಸರದಾರರೂ 
ಗಳು ಚಲ್ಲಾಪಿಲ್ಲಿಯಾಗಿ ಚದುರಿ ಹೊ:ದರು. ಕೆಲವರು ಸೆಕೆ ಸಿಕ್ಕಿದರು. 
ಶಿವಾಜಿಯು ನಾಸಿಕದಿಂದ ಬಲನಾಜೆ ಸೈನ್ಯನನ್ನು ತೆಗೆದುಕೊಂಡು ಪುಣೆಯ 
ಕಡೆಗೆ ಬರುತ್ತಿದ್ದನು. ದಿಲೇಂ"ಖಾನನಲ್ಲಿ ಅತ್ಯಲ್ಪ. ಸೈನ್ಯಗಳಿದ್ದು ವು. 
ಅವನು ಆ ಸ್ಥಳವನ್ನು ಏಕಾಏಕಿ ಬಿಟ್ಟ ವೇಗವಾಗಿ ಅಹಮದ್‌ನಗರಕ್ಕೆ 
ಹಿಂತಿರುಗಿದನು. ಶಿವಾಜಿಯು ಪುಣೆ ಮತ್ತು ಕಿವನೇರಿ ದುರ್ಗಗಳನ್ನುು 


> 


ಸ್ವಾಧೀನ ಪಡಿಸಿಕೊಂಡನು. 


`ಛತ್ರನತಿ ಶಿವಾಜ ರ್ತ ಚ ೧೦೫ 
°° ಈ ದುರಂತ ವಾರ್ತೆಗಳು ಪುಂಖ: ಸಷ ಕನ ಬಾಳನಹನ ಈ ನಿಗ 
ಬಿದ್ದವು. "ನಾಲ್ಕೂ ಕಡೆಗಳಿಂದ ದೂತರು ಬಂದು ಬಿನ್ನಹ ಮಾಡಿದಗ್ಗು 
ಬಾರನಹನು ಪಂತ3ಪಿಸತೊಡಗಿದನು "ಮುಂಸೇನು ಮಾಡಲೆಬೇ ಕ ಎಂಬ 
ಸಮಸ್ಯೆಯು ಅವನದುರಿಗೆ ಭೂತಾಶಾರವಾಗಿ ನಿಂಕಿದ್ದಿ ತು. 
| ಪಂಜಾಬಿನ ಕಡೆಯಿಂಡ ದಿನವಿನನೂ ಅಪ್ರ "ಸಮ ಇಚಾರಗಳು: ಬಸ: 
ತಿದ ವು. ಪಂಜಾಬಿನ ದಂಗೆಯು ಬಾದಷಹನಿಗೆ ಶೂಲಪ್ರಾಯವಾಗಿತ್ತು. : 
ತಿ ಆಪ್ರನರೂ ಸಂಜಾಬಿನ ದಂಗೇಕಾರರೊಂದಿಗೆ ಸೇರಿಕೊಂಡಿದ್ದ ತ ಪಂಜಾಬು 
ಭದ್ರ ವಾಗಿಲ್ಲದಿದ್ದ ರೆ ದೆಹಲಿಯ ಸಿಂಹಾಸನವು ಅಲ್ಲಾ ಡದ ತೆಯೇ ಎಂದು. 
ತಿಳಿದುಕೊಂಡಿದ್ದ ನು. -ದಖ ನ್ಸನ ಕಡೆಗೆ ಹಾ ಹೊರಟು ಹೋದನೆ 
ಸಂಜಾಬಿನ ಆಸೆಯನ್ನು ತೂಪಿಗೂತೆಯ ಆಗು ಸದೆಂದು ಅವನು ಭಾವಿಸಿ 
| ದನು. ಶಿವಾಜಿಯು ತನ್ನ ಕೋಟೆಗಳನ್ನೂ, ಮಹಾರಾಷ್ಟ್ರ ರಾಜ್ಯನನ AN 
ಮಾತ್ರ ಸ್ವಾಧೀನ ಪಡಿಸಿಕೊಂಡಿದ್ದಾ ನೆ ಆಹನುರ್ದನ ಗರ 1 '೦ಗಾಜಾದ್‌ 
ಕಡೆಗೆ ಅನನು ಕಣ್ಣು ಹಾ ಕಿಲ್ಲ. ಇದರಿಂದ ದಖ ನ್ಟ ನಲ್ಲಿ ಮೊಗಲ್‌ಷಾಹಿಯ 
ಅಸಿ ತ್ರ ಕ್ಟ ಲೋಪ “ಬಂದಂತಾಗಲಿಲ್ಲ. ಪಂಜಾಚಿನ ದಂಗೆಕಾರರು ಗೆದ್ದು 


ಸ ರು 
| ಬಿಟ್ಟರ ಗ ಭಗ್ನ ವಾಗಿ ಚ್‌ ೂಾಗತ್ತದೆ ಇದನ್ನು 
ಯೋಚಿಸಿ, ಬಾದಷಹನು ಸದ್ಯಕ್ಕೆ ದಖ್ಬನ್ನಿನ ಕಡೆ. ಉದಾಸೀನ. ಮಾಡು 


ವುದೇ ಒಳ್ಳೆ ಯದು ಎಂದು ನಿಶ್ಚ ಯ ಸ 

| ಬಹದ್ದೂ ರ್‌ಖಾನನು ಅಹಮದ್‌ ನಗರದಲ್ಲಿರಬೇಕೆ ಂದೂ ಅವನೇ 
| ದಬ್ಬನಿ ನಲ್ಲಿರುವ “ಮೊಗಲ್‌ ಸೈಫ್ಯಗಳ ಮಹಾಸೇನೂಧಿನಕಿಯಾಗಿರ 
eda ಆಪ ೨೦ತದ ಸರ" ಸ `ರನಾಗಿರಬೇಕೆಂದೂ ಎರಡು ಅಧಿ 
ಕಾರೆಗಳನ್ನೂ Kr ನೋಡಿಕೊಳ್ಳ ಬೇಳೆಂದೂ ಬಾಡಸಹನಿಂದ 'ಹುಕ್ಕುಂ 
ಬಂದಿತು. pe se ಮೊಹೆಬತ್‌ ಖಾನನೂ ಡೆಲ್ಲಿಗೆ: ಬರೆ 
ಬೇಕೆಂದು ಆಜ್ಞೆ ಯಾಯಿತು .: ಯುವರಾಜನ) ದಾವೂದ್‌ ಖಾನನನ್ನು ಕರಿಸಿ 
ಔರಂಗಾಬುದಿನಲ್ಲಿ ಇರಿಸಿದನು... ಮೊಹಬತ್‌ ಖಾನನೂ :ಯುವರಾಜನೂ 
ಪರಿವಾರ. ಸಮೇಶರಾಗಿ ದೆಹಲಿಗೆ ಹೊಂಟರು. 'ಸಷಹಜಾಧೀ ಜಹನಾರಳೂ 
ಯುವರಾಜನ ಜನಾನಾಡೊಂದಿಗೆ ದೆಹಲಿಗೆ ಹಿಂತಿರುಗಿನಳು. 


ಮರಾಠಾ ಸೇನಾಧಿಪಕಿಯಾದ ಮೋಕೋಸಂತ ಪಿಂಗಳೆಯು ಹದಿನ್ನೆದು 


೦೬ | i  ಳೆಕ್ರನೂ ಶಿನಾಹ 


ಸಹೆಸ್ರ ದಂಡಿನೊಡನೆ ಕೋಲೀ ರಾಜ್ಯ ದ ಕಡೆಗೆ ಹೊರಟಿನು. ಮರಾಠರು | | 
ಸಮಗ್ರ ಮಹರ: ಸ್ಟೃದೆಲ್ಲ ಯಿ ಸುತ್ತು ಕ್ಲಿ ಶ.ಲಿನ ಗಡಿನಾಡಿನ ಸಣ್ಣ ರಾಜ್ಯ 
ಗಳಲ್ಲಿ ಬಹೂ ತಮ್ಮ *ಧಿಕಾರವನ್ನು ಸ್ನ ಿಸಜೇಕೆನ ದು ಸಂಕಲ್ಪ ಮಾಡಿದ್ದರು 
ಈ ಸಮಯವು ಸರಿಯಾಗಿದೆಯೆ. ಡು ಅವರು ಕಂಡುತೊಂಡರು. ಗ್ನು ನ್‌ 
ರಾಜ್ಯದಲ್ಲಿ ಮೊಗಲ್‌ ಷಾಹಿ ನ ಬಲಹೀನವಾಗಿದೆ. . ಕದ್ಯಕ್ಕ ದೆಹಲಿಯು. 
ಕ್ಷಣಕ್ಕೆ ಬರುವ ಸಂಭನನೇ ಇಲ್ಲ. ಇಡೇ ಸಮಯದಲ್ಲಿ ಆ ಚತ ಸಂಕಲ್ಪ. 
ನನ್ನು ಕೈ ಕೆ.ಗೂಡಿಏಕೆ 2 ಕೃದಿದ್ದನೆ ಪುನಃ ಇಂಥ ಸುಕಮಸಖಯವು ಮತ್ತೆ ಸೊರ 
ಜನ ಎಂದು ನ.ರಾಠ ಸೇಸಾಧಿಪಕಿಗಳೆಲ್ಲಾ ಚೆನ್ನಾಗಿ ತಿಳಿದುತೊಂಡಿ 
ತ 
ಕೋಲೀ ರುಜ್ಯದಲ್ಲಿ ಮುಖ್ಯ ರಾಜನೆಂದಕೆ ಕೋರೀೀರಾಜ ನಿಸ್ರಮುಷಾ 
ವಿಂಬುನನಿದ್ದನು ಅವನ ರಿ ಜಧುನಿಯು ಜಹ:ರ್‌ ಎಂಬ ಪಟ್ಟಿ ಣ. ಆ 
ರಾಜನು ಹಿಎದುನೂ ಅಲ್ಲ, ಮುಸಲ ಒನನೂ ಅಲ್ಲ. ಅವನು ಸುತ್ತ 
ಮುತ್ತಲೂ ಲೂಟಿ ಮಾಡಿ ತನ್ನ ಭಂಡಾರವನ್ನು ತುಂಬಿಕೊಳ್ಳ ತ್ತ ಲಿದೆ ನೌ. 
ಅವನ ರಾಜಧಾನಿಯನ್ನು ee ಘಂ ಮುತ್ತಿದಾಗ. | ಅವನು 
ಶುಣಾಗತನಾಗಿ ಬಂಡು ಕೇಳಿಕೊಂಡನು. “ನಾನು ಯಾವಾಗಲೂ ನಿಮಗೆ 
ಡಾ! ಕತ್ತಿ ಎತ್ತುವುದಿಲ್ಲ... ನನ್ನ ರಾಜಧಾನಿ ಅರಮನೆಗಳ ಗೊಡ. 
ಗೆ ಕೀವು ಬರಬೇಡಿ: ನಾನು ರಯ ನಿಮ್ಮ ಸ್ನೇಹಿತನಾಗಿರುತ್ತೆ ಸ” 
ದ ಕೇಳಿಕೊಂಡನು... ನೋಕೋಸಂತನು ಇನ್ನ ರಾಜ್ಯದಿಂದ ನಮ. 
ಗೇನೂ ಪ್ರಯೋಜನವಿಲ್ಲ. ಈ ಕೋಲೀ ರಾಜ ವು ಮಹರಾಸ್ಟ್ರರದೂ ಅಲ್ಲ. 
ಅದಕೆ ಮೆಹರ೨ಸ್ಟ್ರದಿಂದ ಸೂರತ್ತಿಗೆ ಹೋಗುವ Waar ನಿಮ್ಮ ' 
ಸಣ್ಣ ರಾಜ್ಯವಿದೆ. ನಾವು ಸೂರತ ತ್ರನ್ನು ವಶಸಡಿಸಿಕೊಳ್ಳೆ ಜೇಕೆಂದಿತ್ದೆ ಷೆ. 
ಅದು ಸರಾಗವಾಗಿ ಕ್ಸ ಗೂಡಬೇಕಾದರೆ ಈ ಕೋಲಿ ರಾಜ್ಯ ದಲ್ಲಿ ರ: ಇರರ. 
ಕೂಡದು. ನಿಮ್ಮ ಚ ಕೂಡ ಶ. ಕ ಹಿಂದೂ ಜನರಲ್ಲ" ಎಂದು ಹೇಳ 
ದನು. 
ಆ ಟು “ನಾವು ರಜಪೂತರು. ಈ ಕಾಡು ಸೀಮೆಯಲ್ಲಿ ಸ 
ಕಾಲದಿಂದ ನಾವು ಬಂದಿ. ಸೇವೆ. ರಜಸೂತರು ನಮ್ಮ ಸ:ಬಂಧವನ್ನು ತೊರೆ 
ದಿದ್ದೂ ಕೆ ಅಷ್ಟೆ” ಎಂದು ಹೇಳಿದರು. | 


ಕತ 


' ಫತ್ರವಕಿ ಶಿನಾಜಿ ಸ ೦೭ 


ಮೋರೋಪಂತನು ಅವನ ಸಂಧಾನಕ್ಕೆ ಒನ್ಬಲಲ್ಲ. ಅವನು "ಈ 
'ಜಹಾರ್‌ ನಮ್ಮ ಸೈನ್ಯ ದ ಶಾಣೆಯಾಗಬೆ:ಕು. ನೀನು ಇದನ್ನು ಬಿಟ್ಟು 
ಹೋಗೀ ಸ ರಾಜ್ಯವು ಸಂಸೂರ್ಣ ಸ್ಥಾಸಸೆಯಾದಮೇಲೆ ಸ 
ಗಿಲ್ಲಿ ರಾಜಸ್ತ ವನ್ನು ತೊಡಿಸುಕ್ತಿ ಫೆ ಎಂಡು ಹೇಳಿದನು. 

ನಿಕ ಕ್ರ ಮಷಸನ: ತನ ರಾಜಧಾನಿಗೆ. ಹೋಗಿ ನ ಖ್ಯಾಸ್ಥ ರನ್ಸೆಲ್ಲಾ 
ಕರೆಸಿ ಮಾತನಾಡಿದನು. ಅವರು . * ನ ರಜಸೂತರು. ಕ್ಷತ್ರಿ ಯ she 
ದನರು. ಈ ನೋರೋಸಂತನ: ನಮ್ಮ] ಸ ಕುಲಹೀನಕೆಂಡು ಹಿಯ್ಯಾಳಿ 
ಸಿದ್ದಾ ನೆ. ನಾವು ಯುದ್ಧ ಮಾಡಿ ನಮ್ಮ ಕ್‌ ಕ್ರಮನ್ನು ತೋರಲೆೇಚೇಕ 
ಇಂದಲ್ಲ ನಾಳೆ ಮೊಗಲರು. ನಮ್ಮ ಮೇತಿ ಆ ನಾತ 
ಸೂರಕ್ತಿ€ ರಕ್ಷಣೆಗಾಗಿ ನಾನು ಯುದ್ಧ ಮಾಡಿಜಿವೆಂದು ಹೇಲು ಜೆ 
ಬಾಯಿರುತ್ತ ದೆ `'ಎಂದು ಹೇಳಿದರು. 

ರಾಜನಿಗೆ ತನ್ನ ಸರು,ಭವವು ಚೆನ್ನಾಗಿ ತಿಳಿದಿತ್ತು. ಒಂದು ಜೈ, 
ತನ್ನ ಸೇನಾಧಿಪತಿಗಳೆ ಪ್ರೋತ್ಸಾಹ. 'ನುತ್ತೊ ಂದು ಕಡೆ ಬಾದಷಹನ ಅನು 
ಗ್ರಹಕ್ಕೆ ಸಾತ್ತನಾಜೇನೆಂಬ ಆಸೆ. ಇದರಿಂದ ಅವನು ಯುದ್ಧ ಕ್ಕ ಹೊರಟೇ 
ಬಿಟ್ಟನು. | 
ವಿಕ ಮಹೆಹಥಿಗೂ ಮರಾಠೆರಿಗೂ ಘು ವಾಯಿತು. ಮರಾಠರ: 
5 ಒಂದು ಇಡೆ ರಣಕ್ಷೇತ್ರಡಲ್ಲಿ ಯುದ್ಧ ಮಾಡುತ್ತಾ, ಮತ್ತೊದು ಕಡೆಯಿಂದ 
 ಜಹಾರ್‌ ಕೋಟಿಯನ್ನೂ ಅರಮನೆಯನ್ನೂ ಸಂಪೂರ್ಣವಾಗಿ ಸ್ವಾಧೀನ 
ಪಡಿಸಿಕೊಂಡ: ಬಿಟ್ಟ ರು. ಏಕ್ರ ಮಹಹನಿಗೆ ಯು ದ್ಧಭೂವಿ: ಯ್ರು ಯೇ ಈ 
ಸಮಾಚಾರ ತ ಅವನು ತನ್ನ ಉಳಿದ ; ಸೈನಿಕರೊಡನೆ ಗುಡ್ಡ ಗಾಡು 
ಪ್ರ ದೇಶಗಳಿಗೆ ಓಡಿಹೋದನು. “ಅಲ್ಲಿಂದ ಆ, ಪರ್ವತ ಶ್ರೇಣಿಗಳನ್ನು ಹತ್ತಿ 
ಘು ನಾಸಿ ಕಪ್ರಾಂತದ ಒಂದು ಹಳ್ಳಿ ಯಲ್ಲಿ ಹೋಗಿ ಅಡಗಿಕೊಂಡನು. 

- ಮೋರೋಪಂತನು ಜಹಾರ್‌ "ಕೋಟಿಯನ್ನು ಸ್ವಾಧೀನಪಡಿಸಿಕೊಂಡು 

ಅಲ್ಲಿ ಬಲವಾದ ಮರುಠಾ ಸೈನ್ಯದ ಠಾಣೆಯನ್ನು ಸಾನ ಮಾಡಿದನು 
ಈ ಜಹಾರ್‌ನ್ನು ಹಿಡಿದುಕೊಂಡರೆ ಸೂರತ್‌ ನ್ನು ಹಿಡಣ ನಂತೆಯೇ. ಈ 
ಈ ಜಹಾರ" ಕೋಟಿಯಲ್ಲಿ ಮೋರೊ!ಪಂತನಿಗೆ ಹದಿನೇಳು ಲಕ್ಷ 
ಶೂಪೂಯಿಗಳು ಸಿಕ್ಕಿದವು. ಸಮೊಸದಲ್ಲಿಯೇ ರಾಮನಗರವೆಂಬ ಸಣ್ಣ 


೧೮೮ ಛತ್ರಪತಿ ಶಿವಾಜಿ 
ರಾಜ್ಯವಿದೆ. ಆ ರಾಜ್ಯವನ್ನು ಹಿಡಿದು ಆಲೆಣ್ಣಂದು. ಠಾಣೆಯನ್ನು ಸ್ಥಾಪಿಸಿ | 
ದರೆ ಕೂಟಃ ರಾಜ್ಯವು ಪೂರ್ತಿಯಾಗಿ ಮರ: ಠಂ ಅಧೀನನಾದೆಂತೆ ಆಗುತ್ತದ್ದೆ 
ಮೋರೋಸಂತನು ರಾಮನಗರ ಬರ. ತಸ ನೆಂದು ನೋಮಸಹನು 
ಹೆದರಿದನು. ವಿಸ್ರಮಷಹನಿಗೇ ಆ ಗತಿಯಾದ ಮೆ:ಲೆ ತನ್ನ ಗತಿ ಏನೆಂದೂ 
ಭಾವಿಸಿ ಅವನು ಸರಿವಾಕ ಸಮೇತವಾಗಿ ತನ್ನಲ್ಲಿದ್ದ ಧನಕನಕಗಳನ್ನಿ ಲ್ಲಾ 
ಹೊತ್ತುಕೊಂಡು ಲ್ಕ ಸರಪ ್ರ ಶೇತವಾದ ಡರ್ಮುನಲ್ಲ ಹೋಗಿ ಅಡಗಿ. i 
ಕೊಂಡನು. ರಾಸ. ಸೆ ಗಿರೆಬಿಲ ಯ್‌: ಹಟ ನೋಡ್ತ ಠಃ ಣೆಸನ್ನು ಸ್ಥಾ ಓ. 
ತವಾಯಿತು. ಈದ ಣೆಯು ಸೂರ ಕಿ ಗೆ ಅಂ ವತ್ತ ಮ್ಳ ಲಿಗಳ ಹೊಂದ: 


ಇವೆರಡು ಠಾಳ್ಕಾಗ ಳೂ ಭದ್ರವಾಗಿ ಸ್ಥಾಪಿಕನಾದ ವೇಲೆ, ಕಲ್ಬ್ಯಾಣ 
ದುರ್ಗದಿಂದ ಉತ್ತರ ಕೊಂಕಣ ವನಣರ್ಗವಾಗಿ ಸೂಶತ್ತಿ ಗೆ ಹೋಗಲು 
ಭಾಟೂ ವಣರ್ಗವು ಮರುಠರಿಗೆ ಸಿಕ್ಕಿದ. ತಾಯೆ ತು. ಮಧ್ಯೆ 4 ಯಾವ. 
ಆತಂಕಗಳೂ ಇರಲಿಲ್ಲ. ಟೆ 
ಸೂ” ತ್ರಿನನ್ಲಿ ಮರ:ಶರು. ಬರುತ್ತಾ ಕೆ. ಕೊಳ್ಳೆ ಹೊಡೆಯುತ್ತಾ ಕೆ | 

ಎಂಬ ಹ ದಿನ ದಿನವೂ ಬರುತ್ತಲೇ ಇದ ವು. ಮೋಕೋಪಂತನು 
ಸೂರತ್ತಿ ನ ಸರ್‌ಸುಬೆ ದಃಕನಿಗೂ ವರ್ತಕಮುಖ್ಬಂಡರಿಗೂ, “ನೀವು ಶಿವಾಜಿ 
ನುಹ:ರಜರಿಗೆ ಚನತಾಯ ಕೊ3ಬೇಕು. ವಾರು ಲಕ್ಷಸೂಸಾಯಿಗಳನ್ನು 
ತ ಒಪ್ಬಿಸನಿದ್ದರೆ, ಯಥ.ಪ್ರ ಸಾರ ಸೂರಕ್ಕಿಗೆ ಮುಕ್ತಿಗೆ ಹಾಕಜೇಕಾಗು.- 
ತ್ರದೆಂದು ಪತ್ರವನ್ನು ಕಳುಹಿಸಿದನು. ಯಾರೂ ಉತ್ತ ರಕೂಡಳಿಲ್ಲ. ಪುನಃ 
ತಿಕ ರೀಕಿ ಯಲ್ಲಿ ಸುತ್ತೊಂದು ಪತ್ರಿ ಬರೆದು ಕಳುಹಿಸಿದನು... ಟು ನಿರುತ್ತರ | 
ಆದತೆ ಸೂರತಿನಲ್ಲಿ ಗಳಿಕೆಯು . ಹೆಚ್ಚಿ ತು. ವರ್ತಕರು ಮ್ಯಪಾರನನ್ನು. 
ಬಿಬಿ,  ಮೂಂಪ್ರಕೀಶಃ ಳಿಗೆ ಪಲಾಯನ ತ ಸಕ್ತಿ ಇಮೇಸ ಯಕ್ಕೆ 
ಶಿನಾಡೆ ಸು ಸರ್‌ 'ಸುಜೆ ಬ:ದಾರನಿಗ್ಗೆ ಒಂದು ಪತ್ರ ಬರೆದು ನು 
"ನನ್ಮು ಸೇನ:ಧಿಸಕಿಗಳ ಎರಡು ಸತ್ರಗಳನ್ನು ಫೀವು. ಉತ್ತರಕೊಡಜಿ ಸ್ಟ 
ಸಿದ್ದೀರಿ, ಈ ನಿಮ್ಮ್ಮ ದೂಹ I) ಫಲಕಾರಿಯಣಗುವುನಿಲ್ಲ. ತಾಪ” 
ಇನನ್ನು ಸಹಿಸಲಾಗುವುದಿಲ್ಲ. ನಮಗ ಸೂರತ್ತಿನಿಂದ ಚೌತಾಯ ಬಂದೇ. 
ಬರದೆ;ಕು. ಸೂಂತ್‌ ಮೊಗಲ್‌ ಬಾದಷಹರಿಗೆ ಸೇರಿದೆ. ಅವರು ಸುಂಕ. 


ಛತ್ರ ತಿ ಶಿವಾಜ ' | ಜಿ ಜ್‌ ೧೦೯ 


805 ಕಂದಾಸುಗಳನ್ನು ವಸೂಲು ನಾತುತ್ತಾರೆ. ನಮ್ಮ ರಾಜ್ಯಕ್ಕೆ 
ಮೊಗಲ್‌ ಸೆ ನ್ಯೂಗಳು ಜೆ ಕಾಟಿ ಕೊಡುತ್ತದೆ. ಅದನ್ನು ಎದುರಿಸುವುದೆ 
ಕ ನಾವು ಬಲವಾದ ಸೆ ಗಳನ್ನು ಇಡ ಸೇಕುಗಿದೆ. ಆ. ಖರ್ಚನ್ನು 
ವೆಇಗಲಾಯಿ ರಾಜ ದಿಂದಲೇ ನಾವು 'ವಸೂಲು ಮಾಡುತ್ತೇವೆ. ನೀವು 
ತಕ್ಷಣ ಚೌತಾಯೆ ಕಳುಕಿಸುದ್ದಕೆ ' ನಾನೇ ಖುದ್ದಾಗಿ ಕನ್ಯ ಸಮೇತ 
ಬಂದು ಸೂರತ್ತಿ ನಲ್ಲಿ ಠಿಕ.ಣೆ ಹಃ ಈ ವಸೂಲ್‌ ಮಾಡಿ ಕೊಂಡು ಬರುತ್ತೇನೆ. 
ನನ್ನ ನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಇಡು ಕಡೆಯ ಎಚ್ಚ ಕ್ಸ್‌ 
ದು ಪತ್ರ ಟಕಿಡ್‌" ಕಳುಹಿಸಿದನು. ಯಾರೂ ಉತ ರಕೊಡಲಿಲ್ಲ. 
| ಚೌತಾಯ ಸ್‌ ಸೈಲಿಸ್ಲ. ಸರ” ಸುಖೇದಾಕನ ಕಸು ಶಿವಾಜಿಗೆ 
| ತೊಟ್ಟು. ತಮ್ಮ ಆಸ್ಮಿ ಪಾಸ್ತಿಗಳನ್ನು ಉಳಿಸಿಕೊಂಡ? ಉಳಿಸಿತೆೊಳ್ಳಲಿ, 
1 ದಿದ್ದರೆ. ಹಾಳಾಗಿ ಹೋಗಲಿ Ad ಮಾ ಡಲಾದೀತು” ks 
ಕೊಂಡು ಸುಮ್ಮನೆ ಕುಳಿತ ಬಿಟ್ಟಿ ನು. 
| ತಟ ತನು ಸೂರತ್ತನ್ನು ಲ! ಮಾಡಿದನು. ಹದಿನಾರು 
ಲಕ್ಷ ರಣಫ ಖಿ.ಗಳು ಸಿತ್ಕಿ ದವು. ಆಸಿ ಸೂರತ" ನಾಶವಾಗಿ ಹೋಯಿ ತು, 
ಇನ್ನು ವಂದೆ ಅಳಿ ವ್ಯಾಪಾರ ಸಾಪಾಶಗಳು ನಡೆಸುವುದು ಅಸ, ಧ್ಯವೆಂದು 
'ಪಿಂ:ಶೆಯಿಂದ ವರ್ಕಕರಲ್ಲಸೂ ಬಿಟ್ಟಿ ಹೋದರು, ' | 
ಕೋಲೀ ರಾಜ ಇದಿಂದೆ ಜನತ ಚ )ಸಿಕೋಡು ಓಡಿ ಹೋಗಿ ನಾಸಿಕ 
ಜಿಲ್ಲೆಯಲ್ಲಿ ಸೆರಿ: ಸೊಂಡಿಡೆ ನ ಭಟಟ ಚ ಆ ಸುತ್ತ ಸುತ್ತಲೂ ಉಹು 
ದೂರದವಕಿಸೆ ಹೋಗಿ ಕೊಳ್ಳೆ ಇಡೆಯು ದ್ದನು. ಆನನ ಮಗನಾದ 
ದಾರಾರಾಯತ” ಎಂಬುವನು ಟು ಕು ಜೊತೆಗೆ ಸೇರಿಕೊಂಡು. 
ಈ ತಂಡಿ | ಮಕ್ಕಳ ಉನಟಿಳವು ಆ ಪ್ರಸೇಶದಲ್ಲಿ ಮಿಕಿನಿಇರಿ ಹೊ ಯಿತು 
ಆ .ಪ್ರಡೇಶದ ಜನರು ಶಿವ:ಜಯಿನ್ದ ಗೆ ಓಡಿಬಂದು, “ಈ ತಂದೆ ಮಕ್ಕಳ 
ಹಾವಳಿಯ ವ:ಂಸಲ್ಲಾ ನರ ಆರೇ ತಲೂ ಹೆಚ ಗಿದೆ. ಮನೆ ಮಸೆ 
ಗಳನ್ನು ಲೂಟಿ ಮಾಡುತಾ ಭೂವಿ:ಯಲ್ಲಿ ಬಚ್ಚಿ F ಡ್ಲೇನೆಯೆ € ಎಂಬ 


ತ ಹಾಸ 
ಶುಕೆಯಿ:ಂದೆ ಮನೆಗಳನ್ನೆಲ ಆಗೆದ: ಹುಡಕ.ತ: ಸ ವಿನ ನಿ ಕೃದಿದ ಥ್ರ 
ಲ. ೫ ಜಾ ಆ) 
ಮನೆಯು ಗಜ .ಳುಗಳನೆ ನಲ ಹ ಮನ ಬೊಳಗೇ ೫*ಡಿಬು ಹಾಕಿ, ತರ.ಣ 
¥) ಅ 


ರನು ಹೊತು ಕೊಂಡು ಹೋಗ. ೫ ರ ಸಂಸಾರಳ ರು ಆ ಪರೇಶ 
ಆ ವಾ ಡಿ ಇಂಗ್‌ 


ಗಿರ | | ಫತ್ರನತಿ ಶಿಮಾತ. 


ದೆಲ್ಲಿ ಮಾನದಿಂದ ಇರಲು ಆಸಾಧ್ಯವಾಗಿದೆ* ಎಂದು ಸೊರೆಯಿಟ್ಟರು. ; 
ಶಿವಾಜಿಯು ನಾಸಿಕದಲ್ಲಿ ಕಡಡ ಠಾಣೇದಾರನಿಗೆ ಕಟ್ಟಪ್ನ ಪ್ರಣೆ 
ಮಾಡಿದನು “ಆ ಕಂಡೆ ಮಕ್ಕಳಿಬ್ಬರ್ನ್ನಿ ಹುಡುಕಿ ಎಳೆತರಬೇಕು.. ೪ನ 
ರನ್ನು ಗಲಿಗೇರಿಸಬೇಕು” ಎದು ಅಕ್ಷಿ ಯಾಯಿತು ಮರಾಕಾ ದಳಪಕಿ 
ಗಳು ನಾಸಿಕ ಸೀಮೆಯನ್ನೆಲ್ಲಾ ಜಾಲಾಡಿ ಹುಡುಕಿಬಿಟ್ಟರು. : ಮರಾಠರು 
ದೇವಾಲಯ. ಗಳ ತಂಟಿಗೆ ಬರ ರುವುದಿಲ್ಲವೆಂಬ ಥ್ಭೈ sh ಒಂದೊ ಜೀವಾ 
ಲಯದಲ್ಲಿ ಅನರಿಬ್ಬರೊ ಅಹಗಿಕೊಂಡರು. ಸ್ಯ ಜನರು ಅವರಿರುವ ಎಡೆ . 
ಯನ್ನು ಲು ತೋರಿಸಿತೊಟ್ಟಿ ರು, ನಾಲ್ಕು ಮಂದಿ ಮರಾಠಾ ಸೈಫಿ 
"ಕರು ತೋ? ಅವರನ್ನು ಓಡಿದರು. ಅವರು. ತ್ನ ಬಸಿಕೊಳ್ಳಲು ಸಾಧ್ಯ 
ನಿಲ್ಲಜೀ ಹೋದಾಗ, “ಯಕ್ಷೆಚ್ಛ ಹಣ ಕೊಡುತ್ತೇನೆ. ನಮ್ಮನ್ನು ಬಟ್ಟು 
ಬಿಡಿ” ಎಂದು ಬೇಡಿಕೊಂಡನು, ಸರದಾರಕು . “ಫೀವು ಈ ಸೀಮೆಯಲ್ಲಿ 
ಬಹಳ ದಾಂಧಲೆ ಮಾಡಿದ್ದೀರಿ. ಕೈಗೆ ಸಿಕ್ಕಿದ ಫಿಮ್ಮನ್ನು ಬಿಟ್ಟುಬಿಟ್ಟರೆ 
ಮಹಾರಾಜರು ನನು ನ್ನ ಗಲ್ಲಿಗೇರಿಕುತ್ತಾರೆ.* ಹೇಳಿ ಅನರಿಬ್ಬ 
ರನ್ನೂ ಹಿಂಗಟ್ಟು ನಂ:ರಿಕಟ್ಟಿ. ನಾಸಿಕದ. ಠಾಣೆಗೆ ಸೆಳೆಬೊಯ್ದು ಒಪ್ಪಿ ಸ. 
ದರು. ' Ls ನುಆ ಹಳ್ಳಿ ಗಳ ಕಡೆಯಲ್ಲೂ ಡಂಗೂರ ಜೊಡಿಸಿದನು. 
ಆ ತಂದೆ ಮಳ ಳನ್ನು ಕೂಲಕ್ಕೇರಿಸುವ ದಿನ ಹತ್ತು ಸಾವಿರ ಮಂಡಿ ಸುತ್ತ ಸೊ 
ಮುತ್ತಲ ಹಳ್ಳಿಗಾಡಿನನರು ಅಲ್ಲಿಗೆ ಬಂದು ಸೇರಿದರು. ಆ ಜಥ ಸಮೂಹದ 
ಮಥ್ಯೆಯಲ್ಲಿ ನುರಾಠಾ ಸರದಾರರು ಆ ತಂಜಿ ಮಕ್ಕಳಿಬ್ಬರನ್ನೊ ಶೂಲ 
ಕ್ಕೇರಿಸಿದರು | 
ನಾಸಿಕದ ಗಡಿಯುಲ್ಲಿದ್ದ ತ್ರೈಂಬಕದಲ್ಲಿ ಮೊಗಲ್‌ ಶಹಸೀಲ್‌ದಾರ್‌ 
ಇದ್ದನು. ಜಾಥ :ರಾಏಗ, ಅವನು ಶಿವಾಜಿಯ ಮಾತಾನುಹೆನಂಶದೆನನು 
ಬಹ. ಕಾಲದಿಂದಲೂ ಮೊಗಲ್‌ ಅಧಿಕಾರಿಗಳ ಸಂಖಿಕೆಗೆ ಪಾತ್ರನಾಗಿದ್ದನು. 
ನೊಡ ವಾಣೀದಿಂಡೋರಿ ಎಂಬ ಸ. ೪ದಲ್ಲಿ ಸಿದ್ದಿಹೆಲಾಲ್‌ ಎಂಬ 
ಒಬ್ಬ ತಹಸಲ್‌ ಬರನಿದ್ದನು ಮರಾಠರು ಇವೆರಡು ಇಹಸೀಲ್‌ಗಳನ್ನೂ 
ವಶಪಡಿಸಿಕೊಂಡು ಈ ಇಬ್ಬರನ ಣೆ ಗಳಾಗಿ ನಾಸಿಕದ ಠಾಹೆಯಲ್ಲಿಟ್ಟಿ ಶ್ರ 
ಈ ನರ್ತಮಾನವು ಶಿವಾಜಿಗೆ . ಳಿಯಬತ್ತರೇ *ಅಲಧನಿ ಮಾತೂಶ್ರಿ . 
ಜೀಜಾಬಾಯಿೀಯೆ ತವರ ಮಧೆಯವಥು. ಆವಫನ್ನು ಹಿಡಿದು. ಡಂಡಿಹಿದಕೆ | 


_ ಛತ್ರಪತಿ ಶಿಶಾಜಿ' ಬಿ 
ಮಾತೂಶ್ರೀಯನರ ಮನಸ್ಸಿಗೆ ಖೇಜವಾದೀತು” ಎಂದು ಬಗೆಯ ಅವರಿಬ್ಬ 
ರನ್ನೂ ಮರ್ಯುದೆಯಿಂದೆ ಬಿಟ್ಟಿ ಬಿಡ ಸೇಕೆಂದು ಅಶ್ಪಣೆ ಮಾಡಿದನು. 
 ಬುಧನದಿಂದ ಬಿಡುಗಡೆ ಹೊಂದಿದ. ಆ ಇಬ್ಬರು 8ಹಸೀಲ್‌ದಾರರೂ 
ಸರ್‌ ಸುಜೇದಾರ್‌ ಬಹದ್ದೊರ” ಖಾನ್‌ರವರೆ ಸನ್ನಿಧಾನ ಹೋಗಿ ನಹೆದ 
 ವೃತ್ತಾಂ*ಗಳನ್ನೆಲ್ಲಾ ವಿವರವಾಗಿ ತಿಳಿಸಿದನ. ಬ ದೂರಿ” ಖಾನನು 
ಆ ಜಾದವೆರಾಯನು ಶಿವಾಜಿಯ ಸಮೂಪ ಬಂಧುವೆಂದು ತಿಳಿದು, “ನೀನು 
ವಜಯ ಬಂಧು. ಮರಾಠರಿಗೆ ತಹಸೀಲ್‌ನು ಬಿಟ್ಟು ಕೊಟ್ಟಿದ್ದೀ ನಮ್ಮ 
ಕಿಜಭಂಡಾರನನ್ನೆಲ್ಲಾ ಅವರ ಕೈ ನಶಮಾಡಿದ್ದೀ. ob ವಟ್ಟ, ಪ್ರಭುಗಳಿಗೆ 
Hy ಗಿದ ನು ನೀನೆ, ಸ ಬಡು ತುಚ್ಛವಾ ಗಿ ನಿರಾಕರಿಸಿ 
ದನು. ಅವನ ಜೊತೆಯಲ್ಲಿಯೇ ಬಂದ ಸಿದ್ದಿ ಹಲಾಲ್‌. ನಷೋತಿಯೂ 
ಸಂಶಯ ಪಟ್ಟು ಅವನನ್ನು ಅನಮಾನಗೊಳಿಸಿ ಓಸಿಸಿದೆನು. 
ಅವರಿಬ್ಬರೂ ಬಹದ ೧ ರ್‌ ಖಃನನಿಂಬೆ ತಪಮಾನಿತಂಣಗಿ ಶಿಮಾಜಿಯಲಿ 
ಹೋಗಿ ಕರಣೂಗತವಾದರು: ಶಿವಾಜಿಯು ಅನ: ನ್ನು ತನ್ನ ಅಧಿಕಾ:ಕೃ 
ಸೇರಿಸಿಕೊ:ಡನು: ಆವರು ತನ್ಮು ನಾಲ್ಕು 'ಸಾನಿರ ಅಶ್ವಾರೋಹಿ ಸೈನ್ಯ 
ವನ್ನೂ. ನಾಲ್ಕು ಸಾವಿರ ಕಾಲಾಳು ಸೈನ್ಯವನ್ನೂ ಜೊತೆಯಲ್ಲಿ ಕರದು 
ಕೊಂಡು ಶಿವಾಜಿಯೊಡನೆ ಸೇರಿ ಬಿಟ್ಟಿ ರು. | 
| ಶಿವಾಜಿಯು ಮೊಗಲ್‌ ರಾಜ್ಯಗಳಲ್ಲೆ ಲ್ಲಾ ಗಡಿಬಿಥಿಮಾಡಿ, ಬಹ. 
ದ್ದೂ ರ್‌ ಖಾನನನ್ನು ಓಡಿಸಿಬಿಡಬೇಕೆಂದು ಯೋಟಿ ಸಿದನು. ತನ್ನ ಸೇನಾಧಿ 
ದ ಪ್ರತಾಸರಾವ್‌ ಆನಂದರುನ್‌ ಇವರನ್ನು ಕರೆಸಿ. “ಈ ಬಹ 
ತಾಸ ಬಾನಕನ್ನು, ದೇಶವೆಲ್ಲಾ ಅಬೆಯುವಂತೆ ಮಾಡಬೇಕು. ಇ:ನು 


ದು ಕಡೆ ಕೂಡದಂತೆ ಮಾಡಿದರೆ ಮಹಾರ: ಸ್ಸೈನ 5 ಕಡೆಗೆ ಇವನು ಬಾರ - 


ದಂತೆ ಮಾಡಬಹುಡು, ಇಲ ದಿದ್ದಕೆ ಬಾನಸಹನನ್ನು ಮೆಚ್ಚಿ ಸುವುದಕ್ಕಾ 
ದಃೂ ನಮ್ಮ ರಾಜ್ಯದ ತ. ಸಗೇಸನೇ ಬೀ ಳುತ್ಮುನೆ. ಇವನನ್ನು 
ಅಂತರ್‌ ed ಕಿರುಗಿಸಿರಕಿ ಹಣಾ ಗುತ್ಥಾನೆ. ಆದಕ್ಕೆ ತಕ 
ಇ ಖಿ ಫಿ pS 

ಉಪಾಯವನ್ನು ಮಾಡಿರಿ” ಎಂದೆ ಹೆ:ಳಿದನು. | 
ತ ಸೇನ. ಧಿಪಕಿಗಳಿ' ನ್ಯ ಸೈನ್ಯಗಳನ್ನು ಕೆಗೆನೆ ಕೊಂಡು ಬಿರಾರಿನ 
ಕಡೆಗೆ ಕೊಟರು. ಬಿರುರಿನ ಹಳ್ಳಿಗಳನ್ನು ಲೂಭಿ ದಿ ಇ.ಡು ತೆಲಂ 


ಗಿ೨ ಛತ್ರಪತಿ ಶಿವಾಜಿ 


ಗಾಣಕ್ಕೆ ಹೋಗಬೇಕೆಂದು ಅವರು ಹೊರಟದ್ದರು. 
ಬರ: ರಿನನ್ಲಿ ಮರ:ಠಾ ಸೇನಾಧಿಪತಿಗಳು ಹುವಳಿಮಾಡುತ್ತಿ ರುವುದನ್ನು 
ಕೇಳಿ ಒಹೆದೂ ರ್‌ ಖನನು ಸೆ, ಸೈನ್ಯ ಸಮೇತನಾಗಿ ಬಿರಾರಿನ ತಡೆಗೆ ಹೊರ ' 
ಟಿನು.' ಮರಾಠ ಮಾಡಿದ ಯ ಕ್ತಿ ಯು ಫಲಿಸಿದಂತಾಯಿಂತು. ಮರಾಠಾ . 
ಸೆ:ನಾಧಿನಕಿಗಳು ದಾರಿಯಲ್ಲಿ. ಲೂಟಿ ಮಾಡಿಕೊಂಡು ತೆಲಂಗಾಣಕ್ಕೆ 
ಹೋಗಿ -ರಾ:ಃಜೀರ್‌ ಎಂಬ ಕೋಟಿ ಯನ್ನು ಮುತ್ತಿದರು. 
ಬಹದ್ದೂಂ್‌ಖಾನನು ಅವರನ್ನು ಹಿಡಿಯಲು ಹಿಂದೆಹಿಂಜೆ ಜರು 
.ತ್ರಿದ್ದನು. ನ:ರಾಠರ ವೇಗವೇ ಹೆಚ್ಚಾಗಿತ್ತು. ರಾಂಜೀರ್‌ ಕೋಟಿಯನ್ನು 
ವರ ಶರು ಸ್ವಾಧೀನಸಡಿಸಿಕೊಂಡ ಎರಡು ದಿನೆಗಳ ಮೇಲೆ ಬಹದ್ದೂರ್‌ 
ಖಾನನು ಅಲ್ಲಿಗೆ ಬಂದು ಸೇರಿ-ನು. “ಇನ್ನು ಈ ಮರಾಠಾ ಸೇನಾಧಿನತಿ ' 
ಗಳನ್ನು ಹಿಡಿಯಲು ಸಾಧ್ಯವಿಲ್ಲ... ಅನರಿಗೆ ಬಲವಾದ ಕೋಟಿ ಸಿಕ್ಕಿ 
ಹೋಗಿದೆ. ಆ ಕೋಟಿಯನ್ನು ಮುತ್ತಿ ಜಯಿಸುವಷ್ಟು ಸೈನ್ಯ ನಮ್ಮಲ್ಲಿಲ್ಲ” 
ಎಂದು ಅವನೂ ಅವನ ಜೊತೆಯಲ್ಲಿ ಬಂದಿದ್ದ ದಿಲೇರ್‌ಖಾನನೂ ಯೋಚನೆ 
ಮಾಡಿ ಮೊಗಲ್‌ ಸೈನ್ಯವನ್ನು ತೆಗೆದುಕೊಂಡು ಔರಂಗಾಬಾದಿನ' ಕಡೆಗೆ 
ಹೊರಟರು. | 2 | 
ಮರಾಠಾ ಸೈನಿಕರು ಅಲ್ಲಿ ಇಬ್ಬ್ಯಾಗವಾದರು. “ಒಂದು ಭಾಗ ಬಕ್ಷಿ 
ಣಾಭಿನುಖನಾಗಿ ಹೊರಟು ವರ:ಠಾ ರಾಜ್ಯವನ್ನು ಸೇರಿಕೊಳ್ಳ ಬೇಕು. 
ಮತ್ತೊಂದು ಭ:ಗ ಉಕ ದಂತೆ ಹೋಗಬೇಕು? ಎಂದು ನಿರ್ಧಾರ ಮಾಡಿ 
ಕೊಂಡು ಹೊರಟರು. ಬಹದ್ದೊ ರ್‌ ಖಾನ ನನು ಸೆ ನ್ಯಸಮೇತ ಆಂತೂಂ್‌ 
ಕಣಿನೆಯ ಸವಿಾಸಸದಲ್ಲಿ ಹೋಗಿ: ತನ್ನ ಶಿಬಿರವನ್ನು -ಸಾ ಹಿಸಿದನು. ಮರಾ 
ಠಣ ಉತ್ತರಕ್ಕೆ ಹೋಗಬೇಕಾದರೆ ಅತೂರ್‌ಳಟೆಟ ತಿ. ವತಾರ್ಗವಾಗಿಯೆಳಿ 
ಹೊ: ಗುತ್ತಾಕೆ. ಅಳಿ ತಡೆಗಟ್ಟ ಅವ: ನ್ನು ಓಡಿಸಬೇಕು. ಎಂದು ಬಹ 
ದೂರಿ" ಖ:ನನೂ ಕಾದಿದ್ದನ ನು. 
ಮರ ಠಾ ಸೈನಿಕರು ಏಳು: ನೂರು ಕುದುರೆ ಸವಾರರು ಬಂದು ಈ 
ಸೈನ್ಶ್ಯದ ಮೇಲೆ ಬದ್ದರು. ಮೊಗಲ್‌: ಸೆ ನ್ಯ ಹತ್ತು ಸಾವಿರವಿತ್ತು. 
ನೂರಾರು ಜನ ಮರ: ಠಾ ಸೈನಿಕ ್ರೆ ಓಡಿಹೋದರು. 
ಸಕತ ಓಡಿಸಿ, ಬಿಜಾಪುರಕ್ಕೆ 


ದಿಲೇರ್‌ ಖಾನನು ಜಾ 


ಛತ್ರನತಿ ಶಿವಾಜಿ ೧೧೩ 


ಸೇರಿದ ರಾಜ್ಯದಲ್ಲಿ ಅನೇಕ ಕಡೆ ಲೂಟಿಮಾಡಿಕೊಂಡು ಬಹದ್ದೂ ರ್‌ಖಾನ 
ನನ್ನು ಬಂದು ಸೇರಿದನು... ಅವರು ಪತ್ರಿ ಎಂಬ ಸ್ನ ದಲ್ಲಿ ೨ಕಾಣೆ ಮಾಡಿ 
ದ್ದರು. ಅದರ ಸಮಾಪದಲ್ಲಿ ಬಾಬಾಜೀನಾಯಕ್‌' ನಿಂಬಾಲ್ಕರ್‌ ಎಂಬ 
ಭಾರಿ ಜರಾದಾರನಿದ್ದ ನು. ಆ ನಿಂಬಾಲ್ವರ್‌ನು ಶಿವಾಜಿಯ ಮಗಳಿಗೆ 
ತನ್ನ ಮಗಳನ್ನು ಕೊಟ್ಟು ಬಂಧುತ್ವ ಬೆಳೆಸಿದ್ದ ನು. ಈ ಸೇನಾಧಿಪತಿಗಳಿಬ್ಬರೂ 
ಆ ಪ್ರಾ ನ್ನು Ar ಸಜ ವಶಪಡಿಸಿಕೊಂಡರು. ಹಾರು 
ಖಾನ್‌ ದೇಶಕ್ಕೆ ಬರಬೇಕಾದರೆ ಬಾಲಾಘಾಟ್‌ ಕಣಿವೆಯ ಮಾರ್ಗವು 
ಮುಖ್ಯವಾದ ಜಟ ಬಹದ್ದೂ ರ್‌ಖಾನನು ಆ ಕಣಿವೆಯ ಮೇಲುಗಡೆ 
ಕಮಾನುಗಳನ್ನು ಕಟ್ಟಸಿ ಕೋಪುಗಳನ್ನು ಇಡಿಸಿದನು. ಆ ಸ್ಥಳದಲ್ಲಿ 
ಕಾವಲು ಸೈನ್ಯವನ್ನು ಇಟ್ಟಿ ನು. “ಮರಾಠರು ಇನ್ನು ಮುಂದಿ ಈ | 
ವಾಗಿ ಖಾನ್‌ ಜೀಶಕ್ಕೆ RE pend ಬಂದೋಬಸ್ತು 
ಮಾಡಿದ್ದೇನೆ” ಎಂದು ಸಮಾಧಾನ ಮಾಡಿಕೊಂಡು ಔರಂಗಾಬಾದಿಗೆ ಹಿಂತಿರು 


ಗಿದನು 


೧೨ 


ಯುವರಾಜ ಆಜಂಸಷಹನೊಂದಿಗೆ ಜಹನಾರಾಳು-ಜಿಹೆಲಿಗೆ ಹೋದಳು. 
ಯುವರಾಜನು ತನ್ನ ಅರಮನೆಗೆ ಹೋಗಿ ಸೇರಿದನು... ಬಾದಷಹನು ಅವ 
ನನ್ನು ಸಮು ಹಿಕ್ಕೆ. ಕರೆಯಿಸಲಿಲ್ಲ. ಬಾದಷಹನು ಕುಹಿತನಾಗಿದ್ದಾನೆಂದು 
ಯುವರಾಜನು ಅರ್ಥಮಾಡಿಕೊಂಡನು. ತಂದೆಯ ಸ್ವಭಾವ ಮಗನಿಗೆ 
ಚೆನ್ನಾಗಿ ತಿಳಿದಿತ್ತು. ಮೊಹೆಬತ್‌ಖಾನನು ಹೋಗಿ ತನ್ನ ನಿವಾಸದಲ್ಲಿ ಸೇರಿ 
ಕೊಂಡನು. ಅವನಿಗೆ ಮಾತ್ರ ಬಹಳ Seek “ಬಾದಷಹನ ಆಗ್ರ 
ಹವು ತನ್ನ ಮೇಲೆ ಜಾಗ ಕ್ಕೇನು ಮಾಡಬೇಕು?” ಎಂದು 
ಚಿಂತಾಗ್ರಸ್ತ ನಾಡನು. RMN ಯುವರಾಜ ಆಜಂಸಹ 
ನದೂ ಸಮಾನ ಯೋಗಕ್ಷೇಮವಾಗಿತ್ತು. ಮೊಹಬತ"ಖಾನನು ಯುವರಾಜ 
8] 


೧೧೪ ಛತ್ರಪತಿ ಶಿವಾಜಿ 


ನನ್ನು ಸದೇ ಪದೇ ಭೇಟ ಮಾಡುತ್ತಿ ದ್ಧನ ಸದ್ಯಕ್ಕೆ ಆ ದರಬಾರಿನಲ್ಲಿ 
ಅವನಿಗಿದ್ದು ದು ಅದೊಂದೇ ನಿಜವಾದ. ಷಿ ಯುವರಾಜನು ಕ್ಷಮಾ 
ಶೀಲ. ಸ್ನೇಹಿತರನ್ನು ಯಾವಾಗಲೂ ಸೌಜನ್ಯದಿಂದ ಕಾಣುತ್ತಿದ್ದನು. 
ದರ್ಬಾರಿನಲ್ಲಿ ಯಾರೇ ಆಗಲಿ, ಯುವರಾಜನಿಂದ ಏನು ಕಾರ್ಯಸಾಧನೆ 
ಗು ರೂ ಅವನ ಸೆ ಹ ಸೌಜನ್ಯಗಳಲ್ಲಿ ಎಲ್ಲರೂ ಮೆಚ್ಚು ಗೆ ಹೊಂದಿ 
೨ 

೫ ಮೊಹಬತ್‌ಖಾನನು ಯುವರಾಜನ ಬೇಟಿ ಮಾಡಿದನು. ಅತ್ಯಂತ 
ಖಿನ್ನನಾಗಿ ಯುವರಾಜನಲ್ಲಿ ಹೇಳಿಕೊಂಡನು. “ಷರ್ಹಾಷಹಬಾದಹಷಹರಿಗೆ 
ನನ್ನ ಮೇಲೆ ಆಗ್ರ ಹಬಂದಿದೆ. ಅವರ ಆಗ್ರಹವು ನಿರರ್ಥಕವಾಗುವುದೇ ಇಲ್ಲ. 
ಅಂತರಂಗವಾಗಿಯೋ ಬಹಿರಂಗವಾಗಿಯೋ ನನ್ನ ತಲೆ ಸ ಘೋ ದೆ. 
ನಾನು ಇಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ಆಫ್ಫಾಸನೀಸ್ಥಾನ ಕೈ ಓಡಿಹೋಗ 
ಬೇಕೆಂದಿದ್ದೆ ನೆ” ಎಂದು ಹೇಳಿಕೊಂಡನು. 

ಆಜಂನಹರು ಮೊಹಬತ್‌ಖಾನನನ್ನು ಸಂತ್ರೈಸ ಸುತ್ತಾ ಹೇಳಿದನು. 

“ನನ್ನ ಕಥೆಯೂ ಹಾಗೆಯೇ ಇದೆ. ನಮ್ಮಿಬ್ಬರ “ಮೇಲೆಯೂ ಬಾದ 
ಸಹರಿಗೆ ಆಗ್ರ ಹಬಂದಿಣಿ. ಏನಾಗುತ್ತೋ ಅದು ಮ್ಮ ಬ್ಬ ರಿಗೂ ಆಗಲಿ: 
ನಾವು A 

“ಯುವರಾಜರೇ, ನಿಮ್ಮ ಮಾತು ಹಾಗಲ್ಲ. ನೀವು ನನ್ನಂತೆಯೇ 
ಬಾದಷಹರ ಆಗ್ರ ಹೆಪಾತ್ರ ಕಿಂಬುಡರಲ್ಲಿ ಸಂಶಯವೇನೂ ಇಲ್ಲ. ಆದರೆ ನಾನೂ 
ನೀವೂ ಸಮಾನಸ್ಯಂಧರಲ್ಲ. ಈ ದರ್ಬಾರಿನಲ್ಲಿ ಉಮ್ರಾಗಳು ನರಪತಿಗಳು 
ಮಂತ್ರಿಗಳು ಎಲ್ಲರೂ ನಿಮ್ಮನ್ನು ಪ್ರೀತಿಸುತ್ತಾರೆ. ಜನಾನಾದಲ್ಲಿಯೂ 
ನಿಮ್ಮ ಮೇಲೆ ಅಪಾರ ಅಭಿಮಾನವಿದೆ... ಆ ಷಹಜಾದಾ ಜಹನಾರ ಬೇಗಂ 
Riko ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ನನ್ನ ಮಾತು ಹಾಗಲ್ಲ. 
ಬಾದಷಹರ ಜನ್‌ ತಪ್ಪಿ "ದಕ ಈ ದೆಹಲಿಯಲ್ಲಿ ನಾನು ಅನಾಥನಂತೆ, 
ಯಾರು ನನಗೆ ಸಹಾಯ ನಗೆ ರೆ. ಬಾದಷಹ ಅನುಗ್ರಹದಿಂದ ಅಸ್ಟು 
ದೊಡ್ಡ ಪದವಿಯಲ್ಲಿದ್ದ ನಾನು ಸ ಎಷ್ಟು ಕೀಳು ಅಂತಸ್ತಿಗೆ ಬಿದ್ದು 
ಹೋಗಿದ್ದೆ ನೆ. ಇದನ್ನು ಸಹಿಸುಕೊಂಡು ಹ ಇರಲಾದೀತೆ ೫ 

“ನೋಡು. A ನಾವು ಆಪತ್ತಿಗೆ ಸಿಕ್ಕಿದ್ದೇವೆಂಬು 


ಛತ್ರಪತಿ ಶಿವಾಜಿ ೧೧೫ : 


ಜೀನೋ ನಿಜ. ಆದರೆ ನಿನ್ನ ತಲೆ ಕೆಟ್ಟುಹೋಗಿದೆ. ನೀನು ಆಫ್ಫಾನೀ 
ಸ್ಥಾನಕ್ಕೆ ಹೋದರೆ ಏನಾಗುತ್ತೆ? ಬಹು ಪ್ರಯಾಸದಿಂದ ಅಲ್ಲಿ ಒಬ್ಬ 
ನನನ ಸೇನಾಧಿಸಕಿಯಾಗಬಹುದು. ಆ ಸಮಯದಲ್ಲಿ ಆಫ್ಟಾನರಿಗೂ 
RLS ಯುದ್ಧ ನಡೆಯುತ್ತಲೇ ಇದೆ. ನೀನು ಬಾದಷಹರಿಗೆ 
ವಿರುದ ವಾಗಿ ನಿಂತು ಹೂಡ ಮಾಡಬೇಕು. ಇಷ್ಟು ದಿನ ಆವರಿಂದ ಬದುಕಿ 
ಬಾಳಿ ಉನ್ನತ ಸದನಿಗೆ ಬಲಿದು ಅವರಿಗೆ ವನಿಗಿರ ವಾಗಿ ಯುದ್ಧ ಮಾಡು 
ವುದು ನಿನ್ನ ಆತ್ಮಸಾಕ್ಷಿಗೆ ಹೇಗೆ ಒಪ್ಪಬೇಕು? ಬಾದಷಹರಿಗೆ ನಮ್ಮಿಬ್ಬ ರ 
ಮೇಲೆಯೂ ಆಗ್ರಹ ಬಂದಿಜೆ ಏತಕ್ಕೆ” ? ಶಿವಾಜಿಯನ್ನು ಏಡಿಯಲಿಲ್ಲವೆಂದು. 
ನೀನೇ ಹೇಳು, ಈ ಪರ್ಭಾರಿಸಲ್ಲಿರುವ ಯಾವ ಸೇನಾಧಿಸತಿಯು ತಾನೇ ಆ 
ಶಿವಾಜಿಯನ್ನು ಹಿಡಿದುತರಬಲ್ಲ? ಅಲ್ಲಿಯ ವಿದ ಮಾನಗಳನ್ನೆಲ್ಲಾ ಅರಿತ 
ವನು ನೀನು. ಬಾಡಸಹರು ಪುನಃ ನಿನ್ನನ್ನೇ ನಿಗೆ ಕಳುಹಿಸುತ್ತಾರೆ 
ಆ ನನ್ನ ತಂದೆಯವರು ಅತ್ಯಂತ ಮುಗ ಜಟ ಶಿಕ್ಷೆ ವಿಧಿಸುವುದಾಗಿ 
ದ್ದ ರೆ ಇಷ್ಟು ಹೊತ್ತಿಗೆ ನೀನು ಮಣ್ಣಾ ಗಿ ಹೋಗುತ್ತಿ ಜೆ. ಯಾವುದೋ 
ಡ್ಯ ನಿರೀಕ್ಷಣೆಯಿಂದ ನಿನ್ನನ್ನು ಉಪೇಕ್ಷೆಮಾಡಿಬಟ್ಟಿ ದ್ದಾರೆ. ಆ ರಹಸ್ಯವು 
ಮತ್ತೇನೂ ಇಲ್ಲ. ಶಿವಾಜಿಯ ಮೇಲೆ ನಿನ್ನನ್ನು ಸುಂಮುಂಬಿಸಬೇಕೆಂದೇ 
ಕಾದಿಟ್ಟ ದ್ದಾರೆ. ಬಹೆದ್ದೂರ್‌ಖಾನನ ಆಟವು ಈ ಮಳೆಗಾಲದಲ್ಲಿ ಮುಗಿದು 
ಹೋಗುತ್ತ, 3: ದಿಲೇರ್‌ಖಾನನು ಬಿದ್ದೇ ಹೋಗಿದ್ದಾ ನೆ. ಮಳೆಗಾಲವು 
ಮುಗಿಯುತ್ತ ಲೇ ನಿನ್ನ ಅಭ್ಯುದಯವು "ಮೇಲಕ್ಕೆ ರುತ್ತ ಜೆ. ಆಕಾಶದಲ್ಲಿ 
ಉರಿಯುವ ಹೂ ಎ ಗ ಅಸ್ಪಮಾನವೂ ಉಂಟು. 
ಮೊಹಬತ್‌ ಖಾನಾ, ನೀನು ಸುಮ್ಮನಿರು. ನೋಡ್ಸು ನನ್ನ ಮಾತು ನಿಜ 
ವಾಗುವುಡೋ ಸುಳ್ಳಾ ಗುವುಡೋ, ನೀನೇ ನೋಡು” ಎಂದು ಇದರು. 

ಕ್‌ ಹರ್ಷದಿಂದ ಹಿಗ್ಗಿ ಸುಡ ಎದ್ದು ಯುವ 
ರಾಜನನ್ನು ಬಿಗಿಯಾಗಿ ಆಲಿಂಗನಮಾಡಿದನು. 


A ಯುವರಾಜನೇ, ನಿನ್ನ ಮಾತು ಸತ್ಯ ವಾಗಲೀ. 
ಇನ್ನೊ ಂದು ಬಾರಿ ಬಾದಷಹರು ನನ್ನನ್ನು ದಖ )ವ್ಸಿಗೆ ಕಳುಹಿಸಿದರೆ ಆಗ 
ನನ್ನ ಸರಾಸ್ರ ಮವನ್ನು ನೋಡು. ಆ ಶಿವಾಜಿಯ ಕೋಟಿಗಳನ್ನು ಒಂದೇ 
ಏಟಿಗೆ ವಶನಡಿಸಿಕೊಳ್ಳದಿದ್ದ ಕ ನಾನು ಮುಸಲ್ಮಾನನಾಗಿ ಹುಟ ಸದ್ದು ವ್ಯರ್ಥ. 


೧೧೬ ಛತ್ರಸಶಿ ಶಿವಾಜಿ 


ಆ ಶಿವಾಜಿಯನ್ನು ಹಿಡಿದು ತಂದು ಬಾದಷಹನ ಪಾದದಲ್ಲಿ ಕೆಡವದಿದ್ದರೆ 
ನನ್ನ ಹೆಸರು ಮೊಹೆಬತ್‌ ಖಾನನಲ್ಲ” ಎಂದು ಹೇಳಿದನು. 

ಯುವರಾಜನ ಸನ್ನಿಧಿಗೆ ಭಯವನಿಹ್ವಲನಾಗಿ ಬಂದ ಮೊಹಬತ್‌ 
ಖಾನನು ಉತಾ ಶ್ಸಹಪೂರಿತನಾಗಿ ಮನೆಗೆ ಹಿಂತಿರುಗಿದನು. 

ಔರಂಗಜೇಬನು ತಾನಾಗಿಯೇ ಹೋಗಿ ಅಂತಃಪುರದಲ್ಲಿ ಜಹನಾರಾಳ 
ಚೀಟಿ ಮಾಡಿದನು. 

ಜಹೆನಾರಾಳು wien ಸಹೋದರನನ್ನು ಆಲಂಗಿಸಿ, ಆಸನದ 


ಮೇಲೆ ಕುಳ್ಳಿರಿಸಿ, ಪ್ರೀಕಿಯಿಂದ ಸುವಾಸಿತವಾದ ಸರಬತ್ತ ನ್ನ್ನ ತಂದು 
ಕೊಟ್ಟು ಡಿ 


"ರಗಣೇಬನು ಜಹನಾರಾಳನ್ನು ಹತ್ತಿರ ಕೂಡಿಸಿಕೊಂಡು ಅವಳ 
ಕೈ ಸವರುತ್ತಾ “ಸಹಜಾಡೆ, ನಿನ್ನ್ನ ದಖ್ಬುನ್‌ ಯಾತ್ರಿ ಹೇಗೆ ಸೂಕೈ ಸಿತು ಅಳ 
ನು ಹಾಸ್ಯ ಮಾಡಿದನು. 

ಜಹನಾರಳು “ಅಣ್ಣಾ, ಆ ಕಥೆಯನ್ನು ಮರೆತುಬಿಡು. ನಾನು 
ದಖ ನ್ನಗೆ ಹೋದದ್ದು ವ್ಯರ್ಥವಾಯಿತು. ಸ್ಯ 

“ಇನ್ನು ಮುಂದಿ ದಖ್ಬನ್ನಿನಲ್ಲಿ ದೆಹಲಿಯ ಸಾಮ್ರಾಜ್ಯ ವೆಂಬುದು 
ಬೂಟಾಟಿಕೆಯ ಮಾತು.” 

“ದೊಡ್ಡ ದೊಡ್ಡ ಸೇನಾಧಿಪತಿಗಳು, ಸರ್‌ ಸುಜೇದಾರರುಗಳು, 
ಸಭಿಕರು ಅಲ್ಲಿಗೆ ಹೋಗಿ ಮಾಡುತ್ತಿರುವುದೇನು ?” 

"ನಿರ್ಭಯವಾಗಿ ವಿಲಾಸ ವಿಹಾರಗಳನ್ನು ಮಾಡಿಕೊಂಡು ಮೆರೆಯು 
ತ್ತಾರೆ, » 

“ನಿಂತಲ್ಲಿ ಕುಂತಲ್ಲಿ ಜನರನ್ನು ವಂಚನೆ ಮಾಡಿ ಹೇರಳವಾದ ಚಿನ್ನ 
ಸಂಪಾದಿಸುತ್ತಾ, of: 

“ಸರ್ಕಾರದ ಭಂಡಾರಕ್ಕೆ ಮೋಸ ಮಾಡುತ್ತಾರೆ.” 

“ಅಣ್ಣಾ ಒಬ್ಬೊಬ್ಬ ಸರದಾರನಿಗೂ ಒಂದೊಂದು ಸ ಸ್ವರ್ಗ. ಎಷ್ಟು 
ಹೆಣ್ಣುಗಳು. ಯಾನ ಯಾವ ದೇಶದ ಹೆಣ್ಣು ಗಳು oi ಮುಸಲ್ಮ್ಮಾ 
ನರು ಆಫ್ಸಾನರು, ಎಲ್ಲ ಹೆಣ್ಣು ೨ ಗಳನ್ನು ಕಿ ಶಿಬಿರಗಳಲ್ಲಿ ಕಾಣಬಹುದು.” 


“ನಮ್ಮ ಅಂತಃಪುರದಲ್ಲಿ sed ಹಿಡಿಯುವ ದಾಸಿಯೂ ಅಲ್ಲಿ ರಾಣಿ 
ಯಾಗಿರಟಹುದ್ದು? 


ಛತ್ರಪತಿ ಶಿವಾಜಿ ೧೧೭ 


“ಮೊಗಲ್‌ ಸಾಮ್ರಾಜ್ಯದ ಭಂಡಾರವೆಲ್ಲವೂ ಈ ರಾಣಿಯರ, ಬೇಗಂ 
ಸಾಹೇಬರುಗಳ ಆಲಂಕಾರ ಭೂಷಣಗಳಿಗೂ ಮಧುರವಾದ ಪಾನ ವಿಹಾರ 
ಗಳಿಗೂ ನೀರಿನಂತೆ ಕೊಚ್ಚಿಹೋಗುತ್ತಿದೆ ಶೆ 

“ಆಣ್ಣಾ, ಸೈನಿಕರ ಕತೆಯೇನು ಬಲ್ಲೆಯಾ ? ಒಂದು ವರ್ಷದಿಂದ 
ಒಬ್ಬರಿಗಾದರೂ ಸಂಬಳ ಸಾರಿಕೆ ಕೊಟ್ಟಿಲ್ಲ.” 

“ಅಲ್ಲಲ್ಲಿ ಲೂಟಿಯಾದ ಚಿನ್ನವೆಲ್ಲವೂ ಫೌಜುದಾರರಿಗೆ, ಸೇನಾಧಿಪತಿ 
ಗಳಿಗೆ, ಸುಬೇದಾರರಿಗೆ, ಬಟ್ಟಿ ಬರೆ ಪಾತ್ರೆ ಸರಬಿಗಳನ್ನು ಸೈನಿಕರಿಗೆ 
ಹಂಚಿಕೊಡುತ್ತಾರೆ. 

ಆ ಸೈನಿಕರು ಅದನ್ನು ಊರು ಊರಿಗೆ ಹೊತ್ತುಕೊಂಡು ಹೋಗಿ 
ಮಾರಿ ಹೊಟ್ಟಿ ಹೊರೆಯಬೇಕು- 

“ಮೊಗಲ್‌ ಸೈನ್ಯದ ಕತ್ತಿಗಳನ್ನು ನೋಡಿದರೆ ಫಳಫಳ ಹೊಳೆಯು 
ತ್ತವೆ, ಕಣ್ಣುಮುಂದೆ ಚಕಚಕನೆ ಹೊಳೆಯುತ್ತವೆ. ಸೈನಿಕರು ಅದನ್ನು ಹಿಡಿ 
ದರೆ ಶಸ್ತ್ರಗಳು ಮಾಸಿ ಹೋದಾವೆಂದು ಮುಟ್ಟುವುದು ಕೂಡಾ ಇಲ್ಲವಣ್ಣಾ” 

“ಆ ಯುದದ ಆಟಿನನ್ನಾದರೂ, ಏನು ಕೇಳುತ್ತೀ ?” 

“ಮೊಗಲ್‌ ಶಿಬಿರದ ಹತ್ತು ಸಾವಿರ ದಂಡು ಯುದ್ಧಕ್ಕೆ ಹೊರಡುತ್ತ ಜಿ- 
ಮರಾಠರ ಸಾವಿರ ಕುದುರೆಗಳು ಬಂದು ಈ ದೊಡ್ಡ ಸೈನ್ಯವನ್ನು ಹೊಡೆ 
ದೋಡಿಸಿಬಿಡುತ್ತವೆ. ಇದನ್ನು ಯಾರಾದರು ನಂಬಲಾದೀತೇ ? ಆ ಸೈನಿಕ 
ರಿಗೆ ಉತ್ಸಾಹವಿಲ್ಲ. ಯುದ್ಧಕ್ಕೆ ನಿಲ್ಲುವುದೇ ಇಲ್ಲ. ಓಡಿಹೋಗುತ್ತಾರೆ.? 

“ಇದು ನಿಜವಾದ ದಬ್ಬನ್ನಿನ ಪರಿಸ್ಥಿತಿ. ನಿಮಗೆ ಕಣ್ಣಿದ್ದರೂ ಕಣ್ಣಿಲ್ಲ 
ದಂತಾಗಿದಿ.? 

ಔರಂಗಜೇಬನು ತಲೆಬಾಗಿಸಿ, ಕಣ್ಣುಗಳನ್ನು ಅರಳಿಸಿ, ಸಷಹೆಜಾದೆಯ 
ಮುಖವನ್ನೇ ದುರುಗುಟ್ಟಿ ನೋಡುತ್ತ ಕುಳಿತಿದ್ದನು. 1 

ಒಂದೆರಡು ಕ್ಷಣಗಳು ಕಳೆದ ಮೇಲೆ ಔರಂಗಜೇಬನು “ಜಹನಾರಾ 
ಒಂದು ಕಡೆಯ ಚಿತ್ರವನ್ನು ಬರೆದು ತೋರಿಸಿಜಿ. ಮತ್ತೊಂದು ಕಡೆಯ 
ಚಿತ್ರದ ಬಣ್ಣ ನೇನು ೪% ಆ ಶಿವಾಜಿಯು ಹೇಗಿದ್ದಾನೆ 27೫: ಎಂದ. 

ಜಹನಾರಾಳು “ಜಹಪನಾ, ಅದನ್ನು ನನ್ನ ಬಾಯಿಯಿಕಿಂದ ಕೇಳಲು 
ಬಯಸಬೇಡಿರಿ. ಸ್ವಭಾವ ಕೋಪಿಗಳಾದ ನಿಮಗೆ ನನ್ನ ಮೇಲೆ ಕೋಪ 
ಬರುತ್ತದೆ. ಈ ಹೆಣ್ಣು ಜನ್ಮನಿದೆಯಲ್ಲಾ ಹಾಳು ಜನ್ಮ, ಆ ಪರಾಕ್ರಮ 


೧೧೮ ಛತ್ರಪತಿ ಶಿವಾಜಿ 


ಶಾಲಿಯಾದ ಪುರುಷನನ್ನು ನೋಡಿ ಮೋಹಿಸಿ ನಾನು ಮನ ಸೋತಿದ್ದೇ 
ನೆಂದು ನಿಮ್ಮ ಹೃದಯದಲ್ಲಿ ಸಂದೇಹ ಪಿಶಾಚಿಯು ಉರಿ ಎಬ್ಬಿಸುತ್ತ ಜಿ” 
ಎಂದು ಖಗೆ ಅವಳ ಕಣ್ಣು ಗಳಿಂದ ಔರಂಗಜೇಬನ ಮುಂಗೈ ಮೇಲೆ 
ಎರಡು ಕಂಬನಿಗಳು ಉನುರಿದವು. 

ಔರಂಗಜೇಬನು ತಲೆ ಸವರುತ್ತಾ “ಜಹೆನಾರಾ, ನಿನ್ನ ಹೆಣ್ಣು ಜನ್ಮ 
ದೇವರು ಕೊಟ್ಟ ದ್ದು. ಚಿನ್ನದಂತಹದು. ರತ್ನದಂತಹುದು. ನಿನ್ನ. ಎಕ್ಕೆ 
ಕಲೆಗಳು ಅಮ್ಮ ತಾನು: ಅದನ್ನು ಪಿಸಿ ನನ್ನ ಕೈಯಿಂದಲೇ pe 
ಮಾಡಿದೆ. ಈ ಬಾದಷಾಹಿಯ ಕ್ಷೇಮಕ್ಕಾಗಿ ಹಾಗೆ 'ಮಾಡಿಜಿನೆಂದುಕೊಳ್ಳು 
ತ್ರೆ "ನೆ, ಆದರೆ ಒಂದೊಂದು ಬಾರಿ ಆದನ್ನೂ ಮಾರಿ ನನ್ನ ಹೈ ದಯದಲ್ಲಿ 
ದುಃಖದ ಉದೆಿ ಕ್ರೀಗವೇಳುತ್ತ ದೆ. ಈಗ ನೀನು ಅದನ್ನು ಮತ್ತೆ ಮಕ್ತೆ ಎಬ್ಬಿ 
ಸುತ್ತಿ ದ್ದಿ €, ಗು ಶಿವಾಜಿಯ ಪರಾಕ್ರಮ ಪೌರುಷಗಳನ್ನು ಹಡು ಹ 
ಸೋತಿದ್ದಿ ಯೆಂದು ಭಾವಿಸುವಷ್ಟು ನಾನು ಈಗ ನಬ ಇ?! 
ಅಂತಹ ಎಷ್ಟೊ ೇ ಪರ್ವತಗಳಿಂದ ನೀನು ಧುಮುಕಿದ್ದಿ €. ಎಷ್ಟೊ € ಸಮುದ್ರ 
ಗಳನ್ನು ಈಜಿ * ದಾಹಿಬಟ್ಟಿ ದ್ಹೀ. ನಿನ್ನ ಈ ಶರೀರವು ಸುನ. 
ಲಾವಣ್ಯದ ರುರಿಯು ಹರಿಯುತ್ತಲೇ ಇದೆ. ಆದಕೆ ಹ ಕೈದಯವು ಕಲ್ಲಾಗಿ 
ಹೋಗಿದೆ. ಮನಸ್ಸು ಕಷಾಯಿತವಾಗಿದೆ. Su ನಿನ್ನ ನ್ನ್ನ 
ನೋಡಿ ಈಗಲೂ ಸೋಸಹೋದಕಿ ಆಶ್ಚ ರ್ಯ ವೇನೂ ಇಲ್ಲ. ಆವರು ಜಗ 
ಜ್ವಾಲೆಯಲ್ಲಿ ಬಿದ್ದ ಸತಂಗಗಳಂತೆ ಫೆ ಹಳ! ಪ 
ತ ಮರಾಕಕೊಡನೆ ಯುದ್ದ ಮಾಡುತ್ತಿ ಜ್ವೀವೆ. ಕಡೆಯವರಿಗೂ ನಾನು 
ಬಿಡುವವನಲ್ಲ. ಶಿವಾಜಿಯಂಥವನು ಹೆಜ್ಜೆ "ಹೆಜ್ಜೆ ಗೂ ಎದುರಿಸುತ್ತಿರುವಾಗ 
ಬಿಟ್ಟು ಬಿಟ್ಟಿರೆ ಈ ಬಾದಷಾಹಿಯ ಹ ನೀನು ಜೆ » 
ಆ ಕಡೆಯ ಸುದ್ದಿಗಳನ್ನೂ ಹೇಳು ? ಬಲಾ ಬಟಿಗಳನ್ನು ಹೇಳು ? 

ಜಹನಾರಾಳು “ಜಹಸನನಾ, ಆ ಶಿವಾಜಿಯು ಮಹಾ ಸರಾಕ್ರಮಶಾಲಿ 
ಯೆಂಬುದನ್ನು ನೀವೆ ಬಲ್ಲಿರಿ. ಅವನ ಪ ಸ್ರಕಿಯೊಬ್ಬ ಸೇನಾನಾಯಕನೂ 
ee ವೀರಪುರುಷ. ಸೈನಿಕರಿಗೆ ಅಪಾರ ಸ್ಪಾಮಿಭಕ್ತಿ. ಒಬ್ಬ 
ಸೈನಿಕನೂ ಕದ್ದು ಓಡುವವನಲ್ಲ. ಎಡೆಗೊಟ್ಟು ನಿಂತು ತಲೆಕಳೆದುಕೊಳ್ಳ ಲು 
ತೆಯಾರಾಗಿದ್ದಾ ಕ. 


ಛತ್ರಪತಿ ಶಿವಾಜಿ ೧೧೯ 


“ಶಿವಾಜಿಯು ಯಾರ ತಪ್ಪು ಗಳನ್ನೂ ಕ್ಷಮಿಸುವುದಿಲ್ಲ. ಎಂತಹ ಸರ 
ದಾರನನ್ನಾದರೂ ನಿಂತಲ್ಲಿ ಶಿಕ್ಷೆ ನಿಧಿಸಿಬಿಡುತ್ತಾರೆ ನೆ 


“ತನ್ನ ಕೋಟಿಗಳನ್ನು ಸುಭದ್ರ ವಾಗಿಟ್ಟು ಕೊಂಡಿದ್ದಾ ನೆ... ಅವನು 


ಯಾವಾಗ ಯಾ ಕೋಟಿಗೆ ಹೋಗುತ್ತಾ ರ ಮ ಅರಿವಿಲ್ಲ. 
ಮಿಂಚಿನಂತೆ ಏಕಾಕಿಯಾಗಿ ತನ್ನ ರಾಜ್ಯದಲ್ಲಿ ಸಂಚರಿಸುತ್ತಾನೆ. 


“ಕೋಟಿಗಳಲ್ಲಿರುವ ಸೇಾಧಿಸತಿಗಳನ್ನೂ ಸುಜೀದಾರರನ್ನೂ 
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬದಲಾಯಿಸುತ್ತಾನೆ. 

“ಹಣಕ್ಕಾಗಿ ತಮ ರಾಜ್ಯಗಳಲ್ಲಿ ಕೊಳ್ಳೆ ಹೊಡೆಯುವುದಿಲ್ಲ. ಬಿಜಾಪುರ 
ಗೋಲ್ಕೊಂಡ ರಾಜ್ಯಗಳು 'ಅನಾಯತವಾಗಿದೆ. ಅಲ್ಲಿ ಕೊಳ್ಳೆ ಹೊಡೆದು ತಂದು 
ಸೈನಿಕರಿಗೆ ಹಂಚುತ್ತಾ ನೆ 

“ನಮ್ಮ ರಾಜ್ಯದಲ್ಲೆ ಲ್ಲಾ ಗುಪ್ತ ಚಾರರನ್ನು ಇಟ್ಟ ದ್ದಾ ನೆ. ಎಲ್ಲಿ ಸಂದು 
ಸಿಕ್ಕುತ್ತ ಕೋ ಅಲ್ಲಿ ಕೊಳ್ಳೆ Ee Rie ನೆ. ರಣರಂಗ 
ದಲ್ಲಿ ನಮ ್ರಸ್ಪನಿಕರು ಟು ಬಿದ್ದಿ ದ್ದ ರೆ ಅವರನ್ನು ತನ್ನ ಕೋಟಿ 
ಗಳಿಗೆ ಎತ್ತಿ ಗ ಹೋಗಿ ಘಾಸಿಯನ್ನು 'ಸುಣನಂಸಿ, ಇನಾಂಗಳನ್ನು 
ಕೊಟ್ಟು ಸೆ ಕಳುಹಿಸುತ್ತಾನೆ. 

ಸವಮ ಸ್ತ್ರೀಯರು ಕ ಕೈಗೆ ಸಿಕ್ಕಿ ದರೆ ಶ್ರೀಮಂತರಾಗಲ, ಬಡವ 
ರಾಗಲಿ, ial: ಅಲ್ಲದಿರಲಿ, "ಮರ್ಯಾ ದೆಯಿಂದ ಕಂಡು ಅವ 
ರನ್ನು ಅವರವರ ಸ ಸ್ಥಳಗಳಿಗೆ ಸುರಕ್ಷಿತವಾಗಿ Ul ನೆ. ಒಬ್ಬ ಮರಾಠ 
ಸರದಾರನಾದರೂ ಅವರನ್ನು ಕಣ್ಣೆ. ತ್ತಿನೋಡಲು ಹೆದರುತ್ತಾ ಜ್ರ 

“ಜಹೆನನು, A ಮೊಗಲ್‌ ಸೈನಿಕರೂ ಮಾನವರಲ್ಲನೆ? ಅವರ 
ಹೈ ದಯದಲ್ಲಿ ಕ ತಜ್ಞ ತೆಯಿರುವುದಿಲ್ಲವ? ಶಿವಾಜಿಯ ಹೆಸರು ಹೇಳಿದರೆ 
ಭು ಯ ಪಲಾಯನ ಮಾಡುತ್ತಾರೆ. ಹೆಚ್ಚೇಕೆ, ನೀವು ಅ 
ಶಿವಾಜಿಯನ್ನು ಕಳ್ಳೆ ನೆಂದು ಪದೇ ಪದೇ ಕರೆಯುತ್ತಿ ರಿ. ನಾನು ಹೇಳುತ್ತೇನೆ. 
ನಮ್ಮ ಜಂ ಸಗೂಗಳು ಸುಜೇದಾರರುಗಳು, ಸರದಾರರೂ, ಇವರೆಲ್ಲರೂ 
ಕಳ್ಳ ತ ದರೋಡೆಕಾರರು. ನಮ್ಮ ಭಂಡಾರವನ್ನೇ ಕದಿಯುವ ಕಳ್ಳ ರು. 
ನಮ್ಮ ಜನರನ್ನೆ ಕೊಳ್ಳೆ ಹೊಡೆಯುವ ನ 1 ಇ ಇವರಿಂದ ನನಗೆ 
ಮ kid ಕಳ್ಳ ನದಾರಿ ಕಳ್ಳ ನೇ ಬಲ್ಲನೆ:ಬಂತೆ ಅವರ ದಾರಿ 
ಯನ್ನು ಶಿವಾಜಿ ಚೆನ್ನಾಗಿಬಲ್ಲ. "ಆಡಕ್ಕೆ ತಕ್ಕ ಶಾಸ್ತಿಮಾಡುತ್ತಾ ವೈ 


೧೨೦ ಛತ್ರಸತಿ ಶಿವಾಜಿ 


“ಬಾದಷಹಕೇ ನಾನೂ ಒಂದು ಬಾರಿ ಶಿವಾಜಿಯ ಭೇಟಮಾಡಿದ್ದೇನೆ. 
ಆದನ್ನು ಹೇಳುತ್ತೇನೆ, ಕೇಳಿ.” 

“ಗೋಲ್ಫೊಂಡದಿಂದ ಔರಂಗಬಾದಿಗೆ ಹಿಂತಿರುಗಿಬರುತ್ತಿದ್ದೆ. ನಮ್ಮ 
ಬೆಂಗಾವಲಿನ ಸೈನ್ಯ ದವರು ಐವತ್ತು-ನೂರು ಮಂದಿ ಇದ್ದಿರಬಹುದು, 
ಮರಾಠರ ಮಹಾ ಸೈನ್ಯ್ಯವೊಂದು ಆ ಮಾರ್ಗವಾಗಿ ಹೋಗುತ್ತಿದ್ದಿತು. 
ದಾರಿಯಲ್ಲಿ ಸಿಕಂದರ್‌ಪುರವೆಂಬ ಬಿಜಾಪುರದ ಸುಲ್ಮಾನನ ಕೋಟೆಯಿದೆ. 
ಅಲ್ಲಿ ನಾಪು ಅಡಗಿಕೊಂಡೆನು. ಆ ಮರಾಠರಿಗೆ ನನ್ಮು ಬೆಂಗಾಲಿನವರ ದಿರುಸು 
ನೋಡಿ ದೆಹಲಿಯ ಜನಾನಾಕ್ಕೆ ಸೇರಿದ ಯಾರೋ ಬೇಗಾಂಸಾಹೇಬಾಳು 
ಅಲ್ಲಿದ್ದಾಳೆಂದು ಕಿಳಿದುಹೋಯಿತು. ಏಕೆ, ನಾನೇ ಬಂದಿದ್ದೇನೆಂದು ಅವರಿಗೆ 
ಖಾತ್ರಿಯಾಗಿ ತಿಳಿಯಿತು. ಅವರು ಆ ಕೋಟಿಯನ್ನು ಮುತ್ತಿ ಅರ್ಥದಿವಸ 
ದಲ್ಲಿ ವಶಸಡಿಸಿಕೊಂಡರು. ಆ ಸೇನೆಯ ಅಧಿಪತಿಯು ಸ್ತಯಂ ಶಿವಾಜಿಯೇ 
ಆಗಿದ್ದನೆಂದು ನಮಗೆ ತಿಳಿಯಿತು. ಪಾಪ, ನನ್ನ ಬೆಂಗಾವಲು ಸೈನ್ಯದ 
ಸರದಾರ ದಿಲೀಸಸಿಂಗ್‌ನು ಶಿವಾಜಿಯನ್ನು ಎದುರಿಸಿ ಕ್ಷಣದಲ್ಲಿ ಸತ್ತು ಬಿದ್ದ. 
ಹುಚ್ಚು ತರುಣ. ರಜಪೂತನೆಂಬ ಕೊಬ್ಬಿ ನಿಂದ ಅ ಮಹಾ ಸರಾಕೃ ಮಿ 
ಶಿವಾಜಿಯನ್ನು ಎದುರಿಸಿದ. ಸತ್ತುಹೋದ. ಹೋಗಲಿ.” 

“ಶಿವಾಜಿಯು ಆರಮನೆಯ ಮುಂಜಿ ಬಂದು ನಿಂತ. ನಮ್ಮ ಪರಿವಾರ 
ದವಕೆಲ್ಲರೂ ನಡುಗುತ್ತಾ ನಿಂತರು. ನಾನು ಆ ಶಿವಾಜಿಯನ್ನು ಅಂತಃಪುರಕ್ಕೆ 
ಬರಬೇಕೆಂದು ಹೇಳಿ ಕಳುಹಿಸಿದೆ. ಅವನು ನನ್ನೆ ದುರಿಗೆ ಭಷ ನಿಂತು ನಮ್ರತೆ 
ಯಿಂದ ಸಲಾಂ ಮಾಡಿದ. ಮಹಾ ಮಹಾ aT ಸೇನಾಧಿಸಕಿಗಳು ಅಂಥ 
ಸಂದರ್ಭದಲ್ಲಿ ಶಿನಾಜಿಯನ್ನು ನೋಡಿದ್ದ ರೆ ನಡುಗಿ ಕೆಳಗೆ ಬೀಳುತ್ತಿ ದ್ದ ರು. 
ಆಂಥ ಶಿವಾಜಿಯು ಇವನೇ ! ಇವನಲ್ಲಿ ಇಷ್ಟು ನಮ್ರತೆಯಿಜಿಯೇ ? ಎಂಡು 
ನನಗೆ ಆಶ್ಚರ್ಯವಾಯಿತು. ಆವನೇ ಹೇಳಿದನು "ನಾನು ಶಿವಾಜಿ. ನೀವು 
ಬಾಡನತ[ೆ ಸಹೋದರಿಯರು. ನಾನು ಕೇಳಿ ಬಲ್ಲೆ, ನಿಮ್ಮ ಹೆಸರನ್ನೂ 
ಕೇಳಿದ್ದೆ (ನೆ. ಬಾದಸಹರ ನಿರ್ಭಾಗ್ಯ ಸೋದರಿ, ಟಕ ಟೌ 

“ಕಾಯಿ ನೀವು ಭಯಪಡಬೇಡಿ. ನನಗೆ ನೀವು ಮಾತೃ ಸಮಾನರು 


ನಿಮ್ಮನ್ನು ಮರ್ಯಾಡೆಯಿಂದ ಯುವರಾಜರ ಶಿಬಿರಕ್ಕೆ" ಸುರಕಿ ಕಿತವಾಗಿ ತಲುಹಿಸು 
ತ್ತೇನೆ? ನಿಂದು ದೇಳಿ ಸಲಾಂಮಾಡಿದನು. 


ಛತ್ರಪತಿ ಶಿವಾಜಿ... ೧೨೧ 


“ಆಗ ಆ ಕ್ಷಣದಲ್ಲಿ ಆವನ ಮರ್ಯಾದೆ ಗಾಂಬೀರ್ಯ ಟದಾರ್ಯಗಳನ್ನು 
ನೋಡಿ ನಾನು ಮನಸೋಕೆ ನಿಜ. ನನ್ನ ಮನಸ್ಸಿನಲ್ಲಿ ಒಂದು ಶಂಕೆಯಿದ್ದಿ ತು. 
ಸಾಕ್ಷಾತ್ಮಾಗಿ ಶಿನಾಜಿಯನ್ನೇ ಕಂಡಾಗ ಆವನು ನನಗೆ ಅಭಯ ಪ್ರಧಾನ 
ಮಾಡಿರುವಾಗ ನಾನು ಕೇಳದಿದ್ದರೆ ಈ ಮೊಗಲ್‌ ಬಾದಹಹರ ಕುಲದಲ್ಲಿ 
ಹುಟ್ಟ ಸಾರ್ಥಕವೇನು? 

“"ಶಿವಾಜೀ ಮಹರಾಜ್‌, ನಮ್ಮ ಯುವರಾಜನಿಗೂ ನಿಮಗೂ ಅಂತ 
ರಂಗ ಸ್ನೇಹವಿದೆಯೆಂದು ನಮ್ಮ ಶಿಬಿರದಲ್ಲಿಯೇ: ಅನೇಕರು ಮಾತನಾಡಿ 
ಕೊಳ್ಳುತ್ತಾ ರೆ. ಇದು ನಿಜವೆ? ನಿಮ್ಮ ಮಾತೃ ದೇವತೆಯ ಆಣೆಗೂ ಹೇಳಿರಿ, 
ಎಂದು ಕೇಳಿದೆ. ಶಿವಾಜಿಯು ನಕ್ಕು ಅ “ಷಹಜಾದೆ. ಹಾಗೆ ಮಾತ 
ನಾಡುವವರು ಕಚ್ಚಾ ಮನುಷ್ಯ ರು. ಅನಕೀ ನಿಜವಾದ ಕಾಫರರು. 
ದಖ ನ್ನಗೆ ಬಂದಿರುವ ಸರದಾರರುಗಳಲ್ಲಿ ಯಾರು ತಾಜಾ ಮುಸಲಾ ಒಸರಿ 
ದ್ದಾ ಕ್ಕೆ ಹೇಳರಿ ನಮಗೂ ಮೊಗಲರಿಗೂ ಹಣಾಹಣಿ ಯುದ್ದ ಸ ರು 
ವಾಗ ಮೊಗಲ್‌ ರಾಜಪ್ರತಿನಿಧಿ ಯುವರಾಜನಿಗೂ ನನಗೂ ಸೆ ್ಲೆಹವಾಗು 
ವುದು ಹೇಗೆ) ಯುನರಾಜನು ಮಹಾ ಪುರುಷನೆಂದು ಕೇಳಿದ್ದೆ ಟೆ ಆವನ 
ಸ್ನೇಹಕ್ಕಾಗಿ ನನ್ನ ಮನವು ಹಾತೊರೆಯುತ್ತಿದೆ. ಯುದ್ಧ ವು ಮುಗಿದನಂತರ 
ನಾನಾಗಿ ಅವನಿಗೆ ಸ್ನೇಹ ಹಸ್ತವನ್ನು "ಚಾಚಬೇಕೆಂದಿದ್ದೆ (ನೆ? ಎಂದು 
ಹೇಳಿದನು. 

“ಮಹಾರಾಜರೇ ನನ್ನದು ಮತ್ತೊ ಂದು ಪ್ರಶ್ನೆಯಿದೆ. ಆದನ್ನು 
ಮೊಗಲ್‌ ರಾಜಕುವರಿಯ ಸವಾಲ್‌ ಎಂದು `ಜೇಕಾದರೂ ತಿಳಿಯಿರಿ” ಎಂದು 
ಹೇಳಿದೆ. ಶಿವಾಜಿಯು "ಕೇಳಿ ಷಹಜಾದೆ, ಕೇಳಿಬಿಡಿ. ಮತ್ತೊಮ್ಮೆ ನೀವು 
ನನ್ನನ್ನು ನೋಡಲಾರಿರಿ. ಇದೇ ಕೊನೆ. ನೀವು ಈಗ ನನ್ನ ಬಂಧಿ, ನಿಮ್ಮ 
ಘನತೆಗೆ ತಕ್ಕ ಪುರಸ್ಕಾ ರವನ್ನು ಒಪ್ಪಿ ಸಬೇಕೆಂದು ನನ್ನ ಮನೋಡೀವಕೆಯು 
ಹೇಳುತ್ತಿ ದೆ ಚಾರಿ ಸಹೋದರಿಗೆ ಒಪ್ಪಿಸುವ ಘನಪುರಸ್ಕಾರವು ನನ್ನ 
ಲ್ಲೀಫಿಡೆ? ಸತ್ಯವಚನ ಅಷ್ಟ ನ್ನೇ ಸಮಸಿ ಸಮರ್ಪಿಸಬಲ್ಲೆ” ಡು 
ಹೇಳಿದನು. 

“ಶ್ರಿವಾಜೀ ಮಹಾರಾಜ್‌, ನನ್ನನ್ನು ಕ್ಷಮಿಸಿರಿ. ನೀವು ವೀರ ಪುರುಷ 
ರೆಂದು ನಿಮ್ಮ ಹಿಂದೂ ಜನ ಬಹಳವಾಗಿ ಹೊಗಳುತ್ತಾರೆ. ನಮ್ಮ ದರ್ಬಾರಿ 


೧೨.೨ ಛತ್ರಪತಿ ಶಿವಾಜಿ 


6 


ನಲ್ಲಿ ತಿನಾಜಿಯು ಯುದ್ಧ ದಲ್ಲಿ ನಿಲ್ಲುವುದಿಲ್ಲ ಕದ್ದು ಹೋಗುತ್ತಾನೆ” ಎಂದು 
ಹೇಳುತ್ತಾರೆ. ' ನೀವು ಒಂದು ಯುದ್ಧ ದಲ್ಲಾದರೂ ಮೊಗಲ್‌ ಸೇನೆಯ 
ಮುಂದೆ ನಿಂತು ಯುದ್ಧ ಮಾಡುವುದಿಲ್ಲವೇಕ? ಇದು ಸರಾಕ್ರಮಿಗಳ 
ಲಕ್ಷಣವೇ” ಎಂದು ಕೇಳಜಿ್‌ 
“ಶಿವಾಜಿಯು "ಬೇಗಂಸಾಹೇಬಾ, ಸರಿಯಾದ ಸ ಶ್ರಶ್ನೆ ಈ ಪ್ರಶ್ನೆ ಯನ್ನು 
ಮೊಗಲ್‌ ಸೇನಾಧಿಸಕಿಗಳೇ ನನ್ನ ಮುಂಡೆ ಬಡು. "ಕೇಳಿದ್ದರೆ ಹೇ 
ಉತ್ತ ರಕೊಟ್ಟು ಬಿಡುತ್ತಿದ್ದೆ. ಅವರೊಬ್ಬರಿಗೂ ೮ ಆ ಶೈರ್ಯವಿಲ್ಲ. ನೀವು 
ಧೀರ ನ್‌ ಅ ಔರಂಗಜೇಬನಿಗೆ ತಕ್ಕ ಒಡಹುಟ್ಟು" ಸವಾಲ್‌ ಎಂದು 
ಹೇಳಿದಿರಲ್ಲಾ ಅದೇ ಸರಿಯಾದ ಮಾತು, ಸ ಜಗತ್ತಿನ ಕರ್ತಾ 
ಕರ್ತನೆಂದುಕೊಳ್ಳುವ ದೆಹಲಿಯ ಚಕ್ರವರ್ಶಿ, ನಿಮ್ಮ ಸಹೋದರ, ಆ 
ತ "ಕನ್ನೊ ಡನೆ ಯುದ್ಧ ಮಾಡಲು ಸಾಮರ್ಥ್ಯವುಳ್ಳ ವನು. 
ನೇಕಈದಖ ನ್‌ ರಣಕ್ಷೇತ್ರದಲ್ಲಿ ಬಂದು ನಿಂತರೆ ನಾನು ಸಾಕ್ಷಾತ್ಕಾಗಿ 
ಸ ನ ನನ್ನ ಸರಾಕ 5 ಮನೇನು ಎಂಬುದನ್ನು ತೋರಿಸುತ್ತೆ ನೆ. 
ಈ ಒಂದೂಸ್ತಾ ನದಲ್ಲಿ ಈ ಜನೆ ಸಮಸ್ಯೆಯು ನಮ್ಮಿಬ್ಬ ರ ಕಾಳಗದಲ್ಲಿ 
ಬಗೆಹರಿದು ಹೋಗುತ್ತ ದೆ. ನಾನು ಆ ರಣರಂಗದಲ್ಲಿ ಸತ್ತು ಬದ್ದ ರೆ. ಅ ಸೇತು 
ಹಿಮಾಚಲದವರೆಗೆ ಮೊಗಲ್‌ ಸಾಮ್ರಾಜ ವು ಸರ್ವತಂತ್ರ ಸ. ೈತಂತ್ರವಾಗು 
ತ್ರ ದೆ, ಬಾದಷಹನು ಮಡಿದುಬಿದ್ದ 8: ದ ಆ ಸುವರ್ಣ 
ಧ್ವಜವು ಕೈಲಾಸದಿಂದ ಸಿಂಹಳದವರಿಗೆ ಪ ಸ್ರ ಕಾಶಮಾನವಾಗುತ್ತ ಡೆ. ನಿಮ್ಮ 
ಸವಾಲಿಗೆ ಇದೇ ವಿನಯ ಪೂರ್ವಕವಾದ ಉತ್ತ: ಸಹಜಾದೆ. ನೀವು ಬಾದ 
ಷಹನಲ್ಲಿಗೆ ಹೋಗಿ ಇದನ್ನು ಖಂಡಿತವಾಗಿ ಹೇಳಿರಿ” ಎಂದು ಹೇಳಿದನು. 
“ಆ ವೀರನು ನನ್ನ ನ್ನು ಸಕಲ ಮರಾ ದೆಗಳೊಡನೆ ಔರಂಗಾಬಾದಿಗೆ 
ಕಳುಹಿಸಿಕೊಟ್ಟ ನು. ಹಿಂದೂ ಸರದು ನನ್ನನ್ನು ಯುವರಾಜನ 
ಸಮ್ಮುಖದಲ್ಲಿ "ತಂಜೊಪ್ಪಿ ಸಿ ಅಪ್ಪಣೆಪಡೆದು MN 0್ಸ ಸ್ಯ 
Rade ಜಹನಾರಾಳನ್ನು ಬಿಗಿದಪ್ಪಿ “ಸಹಜಾಜಿ ನೀನು 
ಧೀರ ರನುಣಿಯೇ ಹೌದು. ನನ್ನ್ನ ಮಾತನ್ನು ನೀನೇ ಸವಾಲುಹಾಕಿ 
ಉಕ್ತರ ತಂದಿದ್ದೀ. ನಾನು ದಖ ನ್‌ ರಣಕ್ಷೇತ್ರ ಕ್ರೈ ಹೋಗಿ ಶಿವಾಜಿಗೆ ರಣ 
ನೀಳಯವನ್ನು 'ಕಳುಹಿಸುತ್ತೆ ಕೆ. ಆಗ ನಿನ್ನನ್ನೇ ಡೊತೆಯಲ್ಲಿ ಕರೆಡೊಯ್ದು 


ಛತ್ರಪತಿ ಶಿವಾಜಿ , ೧೨೩ 


ನಿನ್ನ ಈ ಕೈಗಳಿಂದಲೇ ಆ ಶಿವಾಜಿಗೆ ರಣವೀಳಯವನ್ನು ಕೊಡಿಸುತ್ತೇನೆ 
ಅದುವರೆಗೆ ಅವನನ್ನು ಕಳ್ಳ ನೆಂದು ಕರೆಯುವುದಿಲ್ಲ” 1 ಹೇಳಿ ಆ 
ಜಹನಾರಾಳ ಎರಡು ಮೃ ಸ ಹೆಸ್ತಗಳನ್ನೂ ತೆಗೆದು ಮುದ್ದಿ ಟ್ಟು ಕಣ್ಣು 
ಗಳಿಗೆ ಒತಿ ಕಿ ಕೊಂಡನು. 

ಔರಂಗಜೇಬನು ಅಂತಃಪುರದಿಂದ ಹೊರಟನು. ಹೋಗುವಾಗ “ಶಿವಾ 
ಜಿಯು ಮಹಾಪುರುಷ” ಎಂದು ಅವನು ಬಾಯಿಯಲ್ಲಿ ನುಡಿಯುತ್ತಿ ದ್ಹನು. 


——— = 


೧೩ 

ಬಿಜಾಪುರದಲ್ಲಿ ಎರಡನೇ ಆದಿಲ್‌ ಸಷಹನು ಮೃತನಾದನು. ಅವನ 
ಮಗ ಸಿಕಂದರ್‌ ಎಂಬ ನಾಲ್ಕು ವರ್ಷಗಳ ಬಾಲಕನಿಗೆ ಪಟ್ಟ ಕಟ್ಟಿ ದರು. 
ಖಾಸ್‌ ಖಾನ್‌ ಎಂಬುವನು ರಾಜಪ್ರತಿನಿಧಿಯಾಗಿ ನೇಮಿಸಲ್ಪಟ್ಟನು. 
ಬಿಜಾಪುರದಲ್ಲಿ ದೊಡ್ಡ ದೊಡ್ಡ ಸರದಾರರುಗಳೆಲ್ಲರೂ ಪರಸ್ಪರ ದ್ರೇಷಾಸೂಯೆ 
ಗಳಿಂದ ಒಬ್ಬ ರ ಮೇಲೊಬ್ಬ ರು ಪಿತೂರಿಗಳನ್ನು ನಡೆಸುತ್ತಾ ಕಚ್ಚಾಡುತ್ತಿ 
ದ್ಸರು. ಸ ಮಹಲಿನಲ್ಲಿದ್ದ ಬೇಗಂ ಎತ ಉಟ ಅತ್ಯಂತ ಚತುಕೆ. 
ಅವಳು ಸಿಕಂದರ್‌ನ ಸಾಕ್ಷಾತ್‌ ತಾಯಿಯಲ್ಲದಿದ್ದ ರೂ ಆ ಚಿಕ್ಕ ಸುಲ್ತಾನ 
ನನ್ನು ನಿಶೇಷ ಪ್ರೇಮದಿಂದ ನೋಡಿಕೊಳ್ಳು ತ್ತಿದ್ದಳು. ಅವಳ ಹೆಸರು 
ಸುರಮಾ ಹ ಅವಳು gg (| ಬಂದಿದ್ದ ರಾಣಿ. ಆದಿಲ್‌ 
ಷಹನನ್ನು ಒಲಿದು ಬಂದವಳಲ್ಲದಿದ್ದರೂ ಮಂತ್ರವಾದಿಯ ವರಪ್ರಸಾದ 
ದಿಂದ ರಾಜಿಯಾದವಳು. ಸುಲ್ತಾನನು ಅವಳನ್ನು ಅತ್ಯಂತ ಪ್ರೇಮದಿಂದ 
ಕಾಣುತ್ತಿದ್ದನು. | 

ಸುಲ್ತಾನನು ಸತ್ತು ಹೋಗುವಾಗ “ಮಗನಿಗೆ ಪಟ್ಟ ಕಟ್ಟ ಬೇಕು. ಆ 
ಬೇಗಂಸಾಹೇಬಾಳಿಗೇ ರಾಜ್ಯಾಧಿಕಾರ ವಹಿಸಬೇಕು. ಎಂದು ಹೇಳಿ ಕಾಲ 
ವಾಗಿದ್ದನು. 

ದರ್ಬಾರಿನ ಪ ಪ್ರಮುಖ ವ್ಯಕ್ತಿ ಗಳೆಲ್ಲಾ ಅದನ್ನು ಸಮ್ಮ ಕಿಸಲಿಲ್ಲ. 
ಅವಳು Ed ಸಂಶಯ. ಇನ್ನೂ ಯುವತಿ. ಈ ಕಾ ಗೆ 
ದೊಡ್ಡ ರಾಜಬಂಧುಗಳೂ, ಮಂತ್ರಿಗಳೂ “ಕೋಧಿಸಿದಕು. 


೧೨೪ R ಛತ್ರಪತಿ ಶಿವಾಜಿ 


ಕ್ರೀ ಪ ಲ್‌ ಕ 

ಕು ಹ್ಕಬಾಳು ನನಗೆ ರಾಜ್ಯಭಾರದ ಆಸೆಯಿಲ್ಲ. ನೀವು ಬೇಕಾದ 
ಹಾಗೆ ಮಾ ಳ್ಳ ರಿ. ನಾನು ಈ ರಾಜ ವನ್ನ e ಬಿಟ್ಟು ಗೋಲ್ಯೊಂಡಕ್ಟೋ, 
ದೆಹಲಿಗೋ ಕ್ರ ಹೋಗುತ್ತಿ (ನೆ? ವಾ್‌ ಔಟು 

೫ ಹಾಗೆ ಕಳುಹಿಸುವುದೂ ಅಪಾಯವೇ. ಆದನ್ನು 
ಗಗ ನನಿಗೆ ತಾಯಿಯಿಲ್ಲ. ನೀವು ಆ ಬಾಲಕನನ್ನು ನಿಮ್ಮ 
ಹುಟ್ಟದ ಮಗನಂತೆಯೇ ನೋಡಿಕೊಳ್ಳುತ್ತೀರಿ. : ನೀವು 
ಇಲ್ಲಿಯೇ ಇತರ) ಈ ಅರಮನೆಯ ಅಧಿಕಾರವೆಲ್ಲಾ ನಿಮ್ಮ ದೇ ಇರು 


ತ್ತದೆ. ರಾಜ್ಯಭಾರವನ್ನು ನಾಲ್ಕು ಜನ ಸಮರ್ಥರಾದ ಆಧಿಕಾರಿಗಳು 
ನಿರ್ವಹಿಸಲಿ” ಎಂದು ತೀರ್ಮಾನ ಮಾಡಿದರು. 


ರಾಜ್ಯದ ಹಿರಿಯರೆಲ್ಲರೂ ಸೇರಿ ಖವಾಸ್‌ಖಾನ್‌, ಅಬ್ದುಲ್‌ ಮಹ 
ಮದ್‌, ಮುಜಾಫರ್‌ ಖಾನ್‌ ಬೊಲಾಲ್‌ ಖಾನ್‌ ಈ ನಾಲ್ವ ರನ್ನೂ ಸಿ 
“ವ್ರ ನಾಲ್ವ ರು ಸೇನಾಧಿಪತಿಗಳು ರಾಜ್ಯಭಾರ ನಡೆಸತಕ್ಕ. ದ್ದು. ಖವಾಸ 
ಖಾನನು ರಾಜಧಾನಿಯಲ್ಲಿದ್ದು ಕೊಂಡು ಸುಲಾ ತನನ ಪ್ರತಿನಿಧಿಯಾಗಿ 


ದರ್ಬಾರಿನ ಕಾ ರೃಭಾರಗಳನ್ನೆ ಲ್ಲಾ ನಿರ್ವಹಿಸತಕ್ಕದ್ದು »” ಎಂದು ಶೀರ್ಮಾನ 
ಮಾಡಿದರು. 


ಬಿಜಾಪುರ ರಾಜ ವು ವಿಸ್ತಾರವಾ ಗಿದ್ದಿತು. ಆದರೆ ರಾಜ್ಯಭಾರವೆಲ್ಲಾ 
ಸಡಿಲವಾಗಿ ಹೋಗಿದ್ದಿ ತು. ಪ್ರ 'ಹೊಡ್ಡ ದೊಡ್ಡ ಸೇನಾಧಿಪತಿಗಳು ಆಯಾ 
ಸ್ಥಳದಲ್ಲಿಯೇ ಹೋಗಿ ನಿಂತರೆ ರಾ 'ಜ್ಯದಲ್ಲಿ ಸುಭದ ಪ್ರತೆಯುಂಟಾಗುವುದೆಂದು 
ಟ್ರ ನಾಲ್ವರೂ ಆಲೋಚನೆ ಮಾಡಿದರು. 

ಬಿಟ್ಲು ಲ್‌ ಮಹನುದ್‌ಖಾನನು ಪೂರ್ವಪ್ರಾಂತಕ್ಟೂ, ಮುಜಾಫರ್‌ 


ಖಾನನು ಕರ್ನಾಟಿಕ ರಾಜ್ಯಕ್ಕೂ, ಬೋಲ್‌ ಖಾನನು ಸಶ್ಚಿಮಕ್ಕೂ 
ಹೊರಟು ಹೋದರು. | 


ಖವಾಸ್‌ ಖಾನನು ರಾಜಧಾನಿಯಲ್ಲಿಯೇ ಬೇರೂರಿ ನಿಂತನು. 

ಆ ದೊಡ್ಡ ಸರದಾರರುಗಳು ಆಯಾ ಪ್ರಾಂತಗಳಿಗೆ ಹೋಗುತ್ತ ಲೇ 
ಆಯಾ ಪಾ ಪ್ರಾಂತಗಳಲ್ಲಿದ್ದ ಕಿಲ್ಲೇದಾರರು ಮತ್ತು ಫೌಜುದಾರರುಗಳಗೂ, 
ಹಾಸ 1॥ ತಿಕ್ಫಾ ಟಕ ಔರಂಭವಾಯಿತು. ಖವಾಸ್‌ಖಾನನು ಆಯಾ 


ಪ್ರದೇಶಗಳಲ್ಲಿದ್ದ ಬುಡ ಸ ಕೋಟಿಗಳ ಮೇಲಿನ ಅಧಿಕಾರವನ್ನು ಅವರು 
ಗಳಿಗೆ ಕೊಡಲಿಗುವುನಿಲ್ಲವೆಂದು ನಿರಾಕರಿಸಿದನು. 


ಛತ್ರಪಕಿ ಶಿವಾಜಿ . ೧೨೫ 


ಅವರೆಲ್ಲರೂ ಖವಾಸ್‌ಖಾನನ ವಿರುದ್ಧ ತಿರುಗಿಬಿದ್ದ ರು. ಸೂ ತ್‌ ಸ 


ವಾಗಲಿಲ್ಲ. . ಆದರೆ ದರ್ಬಾರಿನಲ್ಲೆ ಲ್ಲಾ ಗೊಂದಲಕ್ಕೆ ಧಾ 
ಖವಾಸ್‌ಖಾನನ ಆಜ್ಞೆಯನ್ನು ಎಲ್ಲರೂ ತಂಸ್ಕರಿಸಲಾರಂಭಸಿಟರು. ಇಂಥ 2 


ಪ್ರಸಂಗದಲ್ಲಿ ರಾಜ 
_ವಾದಂತಾಯಿತು 


ಬಿಜಾಪುರದ ಸುಲ್ಲಾನನಿಗೂ ಶಿವಾಜಿಗೂ ಸಂಧಿಯಾಗಿತ್ತು. ಶಿವಾ '' 
ಜಿಯ ಕಡೆ ರಾಯಭಾರಿ ಬಾಜಾಜೀ ನಾಯಕ್‌ ಪಂಡ್ರಿಯೆಂಬುವನು ದರ್ಬಾ 
ರಿನ ವಿಚಾರಗಳನ್ನ ಲ್ಲೂ ಶಿವಾಜಿಗೆ ಗುಪ್ತವಾಗಿ. ಬರೆದು ಕಳುಹಿಸಿದನು. 
ರಾಜ್ಯದ ಅರಾಜಕತ್ತ ಸಿ ತಿಯನ್ನು ಬರೆದಿದ್ದ ನು. 

ಖವಾ ಜು ಖ್ಯ si A ಉ್ಫಉ ಸುರನಾ Pe ಸಾರ 
ಆಧಿಪತ್ಯವೇ ನಡೆಯುತ್ತಿ ಡೆಯೆಂದೂ ನಿನರಿ ಸಿದ್ದ ನು. 

ಶಿವಾಜಿಯು ಈ ; ಸಮಾಚಾ ರ ಬರುತ್ತಲೇ ತ ತನ್ನ ಸೇನಾಧಿಸಥಿಗಳನ್ನು 
ಕಲೆತು ಆಲೋಚನೆ ಮಾಡಿದನು. 

“ನಾವು ಈ ಸಮಯವನ್ನು ಬಿಡಬಾರದು ಬಿಜಾಪುರದವರ ಮೇಲೆ 
ಯುದ್ಧ ಮಾಡಬೇಕು. ಪಶ್ಚಿಮದ ಕಡೆ ಇರುವ ಕೋಟಿಗಳನ್ನು ವಶಸಡಿಸಿ 
ಕೊಳ್ಳಬೇಕು. ಬಿಜಾಪುರದ ರಾಜ್ಯದಲ್ಲಿಯೂ ಆದಷ್ಟು ದೂರ ಆಕ್ರಮಣ 
ಮಾಡಬೇಕು. ಬಿಜಾಪುರದ ದರ್ಬಾರು ದುರ್ಬಲವಾಗಿದೆ. ಅವರಲ್ಲಿ ಹೇರಳ 


ನಾಗಿ ಧನಸಂಪಕ್ಕಿದೆ. ಆದಷ್ಟು ವಸೂಲುಮಾಡಿ ಕೊಂಡು ಬರಬೇಕು” 
ಎಂದು ಪೀಮ್ಮಾನ ಮಾಡಿಕೊಂಡರು. 


ಪ್ರತಾಸರಾಯನೂ ಆನಂದರಾಯನೂ ಸೈನ್ಯವನ್ನು ತೆಗೆದುಕೊಂಡು 
ಮೊಟ್ಟ ಮೊದಲು ರತ್ನಗಿರಿಗೆ ಮುತ್ತಿಗೆ ಹಾಕಿದರು. ರತ್ಸಗಿರಿಯು ಮರಾಠರ 
ವಶವಾಯಿತು, ಮರಾಠರು ಅದೊಂದು ದೊಡ್ಡ ಲಾಭವೆಂದು ಭಾವಿಸಿದರು. 
ಏಕೆಂದರೆ ಸಶ್ಚಿಮ ತೀರನನ್ನೆಲ್ಲಾ ಆಕ್ರಮಣ ಮಾಡಲು ರತ್ನಗಿರಿಯು ಆಯ 
ಕಟ್ಟಿನ ಸ್ಥಳೆ. ಅದು ಶುದ್ದ ಮರಾಠರ ಭೂನಿ. ಮರಾಠರು ಆದನ್ನು 
ವಶಪಡಿಸಿಕೊಂಡರೂ ಆ ಪ್ರಾಂತದ ಬಿಜಾಪುರ ದರ್ಬಾರಿನ ಸರ್‌ ಸುಬೇದಾರ 
ನಾಗಿದ್ದ ಬೊಲಾರ್‌ಖಾನನು ಉಪೇಕ್ಷೆಯಿಂದ ಸ ಸುಮ್ಮನಿದ್ದನು. 

"ಮರಾಠಾ ಸರದಾರರಿಗೆ ಪ ಪನ್ರಾ ಬಾಡ ಮೇಲೆ ಕಣ್ಣಿತ್ತು- ಪನ್ವಾಲಾ 


ವನ್ನು ಹಿಡಿದುಬಿಟ್ಟಿರೆ ಭೀಚಲಿಂದ. ರಾಜ್ಯದ ಕಡೆಯಿಂದ ಮಹಾರಾಷ್ಟ್ರಕ್ಕೆ 


ಜ್ಯದಲ್ಲೆಲ್ಲ ಲ್ಲಾ ೫ ಡಹ ವಿಧವಾಗಿ ಆರಾಜಕತೆಯೇ ಪ್ರಾಪ್ತ 


೧೨೬ ಛತ್ರಪತಿ ಶಿವಾಜಿ 


ಬರುವ ಹೆಬ್ಬಾಗಿಲು ಮಹಾರಾಷ್ಟ್ರರ ಅಧೀನವಾಗುತ್ತದೆ. ಶಿವಾಜಿಯು 
ಈ ಕೋಟಿಯನ್ನು ಸದ್ದಿಲ್ಲದೆ ಉಪಾಯದಿಂದ ವಶಪಡಿಸಿಕೊಳ್ಳ ಬೇಕೆಂದು 
ಸೇನಾಧಿಸತಿಗಳಿಗೆ ಸೂಚನೆಯಿತ್ತನು. 

ಅಣ್ಣಾ ಜೀರಾಯನು ಸೈನ್ಯಸಮೇತನಾಗಿ ಪನ್ಹಾ ಲಾದ ದುರ್ಗವನ್ನು 
ಹಡಿಯಲು ಹೊರಟನು. ರತ್ನಗಿರಿಯ ಕಾಡುಗಳಲ್ಲಿ ಈ ಸೈನ್ಯಗಳು ಅಡಗಿ 
ಕೊಂಡಿದ್ದವು. 

ಖಂಡೋಜೀ ಎಂಬ ದಳಪಶಿಯು ಎಂಥ ಕೋಟೆಯನ್ನ ದರೂ ಕ್ಷಣ 
ದಲ್ಲಿ ಹತ್ತಿ ಹೋಗುವಂಥ ಸಾಹಸಿಯೆಂದು ಮಹಾರಾಷ್ಟ್ರ ಸೈನ್ಯದಲ್ಲೆಲ್ಲಾ 
ಪ್ರಸಿದ್ಧವಾಗಿತ್ತು. ಖಂಡೋಜಿಯು ಅರವತ್ತು ಜನ ತನ್ನ ಸಂಗಡಿಗರಾದ 
ಮಾಳನರನ್ನುು ಕರೆದುಕೊಂಡು ಕತ್ತಲೆಯ ವೇಳೆಯಲ್ಲಿ ಪನ್ವಾಲಾ ದುರ್ಗದ 
ಸಮಾಸಕ್ಕೆ ಹೋಗಿ ಸೇರಿದನು. ಹೊರಗಡೆ ಕಾವಲುಗಾರರಿಗೆ ಕೂಡಾ ಈ 
ಸುಳಿವು ಸಿಕ್ಕಲಿಲ್ಲ. ಖಂಡೋಜಿಯು ದುರ್ಗವನ್ನು ಹತ್ತುವ ನಿಚ್ಚ ಜಿಕೆ 
ಗಳನ್ನು ಕೋಟಿಗೆ ಕಟ್ಟ ತನ್ನ ಕಡೆಯವರನ್ನು ಒಬ್ಬೊಬ್ಬ ಬ್ಲರನ್ನಾಗಿ ಮೇಲಕ್ಕೆ 
ಕರೆದುಕೊಂಡು ಶಶ್ತ್ರ ಗಳನ್ನು "ಗುಟ್ಟಾ ಗಿಟ್ಟು ಹ oN he ಚು 
ಹಿಂದುಗಡೆ ಹೋಗಿ ಸೇರಿದನು. a, ಫೌಜುದಾರನ ಶಯನ 
ಗೃಹವನ್ನು ಹೊಕ್ಕು ಅವನನ್ನು ನಿರಾತಂಕವಾಗಿ ಕೊಂದುಹಾಕಿ ಮಾಯವಾ 
ದನು. ಪಹರೆಯವರು ಸತ್ತುಬಿದ್ದಿದ್ದ ಫೌಜುದಾರನನ್ನು ನೋಡಿ ಗಾಬರಿ 
ಯಿಂದ ಕೂಗಿಕೊಂಡರು. ಅಷ್ಟರಲ್ಲಿ ಖಂಡೋಜಿಯು ಕೋಟಿಯ ಮೇಲಿ 
ನಿಂದೆ ಜಯಭೇರಿಯನ್ನು ಬಾರಿಸಿದನು. ಮುಸಲ್ಮಾನ” ಸೈನಿಕರೆಲ್ಲರೂ 
ಗಾಬರಿಯಿಂದ ಅಕ್ಕಿಂದಿತ್ತ ಅಲೆದಾಡುತಿ ತ್ತಿದ್ದರು. ಕೋಟಿಯ ಹೆಬ್ಬಾ ಗಿಲಿ 
ನಿಂದ ಅಣ್ಣಾ ಜಿಯ ಸೈನ್ಯಗಳು ತೆಂಡತಂಡವಾಗಿ ನುಗ್ಗಿ ಬಂದ ವು. ಮ 
ಲ್ಮಾನ್‌ ಸೈಫಿಕರನ್ನೆ ಲ್ಲಾ ಹೊಡೆದುಹಾಕಿದರು. ಕೋಟಿಯ ಸುಬೇದಾರ 
ನೌಗೋಜೀ ಪಂತನು "ವೇಸಮರಿಸಿಕೊಂಡು ತಲೆತ ಬ್ರಿಸಿಕೊಂಡು ಕೋಟಿ 
ಯಿಂದ ಓಡಿಹೋದನು. ಮರಾಠಾಸೆ ಸನಿಕರು ಆ ಕೋಟಿಯೊಳಗಿದ್ದ ಬಿಜಾ 
ಪುರೀ ಅಧಿಕಾರಿಗಳನ್ನೆಲ್ಲಾ ಸಿಕಬಡಿದರು. ಅವರುಗಳನ್ನು ಕತೆಗಳಿಂದ 
ಹೊಡೆದು. "ಹಣವನ್ನು ಎಲ್ಲಿ ಮುಚ್ಚಿ ಟ್ಟ ದ್ಹೀರಿ ? ತೋರಿಸಿ 7 ಸಸ ಹಿಂಸೆ 
ಪಡಿಸಿದರು. ಅನರ ಗುಪ್ತ ನಧಿಗಳೆಲ್ಲು ಬಯಲಾದುವು. : ಮರಾಠರು 


ಛತ್ರಪತಿ ಶಿನಾಜಿ ೧೨೭ 


ಮನೆಗಳನ್ನು ಅಗೆದು ಆ ಗುಪ್ತ ನಿಧಿಗಳನ್ನು ವಶಪಡಿಸಿಕೊಂಡರು. 

ಪ ವಾರ್ತೆಯನ್ನು ಕೇಳಿ ಶಿನಾಜಿಯು ಸಂತೋಷೆದಿಂದ ಅಲ್ಲಿಗೆ ಬಂದು 
ಸೇರಿದನು. ಆ ಕೋಟೆಯು ಸುಲಭವಾಗಿ ಸ್ವಾಧೀನವಾದುದನ್ನು ಕಂಡು 
ಅತ್ಯಾನಂದಭರಿತನಾದನು. 

ಖಂಡೋಜಿಗೆ ಹೇರಳವಾದ ಬಹುಮಾನಗಳನ್ನು ಇತ್ತನು. ಅಲ್ಲಿ ಸೆರೆ 
ಸಿಕ್ಕಿದ್ದ ಬಿಜಾಪುರೀ ಅಧಿಕಾರಿಗಳನ್ನೆಲ್ಲಾ ಸಂಸಾರ ಸಮೇತ ಬಿಜಾಪುರ 
ರಾಜ್ಯಕ್ಕೆ ಹೊರಟುಹೋಗುವಂತೆ ಅಪ್ಪಣೆ. ಇತ್ತನು. ' ಶಿವಾಜಿಯು ಒಂದು 
ತಿಂಗಳಕಾಲ ಅಲ್ಲಿ ಬಿಡಾರ ಮಾಡಿದನು. ತನ್ನ ಖಾಸ್‌ ವಾಸಕ್ಕಾಗಿ ಒಂದು 
ಚಿಕ್ಕ ಅರಮನೆಯನ್ನು ನಿರ್ಮಾಣ ಮಾಡಿಸಿದನು. ಕೋಟಿ ಕೊತ್ತಲು 
ಗಳೆಲ್ಲಾ ದುರಸ್ತು ಮಾಡಲ್ಲ ಟ್ಟಿ ವು. ಕೋಟಿಯ ಮೇಲುಗಡೆ ನಾಲ್ಕೂ ದಿಶೆ 
ಗಳಲ್ಲ 'ಭೆಗರ್ವಾಥ್ವಜವು ಹಾರಾಡುತ್ತಿದ್ದಿ ತು. 

ರತ್ನಗಿರಿ ಮತ್ತು ಪನ್ವಾಲಾಗಳು ಮರಾಠರ ವಶವಾದ ವಾರ್ತೆ ಬಿಜಾ 
ಪುರಕ್ಕೆ ತಲುಪಿತು. ಖವಾಸ್‌ ಖಾನನು ಮಂಶ್ರಿಗಳೊಡನೆ ಏನು ಮಾಡ 
ಬೇಕೆಂದು ಆಲೋಚನೆ ಮಾಡಿದನು. “ದೊಡ್ಡ ದೊಡ್ಡ ಸೇನಾಧಿಸಕಿಗಳೆಲ್ಲಾ 
ವಿಮುಖರಾಗಿದ್ದಾ ರೆ. ಯುದ್ಧ ಮಾಡುವುದಂತೂ ಆಸಂಭಾವಿತ. ರಾಜೇ 
ಮಾಡಿಕೊಳ್ಳ ಬೇಕು” ಎಂದು ನಿರ್ಧಾರವಾಯಿತು. 

ಇ ಸ್‌ಖಾನನು ರಾಜಿಯನ್ನು ಪ್ರಾರ್ಥನೆಮಾಡಿ ಶಿವಾಜಿಯ ಸಮಾ 
ಪಕ್ಕೆ ರಾಯಭಾರಿಗಳನ್ನು ಕಳುಹಿಸಿಕೊಟ್ಟ ಎ 

ಅಂತಃಪುರದಲ್ಲಿ ಸುರಮಾಬೇಗಂ ಇದನ, ಲ್ಲಾ ಕೇಳಿದಳು, ಅರಮನೆಯ 
ಭಕ್ಷಿ ಫಿಕೋಜ್‌ಖಾನನು ಸರ್ವಾಧಿಕಾರಿಯೂತಿದ್ದ ನು. ಅವನು ತರುಣ, 
ಬುದ್ಧಿವಂತ, ಅತ್ಯಂತ ಸಮರ್ಥನೂ ಆಗಿದ್ದನು. ಬೇಗಂ ಸಾಹೇಬಾಳ 
ಪೂರ್ಣಾನುಗ್ರಹವು ಅವನ ಮೇಲಿತ್ತು. ಅವನು ಬೇಗಂ ಸಾಹೇಬಾಳಿಗೆ ಈ 
ಸಮಾಚಾರಗಳನ್ನೆ ಲ್ಲಾ ತಿಳಿಸಿದನು. 

“ಏಕೆ, A ಖವಾಸ್‌ ಖಾನನ ರಾಜೀ ಪ ಪ್ರಯತ್ನವನ್ನು ನೀನೊ 
ನ್ಸಿದಂತೆ ಇಲ್ಲ. ಅದಕ್ಕೆ ಏನು ಪ್ರತೀಕಾರ ಮಾಡಬೇಕೆನ್ನುವೆ? » ಎಂದು 
ಕೇಳಿದಳು. 

ಓರೋಜ್‌ನು “ಈ ಉಪಾಯಗಳೆಲ್ಲಾ ಆ ಶಿವಾಜಿಯೊಡನೆ ಫಲಿಸುವು 


೧೨೮ ಛತ್ರಪಶಿ ಶಿವಾಜಿ 


ದಿಲ್ಲ. ಯುದ್ದ ಮಾಡಬೇಕು. ಯುದ ಮಾಡಲು ನಮ್ಮಲ್ಲಿ ಬೇಕಾದಷ್ಟು 
ಸೈನ್ಯ ಗಳಿವೆ” ನೆಂದನು. ಹ 

ಬೇಗಂಸಾಹೇಬಾಳು “ಸೇನಾಧಿಪಶಿಗಳೆಲ್ಲಾ ನಿಮುಖರಾಗಿದ್ದಾರೆಂದು 
ಕೇಳಿದ್ದೇನೆ ಎಂದು ಅರ್ಥೋಕ್ರಿಯಲ್ಲಿ ನುಡಿದಳು. 

ಓಿರೋಜ್‌ಖಾನನು “ಬೇಗಂಸಾಹೇಬಾ, ಸೇನಾಧಿಪತಿಗಳು ಸುಮಖ 
ರಾಗಿರಲಿ, ವಿಮುಖರಾಗಿರಲಿ. ಈ ಆದಿಲ್‌ಷಾಹಿಯು ಮುಕ್ತಾಯವಾಗುವ 
ಕಾಲ ಬಂದಿದೆಯೆಂದು ಕಾಣುತ್ತದೆ. ನಮ್ಮಂಥವರು ಕಣ್ಣಾ ಕೆ ನೋಡುತ್ತಾ 
ಸುಮ ನಿರಲಾಗುತ್ತ ಡಿಯೇ ? ಶಕ ಯುದ್ಧ ಮಾಡುತ್ತೆ ಸೆ ಎಂದು ಎದೆ 
ತಟ್ಟಿ ಆಳಿದನು. 

ಬೇಗಂಸಾಹೇಬಾಳ ಇಷ್ಟದಂತೆ ಖವಾಸ್‌ಖಾನನು ಅಂತಃಪುರಕ್ಕೆ ಬಂದು 
ಭೇಟ ಮಾಡಿದನು. ಅರಮನೆಯ ಭಕ್ಷಿ ಫಿರೋಜ್‌ ಖಾನನು ಜೊತೆಯಲ್ಲಿಯೇ 
ಇದ್ದನು. 

“ಪನ್ವಾಲ ಕೋಟೆಯು ನಮ್ಮ ಪ್ರದೇಶದಲ್ಲಿ ಅತಿ ಮುಖ್ಯವಾದ 
ಕೋಟಿ. ಆ "ಕೋಟಿಯನ್ನು ಸದ ತ್ಕ ಸಷ ಹಿಡಿದಿದ್ದಾ ನೆ. ದೊಡ್ಡ 
ಸುಲ್ಮಾನರ ಕಾಲದಿಂದಲೂ ಆ ಕೋಟಿಯು ಮರಾಠರ ಕ್ಸ ಗೊಡ್ಮು , ನಮ್ಮ 
ಕೈಗೊಮ್ಮೆ ಬಂದು ಹೋಗುತ್ತಲೇ ಇದೆ, ಈಗ ಡಿ "ಸೇರದೆ. 
ಮರಾಠಾ ಸೈನ್ಯಗಳು ಬಿಜಾಪುರದ ಕಡೆಗೆ ಬರುತ್ತಿನೆಯೆಂದು ದೂತರು 
ಸಮಾಚಾರ ತಂದಿದ್ದಾರೆ? ಎಂದು ಅರಿಕೆ ಮಾಡಿದನು. 

ಬೇಗಂಸಾಹೇಬಾಳು “ಬೊಲಾಲ್‌ಖಾನರು ಆ ಪ್ರಾಂಶ್ಯದಲ್ಲಿಯೇ 
ಇದ್ದಾರೆಂದು ಕೇಳಿದ್ದೇವೆ. ಅವರೇನು ಮಾಡುತ್ತಿದ್ದಾರೆ ಕೆ 

“ಅವರು ಏನೂ ಮಾಡಿದಂತೆ ಕಾಣುವುದಿಲ್ಲ.” 
ಅಂತಹ ವೀರ ಸೇನಾಧಿಪಕಿಗಳಿದ್ದು ಅವರು ಹಾಗಿರುವುದು ಆಶ್ಚರ್ಯ 
ವಾಗಿದೆ. ಸ | 

“ಇಲ್ಲ, ಬೇಗಂಸಾಹೇಚಾ. ಅವರುನಮ್ಮ ದರ್ಬಾರಿನ ವಿಷಯದಲ್ಲಿ 
ವಿಮುಖರಾಗಿಯೇ ಇದ್ದಾ ps 

“ಶಿವಾಜಿಯು ನಮ್ಮ ಮೇಲೆ ಯುದ್ಧ ಕ್ಕೆ ಬರುಶ್ತಿದಾನೆ. ಅತ್ತಕಡೆ 


ಇರುವ ಸೇನಾಧಿಸಕಿಯು ವಿಮುಖನಾಗಿದ್ದಾ N ನೀವೇನು ಮಾಡಬೇಕೆಂದಿ 
ದ್ವಿ ರ)? 


"ಭ್ರ ಪತಿ ಶಿವಾಜಿ ೧೨೯ 


“ಶಿವಾಜಿಗೂ ನವ.ಗೂ ದೊಡ್ಡ ಸುಲ್ತಾನ?  ಕಾಬದೆ್ಲಿಯೆೇ ಸಂಧಿ 
ಯಾಗಿ ಅಜೇ ಸಂ ಧಿಯನ್ನು ವ ದಿಸಿ ಪ್ರಿ ರ: ಜಿಸೆ ಹೇಳಿ ಕಳುಹಿಸಿದ್ದೆ ನೆ 

“೧.ಜ ಮಾಡಿಕೊಂಡರೆ ಪನ್ನಾಲಾ ಸೋಹ: ನ್ನು ವ 
ನಮಗೆ ಬಟ್ಟು ಕೊಡುತ್ತಾ ನೆಯೋಿ” ತ 

“ಇ "ಕೂಲ್‌. "ನನ್ನಾ ಲಾ ಕೋಟಿಯು ಇ ಉಳಿಯುತ್ತದೆ.” 

ಬೆ:ಗಂಸಾಹೇಬಳು ತಲೆಯನ್ನ, ಲ್ಲಾಡಿಸಿ “ಅದು ಅಷ್ಟು ಸಮರ್ಪಕವಾಗು 
ವುದಿಲ್ಲ. ಯುನ್ನ ಮಾಡುವುದೇ "ಒಳ್ಳೆ ಯ ಹಿಂದು ಡಿ? ಎಂದಳು. 
“ಜ್ಷೇಗುನಾಹೇಬ್ದಾ Be ER ಬೇಕಾದರೆ 
ಮಂತ್ರಿಗಳನ್ನೂ » ಉಮ್ರಾಗಳನ್ನೂ ಕರೆಯಿಸಿ ಕೇಳೊಣವಾಗಲಿ. ಗೆ 
ಸೇನಾಧಿಪ ಯಾ ವಿಮುಖರಾಗಿದ್ದಾರೆ. ಬೋಲಾಲ್‌ಖಾನ" » ಆಬ್ದುಲ್‌ 
ಮುಹಮ್ಮ। ದ್‌ ವತು ನಿಜ ಫಂ "ಹಾ ನ್‌ಗಳು ಬಿಗಡಾಯಿಸಿದ್ದಾರೆ 
ದೊಡ್ಡ ದೊಡ್ಡ ಸೇನಾಧಿನ ತಿಗಳೇ ಇಲ್ಲದಿದ್ದ ಮೇಲೆ ಯ: ದ್ದ ಮಾಡ. ge 
ಮೂರ್ತಿತನ 

“ಫಿಮ್ಮ ರ:ಜಿಯನ್ನು ಶಿವಾಜಿಯ ೨ ಒಸ್ಸದಿ ಬಿಜಾಪುಗಳ್ಕೆ ಬ 
ಹಾಕಿದಕೆ ಆಗ ನೀನೇನು ವತಾಡುತ್ತಿ 2 9” 

“ಆಗೆ ಯ. ದ್ದ ಮಾಡಲೇ ಚೇಕ:-ಗುತ್ತದಿ ಹೊಗೆಲರ. ಸಸಾಯ: 
ವನ್ನು ಸ ಪೆಸಿಸುತ್ರಸಸ್ಕಿ ಏರ್ಪಾಡು ಮಾಸುಸ್ತಿ Ft "ನೆ ವಿಜು ಪುರನ ಕೋಟಿ 


ಯನ್ನ ನತುತ್ತುವಷ್ಟು ಥೈ ರ್ಯಾವು 'ಶಿಎ'ಜಿಗೂ ಇಲ್ಲ ಸ 

ಧಿ ಯುದ್ಧ ಸಯನ ಸುಮಸ್ಯ' ವ್ಲಿ ವೆಂದು ತಿಳಿದರೆ. ಇ ಬ್ಲ | 
ದಿದ್ದರೆ ನ ಕಯದ ಭ್ರಿಜಾವುರದ' ಕೆ "ಟಿ ಏನ್ನು ಭ್ರ ಚಿತ್ತಾ ಕೆಲರು 
ಕೊಳ್ಳ ಜಿ ie. - ಈ ಗಳ] pei dk ಹಚೇೇಕಾ. ಭೊಲಾಲ್‌ ಖಾಧರನ್ನು 
ಕ್‌ರೆಸಿರಿ, ೮.ಜಿಯನ್ನು ನಾನು ಒಪ್ಪವ್ರ! ಲ್ಲ ಯಹ: ನ ನಾನೇ ಏರ್ಪಂು 
ಮಾಡ ತಿನ.” | 

pi ೧೪ 

ನ:ಲ್ಬು ಹನಗಳೊಳಗಾಗಿ ಬೊಲೂಲ್‌ಖಾನನು he ಸಾಹೇಬಾಳ 
'ಫಭೀಟ ಮಾಡಿದನು. _ ಬೇಗಂ ಸಾಹೇಬಾಳು ಅಎನೆನ್ನು ೌಜನ್ಯ ಬಂದ 


ಶಿ ಮದ ಕಜೆ ಪನ್ವಾ ಲಾ ಕೋಟೆ ಕೃಬಟ್ಟು ಡಿ ತೆ” ಎಂದು 
ಮುತ್ತ ದಳು. 


೪) 


೧೩೦ | ಛತ್ರಪತಿ ಶಿವಾಜಿ 
ಟೊಲುಲ್‌ ಖಾನಿನೆ ಸಲಾಂ ಮಾಡಿ “ಬೇಗೆ ಸಾಹೇಬ, ಸುಲಾ ನರೆ 
ಕೋಟಿಗಳ ಮೇಲೆ ಫಿವಗೆ ಅಧಿಕಾರವಿಲ್ಲನೆಂದು ದೆರ್ಬಾರಿನಿಂದ ಖವ:ಸ" 
ಖಾನ ಅನ್ಪಣೆ ಕೊಡಿಸಿದ್ದಾರೆ. ಅಜದರಿಂದ ಕೋಟೆಯ ರಕ್ಷಣೆಯೂ 
ಆವರಿಗೇ ಕೇಂದ. ನಾವೇನು ಮಾಡಲಾದೀತು?” j 

“ಹೊಲಾಲ್‌ ಖಾನರೇ ಸುಲ್ಲೌ ನೀ ರಾಜ್ಯ ವು ಹಳಾಗಿ ಹೋಗುತ್ತಿ ರ್ರಿ 
ಗೆ ನಿಮ್ಮಂಥ ಮಹಾ ಸರ್‌ ನೋಡುತ್ತಾ ಕುಳಿತ್ತಿದ್ದರೆ 
ಾನೇನತಿ ಜಗಾಡಲಾದೀತ. ) ನಿಮ್ಮ ಇಷ್ಟ ಬಂದಂತೆ ಮಾಡಿರಿ. ಜೀವರ 
ಸ ತುೂತ್ತಾನೆ” ಎ:ದು ಕ ಕಣ್ಣೀರಿಡುತ್ತಾ ಆ ಳಿದಳು. 

“ಬುಗ:ಸಾಹೆ ಬಾ, ಯುದ್ಧ ಮಾಡುವುದಕ್ಕಾಗಿಯೇ ಹ.ಟ್ರ 
ಜಿ ವೆ, ತಮ್ಮ ಅಪ್ಪಣೆಯೇ ತೆ NE ಮಾಡುತ್ತೇವೆ. ಈ Tp 
ಖಾನರು ಜಧಿಕಾರಸ್ಯೆ ಬಂದಂದಿನಿಂದ ಸುಳ್ಳು, ಮೋಸ, ನಂಚನೆಗಳಿಂದಲೇ 
ಕಾಲ ಕಳೆಯುತ್ತಿ ದ್ದ ಕ್ರ ಇಂತಹವರಿದ್ದರೆ ಕ್ವ ರಾಜ್ಯ ಉಳಿದೀತೇ ಟಿ:ಗೆಂ 
ಸಾಹೇಬಾ? ನಪ ಯುದ್ಧ ಮಾಡುತೆ ಕೇಕೆ. ಮರುಠರು ಬಹ ದೂರದಲ್ಲಿಲ್ಲ 
ಇಲ್ಲಿಗೆ ನಲವತ್ತೈಃ ಮೈಲಿಗಳಲ್ಲಿ ಬರುತ್ತಿ ದ್ದಾರೆ. ನನಗೆ ಅಪ್ಪಣೆ ಕೊಡಿರಿ. ನಾನು 
ಯುರ್ಧ ಕ್ಕೆ ಹೋಗುತ್ತಿ: ನೆ” ಎಂದು ಹೇಳಿ | ಹೊರಟನು. 

ಬೇಗಂಸಾಹೇವಾಳು ಸೇನಾಧಿಸತಿಗಳಾಷ ಅಬ್ದುಲ್‌ ನಿಹಮ್ಮವ್‌, 
ಮುಜಾಫರ್‌ ಖಾನ್‌ ಮತ್ತು ಸರ್ಣಾಖಾನ್‌ ಇವರುಗಳನ್ನು ಸೈನ್ಯ ಸಮೇತ 
ಬಂಡು ಹೋಲ್‌ ತಾಳು ಸಹಾಯ ಮಾಡಚೇಕೆಂಡು ಹೇಳ. ಕಳುಹಿಸಿ೧ಳ್ಳು 
ಆ ಸೈನ್ಯಗಳು ಬೊಲಾಲ್‌ಖಾನನೊಡನೆ ಬಂದು ಸೆ:ರಿಕೊಳು ಆ 
ಜೊಲಃಲಕ ಖಾನನೆನ್ನು ಹೊಡೆದು ಹಾರಿಸಬೇಕಂದು ಸಹ ತಾಸ 
ರಾಯನನ್ನೂ , ಆನಂಡರಾಯನನ್ನೂ ಹದಿನೈದು ಸಾವಿರ Je 
ಕಳುಹಿಸಿಕೊಟ್ಟನು. ಮರು ಹು ತೆೊಪ್ರ ವೇ ಹಾಗೆ. ನೂಜಲನೆಯ 
ಸಟ್ಟು ಮರಾತರವಾಗಿರಬೇಶು. ಆ ನೆಂ: ಶಿ. ಸೇನಾಥಿಪಕಿಗಳು ಇಬ್ಬರೂ 
ಸಂಾಸಶುರಿಯಾಗಿ ಸೈನ್ಯವನ್ನು ನಡೆಸಿಕೊಂಡು ಬಂದಿ ಉವ್ರಾಣಿಯ್ಬ್ಞದ 
ನೊಲಾಟೌಖೂನನ ಸೈನ್ಯದ ಮೇಲೆ ವಿಕಾಏಕೀ ಆಕ್ರಮಣ ಮಾಡಿದರು. 
ವ.ರಾಠಾ ನೈನ್ಶವ ಉಮ್ರಾಣಿಯ ಸುತ್ತಲೂ ಆಟ ಮಹ ಮಾಡಿ ಬೆಳ 
ಗಸಗುಪುಜಿಲೂಳಗೆ ಜೊಲೂಲ್‌ ಖಾನನ ಅಎರಲ್ಯ ಎರು - ಹೊಳೆಯದಂತೆ 
ಜಲ ಮಾರ್ಗಗಳನ್ನೈೆಲ್ಲಾ ಕತ್ತರಿಸಿ ಹಾಕಿದರು. | 


ಇ ಇ po 


ಛತ್ರಪತಿ ಶಿವ:ಜಿ | ೧೩೨ 
ಬೆಳಕು ಹರಿಯ ೭ ಲೇ ಲಾಲ್‌ ಖ ೯ನ ಮರೆ 
ಸೈನ್ಯ ಕ್ಯೂ ಯುದ್ಧ ವ್ರ ಆರಂಭವಾಯಿ, ತು. ಎಂಭ್ಯಾಶ್ನ್‌ದ ಸವಾಯಕ್ಕೆ ರಣ 
ರಂಗವು ಘೋರ ರೂಪವನ್ನು ತಳೆದಿತ್ತು. ಬಿಜ ಪ್ರರೀ ಕೈಫಿ ಕರನ ಬಿಸಿಲಿನ 
ಬೇಗೆಗೆ ಸುಸ್ಮಾಗಿ ಹಿಮ್ಮೆ ಟ್ರ ಜರು": : ಜೊಲಾಲ್‌'ಪ ಇತ ಶಿಬಿರದಲ್ಲೆಲ್ಲಾ 
ಭುಯಾರಿಕೆಯ ಹಾಹಾಕಾರವೆನ್ನಿ ತೆ. ಸೈನಿಕರು ಸುತ್ತಲೂ ನೀರಿಗಾಗಿ 
ಅಲೆದು ಬೇಸತ್ತು ಬಿದ್ದ ರು. ಆಫ ಪ್ರನ್‌ ಸೆ ಸೈನಿಕರು ಎಜೆಗುಂದಜಿ ಮುಂದೆ. ಚ 
ಕ ಮಾಡಿನರು. ಎಷ್ಟು ಹೊತ್ತು pS ನಡೆದೀತು! ಮೇಲೆ ಪ್ರ 
ವಾದ ಬಿಸಿಲಿನ ತಾಸ. ಗಂ ಹ. ಇಂತಹ ಪರಿಸ್ಥಿ ತಿಯಸ್ತಿಆಪ್ಪನ್‌ ಸ್ಥಿ ಸ 
ಗಳು ಮೆತ್ತಗಾಗಿ ಹೋದೆವು. ಹಾಗೂ ಹೀ ಗೂ ರಾತ್ರಿಯ: ಇಯಿತು. 
ಜೊಲಾಲ್‌ ಖಾನನು ತನ್ನ ಸರ್ದಾರರನ್ನು ಪ್ರ ತ.ಸರಾಯ.ನ ಶಿಬಿ 
ರಕ್ಕೆ ಕಳುಹಿಸಿಕೊಟ್ಟನು. “ಬಿಜಾಪುರದ ತೂ ಅವ್ಯವಸ್ಥೆಯಾ 
ಗಿಡ. ನಮಗೊ ಯುದ್ಧ ಬೇಕಾಗಿಲ್ಲ. ಬೇಗಂ ಸಾಹೇಬರ ಕೊಳಿರಿಕಗ.ಗಿ 
ನೆಪಮಾತ್ರಕ್ಕೆ ಯುದ್ಧ ಕ್ಕೆ ಬಂದಿದ್ದೆ ನೆ. ಈಗ ಬಿಟ್ಟ ಬಿಸ. ನೀವೂ ನಾವೂ 
ಸ್ನೇಹಿತರಾಗಿರೋಣ. ಫಿ ಹೊರಟು ಹೋಗೆ 5. ಮತ್ತೆ ನಿಮ್ಮೊ 
ದ ಯುದ್ಧಕ್ಕೆ ಬರುವುದಿಲ್ಲ. ಬಿತಾಪುರದ ವೆ ಆ ಲಸ ಹ ಕೊಳ್ಳಿರಿ. 
ತಿವೂಸ್‌ ಖಃ ಸ್ಯಾ '೦ಟೆ- ನೀವುಂಟು ಎಂದು ಆ ಸರದು NGS ಸಕು 
ಪ್ರತಾಸರಾಯನು ಮ ವೂತನ್ನು ನಬಿ ಜೆಣಲ.ಲ್‌ ಖ:ನನಿಗಿ ಓಡಿ 
ಹೋಗಲು ದರಿ ಬಿ 3ಸಿಕೊಟ್ಟೈ ನ. ಬೆೊಲೂಲ್‌ ಖನನ. ಉಳಿದಿದ್ದ ಸೈನ್ಯ 
ಸವೆತ ತಿಕೋಟಾ ಕೋಟಿಗೆ ಹೋಗಿ ಅಲ್ಲಿ ತನ್ನ ಸೆ ನೈ ಸೊಡಿನ ನರಿ 
ಕೊಂಡನು. 
ಬೊರಾಲಖ:ನನು ನ 


A ಅ 
71 
pe 

ತ 


ತಿ"ದುಕೊಂಡು ಹೊಗಿ 
ವಸ.ತ್ರಲನ ಮ-ಠ.ನ್ನ್ನು ಓಡಿಸಲು 
ಆರಂಭಿಸಿದನು. ಪ್ರತ-ಸರ:ಯನು ಗತೆ ರ ಕನಡದ ಕಡೆಗೆ ನುಗ್ಗಿ ಲೂಟಿ 
ಮಾಡಲಾರಂಭಿನ ಮು. ಅಸ್ಲಿ ಅವನಗೆ ಬಹಳ ಲೂಟಿ ಸಿಕ್ಕಿ ತು. 

. ಈ ಸಮಯ ದಲ್ಲಿ ಜೊಲು ಲ" ಖಃನನ ಹ.ವಳಿಯು ಮ್‌ [o ರಾಜ್ಯ 
ಪಕ್ಷಿ ಶೆತ್ಚಯಿ ತು. ಶಿವುಜಿಸುತಿ ಕೋಸವನಿಂದ ಪ್ರತ.ಸರಾಯನಿಗೆ ಪತ್ರ 
ಬರದು 5೪.ಹಿಸಿದನು. : ಅದರಲ್ಲಿ “ನೀನು ಉಮ್ರಾಣಿಯಿ್ಲ ಕೈಗೆ ಸಿಕ್ಕದ್ದ 
'ಬೊಲಾಲ್‌ಖ:ನನನ್ನು ಅವನ ಮಾತಿಗೆ ಮರುಳ.ಗಿ . ಬಿಟ್ಟಿ ಬಟ್ಟಿ ಈಗ 


೧೬೨ ಭತ್ರೆಪತಿ ಶಿವಾಜಿ 
ಅವನ ಹಾವಳಿ ಜೆ: ನೀನೇ ಈನನೆ ಮೇಲೆ ಯುದ್ಧಮಾಡಿ ಅವ 
ನನ್ನು ನಾಶಮಾಡಿ ಬರಬೇಕು. ಇಲ್ಲದಿದ್ದರೆ ನನ್ನ್ನ ಮುಖಾವಲೋಕನ ಎನಾಡ 
ಜಾ ಎಂದು ಬರಿದಿತ್ತು. 
ಶ್ರವನ್ನ್ನ ಡಿ ಪ್ರ ತಾಪರಾಯನು ಖತಿಗೊಂಡನು. ಅವನು 
AL ಸ್ಯ ಅನುಕ ಇ9ಗಿ ಬೊಲಾಲ್‌ಖ.ನನನ್ನು ಆರಸಿ 
ಕೊಂಡು ಹೋದನು ನೆಸಾರಿ ಸಮೀಪದಲ್ಲಿ ಲೂ ಲಾಲ್‌ ಪ:ನಸ ಸೈನ್ಯ ಬೀಡು 
ಬಿಟ್ಟಿ ಶತ್ರು. ಪ್ರತಾಸರಾಯನು ಸೈನ್ಯಸಮೇತನಾಗಿ ನೆಸಾರಿಯ ಸಮೀಷಕ್ಕೆ 
ಹ” ನಿಂತನು. 
ಮಧ್ಯೆ ಒಂಡು ದೊಡ್ಡ ಕಣಿನೆಯ ಮಾರ್ಗವಿತ್ತು. ಆ ಮಾರ್ಗದಲ್ಲಿ 
ಹೇಗೆ ಮುಂದುವರಿಯಬೇಕೆಂದು ಮರಾ ಸೈನ್ಯ ಗಳು ವಿಕ್ಸುಕಾಣದೆ 
ನಿಂತವು. ಪ್ರಶಾಪರಾಯನು ಹಿಂದೆ ಮುಂದೆ ನೋಡದೆ ವಏಕಾಕಿಯಾಗಿ ಆ 
ಕಣಿವೆಯನ್ನು ಸಪ್ರವೇಶಮಾಡಿದನು. ಆದಿ ಷುಂದಿ ಸರ್ದಾರರು ಆವನ 
ಹಿಂದೆ ನುಗ್ಗಿ ಮ ಈ ಏಳೇ ಮಂದಿ ವಂದೆ ಹೋದರು. ಮರಾಠ ಸ ಸೈನ ನ್ಯ 
ಗಳು ಹಿಂದಕ್ಕುಳಿದವು. ಪ್ರತಾಸರಾಯಸನು ಬೊಲಾಲ್‌ ಖ.ನನ ಸೈನ್ಯ ದ 
ಮೇಲೆ ಬಿದ್ದನು. ಬೊಲಾಲ್‌ ಖಾನನು ಸ್ನೆನ್ಯ ವ.ಧ್ಯದಲ್ಲಿ ಸಿಕ್ಕಿದ ಆ ಏಳು 
ಜನರನ್ನೂ ಕೆಡಂದುಹು ಕಿಡನು. ಬ ಪ್ರತಾಪರ. ಯನ ವ.ರಣದಿಂದ ಮರಾಠರು 
ಉದ್ರೆ ಗ ಸು ಸೈನ್ಯದ ಮೇಲೆ ಬಿದ್ದು ಯುದ್ಧ 


ಮಾಡಿದರು, ರಕ್ತದ ಕೋಡಿಗಳು ಹರಿದವು ಬೊಲಾರ್ಲಖಾನನು ಓಡಿ 
ಹೋಗಿ ಮಿರಜ್‌ನಲ್ಲಿ ಸೇರಿಕೊಂಡನು. 


ಶಿವಾಜಿಗೆ ಪ್ರತಠಾನೆರಾಯನ ಮರಣ ವಾ ರ್ತೆಯನ್ನು ಕೇಳಿ ಸಿಡಿಲು 
TRS ಳವನು ಆ ಅತ್ಯಂತಿದೆ ದುಃಖದಿಂದ ಪರಿತಹಿಸಿದನು ಪ್ರತಾನ 
ರಾಯನ ಹೆಂಡತಿ ಸುಕ, ಳನ್ನು ಸಂ ೧ ಸಿ ಅವರಿಗೆ ಯಥೆಃ (ಚ್ಟ ಧನಕನಕಗಳ ನ್ನ್ನ 
ಕೊಟ್ಟನು. ಸ್ತ ಪ್ರ ತಾಸರಾಜ,ನ ವೃಕೃತ್ಯ ಆನಂದರಾಯ.ನನ್ನೇ ಅಧಿಕಾ ರಿಯಾ 
ಮಾಡಿದನು. ಆನಂದರಾಯಮು ಗೋವಾದಿಂದ ಕಾರವಾರದವರೆಗೆ ತೀರ 
ಪ್ರದೇಶವನ್ನು ಆಗ್ರಮುಣಮಾಡುತ್ತಾ ಸುತ ಮುಕ್ತಲೂ ಕೊಳ್ಳಿ ಹೊಪೆ 
ಯುತಿ ದ್ಧ ನ 
ಜಿಜಾವುರದಲ್ಲಿ ಆಸಮಾನಿತನಾಗಿದ್ದ ಖವಾಸಿ ಖಾನಫಿಗೂ 
ಸಾಹೇಬಾಳಿಗೂ ಪೆ ಕೈಮನಸ್ಯ ಹಚ್ಚು ಶ್ರ ಬಂದಿತು, ಬಿಜಾಪುರದಲ್ಲಿ ಎನೆ 
ಒಂದು ದೊಡ್ಡ ಪಿತೂರಿಯು ನಡೆಯುತ್ತಿ ದೆ ಎಂದು ಬೇಗಂ ಚ 


ಭಕ್ರಸತಿ ಶಿವಾಜಿ. | | ೯೩೩ 
ಸೆಂಸೇಕ ಹುಟ್ಟಿತು. ಖವಾಸ್‌ಖಾನನು ಔರಂಗೆಬಾದಿನಲ್ಲಿದ್ದ ಬಹದ್ದೊರ್‌ 
ಖಾನನೊಡನೆ ನಿನೋ ಸಂಧಾನ ನಡೆಸುತ್ತಿದ್ದನು. ರಾಯಭಾರಿಗಳು ಬಿಜಾ 
ಪುರದಿಂದ ಔಸಂಗಬಾದಿಗೆ ಗೋಪ್ಯವಾಗಿ ಹೋಗಿ ಬರುತ್ತಿದ್ದರು. ಬೇಗಂ 
ಇಹೇಬಾಳಿಗೆ ಕುಮಾರ ಸಿಕಂದರ್‌ ಮೇಲೆ ಬಹಳ ಪೆ ಕ್ರ್ರೀಮವಿದ್ದಿ ತು. ಅವಳು 
ಆ ಬಾಲಕನನ್ನು ಸರ್ನದಾ ಸಮೀಸದಳ್ಲಿಟ್ಟು ಕ ಮುದ್ಹಾ ಡುತ್ತಿ ದೆ ಳಿ 
ಏನೊ! ಒಂದು ಪಿಶೂಾರಿಯು ನಡೆದು ಈ ಬಾಲಕನನ್ನು ಆಪಹರಿಸಿಸುತ್ತಾ ಕಿ 
ಇಲ್ಲವೆ, ಕೊಂದುಹಾಕಿಬಿಡುತ್ಮಾರೆ ಎಂಬ ಶಂಕೆಯು ಅನಳನ್ನು ಸರ್ವದಾ ಬಾಧಿ 
ಸುತ್ತಿ. ಬೇಗಂ ಸಾಕೇಬಾಳಿಗೆ ಬಿಜಾಪುರದಲ್ಲಿ ಅತ್ಯಂತ ಲಪ ನೆಂದರೆ 
ಫಿರೋಜ್‌ ಖಾನನೊಬ್ಬನೇ. ಅನನೆ ಬೇಗಂ ಸಾಹೇಚಾಳ ಮಂತ್ರಿ ಆಪತ್ತಿ ನಲ್ಲಿ 
ಸಂರಕ್ಷಕ, ಪ್ರೇಮದಲ್ಲಿ ಆರಾಧಕ ರಾಜಧಾನಿಯಲ್ಲಿದ್ದೆ ಮಂತ್ರಿಗಳೂ, ಉಮ್ರಾ 
ಗಳೂ ಇವರೆಲ್ಲರೂ ತನ್ನ ವಿರೋಧಿಗಳೇ ಎಂದು ಅವಳು ತಿಳಿದಿದ್ದಳು. 
ಸಿರೋಜ್‌ಖಾನನು ಕತಾ ಮೇಲಿನ ಮೋಹದಿಂದ ಸಮಯಾ 
ಸಮಯಗಳಲ್ಲಿ ಅವಳ ಮನಸ್ಸಿನಲ್ಲಿ ಆ ಭಾನನೆಯೇ ಬೆಳೆಯಃವಂತೆ ಮಾಡಿ 
ಪ್ದ ನು.ಏಕಾಂತರಲ್ಲಿ ಬೇಗಂಸಾಹೇಬಾಳು ಫಿರೋಜ್‌ ಖಾ ನನೊಡನೆ ತನ್ನ ಮನೆ 
ಸ್ಪಿನ ಸಂದೇಹಗಳನೆ ಲ್ಲಾ ಹೇಳಿಕೊಂಡಳು. “ಜೊಲಾ ಲ್‌ ಖಾನನು ಎಕ್ಸೆಯೋ 
ಮಹರಾಷ್ಟ್ರ ದೇ ಶರಕ್ಕಿ ಆವಕೊಡನೆ ಯಜಿದ್ದ ನತಾಡುತ್ತಿದ್ದು ಕೊಲ್ಲುಪುರದಲ್ಲಿ 
ಸೋತು ವೀರಜ್‌ನ; ಹೋಗಿ ಸೇರಿಕೊಂಡಿದ್ದಾನೆ ನೆ. ಇತ್ತೀಚಗೆ ಅವನ 
ಕಡೆಯಿಂದ. ಸವಮಾಚಾರಗಳೇ ಸರಿಯಾಗಿ ಬರುತಿ ತ್ರಿಲ್ಲ. ಅಬ್ದುಲ್ಲಾ ಮಹ 
ಮ್ಮದ್‌ ಆಗಲಿ, ಮುಜಫರ್‌ ಖಾನನಾಗಲಿ ಮರಾಠರ ಸೊಡನೆಗೇ 
ಹೋದಂಕಿಲ್ಲ ಈ ಖವಾಸ್‌ಖಾನನು ಮೊಗಲರೊಡನೆ ಏನೋ ಸಂಧಾನ 
ಮಾಡುಕ್ತಿದ್ದಾ ನೆ. ಇದನ್ನೆಲ್ಲಾ ನೋಡಿದರೆ ನನಗೆ ಏನೋ ಭಯ-ಕರವಾದ 
ಆಪತ್ತು ಂಭವಿಸುವಂತಿದೆ. ನಿನ್ನಪ್ಪ: ಳ್ಳ ನನಗೇನೋ ಭೀತಿ ಇಲ್ಲ. ಈ ಬಾಲಕ 
ನಾದ ಸಿಕಂದೆರ್‌ಗೂಗಿ ನಾನು ಸರ್ವದಾ ಸರಿತಪಿಸುತ್ತೇನೆ. ದುದೈ ೯ ವಿವಶಾಶ್‌ 
ಈ ಮುದ್ದು ಬಾಲಕನಿಗೆ ಏನಾದರೂ ಆಪಾಯ ತಟ್ಟಿದರೆ ಮ ಒಂದೆ 
ಕ್ಷಣವೂ ಪ್ರಾಣವನ್ನು ಇಟ್ಟು ಕೊಂಡಿರುವುದಿಲ್ಲ” ಎಂದು ಕಣ್ಣೀರಿಡುತ್ತಾ 
ಹೇಳ ದಳು. 
ಫಿರೋಜ್‌ ಖಾನನೂ ಚೊಗಂಸಾಹೇಬಾ ಳನ್ನು ಸಂತ್ರೈಸುತ್ತ್ವಾ “ಸುರೆಮಾ 
 ಫೀಧು ಕಣ್ಣೀರಿಡಬೇಡ. ನಾನು ಬದುಕಿರುವವರೆಗೆ ಫಿಫ್ನ ಕೂಡಲು ಕೊಂಕಲ. 


೧೩೪ 'ಛತ್ರಪತಿ ಶಿವಾಜಿ. 
ಬಿಡ'ನುದಿಲ್ಲ” ಎಂದ ಧೈಯ ೯ ಹೇಳಿದೆನು. 
ಸೆರಮಾ ಫಿಕಸೋಜ್‌ ನನ್ನು ಆಲಂಗಿಸಿ ಮುತ್ತಿಟ್ಟು “ನೀನೊಬ್ಬನೇ 
ಆಸಕ್ಕಿನಲ್ಲಿ ನನ್ನ ಆಶಾ ದೀಸ. ಈ ಸಂಕಟಿ ಸರಿ: ಸ ತಿಯ ನ್ಮ್ನ ಹೇಗಾದ 8 
ದಃಟಿೊಂಡಕಿ Te ಭಷ ಸ. ಖವಾಗಿಕಬಹುದು* ೫ ಹೇಳಿದಳು. 
ಫಿರೋಜ್‌ ಖಾನನು ತನ್ನ ಆಗ್ತ ಭಟಿನನ್ನು ಕರೆಸಿ “ಔತಂಗಬಾದಿಫಿಂದ 


ಹಿಂತಿರುಗಿ ಬರುತಿರುನ ರಾಯ ಭಾರಿಗಳನ್ನು ದ:ರಿಯಲ್ಲಿಯೆ4 ಹಿಡಿದ 
ಗೋಸ್ಯ ವಾಗಿ ಕರೆತರ: ಸೇಕೆ:ದು ಅಸ್ಪ ಣೆ ಮಾಡಿದನು. 


ಢಿ ಆಪ್ತ ಭಟರು ದ ರಿಯನ್ನು ಕಾನು ರಾಯಭಾರಿಗಳಾದ ರಾಮ 
ರಾವ್‌ ಮತು. ವ.ಸಮ್ಕುದ್‌ ಖಾನ್‌ ಎಂಬಿಬ್ಬರು ರಾಯಭಾರಿಗಳನ್ನು ಹಿಡಿದು 


ತ ದರು. ಆವರ ಜೊತೆಯಲ್ಲಿ ಬರುತ್ತಿ ದ್ಧ '೨೦ಗರಕ್ಷಕರನ್ನು ದಾರಿಯ ಲ್ಲಿಯೇ 
ಕಡಿದು ಹಾಕಿದರು. 


ಭಿರೋಜನು ಅವರಿಬ್ಬರು ರಾಯೆಭಾರಿಗಳನ್ನೂ ಅರಮನೆಯ ನೆಲ 
"ಮಾಳಿಗೆಯ ಕ. ರಾಗಾರದಲ್ಲಿಡಿಸಿದನು. ಅರ್ಧ ರಾತ್ರಿಯಾದ ಮೇಲೆ ಫಿಕೋ 
ಜನು ಆ ಕಾಸಗಾಂದ ಬಾಗಿಲು ತೆಗೆಸಿ ನಾಲ್ಕು ಮಂದಿ ಭಟಿಕೊಡನೆ ಒಳಗೆ 


ಪ್ರವೇಶ ಮಾಡಿದನು. ಬಾಗಿಲಿನಲ್ಲಿಯೇ ಬೇಗಂ ಸಾಹೇಬಾಳು ಆಲೈಸುತ್ತಾ 
ನಂತಿದ್ದ ಳು. ಚಕರ: ಕ 


ಫಿನೋಜ್‌ಖಾನನು ಅ ರಾಯಭಾರಿಗಳನ್ನು ಭಡಿಗಳಿಂದ ಹೊಡೆಸಿ 
“ನಿಜವನ್ನು ಹೇಳಿ. ನಿಮ್ಮ ರಾ ಸುಭಾರದ ರಹಳ್ಯವನ್ನು ಮುಚ್ಚ ಮರೆ 
ಇಲ್ಲದೆ ಹೇಳಿ. ನಿಮಗೆ ; ಸ್ರಾಣದಾನ ಮಾಡುತ್ತೇವೆ. ನಿಮ್ಮ ಕುಟುಬಬದೆವರೆ 


ಸಂರಕ್ಷಣೆ ಮಾಡಿಸುಕ್ತೇನೆ. ಇಲ್ಲದಿದ್ದಕೆ ನಿಮ್ಮು ಚಿತ್ತ ತ್ರವಥಿಯಾಗುತ್ತ ದೆ” 
ವಂದು 'ಬೆದರಿಸಿದನು” 


ರಾಮರಾಯ ನು “ಖಾನ್‌ ಸಾಹೇಬರೇ, `ನ ಏಲ್ಲಿ ಅಂತಹ ರಹಸ್ಯ ವೇನೂ 
ಇಲ್ಲ ಸುಲ್ತಾನೀ ದರ್ಬಾರಿನ ಸರ್ವಧಿಕುರಿಗಳ.ದ. ಖವಾಸ್‌ ಖಾನರು 


ಮೊಗಲ್‌ ಸರ”ನ ಬೆೈದಾ7ರಾದ ಬಹನಸ್ಣರ್‌ ಖಾನಂಲ್ಲಿಗೆ ಸಹಾಯ ಬೇಡಿ 
ಕಳುಹಿಸಿಕೊಟ್ಟ ದ್ಸರು” ಎಂದು ಹೇಳಿದನು: 


ಫಿರೋಜನಾ “ಅವರೇನು ಹೇಳಿದರು)? ಆ 
“ "ಶಿವಾಜಿಯು ನಮಗೊ ವಿರೋಧಿ. ಈ ಸಮಯದಲ್ಲಿ ನಾವು ಜಜಾಪುರಳ್ಳ 
ಸಹಾಯ ಮಾಡುತ್ತೇನೆ? ಎಂದು ವಚನ ಕೊಟ್ಟ ರ ಖಾ Mei 
ಎಂ ತಪ್ಪೆ ನಂದೆ 7 ಎಂದು NN pa ಸಿ ತನದಿಂದ ಕ ವಧು 


ಛತ್ರಪತಿ ಶಿವಾಜಿ : | ೧೩೫ 
| ಖಾನನು ಕ್ರೋಧವನ್ನು ನುಂಗಿಕೊಡು “ದೆಖ್ಬನ್ಸಿನ ಮೊಗಲ್‌ ಸರ್ವಾ 
ಧಿಕ:ರಿ ಸು ನಿಮಗೆ ಸಹಾಯ ಮಾಡ. ವುದಕ್ಕೆ ಷರತ್ತು y ೪” ಎಂದು 
ಕೇಳಿದನು. | 
ರಾಮರಾಯೆನು ಕೈಮುಗಿದು “ಅವೆಲ್ಲಾ ನೆಮ' ನೇನೂ ಗೊತ್ತಿಲ್ಲ 


ಅನು ದೊಡ್ಡ ರಾಜಕೀಯ. ನಮ್ಮ ಂತೆಹೆವರಿಗೆ ಅನೆಲ್ಲಾ ತಿಳಿಯುತ್ತ ಜಿಯೇಲಿ” 
ಎಂದನು. 


ಫಿರೋಜ್‌ ಬೆತ್ತ ವನ್ನು ಬಡಿದು ಅವನನ್ನು ಬಲವಾಗಿ ತಾಳಿಸಿ “ನ 
ಹೇಳು. ನೀನು ಎಲ್ಲವನ್ನೂ ಬಲ್ಲೆ » ಎಂದು ಗದ್ದರಿಸಿದನು. 

ರಾಮರಾಯನು “ಬಾನ್‌ ಸಾಹೇಬರೇ, ನನ್ನ ನ್ನು ಹೊಡೆಯ ಜೇಡಿರಿ. 
ನಿಜವಾಗಿಯೂ ಅದನ್ನು ನಾನರಿಯೆ. ಈ ವ.ಹನುದ್‌ಖಾನರಲ್ಲಿ ಬಹದ್ದೂರ 
ಖಾನರೇ ಖುದ್ದು ಬಕೆದಿರುವ ಸತ್ರವಿದೆ. ನೀವೇ ನೋಡಿಕೊಳ್ಳಿರಿ” ಎಂದೂ 
ಹೇಳಿದನು. 
| ಫಿರೋಜ್‌ ಖಾನನು ದುರದುರನೆ ಮಹಮ್ಮದ್‌ ಖಾನನನ್ನು ನೋಡುತ್ತಾ. 
ಬದ್ಮಾಷ್‌, ಮಾತನಾಡದೆ ಸುಮ್ಮನೆ ನಿಂತಿರುವೆಯಾ ? ನಿನ್ನನ್ನು ಸೀಳಿ 
ಬಿಸುಡುತ್ತೆ "ನೆ. ನೋಡು” ಎಂದು ಕತ್ತಿಯನ್ನು ಹಿರಿದೆನು. 

ಮಹಮ್ಮದ್‌ ಖಾನನು ನಡುಗುತ್ತಾ *ಉಾವಂದರೇ, ಕಾಪಾಡಿ, 
ಕಾಪಾಡಿ” ಎಂದಾ ಕೂಗಿಕೊಳ್ಳು ತ್ತಾ ತನ್ನ ರುಮಾಲಿನಲ್ಲಿ ಮುಚ್ಚಿ ಟ್ರೃದ್ಧ 


` ಲಕ್ಟ್ಯೋಟಿ ಯನ್ನು ಅವನ ಕೈಗೆ ಕೊಟ್ಟ ಅವನ ಕಾಲಿಗೆ ಬಿದ್ದು ಪ್ರಾ ಹ ಇತ್ತ 
ಕ ಯನ್ನು ಕೇಳಿಕೊಂಡನು. 

"ರೋಜ್‌ ಖಾನನು ದೀಪದ ಬೆಳಕಿನಲ್ಲಿ ಆ ಪತ್ರವನ್ನು ಅಮೂಲಾಗ್ರ 
ವಾಗಿ ಓದಿ ನೋಡಿದನು. ಪತ್ರವನ್ನು ಮಡಿಸಿ ಕಿಸೆಯಲ್ಲಿಟ್ಟು ಕೊಂಡು ಆ 
ರಾಜಭಟಿರಿಗೆ “ಇವರನ್ನು ಬುದೋಬಸ್ತಾಗಿ ನೋಡಿಕೊಳ್ಳಿರಿ ಎಂದು ಹೇಳಿ 
ಕಾಂ. ಗೃಹದ ಬಾಗಿಲುಗಳನ್ನು ಭದ್ರ ಒದಿಸಿ ಬೇಗಂಸಾಹೇಬಾಳೊಡನೆ ಅಂತ8 
ಪುರಕ್ಕೆ ಹೋದನು. 

ಬೇಗಂಸಾ*ೇಬಾಳ ಶಯನ ಗೈ ಹೆದಲ್ಲಿ ಬಾಗಿಲು ಮುಚ್ಚ ಕೊಂಡು ಆ 
ಪ್ರ ವನ್ನು ಪಿನ ಹೇಳಿದನು. : 

“ಬ್ರಜ.ಪುರಪ ಸುಳ್ಮಾನರ ದಬ; ೯ರಿನ ಸರ್ನಾಧಿಕಾರಿಗಳಾಡ ಖನಾಸ್‌ 
ಖ:ನರಿಗೆ, 

ನಿಮ್ಮ ರಾಯ ಭಾರಿಗೆಳಿಂದ ನೀವು 'ಹೇಳಿ ಕಳುಹಿಸಿದ ಸಮಾಚಾರಗಳೆ 


೧೩೬ ಛಕ್ರಸಕಿ ಶಿನಾಜಿ 


ಲ್ಲವೂ ನಿಶನಮಾಗಿ ಕಿಳಿದಬಂದಿಜೆ... ಶಿವಾಜಿಯು ಮೊಗಲ್‌ ಸಾಸ್ರಾಟರ 
ಆಗ್ರ ಸಕ್ಕ ಸು ತ್ರನೆಂಬುಮೆ ನಿರು ತಿಳಿಸಿ: ಇಸಿ ಶಿವಾಜಿ ೨ ಒಂದು 
ಅವನಿಗೆ ಬಿಡ; ಪುರದ ಪೀತಿಸೂ, ಮೊಗಲರ ವೇಶೆಯೂ ಮಹತ್ತರವಾದ 
ಶತೃತ್ವನಿದೆ ಶಿನಾಜಿ ೨ನ್ನು ನಿಗೃಹಿಸ ವುದರಲ್ಲಿ ನಾವು ಸಮಾನಣ ಈಗೆ 
ಶಿವಾಜಿ ನಿನತ್ಮಿ ರ:ಜ್ಯದಲ್ಲಿ ಹಾಎಳಿ ಮಾಡುತಿದ: ಎನೆ, ಕ್ಷಿಗ್ರದ 
ಲಿಯೇ ಬಿಜ: ಪುರದ ಕೋಟೆಗೆ ವ ತತ್ರಿಗೆ ಹಾುತ್ತಾ ದಾ ನಿಮ್ಮ ರ:ಯ 
ಭಾರಿಗಳಿಂದ ಕೇಳಿದೆವು. ನಿಮ N ಸೇನಾಧಿಸತಿಗಳೆಲ್ಲಾ ಮುನಿಸಿಕೊಂಡು 
ಕ್ಸ ಬಿಟ್ಟಿ ದ್ಹಾಕಿಂದು ಕೇಳಿ ನಮಗೆ ಬಹಳ ವ್ಯಸನವಾಗುತ್ತಿ ನಿಮ್ಮ ಕೋರಿಕೆ 
ಹ ಈಗ ನಿಮಗೆ' ಸಹಾಯ ನೀಡ'ವುದು ನಮ್ಮ ಕರ್ತವ್ಯವೇ ಆಡಿ. 
ಪ್ರಖ್ಯಾತನಾದ ಮೊಗಲ್‌ ಸೇನಾಧಿಸತಿ ದಿರೇಂ ಖಾನನನ್ನ ಪ್ರಚಂಡ ಸೈನ್ಯ 
ದೊಡನೆ ನಾವು ಬಿಜಾಪುರಕ್ಕೆ ಕಳುಹಿಸಿಕೊಡುತೆ ತ್ತೇನೆ, ಅವನನ್ನು ಜಾ 
“ಶಿವಾಜಿಗೆ ಸಿಂಹ ಸ್ವಸ್ಟ್ನ ಕಡ ಬಿಜಾಪುತದ ಕೋಟಿಯನ್ನು ಪೂರ್ಣವಾಗಿ 
`ನಮಗೆ ಒಪಿ ಸಿಕೊಡಬೇಕು. ಕೂಃಟೆಯ ಹೊರಗಡೆ ನಮ್ಮ ದೊಡ್ಡದಾದ 
ಮೊಗಲ್‌ ಸೈನ್ಯ ಶಿಬಿರವನ್ನು ಸ್ಥಾಸನೆ ಮಾಡ ತ್ರೇನೆ ಹ ನಿ ರಾಜ 
ಭಾರಕ್ಕೆ ak ಎಳ್ಳ ಸ್ಟ್ರು ಪ್ರವೇಶ ಸಿಪುದಿಲ್ಲ ನೀವು ನಿಮ್ಮ ಸವ 
ಸರ್ವ FY ತಂತ್ರ ಬ 'ಮೊಗಲ್‌ ಬಾದಷಹರಿಸೆ ಅಂಕಿತವೊಬುವನ ಜ್ನ 
ಜ್ಞಾ ಪತ ನ:ಲ್ತು ವರ್ಷಗಳ ಬಾಲಕ ಸುಲಾ ಲ್ಲಾನ್‌ ಚಹ 
ಹೆಸೆಂನಲ್ಲ ನಡೆಯುನ ಬಿಜಾಪ್ರರವ ದರ್ಬಾರು ಮಹಾಮಹಿನ ನಾದ ಮೊಗಲ್‌ 
ಬಾದಷಹನ ಅಂಕಿತವನ್ನೂ ಸ್ಪಿಕೊಳ್ಳು ಪ್ರದ ಸಮಯೋಚತವೂ, ವಿಷೇಕ 
ಯುತವೂ, ಗೌವಾಸ್ತ್ವಿ ತವೂ ಆಗಿದೆ" ಎಂದು ನೀವೂ ಭಾವಿಸುತಿ (ರೆಂದು 
ನಂಬಿದ್ದೇವೆ. ಇತಿ 
ಒಹದ್ದೂ ರ್‌ ಖಾನ್‌” | 

ಈ ಪಸ ಕ್ರವನ್ನು ಸುರಮಾಸೇಗೆಂಳೂ, ಭಿಪೋಜನೊ ತಿರುಗಿಸಿ ತಿರುಗಿಸಿ 
ಓದಿದರು. ವಾಕ್ಯ. ವಾಕ್ಯಗಳನ್ನು ಶಬ್ದ ಶಬ್ದಗಳನ್ನು ' ಅರ್ಥ ಮಾಡಿ 
ಕೊಂಡರು, '` | pl 

ಏರೋಜ್‌ನು ಬೇಗಂಸಾಣೇಬರೇ, ಎಲ್ಲವೂ, ಕಫ ವಾಸ 
ಇಂದನ್ನು ಸಗ ತ 


ಛತ್ರಪತಿ ಶಿನಾಜಿ ೧೬೬೩ 
ಸುರವೂ ನಷ ಗುತ್ತಿರುವ ಅಧೆಸಗಳಿಂದೆ "ಅರ್ಥವಾಗದೆ ಏನ.7 ಆದಿಲ್‌ 
ಸಹರ ಮಹೆಸ್ಮರವಾಡ ಈ ಬಿಜ ಪುಶ ಕೋಟಿಯ ನ್ನ ಮೊಗಲರಿಗೆ ಓಪ್ಪಿಸಿ 
ಬಿಡ ಕರಿ ಓಲೇಂ್‌3 ಇನನು ಒಂದು ಒಪ್ಪಿ ಸಿಕೊಳ್ಳುತ್ತಾನೆ. ಮೊಗಲ 
ಈ ಸುಲ್ಮಾನಿ ರಃ ಜ್ಯ ನು ಅಂಕಿ ತೆವಾಗಿರ.ತ್ತದೆ. ಮೊ”ಲರ ಗುಲಾಮ 
ಈ ಬೂ ಸ್‌ ಜಾನನ್‌ ಅಧಿ*ಇರ,ನ್ನು “ನಡೆಸುತ್ತಾ ನೆ. ಬಿಜಾಪುರದ 
sh ಪಿ.ತಾಳದಲ್ಲಿ ಅಡಗಿ ಹೋದಂತಾಯಿತು” ಎಂದು ಹೇಳಿ ದೀರ್ಫ 
ನಿಶ5ಸವನ್ನು ಬಿಟ್ಟಳು 
ಭೋಜಖುನನೂ ಬೇಗಂಸಾಹೇಬುಳೂ ಮುಂದೇನು ಮಾಡಬೇಕೆಂ 
ಬುದೆನ್ನೆ ಬಹಳವಾಗಿ ಆಲೋಚನೆ ಮಾಡಿದರು. ಕೊನೆಗೆ “ಮೊಗಲ್‌ ಬಾದ 
ಸಹರೊಡನೆ ನಮಗೆ ಸಂಧಿ ಬೇಡ. ಅವರಿಗೆ ನಾವು ಸರ್ವಸ್ವವನ್ನೂ ಅರ್ಪಣ 
ಮಾಡಿದಂತಾಗುಕ್ತದೆ. ಶಿವಾಜಿಯೆ ಡನೆ ಸಂಧಿ ಮಾಡಿಕೊಳ್ಳುವುದೇ ಒಳ್ಳೆ 
ಯದು. ಲ್ಸ ಹೆಚ್ಚು ಗಿ ಹಣ ಕೇಳುತ್ತಾನೆ. ಕೊಟ್ಟ ಬಿಟ್ಟರೆ ಹೊರಟು 
ಹೋಗುತ್ತುನೆ 
| «ಈ  ಖನಾಸ್‌ ಖಾನನನ್ನು ಅಧಿಕಾರದಿಂದ ತೆಗೆದುಬಿಡಬೇಕು ನೆಮ್ಮಲ್ಲಿ 
ವಿಮುಖರಾಗಿರುವ ಅಬ್ದುಲ್‌ ಮಹಮದ್‌, ಮುಜಾಫಂ"ಖಃನ್‌ ವ. ತ 
ಜೊಲಾಲ್‌ಖಾನ್‌' ಇವರನ್ನು ಸಮಾಧಾನಗೊಳಿಸಿ ಮೊದಲಿನಂತೆಯೇ ಗೌರವ 


ದಿಂದ ಇಟ್ಟು ಕೊಳ್ಳೆ ಬೇಕು ೨ ಜಾ ಅವರಿಬ್ಬರೂ ನಿರ್ಧಾರಮಾಡಿ 
ಕೊಂಡರು. 

ಜೇಗಂಸಾಹೇಬಾಳು "ವಾಸ ಖಾನನು ಸುಲಭವಾಗಿ ಒಸ್ಸದಿದ್ದರೆ 
ಏನುಮಾಡುವುದು” ಎಂದಳು. 

ಫಿಸೋಜನು “ಅದೇನೋ ಕಷ್ಟ ಕರವಾದುದೇ. ನಾನು ಅವನನ್ನು ಬಲಾ 

ಶ್ಳಾ ರದಿಂದ ನಿಗ್ರ ಹಿಸಬಲ್ಲೆ. ಆದರೆ 'ನಮ್ಮ ದರಾ ರಿನೆ ಮಂತ್ರಿಗಳೂ, ಉಮ್ರಾ 
ಗಳೂ ಅವನ ಕಡೆಗ ದ್ದ ಕ. ಈ ಸಂದರ್ಭದಲ್ಲ ಚ ಗುಲ್ಲೆ ಬ್ಬ ಸ 
ಬಾರದು. ತಾಯಿನ ಸಾಧಿಸಬೇಕು. ನಾನು: ಅದನ್ನು ಸಾಧಿಸುತ್ತ. 
ನೀತು ನನ್ನ ವಾತಿತುತೆ ನಸಿದ3 ಸಾಸು” ಎಂದು ಹೇಳಿದನು. | 

ಸರವಣ ನಗುತ್ತಾ “ಫಿರೋಜ್‌, ನಿನ್ನ ಮಾತಿನಂತೆ ನಡೆಯದಿರುವೆ 
ಒಂದು ಫಿದರ್ಶ ನವಾದರೂ ಇದೆಯೇ Pg ಎಂದಳು. 

ಜಭತೋಜಮಧು 'ಬೇಗೂಸಾಹೇಟ ಳನ್ನು ಗಟ್ಟ ಯಾಗಿ ಆಲಿಂಗಿಸಿ ನಭೋ 


೧೩೮ ಛತ್ರಪತಿ ಶಿವಾಜಿ 
ಗ:ನ್ನ್ನ ಚುಂಬಿಸುತ್ತಾ “ಸುಕವಸಾ, ನಮಿ ಅಂತರಂಗದಲ್ಲಿ ಭೇವವೇನೋ 


ರಜ 

ಜ್ಞ... ಆಸರೆ ೇಠಿಣನಾನ ರಾಜಕೀಯ ಬ್ರಸಂಗಗಳು ಬಂದಿಇದಗದಾಗ 
ನ್ನೃ-ತಿಹಯ ಬಹಳ ಧ್ಯಯ ೯ವನ್ನು ತುಳಿಬೇರಾಗ ತ್ರದ ಆಗ ಎಳು 
ಕಿರಿ ಸೃ ಬಿಟ್ಟಕೆ ನನ್ನ ಅಆಥಧೋಗತಿಯೇ! ಎನ್ನ ಅನುಗ್ರಕು ಹದಿಂದ ನಾನು” 
೦ದು ಹೆ*ದನು. 

ಎಾರನೆಖ ದಿನ ಬೆಳಕು ಹರಿಯುತ್ತಲ್ಕೆ ಖವಾಸ್‌ಖಾನನು ಕಕಿಸಿದಳುನ 
ಖವಾಸ್‌ಖಾನನು ಬಂದು ಭೆಃಟಔಟಮಾಡುತ್ತಲೇ `ವಜೀರರೇ, ಈಗೇನತಿ 
ಯೋಚನೆ ಮಾಡಿದ್ದಿ ರಿ? ಈ ಯುದ್ಧ ಪ್ರಸಂಗದಲ್ಲಿ ಸ Nas ಕಾಣು 
ಫ್ರಿ ದಿಯಲ್ಲಾ. 

“ಹೌದು, ಬೆ.ಗಂಸುಹೇಬಾ. ರಾಜಕೀಯ ಸ್ವಲ್ಪವೂ ಸುಮುಖಿವಾಗ್ಗೀ 
ನವಗೆ ಇಬ್ಬರು ನಿಶೋಧಿ 1ಳಿದ್ದುರೆ. ಷ್ಟಾದರೂ, ಕಿ ಪ್ರಬಲ ಶಾಲಿ 
ಗಳು ಮತ್ತ ನಮ್ಮಮ * ಬಾಂಧವರು ಅವರೊಡನೆ ಭಸ್ರವಾದ ಸಂಧಿಮಾಡಿ 
ಕೊಂಡರೆ ಹಿಂದೂ ರಾಜ ಶಿವಾಜಿ ಸುನ್ನು ಒತ್ತೆರಿಸಿಬಿತ ಬಹುನು” ಎಂದನು. 

ಬೇಗಂ ಸಾಹೇಬಾಳು “ಖಾನ್‌ಸೂಹೇಬರೇ, ನಿಮ್ಮ ಆಲೋಚನೆಯು 
ಯುಕ್ತಿಯ: ಕ್ಷ ವಾಗಿದೆ. ಇಬ್ಬರು ಶತ್ರುಗಳಲ್ಲಿ ಒಬ್ಬ ಕೊಡೆ ಸಂಧಿಮಾಡಿ 
ಕೊಳ್ಳು ವುದು 'ಸಮಜೋಚಿತ ಡಿ ನೀವು. ಮೊಗಲರೊಡನೆಯೇ 


ಸೂ ಧಿಮಾಡಿಕೊಳ್ಳ ಲು ವಿಶೇಷ ಆಸಕ್ತರಾಗಿರುವಂತಿದೆ. ಅವರು ಸಂಧಿಗೆ 
ಒಪ್ಪುವರೇ? ಅವರ ಷರತ್ತು ಗಳೇನಿಷೆ?” ಎಂದು ಕೇಳಿದಳು. | 


ಖವಾಸ್‌ಖಾನನು “ಜೀಗ- ಸಾಹೇಬ್ಸಾ ಅನುಭವಸ್ಥರಾದ ನಂಬಿಕೆಯ ರಾಯ 


ಭ:ರಿಗಳನ್ನು ಔಸಂಗಾಬಾವಿಗೆ ಕಳ ಸ್ಯ ನ ಟು ಅವರು ಇನ್ನೂ ಹಿಂತಿರುಗಿ 
ಬಂದಿಲ್ಲ. “ಸಂಧಿಯ ಷರತ್ತು ಗಳು ವ ವ್ಯಕ್ತ ವಾಗಿಲ್ಲ ” 


3 


೩. 2 


7 


“ಒಳ್ಳೆಯದೆ. » ವಜೀರಿಸಾಕೇಒರೇ .. ಇದು ಬಲು ದೊಡ ಪ ಸಂಗ. 
Ke 

ಸುಲ್ಮಾನನು ಸಣ್ಣ ಬಾಲಕ. ಮಂತ್ರಿಗಳನ್ನೂ ಉಮ್ರಾಗಳನ್ನೂ ಸೇಧಿಸ್ಕಿ 
ಚೆನ್ನಾಗಿ ಅಲೋಚನೆ ಮಾಡಿ ಕಾರ್ಯ ಮುಂದ.ವರಿಸಿದರೆ ಕ್ಷೇಮವಲ್ಲವೆ)” 

“ಹೌದು. ತಮ್ಮ ಸಲಹೆ ಸರಿಯಾಗಿದೆ. ಆದರೆ ಒಹದೂ ನ ರ್‌ ಖಾನೆ 
ರಿಂದ ಉತ್ತರ ಬಂದ ಮೇಲೆ ತಮ್ಮ ಸಮು ಬಖವಲ್ಲಿಯೇ ಆ ಮಂತಾ ಲೋ 
ಚನಾ ಸಭೆಯನ್ನು ಸೇರಿಸೊೋ ವೇನು ೋಚನಮಾಡದ್ದೇನೆ,* 

NE ನಾನು ಈ ಏನೇ ಅ ಮಂತ್ರ್ರುಲೋಚನಾ ಸಭೆ | 


ಛತ್ರಸತಿ ಶಿನಾಜಿ ೧೩೪೯ 


ಯನ್ನು ಕರೆಸಬೇ *ಂದಿಸ್ತೇಸೆ, ನಿಮ್ಮ ಅಭಿಪ್ರಾಯವೇನು ?” 

“ಬೇಗಂ ಸಾಹೇಬಾ, ಅದು ನನಗೂ ಸಮ್ಮತವೇ. ಇದೆರಲ್ಲಿ ಗೂಢ 
ನನಸ್ಯನೇನೂ ಇಲ್ಲ. ಇಂದೇ ತನ್ಮು ಸಮ್ಮುಖನಲ್ಲಿ ಮತ್ರಾಲೋಚನಾ 
ಸಭೆಯನ್ನು ಸೆ:ರಿಸುಶ್ರೇನೆ” ಎಂದು ಹೇಳಿ ಆಸ್ಪ್ರಣಿ ಪಡೆದು ತನ್ನ ನನಿಗೆ 
ಹಿ:ಶಿರು: ದನು. 


೧೫ 
ಬಿಜಾಪುರದ ಅರಮನೆಯ ಅಂತಃಪುರದ ರೆಂಗೆಮಹೆಲಿನಲ್ಲಿ ಮಂತ್ರಾ 
ಲೋಚನ ಸಭೆಯ: ಸೇರಿತು. ಮಂತ್ರಿಗಳು ಉಮ್ರಾಗಳು, "ದರಬಾರಿನ 
| 7) ರಣ ಬಿ 4 ೯ ದ್‌ 
ಸಟ್ಟಾ ಎಲ್ಲರೂ ಎಂದು ತನ್ಮು ತಮ್ಮ ಆಸನಗಳನ್ನು 
ಖವ:ಸ್‌ಖಾನನು ಮೂರ್ಥನ್ಯನಾಗಿ ಆಸನವನ್ನು ಅಲಂಕರಿಸಿದನು. 
ಬೇಗಂ ಸಾಹೇಬಾಳು ಅತ್ಯ ೦ತ ಸಾಮಾನ್ಯ ಉಡುಪನ್ನು ಧರಿಸಿ ಆ 


ಸಭೆಗೆ ಬಂದು ತಲೆಬಾಗಿ Sind: ವಂದಿಸಿ ವಿನಮ್ರಳಾಗಿ ಭೂ 
ಆಲಂಕರಿಸಿದಳು. 


ಭಕ್ಷಿ ಭನೋಜ್‌ಖ:ನನು ಸಮಾಸದೆಲ್ಲಿ ಕ್ರೈ ಕಟ್ಟಿಕೊಂಡು ನಿಂತಿದ್ದೆ ನು 
ವಜೀರ ಖವಾಸ್‌ಖಾನನು ಎದ್ದು ಬೇಗಂ ಸಾಹೇಚಾರನ್ನೂ. ಸಭಿಕ 
ರನ್ನೂ ವಂದಿಸಿ ಪ್ರಸ್ತಾಪವನ್ನು ನಿಎರಿಸಿದನು “ನನನ್ನು ವೆಂ ಲೆ ಶಿವಾಜಿಯ. 


ಹದ ಕ್ಲೆ ಬಂದಿದ್ದಾನೆ. ನನೇಪಸೀ ಈ ಕೋಟೆಯುನು ಮುತ ಲು ಹವಣಿಸು 
ಡಿ @ ದ pS ಎದಿ 


ನಮ್ನ ನಿಖ್ಯ್ಯತ ಸೇನಾಧಿಸತಿಗಳು ವಿಮುಖೂಗಿದ್ದಾರೆ. ಮೊಗಲರೂ ಇದೇ 
. ಸನುಯದಲ್ಲ ನಮ್ಮ ಮೇಕೆ ಬೀಳಲು ಹೆನಣಿಸುತ್ತಿ ದ್ದಾ 3, ಇಂಥ ದುರ್ಫೆಟಿ 
ಪ್ರಸಂಗದಲ್ಲಿ ಇಬ್ಬರುಸತು,ಗಳನ್ನೂ ಏಕಕ.ಲದ ಎದ ನ ರುವುದು ದ:ಸಾ ಸಧ್ಯ 
ಆದು ಬುನಿ ವಂತಿಸಯೂ ಅಲ್ಲ. ಇಬ್ಬರಲ್ಲಿ ಒಬ್ಬನೊಡನೆ ತಾತ್ಕಾಲಿಕವಾಗಿ 
ಸಂಧಿಮಾಡಿ3ೊಳ್ಳು ವುದೇ ಉತ್ತವು ರಾಜಕೀಯ ನನಗೆ ಸ್ರಬಲರೂದ 
ಮೊಗಲ್‌ ಬಃ ದಷಹರ ರೊಡನೆ 'ಸಂಧಿಮಾಡಿಕೊಳ್ಳು ವುಜೀ ಕ್ಷೇಎಂಕರವೆಂಬ 

ಭಿಪ್ರುಯವಿನೆ. ಈ ದರ್ಬಂನ್ಸ ನೀವೆಲ್ಲರೂ "ಹೂಡ ವಂ. ಬಹು ಅನಿ 
ಎಸ_ರಿಕಿ. ನಿಮ್ಮ ಆಭಿಪಯದಂತೆ ಮಾಡೋಣ” ಎಂದುಹೇಳಿ ಸಲಾಂ" 


ತ್ರಿದ್ದಾನೆ. ಈಗ ಯುದ್ದ ಕ್ಸ ಅನುಕಣಲವಾದೆ ವಾತಾವರಣ ೧ಲ್ಲ. ಮುಖ್ಯವಾಗಿ 


೧೪೦ ಛತ್ರಪತಿ ಶಿ ಇಜಿ 
ಆ ಸಭಿಕತ್ತೀರೂ * ಈ ಕೆನುಖೆದನ್ಲಿ ಖವಾಸ”ಖ:ನರ. ಆಲೋಕ 
ನೆಯೋೇ ಯ ಕ್ತ ಬಾಗಿದೆಡಿಂದು ನಮಗೆ ತೋರ ಸ್ತಣಿ” ನಂದ: ಕೇಳಿದ ತಿ. 
ಬೇಗಂ ಸಾಹೇಬಾಳು ತಲೆಬಾಗಿ ಮ್ಸೌದಿಂದ ಕುಳಿತಿದ್ದಳು 
ಖವಾಸ್‌ಖ ನನು ಬೇಗಂಸಾಖೇಬಾಳ ಕಡೆಗೆ ರ.ಗಿ ಸಲಾಂ ಮಾಡಿ 
ಬೇ-ಂರಾಕೇಬಾ “ದೊಡ ಸ ವರೂ, *ನುಭವಸ್ಥರೂ ಆದ ಈ ದರ್ಬ೯ರಿಗಳ 
ಆಭಿಪ್ರೂಯವೆಲ್ಲವೂ ನಿಕವಾಕ್ಯತೆಯಿ: ೦ದ ಕೂಡಿದೆ. ತಮ್ಮ ಅಭಿನುತನನ್ನು 
ಅಸ್ಪಣೆ ಕೊಡಿಸಬೇಕು” ಎಂದು ಕೇಳಿದನು. 
ಬೇಗಂ ಸಾಳೇಬಾಳು ಮೆಲ್ಲನೆಯ ಧ್ವನಿಯಿಂದ “ನನ್ನೆ ಅಭಿಸ್ಪ್ರುಯ [ಕ 
ಆದರಿಂದ ಪ್ರಯೋಜನವೇನಿದೆ 7” ಎಂದಳು, 
ವೃದ್ಧ ಮಂತ್ರಿಯು “ಬೇಗಂ ಸಾಹೇಬ, ನಿಜವಾಗಿಯೂ ನೀವೇ 
ಆದಿಲ್‌ ಸಾಹಿಯ a ನಿಮ್ಮ ಮಾತಿಲ್ಲದೆ ಇಂಥ ಮುಖ್ಯ ರಾಜ 
ಶೀಯನ್ರೆ ಬಗೆಹರಿಯ:ವುದಿಲ್ಲ. ನೀ ವುಸ ಸ್ವಚ್ಛವಾಗಿ ಮನಬಿಚ್ಚಿ ಹೇಳಿಬಿಡೆ 
ಬೇಕು ಆ ಮೇಲೆ ಖುದಾನ ಇಷ್ಟದಂತೆ ಆಗುತ್ತದೆ” ಎಂದು ಹೇಳಿದನು. 


ಎಲ್ಲರೂ “ಹೌದು. ಹೌದು. ಬೇಗಂ ಹ ರ ಮಾತೇ ಆಖ್ಕೆ ರು 
ತೀರ್ಮಾನ” ಎಂದು ಹೇಳಿದರು. 


“ಎಲರ ದೃ ಸಿ ಯು ಬೇಗಂ ಸಾಹೇಬಾರ ಟು ಕಡೆಗಿದ್ದಿ ತು. 
ಬೇಗಂ ಸಾತೇಬಾಳು *ವಸೀರ ಸಾಹೇಬರನ್ನು ನಾನೊಂದು ಪ್ರಶ್ನೆ 
ಕೇಳಬಹುದೇ 7” ಎಂದಳು. 


ಖನಾಸ್‌ಖ:ನನು ಹುಜೂರ್‌, ಸಿದ್ದ ವಾಗಿದೆ ನೆ? ಎಂದು ಸಲಾಂ 
ಮಾಡಿದನು. ' 


ಬೇಗಂಸಾಹೇಬಾಳು “ಬಿಜಾಪುರದ ಪ್ರಖ್ಯಾತ ಸೇನಾಧಿಪಕಿಗಳಾದೆ 
ರಲಲ ಅಬ್ದುಲಾ ಮಹೆಮದ್‌, ಮ I ರಾಜ್ಯಕ್ಕೆ 
ಪತ್ತು ಒದೆಗಿರುವ ಇಂತಹ ಸಮಯಡೆಲ್ಸೂ ವಿನು.ಖರಾಗಿರಲು ಕಾರಣ 
Bik ? ದಯವಿಟ್ಟು ಬಿಚ್ಚಿ ಹೇಳುವಿರಾ ?” eh 
ಬನಾಸ್‌ಖ;ನ ಎ “ಹೇಳುವುದಕ್ಕೆ ಅಡ್ಡಿ ಯೇಸಿದೆ, ಹುಜೂರ್‌" ? 
ಅವರನರು ತಮ್ಮ ತಮ / ಪ್ರಾಂತಗಳ್ಳ ರ ಸುಲ್ತಾ ನಶ ಕೋಟೆಗಳ ಮೇಲೆ 
ತಮಮಗೆ i in ಹಠ ಹಿಡಿದರು. ಹಾಗೆ ಆಧಿಕಾರ 
ಕೊಟ್ಟರೆ ಟ್ಞೂ್ಞ ಅವರೇ ಸುಲ್ಲಾ ನರೂಗಿ ಬಿಡುತ್ತ ಕೆ "ಆನ್ನುಲೆ ಒಬ್ಬರೆ 


ಛತ್ರಪತಿ ಶಿವಾಜಿ ೧೪೨ 
ಮೇಲೆ ಒಬ್ಬರು ಅಧಿಕಾರ ವತಡ:ವುಡಸ್ಸೆ ಅನಕಾಶನೇ ಇಲ್ಲ. ಒಂದು ಪಕ್ಷ 
ಒಡ ಯಯ ಶತ್ರುಗಳೊಡನೆ ಶಾಮಾಲಾಗಿಬಿ! 3} ಡೆ ರಾಜ್ಯ ವೇ ಹೋತಾ 
ತಾಯಿತು.? 

ಬೇಗಂಸಾಹೇಬಾಳು “ಕೋಟಿಗಳ ಮೇ ತ ಅಧಿಕಾರವಿಲ್ಲದೆ ಕೋಟಿ 
ಗಳನ್ನು ಸಕ್ಷಣೆಮಾಡಲಾಗುತ್ತ ಜೆಯೇ? ಯುದ್ಧ ಶಾಸ್ತ್ರವನ್ನು ಚೆನ್ನಾಗಿ 
ಅರಿತ ನೀವುಗಳೇ ಯೋಚತೆಮಾಡಿರಿ. ಅ ಸೇನಾಧಿಪತಿಗಳು ಶತ್ರು ಗಳೂಡನೆ 
ಶಾಮಾಲಾಗಬಹುದು ಎಂಬ ` ಅನುಮಾಸನನ್ನು ಎಕ್ತಿದ್ದೀರಿ, “ಬಾಯ 
ನಮ ಶ್ರ ಮೇಲೆ ಯುದ್ಧ ಬಂದು ಹೆಚ್ಚು ಕಡಿಮೆ ಅಲಿ ತಿಂಗಳುಗಳ ಮೇಲಾ 
ಚತ ಈ ಸೇನಾದಿನತಿಗಳು ಅವನೊಡನಿ ಮಸಲತ್ತುಮಾಡಿದೆ ಸವಾಜಾರ 
ವೇನಾದರೂ ದರ್ಬಾರಿಗೆ ಬಂದಿದೆಯೇ? ಹೋಗಲಿ. ಈಗ ಚರ್ಚೆಯಿಂದೆ 
ಫಲವಿಲ್ಲ. ಕೈಮಿಂಟಿಹೋದ ಕಾರ್ಯ. ಮೊದಲೇ ಯೋಡನೆಮಾಡಿದ್ದ ಜೆ 
ಬಹಳ ಚೆನ್ನಾಗಿತ್ತು. ಇಂಥಸ್ರಸಂಗನೇ ಒಡಗುತಿರಲಿಲ್ಲ. ಗ್ರ ತವನು 
ತಾಳ್ಕೈ ಯಿಂದ "ಸಮಾಲೋಚನೆ ಮಾಡೆದಣ. ಆ ಮೊಗಲರು ಪ್ರ ಸ 
ಅದನ್ನು ನಾವು ಒಪ್ಪ ಲೇಬೇಕು. ಔರಂಗಜೇಬ ಬಾದಸಹೆರೀ ಸಜಿ ಈ 
ಕೋಟೆಯನ್ನು ಮುತ್ತಿ ಡಂಗಾ ಕೂತಿದ್ದರೆಂದು ಕೇಳಿದ್ದೇನೆ. ಅವರೃ 
ಸುಲಭವಾಗಿ ಸಂಧಿಗೆ ಒಪ್ಪುವರೇ?” ಎಂದು ಕೇಳಿದಳು. 

ಖುವಾಸ್‌ಖನನು ಗಂಭೀರಭಾವದಿಂದ “ರಾಯಭಾರಿಗಳನ್ನು ಕಳುಹಿಸಿ 
ದ್ದೆ (ನೆ ಅವರ ಉತ್ತರ ಬಂದಿಲ್ಲ. ಸಂಧಿಯ ಷರತ್ತುಗಳು ಇನ್ನೂ ತು 
ಬಂದಿಲ್ಲ” ಎಂದು 819ದನು. | 

ಬೇಗಂಸಾಹೇಬಾಳು *ಸಂಧಿಯ ಸರಿತ್ತು ಗಳು ಕಠಿಣವಾಗಿದ್ದ ಶಿ, ನಮ್ಮ 
ದರ್ಬಾರಿಗೆ ಅಪಮಾನಕರನಾದ್ದರೆ?” 

ಖಐ.ಸ್‌ಖ:ನನು “ಕಠಿಣವಾಗಿದ್ದರೂ ಸದೃಕೈ ಒಪ್ಪಿ ಕೊಳ್ಳ ಬೇಕ್ಕು 
ಆ ಮೇಲೆ ಸಡಿಆಸಿಕೊಳ್ಳ ಬೇಕು. ಅದೇ ಮ 

ಬೇಗಂಸಾಹೇಬಾಳು “ಏನೇ ಇಗಲಿ. ಅಸಮಾನಕಂವಾದ ಸಲಿಧಿಯನ್ನು 
ನಾನೊಸುವುದೇ ಇಲ್ಲ. ಇಂದೇ ನಿಮ್ಮ್ಮ ಎಲ್ಲರ ಎದ.ರಿನನ್ಲ ನಾನು ನನ್ನ್ನ 
ಪ್ರಾಣವನ್ನು ರೀಗಿಸಿಕೊಳ್ಳುತ್ಸೇನೆ. ಅಗ್ರಬ.ದ್ಧ ಬಾಲಕ ಸ:ಲ್ತ್ವಾನನನ್ನು ನೀವು 
ಕಾಪಾಡಿಕೊಳ್ಳಿ ಎಂದು ಕಣ್ಣ (ರು ಸುರಿಸುತ್ತಾ ಗದ್ದದ ಕಂಠದಿಂದನ.ಡಿದಳು 

ಸಭಿಕರೆಲ್ಲರ ಹೃ ದಯಗಳೂ ನಡುಗಲೂರಂ ಭಿಸಿದವು. ಬೇಗಂ ಸಾಖೇ 


೧೪೨ ಛಶ್ರಸಕಿ ಶಿವಾಜಿ 
ಬಾಳ ದೀನವಾಣಿಯನ್ನ್ನ ಕಳಿ ಅವರೆ ಕಣ್ಣು ಗೆಳೆ್ಲಿಯೂ ಇಂಬನಿಯ ಕಿ 
ಕೊಟ್ಟಿ ಕಿತ 

ನೇಲ ಗಳು “ಬೆೇಗೆಂಸಾಹೇಬಟಾ, ತಮ್ಮ ಇಚ್ಛೆಯಂತೆ ನಾವು ನಜೆದು 


ಕೊಳ್ಳುತ್ತೇನೆ. ಈಗ ಸಂಧಿ ಪ್ರಸ್ತಾಪವೇ ಬೇಡ. ಯುದ್ಧ ಮುಂದುವರಿ 
ಯಲಿ” ಎಂದು ಹೇಳಿದರು. 


ಬವಾಸ್‌ಖಾನನ ಮುಖವು ಜಿಳಿಚಿಕೊಂಡಿತು. : `ಕೈಕಾಲುಗಳಲ್ಲಿ 
ನಡುಕ ಹುಟ್ಟತು. ಅವನ ಕೈಮುಗಿದು *ಮಂತ್ರಿಗಳೇ, ಬೇಗಂಸಾಹೇಬಾರೇ 
ನಾನು ನನ್ನ ಆಧಿಕಾರವನ್ನು ಪರಿತ್ಯಾಗೆ ಮಾಡುತ್ತೇನೆ. ಅಪ್ಪಣೆಕೊಡಿರಿ 
ನಾನು ನನ್ನೆ ಜಹಗೀರಿಗೆ ಹೋಗುತ್ತೇನೆ. ತಮ್ಮ ಸೇವೆಗೆ ಯಾವಾಗಲೂ 
ಸಿದ್ಧ ನಾಗಿರುತ್ತೆ, ನೆ” ಎಂದು ಹೇಳಿ ತಕೋ ನು. 

ಸಭೆಯಲ್ಲೆ ಲ್ಲಾ ಸ್ಪಂಭೀಭಾವ! 


ಹಗ ಬಾ ಬಾ ಸುತ್ತ ಲೂ ತಿರುಗಿ ಎಲ್ಲರ ವನಿಖಗಳನ್ನು 
ನೋಡಿದಳ 


ಘು ಅಂತೆರೆಂಗೆವು ತನ್ನೆ ಕಡೆಗಿದೆ ಎಂದು ಅರ್ಥವಮಾಡಿತೊಂಡಳು, 
ಮಡಿಲಿನ ದ್ದ ಬಹದ್ದೊರ್‌ ಖಾನನ ಲಸ್ಟೋಟಿಯ: 'ನ್ನು ತೆಗೆದು ಖನಾಸ್‌ 
ಖಾನೆನ ಕಡೆಗೆ ಎಸೆದು ಹವ ರಿ” ಖಾನರ ಸುಧಿಸತ್ರ ಇಲ್ಲಿದೆ ನೋಡಿರಿ, 
ಸರ್ಭಿರೆಲ್ಲರೂ ಓದಿಸಿಕೇಳಿರಿ ಈ ಸಂಧಿ ಸನ್ನು ತಲೆಬಾಗಿ ಒಪ್ಪಿ ತಳ್ಳ ಬೇಕು. 
ರಾಜತಿಸ್ಮಲಾವ ಈ ಖನಾಸ್‌ಖಾನ:ನ್ನು ಬಿಟ್ಟು ಬಿಡಸೇಕು 'ನಿಗೆಜರಿಗೂ 
ಯಾವುದು ಓಸಿ ತಮೋ ಅದನ್ನು ನರೌಡಿರಿ” ಎಂದಳ 9 

ಖವಾಸ್‌ಖಾನನಿಗೆ ತ- ತಿರುಗಿತು. ದಿಗ್ಭ್ರಾಂತನಾದನು. ಸಕ 
ಬಲ್ಲಿ ಕುಸಿದು ಕುಳಿತ:ಬಿಟ್ಟನು 

ಸುಲ್ತಾನನ ಬಂಧು ಹ ಜಹಂಗೀರ್‌ ಖ:ನೆನು ಆ ಗತ್ರ ನನ್ನು ಕ್ಸೆಗೆ 
ತೆಗೆದ ಸೊಂತ. ಗಟ್ಟಿಯಾಗಿ ಓದಿದನು. ಮಾಕ್ಯವ: ಕೃಗಳನ್ನು. ಬಿಡಿಸಿ 

ಓದನು ; 

ಮಕ್ರಿಗಳು, ನರ್ಬಾರಿಗಳು, ಎಲ್ಲರೆ ಮ.ಖಗಳೂ ವಿನರ್ಣವಿ: ಮ 
ತೋಡಜಾ ! Sk ಎಂತಹ ಸಂಧಿ! ಇದು ಸ್ಸ: ಶರಣಾಗತಿ, ಎಂದು 
| | ನಾಲ್ಕೂ ಕಡೆಗಳಿಂಟಿ ಉದ್ದಾರದೆ ಮಾತುಗಳು. ಹೊರಟವು. 
ಪತ್ರವನ್ನು ಜಹಗೀರ್‌ ಖಾನನು ಮತ್ತೊಮ್ಮೆ ಓದಿದನು. | 


ಸರದಾರಗಿಲ್ಲರೂ ' ಎದ್ದು ಕತ್ತಿಗಳನ್ನು: ಹಿರಿದು: “ಆ ಪತ್ರವ 
` ಗಾ ಷು ಆ ೃ್ಮ ನ್ನು 


ಛಶ್ರಖಿಕಿ ಶಿವಾಜಿ ೧೪೩ 
ಸರದಾರರಿಲ್ಲರೂ ಎದ್ದು ಕತ್ತಿಗಳನ್ನು ಹರಿದು “ಆ ಪತ್ರವನ್ನು ಬಿಸಾ 
ಡಿರಿ ನಾವು ಯುದ್ಧ ಮಾಡ ಕ್ರೇನೆ” ಎಂದು ಧೀರವಾಣಿಯಿ: ದ ನುಡಿದರು 
ಹಿ ಎದ್ದು ನಂ ತಲೆಬಾಗಿ ವಂದಿಸಿ ಆ ಸಬೆಯಿ.ಂದ 
ಹೊರಟುಹೋದನು. 

ಎಲ್ಲರೂ ಅವನನ್ನು ಧಿಕ್ಕರಿಸುತ್ತಾ ಮನೆಗಳಿಗೆ ಹೊರಟರು. 

ಬೇಗೆಂ ಸಾಹೇಬಾಳು ನಮ್ರತೆಯಿಂದ ತಲೆಬಾಗಿ ಅಂತಃಪುರದೊಳಗೆ 
ಸ್ರವೇಶಮಾಡಿದಳು. | 

ಏಕಾಂತದಲ್ಲಿ ಫಿರೋಜನೂ ಸುರಮಾಳೂ ಎಕದೇಹನ್ಯಾಯೆವಾಗಿ 
ಆಲಿಂಗಿಸಿದರು. ಅವರ ಬುದ್ದಿ ನಂತಿಕೆಯು ಫಲಿಸಿತು. ಪರಸ್ಪರ ಒಬ್ಬರ 
ನ್ಸೊ ಬ್ಬ ರು ಹೊಗಳಿದರು. 

pi ಆನಂದೊದ್ರೇಕವು ಶಾಂಶವಾಥ ಮೇಲೆ ಬೇಗಂ ಸಾಹೇಬಾಳು 
“ಫಿರೋಜ್‌, ನಿನ್ನ ಅದ್ಭ ಷ್ತವ್ಪ ವು ಖುಲಾಯಿಸಿದೆ. ಮುಂದೆ ರಾಜ್ಯ ದ ಸರ್ವಾ 
ಧಿಕುರಿಯಾಗಬಲ್ಲನನು ಯ ನೆ) ನೀನೇ. ನಿನ್ನ ಬುದ್ದಿಗೆ pe ಅಧಿ 
ಕಾರ ಪುರಸ್ಕಾರ? ಎಂದು ಹೇಳಿದಳು. 

ಫಿರೋಜ್‌ನು ನಗುತ್ತಾ ಸುರಮಾಳ ಮುಂಗುರುಳುಗಳನ್ನ್ನ ಸರಿಪಡಿಸಿ, 
ತಲೆಸ:ರುತ್ತಾ “ಸುರಮೂ, ಇಲ್ಲಿ ನಿನ್ನ ಸ್ತ್ರೀ ಬು ದ್ಧಿ ಯಂ ಎದ್ದು ಕಾಣುತ್ತ ಕ 

ನಾನೆ? ಆ ಸಹಾ ಜರ ಫಟ ಸ ಪೆಲ್ಲಿ? ಈ ನಾಟು ಯಾರಃ:ದಣೂ ? 
ದರೆ ಮಂತ್ರಿಗಳು, ಉಮಾಳು, ಣೆ ರಾಜ್ಯ ಪ್ರಮುಖರ, ಲಾಜ 
ಭಧಾನಿಯ ಮಃಖಂಡರು, RN ಛಿ ಛೀ, ಎನ್ನುತ್ತಾರೆ. 

“ಇಷ್ಟು ಮಾಡಿದ್ದು ವ್ಯರ್ಥವಾಗುತ್ತ ದೆ... ಖವಾಸ'ಖ:ನನು ದಿಗ್ಗಿ 
ಜಯ. ಗುತ್ತ. ನೆ. ಟ್‌ ಸ್ವ ತಂತ್ರಿ ನಾಗಿ ಬಹದೂ ರ್‌ ಖಾನನೊಡನೆ 
ಸಂಧಿ ಚಾಯ ನಮ್ಮಿಬ್ಬ ನ್ನೂ ಬಹಿರಂಗವಾಗಿ ಶೂೋಕ್ಸೇರಿಸುತ್ತಾನೆ, 
ನೀನು ರಾಜಮಾತೆಯೆಂಬುದು ಭ್ರಾಂತಿ. ಸುಲ್ತಾನನ ಸಾಕು ತಾಯಿ, 
ನೀನು ಹುಚ್ಚ ಯೋಚನೆಗಳನ್ನು ಹೆಚ್ಚೆ ಕೊಳ್ಳ ಬೇಡ ನನಗೆ ಮಹತ್ವಿಧಿ 
ಕಾರದ ಆಸೆಯಿಲ್ಲ. ನಿನ್ನ ಅನುಗ್ರಹವಿದ್ದರೆ ಸಾಕು. ನಿನ್ನ ಪ್ರೆ (ಮವಿದ್ದಟೆ 
ಸಾಕು” ಈಗವೃ ದ್ದ ಮಂತ್ರಿ ಯಾದ ಕುಶುಬಿ ರಿ ನಖಾನಗನನ್ನ ಸುಲ್ಲಾ ನೀ 
ರಾಜ್ಯಾಧಿಕಾರಿಯಾಗಿ ಮಾಡಬೇಕು. ಅದನ್ನು ಎಲ್ಲರೂ ಒಪ್ಪುತ್ತಾರೆ. ಬಿಟ್ಟು 
ಹೋಗಿರುವ ಸೇನಾಧಿನತಿಗಳು ಪುನಃ ಭಿ ಸೇರುತ್ತಾರೆ. ಈ ಖವಾಸ್‌ 


೧೪೪ ಭತ್ರನಕಿ ಶಿವಾಜಿ 


ಖಾನ ನನನ್ನು ನ:ರ್ಯಾಜಿಯಿಂದ ಜಹೆಗೀರಿಗೆ ಕಳುಹಿಸಿಬಿಡಬೆ` ಕು. ಸಮಯ 
ಬಂದಾಗ 'ಉಷಯೋಗಿಸಿಕೊಳ್ಳ ಬಹುದು” ಎಂದು ಹೇಳದನು. 

ಬೇಗಂಸಾಹೀಬಾಳು “ಫಿರೋಜ್‌, ನೀನು ಬುದ್ಧಿವಂತ ಬಹದ್ದೂರ". 
ಅದಕ್ಕಾಗಿಯೇ ನನ್ನ ಮನವು ನಿನ್ನನ್ನು ಇಷ್ಟು ಒಲಿದಿದೆ” ಎಂದು ಹೇಳಿ | 
ನಿರೋಜನನ್ನುು ಆಲಿಂಗಿಸಿದಳು. 

ಮಾನೆಯ ದಿವಸವೇ ವೃದ್ಧ ಮಂತ್ರಿ ಕುತುಬುದ್ದೀ ನನಿಗೆ. . ಸರ್ವಾಧಿ 
ಕಾರ ಪಟ್ಟ ಕಟ್ಟಿ ದರು. ಈ ಸ ಧಾನಿಯ ಅಘೆಟನಾ ಘಟನೆಗಳನ್ನು ಕೇಳಿ 
ಕ ಮುಖ್ಯ ಸೇನಾಧಿಪಷತಿಗಳೂ ರಾಜಧಾನಿಗೆ ಬಂದು ಬೇಗಂ ಸಾಕೇ 
ಬಾಳ ಭಟ ಮಾಡಿ ತಮ್ಮ ವಂದನೆಗಳನ್ನು ಅರ್ಪಿಸಿ, ತಾವು ಸೇವೆಗೆ ಸಿದ್ಧ 

ವಾಗಿರುವುದಾಗಿ ಪ್ರಮಾಣವಾಡಿದರು. 

ವೃದ್ಧ ಕುತುಬ್ಹೀನ್‌ಖಾನನು ಎಲ್ಲರೊಡನೆಯೂ ಆಲೋಚನೆ ಮಾಡಿ 
“ದೊಡ್ಡ ಸುಲ್ತಾನರ ಕಾಲದಲ್ಲಿಯೇ ನಮಗೂ ಶಿವಾಜಿಗೂ ಸಂಧಿಯಾಗಿದೆ. 
ಅದನ್ನು ಅವರ ತಂದೆ ಷಾಜಿಯವರೇ ನಿರ್ಧಾರಮಾಡಿದ್ದಾ ರಿ, ಅದನ್ನು 
ಮೂರಲು ಶಿವಾಜಿಗೂ ಧೈರ್ಯವಿಲ್ಲ. ನಮಗೂ ಅಧಿಕಾ ರನಿಲ್ಲ. ಪನು ಲಾ 
ದುರ್ಗವು ಉಭಯತಃ ವಿವ:ದಾಸ್ಪ್ರದವೂಗಿಡೆ. ಅದನ್ನು ಶಿವಾಜಿಗೇ ಬಟ್ಟ 
ಕೊಟ್ಟ ದ್ದೇವೆ. ಶಿವ: ಜಿಯು ಮಹಾರಾಷ್ಟ್ರದ ಮಹಾರಾಜನೆಂದು ಮೊದಲೇ 
ಒಪ್ಪಿಕೊಂಡಿದ್ದೇವೆ. ಈಗಲೂ ಒಪ್ಪುತ್ತೇವೆ. ಬಿಜಾಪುರ ೦ ಜ್ಯ ವ.ಹಾ 
ರಾಷ್ಟ್ರ ರಾಜ್ಯ ಇವೆಂಡೂ ಅನ್ಯೋನ್ಯವಾಗಿ ಶಾಶ್ವತವಾಗಿ ಬಾಳಬೇಕು.. 
| ಸತ್ರ: ಎನ್ನು ಬರೆಸಿ ಶಿನುಜಿಗಿ erg re 

ಶಿವುಜಿಯು ಬಹಳವಾಗಿ ಯೋಚನೆ ಮಾಡಿ ಸನ್ಯಕೈ ಹಾಗಿರಲಿ, 
ದುರ್ಬಲರು, ಬಿಜಾಪುರದವರು ಕುರ್ಬಲರಾಗಿದ್ದೆ ರೂ ದೊಡ್ಡ ರಾಜ್ಯ: 
ಸಂಧಸಂಬ ಹೆಸರಿರಲಿ” ಎಂದು ತನ್ನ ಸಂಗಡಿಗರೊಡನೆ ಆಲೋಜ: ಮಾಡಿ 
೮ ಪತ್ರಕ್ಕೆ ಸದುತ್ಮರ ಕೊಡ್ತು ಕಳುಹಿಸಿದನು 

ಬಹಮೂರ್‌ಖಾನಥಿಗೆ ಗುಪ್ತ ಚಾರರ ಮುಖೇನ ಈ ಸಮಾಚಾರಿನೆಲ್ಲಾ 
ಫಿತಾಫಿತೆವಾಗಿ ಫಿಳಿಡವು. ಆದರೆ ಇಷ ತ್ರ ಶಾಪರಾಯನು ಮರಣ ಹೊಂದಿದ್ದಾ ೆ 


ಛತ್ರ ಸಶಿ ತಿವಾಜಿ ೧೪೫ 


ತಾನಾಜಿಯು ಸತ್ತು ಹೋಗಿದ್ದಾ ನೊ ನೇತಾಜಿಯು ದೇಶೆನನ್ನೇ ಬಿಟ್ಟು 
ಹೋಗಿದ್ದಾನೆ. ಇನ್ಸ್ಟಿರುವ ಸರದಾರರು ಅಸ್ಟ್ರೇನೂ ಬಲಾಢ್ಯರಲ್ಲ. ಈ 
ಶಿವಾಜಿಯನ್ನು ಈಗಲೇ ಎದುರಿಸಬೇಕು” ಎಂದು ಯೋಚನೆಮಾಡಿ ದಿಲೇರ್‌ 
ಖಾನನನ್ನ್ನು ಕರೆಸಿದನು. 
ಬಹದ್ದೂ ರ್‌ಖಾನನು ದಿಲೇರ್‌ಖಾನನಿಗೆ ಪ್ರ ಳ್ಳ ತ ರಾಜಕೀಯವನ್ನೈಲ್ಲ 
ಬಿಚ್ಚಿ ಹೇಳಿದನು. “ನೋಡು ದಿಲೇರ್‌ ಖಾನ್‌, )ಕದವರು ನಮಗೆ 
ಪೂರ್ಣ ಶರಣಾಗತರಾಗಿ ಬಂದಿದ್ದ ರು, ಬಿಜಾಪುರದ ಸೇನಾಧಿಪತಿಗಳಾದ 
ಚೊಲಾಲ್‌ ಖಾನ್‌ ಮುಂತಾದ ಮೂರು ಮಂದಿಯೂ ಅತ್ಯಂತ ಸಾಹಸಿ 
ಗಳಾದ ಸೇನಾಧಿಪತಿಗಳು. ಅವರು ಆತ್ತ ಕಡೆಯಿಂದ, ನಾವು ಇತ್ತಕಡೆಯಿಂದ 
ಆ ಶಿವಾಜಿಯನ್ನು ಎದುರಿಸಿದ್ದ ರೆ ಮಧ್ಯದಲ್ಲಿ ಸಿಕ್ಕಿ ಅನನು ಹಣ್ಣೂಗುಕ್ತಿ ದ್ದ. 
ಬಿಜಾಪುರದವರೊಡನೆ ಅಂಥ ಸಂಧಿಯನ್ನು ಏರ್ಪಡಿಸಿದ್ದ .. ಅದನ್ನ ನಿನೋ 
ಕುತಂತ್ರದಿಂದ ಆ ಶಿವಾಜಿಯು ಮುರಿದು ಬಿಟ್ಟಿದ್ದಾ ನೆ. ಆಸ್ಟ್ರೇ. ಅಲ್ಲ. 
ಅವರೊಡನೆ ಆಗಲೇ ಒಂದು ಪ್ರಬಲವಾದ ಸಂಧಿ ಮಾಡಿಕೊಂಡಿದ್ದಾ ನಿಂದು 
ಸಮಾಚಾರ ಬಂದಿದೆ. ನಾವು ಕಿರುಗಿ ನೋಡಿದೆ ಕಡೆ ಅವನು ಒಂದು ಹೆಜ್ಜೆ 
ಮುಂದೆ ಫೆಗೆದು ಬಿಟ್ಟಿರುತ್ತ್ವಾ ನೆ. -ನನುಗೆ ಮೇಲಿಂದ ಮೇಲೆ ಔಿಹಳಿಯಿಂದ 
ಅದೇಶ ಸಶ್ರಗಳು ಬರುಕ್ತಿವೆ. ಪ್ರತಿಯೊಂದು ಪತ್ರದಲ್ಲಿಯೂ. ಶಿವಾಜಿಯ 
ವಿಷಯವೇ ಯು ಟ್ಪದೆ. ಈಗ ಶಿವಾಜಯ ಮೇಲೆ ಯುದ್ಧ ಮಾಡದೆ 
ಫವಾಗೆ ತೃ ೦ತರವೇ ಇಲ್ಲ. ಸಮಯವೂ ಸರಿಯಾಗಿ ಕೂಡಿದೆ. ಶಿವಾಜಿಯು 
ಖರುೂವ ಮಾರ್ಗದಲ್ಲಿ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವನ ನನ್ನು 
ಅಡ್ಡ ಕಟ್ಟಿ ಹೊಡೆದು ಓಡಬೇಕು. ಮೋರೋಪಂತ್‌ ನೊಂದು. ಕಡೆ 
| ಅಣು ಜೀ ಯಯ ಕಡ ಆನಂದರಾಯನು ಮತ್ತೊಂದು ಕಡ್ಕೆ ಹೀಗೆ 
ಶಿವಾಜಯಿ ಸೇನಾಧಿಸತಿ ಗಳೂ; ಸೈನ್ರ್ಯಗಳೂ ದೂರ ದೂರ 5 ಚದುರಿಹೋಗಿನೆ. 
ಅವನೊಡನೆ ಎರಡು ಸಹಸ್ರ ಸೈನ್ಯಗಳು ಮಾತ್ರ ಇವೆಯೆಂದು ವರ್ತವತಾತನ 
ಬಂದಿದೆ. ಈ ಸನ್ನಿವೇಶವು ಜನ್ನಾಗಿದೆ. ಎರಡು ಕಡೆಯೂ ಬೆಟ್ಟಗಳು 
ಮನ್ಯದಕ್ಷಿಯೇ ಅವನು ಹಾದು ಬರಬೇಕು. ಈಗ ನಾವು ಹತ್ತು ಸ್ತ್ರ ಸಹಸ್ರ 
ಸೈನ್ಯವನ್ನು ತೆಗೆದುಕೊಂಡುಹೋಗಿ ಅವನ ಮೇಲೆ ಬಿದ್ದ ರಿ ಸೈನ್ಯ ಬರುರಿತ 
೪] ಜ.0 


೧೪೬ . ಭತ್ರನತಿ ಶಿವಾಜಿ 


ಬಾಗೆ ಅವನು ಮೊಲದಂತೆ ನನ್ಮು ಬಲೆಗೆ ಬೀಳುತ್ತಾನೆ ಘಿ ಸಮಯವನ್ನು 


ಬಿಟ್ಟರೆ ಇಂತಹ ಬೇರೊಂದು ಳು ಸರ್ವಥಾ ಸಕ್ಕಲಿಕ್ಕಲ್ಟ” ಎಂದು 
ಹೇಳಿ ದಿಲೇಂ್‌ಖಾಸನನ್ನು ಹುರಿದುಂಬಿಸಿದನೂ, 


ದಿಲೇರ್‌ಖಾನನು ಹತ್ತು ಸಹಸ್ರ ಮೊಗಲ? ಅಶ್ವಸ್ಸೈ ನ್ಯ ಸಮೇತನಾಗಿ 
ಶಿವಾಜಿಯನ್ನು ಎದುರಿಸಲು ಹೊರಟನು 

ತಿನಾಜಿಯಾ ಸನ್ವಾ ಲಾದ ಕೋಟಿಯಲ್ಲಿರುವಾಗಲೇ ದಿಬೇರ್‌ಪಾನನು 
ದೊಡ್ಡ ಸೈನ್ಯ ಸಮೇತಿದಾಗಿ ತನ್ನ ಮೇಲೆ ಯುದ್ಧಕ್ಕೆ ಬರುತ್ತಿ ದ್ಹಾನಂದು 
ತಿಳಿದುಕೊಂಡು ಮುಂಚಿತವಾಗಿಯೇ ಸೈನ್ಯವನ್ನು ಕ್‌ ಹೊರ 
ಟಿನು. ಅಣು ನಿಜೀರಾಯಸಿಗೆ ಪನ್ವಾ ಲಾ ಕೋಟಿಯ ರಕ್ಷಣೆಯನ್ನು ಒಪ್ಪಿಸಿ 
ದನು, ತನ್ನ ಸಸ್ಯವನ್ನು ಜೊತಯಲ್ಲಿ ಕರೆದುಕೊಂಡು ಅರಣ ಮಾರ್ಗ 
ವಾಗಿ ಹೊರಟನು. ತನ್ನ. ಸೈನ್ಯದಲ್ಲಿ ಅರ್ಧ ಸೈನ್ಯವು ಕಣಿವೆಯ ಎದ ಕ? 
ಬರುತ್ತಿ ರಬೇಕೆಂದೂ. ಮೊಗಲ್‌ ಸ್‌ ಸನೈಗೆಳಂ ಬಂದರೆ ಓಡಿಹೋಗಿ ಕಾಡುಗಳಲ್ಲಿ 


ಸೇರಿತೊಳ್ಳ ಬೇಕೆಂದೂ ಹೆ:ಳಿ ಬಂಡೆ ನೀಚಿಯನ್ನು ಅದರ ಸೇನಾಧಿಸತಿಯಾಗಿ 
ನೇಮಿಸಿ, ನು ಅರಣ್ಯ ಮಾರ್ಗದಲ್ಲಿ ಮುಂಡುವರೆದನು. 


ದಿಲೇರ್‌ ಖಾನನ ಗುನ ಬಿಚಾರರು ಖಂಡೋಜಿಯ ಸೈನ್ಯಗಳನ್ನು ಕಂಡು 
“ಶಿನಾಜಿಯ ಸೆ ಸೈಸೈೈಗಳು ಬರುತ್ತಿವೆ, ಬಹಳ ಸೈನ್ಯಗಳಿವೆ? ಎಂದಕಿ ವರದಿ 


ನಾಡಿದರು. ' ದಿಲೇರ್‌ ಖಾನನು (ಶಿವಾಜಿಯು ಕಣಿವೆಯ ಬಾಗಿಲನ್ನು 
ಹಿಡಿದು ಬಿಡುತ್ತಾನೆ. ಆನೇಲೆ ಕಣಿವೆಯನ್ನು ದಾಟುವುದು ಅಸಾಧ್ಯ 


ವಾಗುತ್ತ ಜಿ? ಎಂದು ಹೇಳಿ ತನ್ನ ಸೈನ್ಯಗಳಿಗೆ. ಬೇಗ ದಾಟ ಬೇಕೆಂದು ಅಪ್ಪಣೆ 
ಕೊಟ್ಟನು ಮೊಗಲ್‌ ಸೆ ಸೈನ್ಯಗಳು ಕಣಿವೆಯೊಳಗೆ ಪ್ರವೇಶಮಾಡಿದವು. 
ಅಣಿನೆಯ ಮಾರ್ಗ ಮೂರು ಮೈಲಿಗಳಿದ್ದುವು. ಓಂದು ಕಣಿನೆಯಿಂದ 
ಇನ್ನೊಂದೂ ಕಣವೆ, ಅದರಿಂದ ಮತ್ತೂಂದು ಕಣಿವೆ, ಹೀಗೆ ದಾಟ ಹೋಗ 
ಬೇಕಗಿದ್ದಿ ತು ಸೈನ್ಯಗಳು ಭರನೀನ ಕಣಿವೆಯನ್ನು ಹೊಕ್ಕು ಹೊರಗೆ 


ಬರಲಾರಂಭಿಸಿದವು. ಮೇಲಿನಿಂದ ತೋಪುಗಳು ಹಾಕುವ. ಶಬ ವು ಕೇಳಿಸಿತು. 
ಮೊಗಲ್‌ ಸೈನ್ಯಗಳು ದಶಶತ ಸಂಖ್ಯೆಗಳಲ್ಲಿ ಸತ್ತು ಬೀಳ ಶೊರಂಭಿಸಿದವು. 


ಮಧ್ಯ ನ ಮಧ್ಯ ಜೊಡ್ಡ ದೊಡ್ಡ ಕ್ರ ರ ಮೇಲಿನಿಂದ ॥ ಉರುಳಿ ಸೆ ಸೈನ್ಯಗಳು 
ಹತಾಹಃ ವಾದವು, ಬೈ ಪವಶಾತ್‌ ದಿಲೇರ್‌ಖಾನನು ಕಣಿನೆಯ ಹಿಂದುಳಿ 
ದಿಜ್ನಃ ನು ಮರಾಠಾ ಸೈಸಿಕರೂಂದಿಗೆ ಶಿವಾಜಿಯು ದಿಲೇರ್‌ ಖಾನನ ಮೇಲೆ 


“4 


ಪತಿ ಶಿವಾಜಿ | ಗಿ೪೭ 


ಕ 


ಟ್ರ 
"$೪ ೧. ೨೧೬ (SL 
ಸ ತ್‌ 


ದಿಲೇರ್‌ಖಾನನು ಎದುರಿಸಿ ಯುದ್ಧೆ ಮಾಡಿದೆನು... ನೊರಾರು 
ರಾತಾ ಸೈನಿಕರು ಸ ಸತ್ತು ಬಿದ್ದರು. ಅಸ್ಟರಲ್ಲಿ ದಿಲೇರ್‌ ಖಾನನೊಡನೆ 
ಸೈನ್ಯ ದಕ್ಷ ಕೆಲವರು ಸತ್ತರು. “ಕೆಲವರು ಕಳಬೆಕೊಂಡು ಹೋದರು. 

ಬೇರ್‌ ಖಾನನು ಜಯವಾ ಗುವುದಿಲ ವೆಂದು ಖಚಿತಮಾಡಿಕೊಂಡು ಖಿನ್ನನಾಗಿ 
'ಅಸಮಾನದಿಂದ ಔರಂಗಬಾದಿಗೆ ಹೋಗಿ ಬಹದ್ದೂರ್‌ ಖಾನಸಿಗೆ ಮುಖ 


1! 


3 


d 


ು 


. ಶಿವಾಜಿಯು : ವಿಜಯಿಯಾಗಿ ರಾಯಘ ಡಕ್ಕೆ ಹೋಗಿ ತಲುಪಿಸಿದರು. 

'ದಿಲೇರ್‌ಖಾನನು ಔರಂಗ್‌ ಬಾದಿಗೆ ತ! ಬಹದೂ 2 ರ್‌ಖಾನನ 
ಬೇಟ ಹ “ಖಾನ್‌ ಸಾಹೇಬರೇ, ಏನು ಹೇಳಲ ಮುಖ್ಯ ನಸೀಬ್‌ 
'ಚೆನ್ನಾಗಿಲ. ಸ್ನ ನಾವು ಆ ಶಿವಾಜಿಯನ್ನು ಓಥಿಯಲ ಲಾಗಲಿಲ್ಲ 
ವೆಂದಮೇಲೆ ಇನ್ನು € ಅವನು ನಮ್ಮ ಕಣ್ಣಿ ಗೆ ಸಿಕು ವುದೇ ಇಲ್ಲ. 

“ಟಾದಹಹರಿವರಿಗೆ ಅಲ್ಲಿಯ ಸಗ್ಗ ಸರಿಯಾಗಿ ತಿಳಿಯೆ 
'ವಂಕಿಲ್ಲ ಈ ಶಿವಾಜಿಯನ್ನು ಆಳುವುದೆಕ್ಕೂ ಆಗುವುದಿಲ್ಲ ಅರಗಿಸಿ 
ಕೊಳ್ಳುವುದಕ್ಳೂ ಆಗುವುದಿಲ್ಲ. ಆಂಶಹ ಸೈ ತಾಫನಾಗಿದ್ದಾನೆ. ಆ ಫಿವಾಚಿ” 
ಎಂದು ಹೇಳಿಕೊಂಡನು. | 

“ನಾವು ಇನ್ನು ಮೇಲೆ ಯುದ್ದೆ ಮಾಡುವುದಕ್ಕಿ ತ ನನಗೆ ಮತ್ತೊಂದು 
ಉಪಾಯವು ತೋರುತ್ತಿದೆ. ನಾಲ್ಕಾರು ಮಂದಿ “ಗ ತ್ರಯ ಸಾಧು 
ಸಂತರ ವೇಷಹಾಕಿ ಅವನಲ್ಲಿಗೆ ಕಳುಹಿಸಿ ಬಿಡಬೇಕು. ಸಾಧುಸಂತರಿಂದಕೆ 
ಆವನು ಮರಳಾಗುತ್ತಾನೆ. ಆವರ ಕಾಲಿಗೆ ಬೀಳುತ್ತಾನೆ. ಸಮಯ ಕಾದು 
'ಅವರು ಅವನನ್ನು ಕೊಲೆ 'ಮಾಡಿಬಿಡುವಂತೆ ಮಾಡಬೇಕು. ಒಂದಲ್ಲ ಒಂದು 
ವಿಧದಲ್ಲಿ ಈ ಸಾಧುಸಂತರು, ಈ ಪೂಜಾರಿಗಳು, ಮಂತ್ರವಾದಿಗಳು, ಇವ : 
ರಿಂದಲೇ ಅವನ ಮುಕ್ತಾಯನಾಗಬೇಕು. ಳ್ಳಿ ವಿಷವೇ ಮದ್ದು > ಎಂದು 
ಹೇಳಿದನು. 

ಬಕ ದ್ವೂರ್‌ಖಾನನು ಮು “ವಿಶೇರ್‌ಖಾನರೇ, ಫಿಮ ಥಾ ಸೇನಾಧಿಪಕಿಗಳು 
ಯಾರಿ ರಿದ್ದಾರೆ ಮೊದಲಿನಿಂದಲೂ. ನೀವು ಆ ಶಿನಾಜಯನ್ನು ಬಲವಾಗಿ 
ವಿರೋಧಿಸುತ್ತಿದ್ದೀರಿ. . ನೀವಲ್ಲದೆ 'ಬೇರೊಬ್ಬ ರಿಂದ ಆ ಪುರಂಧರ ಕೋಟೆ 
ಸಿಬನ್ನು ಬಿಡಿಯಲು ಸಾಧ್ಯವಾಗುತ್ತಿತ್ತೆ ? ಅಂದಿನಿಂದ ಇಂದಿನವರೆಗೆ 


೧೪೮ 1 ಛತ್ರೆಪೆಕಿ ಶಿವಾಜಿ 


ನೊಡನೆ ಎಷ್ಟೋ ಯುದ್ಧ ಗಳಲ್ಲಿ ಹೊರಾಡಿದ್ದೀರಿ. ನೀನೇ ಅವನೆನ್ನು 
ಹಿಡಿಯಲಾಗುತುದಿಲ್ಲವೆಂದು ಹೇಳಿದ ಮೋಲೆ ನುತ್ತಾರಿಂದ ಆ ಕೆಲಸ ಸಾಧ್ಯ? 
ನನಗೂ ಏನತಿ ಮಾಡಬೇಕು, ಬಾದಷಹರಿಗೆ ಏನು ಬರೆಯಬೇಕ. ಎಂಬಾದೇ 
ತೋರದಾಗಿಜಿ. ಇದೇನೋ ಕೆಟ್ಟ ಕಾಲ ಬಂದಂತೆ ಕಾಣುತ್ತಷೆ. ಮಹಾ 
ರಾಜಾ ಜಯಸಿಂಹನು ಶಿವಾಜಯ ಸಂಪರ್ಕದಿಂದ ಅಸಮಾನವನ್ನುು ಅನು 
ಭವಿಸಿದರು. ನಯಿಸ್ತಾಖಾನರು ಅಪಮಾನವನ್ನು ಹೊಂದಿದರು. ಯುವ 
ರಾಜರು ಆಗ್ರಹಕ್ಕೆ ಪಾತ್ರರಾದರು, ಪೊಹಬತ್‌ಖಾನರ ವಷಯ ನಿನುಗೆ 
ತಿಳಿದೇ ಇದೆ. ಎಂದೋ ಫೀವು ಮತ್ತು ನಾನು ಬಾದಷಹರ ಆಗ್ರಹಕ್ಕೆ 
ಐಾತ್ರರಾಗಬೇಕಾಗುತ್ತದೆ. ವಿಧಿ ವಿಲಾಸ. ಯಾರೇನು ಮಾಡಬಲ್ಲರು ?” 
ಎಂದು ಹೇಳಿದನು. | 

ದೆಹಲಿಯಲ್ಲಿ ಪಂಜಾಬಿನ ಯುದ್ಧ ವಾರ್ತೆಗಳು ಬಹಳ ಗಲಿಬಿಲಿಯನ್ನು 
ಊಟಿ ಮಾಡಿದ್ದವು. . ಶಿನಾಜಿಯ ವಿಷಯವೂ ಹಾಗೆಯೇ ಬಾದಷಹನ 
ಮನಸ್ಸನ್ನು ಕುಕ್ಕುತ್ತಿದ್ದಿತು. ಬೊಂಬಾಯಿಯಲ್ಲದ್ದ ಇಂಗ್ಲೀಷ್‌ ಕಂಪೆನಿಯ 
ಮುಖ್ಯಾಧಿಕಾನಿಯು ಬಾವಸಹರಿಗೆ ಖುದ್ದು ಪತ್ರ ಬರೆದಿದ್ದನು, “ಶಿವಾಜಿ 
ಯನ್ನು. ಜಯಿಸುವಂಥ ಸನಾರ್ಥರು ನಿಮ್ಮ ಸೇನಾಧಿಪತಿಗಳಲ್ಲಿ ಒಬ್ಬರೂ 
ಇಲ್ಲ. ನಾವು ಸೂರತ್ತಿನಲ್ಲಿ ನ್ಯಾಷಾರ ಪ ತಲಾಳದೆ ಓಡಿ ಬಂದಿದ್ದೆ "ವೆ 
ಎಂದು ಬರೆದಿದ್ದನು. ಪೋರ್ಟ್‌ಗೀಸ್‌ ಅಧಿಕಾರಿಗಳಿಂದಲೂ ಅಂಥದೇ 
ಒಂದು ಪತ್ರ ಬಂದಿತ್ತು. “ಬಾದನಹರಿಂದ ನಾವು ಸಂಪೂರ್ಣ ರಕ್ಷಣೆ ಪಡೆದು 
ವ್ಯಾಪಾರ ಮಾಡುತ್ತಿ ಜ್ಹಿವು. ಶಿವಾಜಿಯ ಭಾಳಿಯಿಂದ ನಮ್ಮನ್ನು ರಕ್ಷಣೆ 
ಮಾಡುವವರಿಲ್ಲದೆ ಹೋಯಿತು. ಕೋಲೀ ರಾಜ್ಯ ಹಾಳಾಯಿತು. ಸಾವು 
ಗೋವಾಕ್ಕೆ ಬಂದಿ ಸೇರಿಕೊಂಡಿದ್ದೆ "ವೆ. ಇದು ಆದಿಲ್‌ಷಾಯಿಯವರ ರಕ್ಷಣೆ 
ಯಲ್ಲಿದೆಯೆಂಜು ಮೊದಲು ಭಾವಿಸಿದೆವು, ಈಗ ಈ ಗೋವಾಬಂದರು 
ಕೂಡೆ ಶಿವಾಜಿಗೇ ಸೂರ್ಣ ಅಧೀನವಾಗಿದೆ. ನಾವು ಎಲ್ಲಿಗೆ ಹೋಗಬೇಕೋ 
ದಿಕ್ಕು ತೋಚುವುದಿಲ್ಲ” ಎಂದು ಬರೆದಿದ್ದರು. 

ಬಾದನಹನು ಇದನ್ನೆಲ್ಲಾ ನೋಡಿ. ಕೋಪದಿಂದ. ಉರಿಯಲಂಾ is 
ಸಿದನು. ಹ ಸಮಯಕ್ಕೆ ಸರಿಯಾಗಿ ಬಿಜಾಪ್ರರದವರಿಗೂ ಶಿನಾಜಿಗೂ 
ರಾಜಿಯಾಯಿತು.. , ಶಿವಾಜಿಯು ಮಹಾರಾಜನೆಂದು. . ಆದಿಲ್‌ಷಾಹೀ 


ಛತ್ರ ಪತಿ ಶಿವಾಜಿ ೧೪೯ 


Be Acc ಒಪ್ಪಿ ಕೊಂಡರು. ಸನ್ವಾ ಲಾವನ್ನ್ನು ಶಿವಾಜಿಗೇ ಬಿಟ್ಟು ಕೊಟ್ಟ ರು 
ಎಂಬ Pe ದೂತರ ಮುಖೇಕ ಯು ಬಂದವು. 


| ಪ್ರ ಸಮಯಕ್ಕೆ ಸರಿಯಾಗಿ “ಕೈ ಬರ್‌ಪಾಸ್‌ ಕಣಿನೆಯನ್ನು ನುಗ್ಗಿ 
ಆಸ್ಸನರು ಜಾ ನಕ್ಕೆ ಬಂದುಬಿಟ್ಟ ದ್ದಾ ಕೆ... ತಂಡ ತಂಡವಾಗಿ 
ಆಫ ಹ ಪಠಾಣರೂ ii ಅಕ್ರ ಮಿಸುತ್ತಿರ ದ್ದಾ ರೆ ವಾಯುವ್ಯ 
| ಹೆಚ್ಚು ದಿನಗಳು 
ನಮ್ಮ ಕಡಲ ಉಳಿಯುವುದಿಲ್ಲ” ಸಂದು ಮೊಗಲ್‌ KS ಪತ್ರ 
ಬರೆದು ಕಳುಹಿಸಿದರು. ಆ ಪತ್ರವನ್ನು ನೋಡಿ : ಉರಿಯುವ ಬೆಂಕಿಗೆ 
ಆಜ್ಯವನ್ನು ಸುರಿದಂತಾಯಿತಾ. 


ಬಾದಸಹ ಔರಂಗಜೇಬನು ಸೈನ್ಯಸಮೇತನಾಗಿ ಹಸನ್‌ ಅಬ್‌ 
ದಾಲ್‌ಗೆ ವೇಗವಾಗಿ ಪ್ರಮಾಣಮಾಡಿ ಹೋಗಿ :ಠಿಕಾಣೆ ಹಾಕಿದನು. ಅವನು 
ಅಲ್ಲಿಗೆ ಹೋಗುವ ಮುನ್ನ ದಿಲೇರ್‌ ಖಾನನ್ನು ಜಾಗ್ರ ತೆಯಾಗಿ ಪಂಜಾಬಿನ 
ರಣಕ್ಷೇತ್ರ ತ್ರೈ ಕಳುಹಿಸಿಕೆನಿಡಬೇಕೆಂದು ಬಹದ್ದೂ ಲ ಖಾನರಿಗೆ ಜರಣರು 
ಪತ್ರ ಬರೆಸಿ "ಕಳುಹಿಸಿದನು. 


ಬಾಡಸಹ ಔರಂಗಜೇಬನು ಹಸರ್ನ್‌ಅಬ್‌ದಾಲ್‌ನಲ್ಲಿ ನಿಂತು ಮೊಗಲ್‌ 
ಸೇನಾಧಿಕಾರಿಗಳನ್ನು ಕರೆಸಿಕೊಂಡು ಸೇನೆಯ ವ್ಯೂ ಹೆವನ್ನೇ ಬದಲಾಯಿಸು 
ವಂತೆ ಮಾಡಿ ಯುದ್ಧದ ವೇಗವನ್ನು ಹೆಚ್ಚು ಸ್ನ ಗೆ ಆ ಯುದ್ಧವು 
ಅವನು ನಿರೀಕ್ತಿ: ಸದಷ್ಟು ಬೇಗ ಹತೋಟಿಗೆ ಬರಲಿಲ್ಲ.ಆ ರೂಕ್ಷ ಜನರು ಮದ್ದು 
ಗುಂಡುಗಳಿಗೂ oe ded ಭಯಸಡುತ್ತಿರಲಿಲ್ಲ. ಆಳು ಬಲವನ್ನು 
ಲೆಕ್ಕಹಾಕಿದರೆ ಒಬ್ಬ ದಂಗೆಕೋರನು ಹೆತ್ತು ಇಸ್ಪತ್ತು ಮೊಗರನ್ನು ಸೀಳಿ 
ಬಿಸುಡುವಂತಿದ್ದರು. “ಅಂಥ ಪ್ರ ಕರಣದಲ್ಲಿ ಸಾಗಣೆ ಬಂಡು ಬಿಟ ದ್ದಾರೆ; 
AER ಅಪಾಯವು ತಟು ಪುದೋ ಎಂದು ದೊಡ್ಡ ದೊಡ್ಡ ಸೇನಾಧಿ 
ಪತಿಗಳೆಲ್ಲರೂ ಭಯಸ ಡುಕ್ತಿ ದ್ದ ರು. 


ಈ ಯುದ್ಧ ಕ್ಷೇತ್ರದಲ್ಲಿ ಒಂದು ಆಶ್ಚರ್ಯಕರವಾದ ಪ್ರಕರಣವು 
ಫನಡೆಯಿತ್ತು. ಧಿಛೇರಖಾನನು ಆ ರಣನ್ಸೇತ್ರಸ್ಯೆ ಹೋಗಿ ತಲುಸಿದವು: 


9 
wl 
1 
4; 
ಪೆ 
ತತ 
ಚ 
ಲ್ಸ 
ಟಂ 
ನ 
5 
ಧು 
ಸ 
ಎ 
ಳೆ 
ನ 


ಡೆ 0 ld 


ಬಾಬೆಷೆಹನು ಆವನನ್ನು ಸಮಾತವಲ್ಲಿಯೇ ಇಟ್ಟೆ ಕೊಂಡು ಎಲ್ಲ ರಣಕ್ಷೇತ್ರ 
ಗಳಲ್ಲಿಯೂ ಉಸ್ತು ಈ ನೋಡಿಕೊಂಡು ಬರುವುದಕ್ಕೆ ಅವನನ್ನು ನೇಮಿಸಿ 
ಕೊಂಡಿದ್ದನು. 


ಶೈಬರ್‌ಪಾಸ್‌ ಸಮಾಪದಲ್ಲಿ ಅಬುಲಾ ನ ಖಾನ್‌ ನೆಂಬುವನು ಸ ಸ್ರತಿದಿನವೂ 
ವಿಜಯವನ್ನು ಗಳಿಸುತ್ತಿ ದ್ದ ನು. ಅವನು ಐದುಸಾವಿರ ಸೈನ್ಯಗಳ ದಳಪತಿ. 
ಆವನಲ್ಲಿದ್ದುದು ಎರಡೇ ಸಹಸ್ರ ಸೈನ್ಯ. : ಆ ಸೈನ್ಯದಲ್ಲಿ ರಜಪೂತರು, ಮುಸ 
ಲಾ ನರು, ಎಲ್ಲರೂ ಇದ್ದ ರು. : ಆದರೆ ಆಸೆ ಸೈನ್ಯದ ಶಿಸ್ತು ಅತ್ಯಂತ ಪ್ರಶಂಸ 
ನೀಯೆವಾಗಿತ್ತು. ಅವರು ಪ್ರಕಿದಿವಸವೂ ಕ ಜನ ದೌಗೆಕಾರರಣ್ನಾ, ದರೂ 
ಕೊಂದುಹಾಕಿ ಬರುತ್ತಿ ದ ರು. ಆ ರಣಕ್ಷೇತ್ರ ದಲ್ಲಿ ಆ ಸೇನಾಧಿನತಿಯು | 
ನಾಲೈ ೨ದು ತಿಂಗಳುಗಳಿಂದಲ್ಲೂ ಹೋರಾಡುತಿ ವ ದಾ ನೆ. ' ಅವನ ಸೈನ್ಯದಲ್ಲಿ 
ಮೂರು ಸಾವಿರೆ ಜನ ಸಕ್ಕಿದ್ದಾಕೆ. ಉಳಿದನರು” ಸೆಜ್ಜೆ ಹಿಂಜರಿಯದೇ 
ಹೋರಾಡುತ್ತಾ ರ. ಆ ದಾಗೆಹರರಲ್ಲಿ ಯೂ ಸಮಾಚಾರವು ಹಬ್ಬಿ ಹೋಗಿದೆ, 
“ಅಬ್ಬು ಲಾ ಖನನ ಕಣ್ಣಿ ಗ್ಗೆ ಬಿದ್ದರೆ ಫ್ರಾ ಸಿದ್ಧ” ೫ ಎಂದು ಗ 
ಮಾತನಾಡಿಕೊಳ್ಳು ತ್ತಾ 3 ; 


ಈ ಸಮಾಚಾ- ವನ್ನು ದಿಲರೇ "ರ್‌ಖಾನನು ಪ ಕಿವಿಗೂ 
ವರದಿ ಮಾಡುತ್ತಿದ ಸಕು ಜಾಬ್‌ ಕ ನಕ್ಕು ಸಂ ತೋಷವನ್ನು ನ 
ಪಡಿಸುತ್ತಿದ್ದ ನು. ಇ ಸ್ರಸಂಗದಲ್ಲಿಯೂ ಔರಂಗಜೇಬನು ತಣ 
ಯಾರೂ ನೋಡಿರಶಿಲ್ಲ. ನತೇರ್‌ಖಾ ಇನಫಿಗೆ ಅಶ್ಚಯ ೯ನಾಯಿತು, ಅವನು 

ದು ದಿವಸ ತನ್ನ ವರದಿಯನ್ನು ಪೂಕ್ಳ ಸಿದ ಮೇಲೆ “ಜಹೆಸಣಾ, ಮಾಫ್‌ 
Nee ಆ ಅಬ್ಬ ಲಾ » ಖಾನನು LAS ವಿಶೇಷ ಅನುಗ ಕ 
ಪಾತ್ರನೆಂದು ಕಾಣುತ್ತ ಇ ಆ ವಿಷಯದಲ್ಲಿ ನನ್ನ ಇಕೂಸಲೆಷ್ಯ ಅತ್ಯಧಿ 
ನಾಗಿಡಿಕ ಎಂದು ಹೇಳಿ ಸಲಾಂ ಮಾಡಿದನು... 

ಔರಂಗಜೇಬನು ಗಹಗಹಸಿ ನಕ್ಕನು. “ದಿಲೇರ್‌ ಖಾನ್‌, ಅವನನ್ನು 
ನೀನು ಮಾತ ನಾಡಿಸಲಿಲ್ಲವೇನು?” Sys 


“ಇಲ್ಲ ಹುಜೂರ್‌, ಒಂದೆರಡು ಬಾರಿ ಪ್ರಯತ್ನ ಪಟ್ಟಿ. ಅವನು 
ಕಠಿಣವಾದ ಹೋರಾಟಿದಲ್ಲಿದ್ದ. ತೈಕೈಗೆ ಮಿಲಾಯಸಿವಾಗಲೂ ಆ ರಾಕ್ಷಸ | 


ಎತ 


ಛತ್ರಪತಿ ಶಿವಾಜಿ ೧೫೧ 


ರಂಥೆ ಕಾಡುಜನರನ್ನು ಹೊಡೆದೆ ಕೆಳಗೆ ಉರುಳಿಸಿದೆ. ನಾನೇ ಕಣ್ಣಾರ 
ನೋಡಿದೆ. ಎಲ್ಲ ಸೇನಾಧಿಸಕಿಗಳೂ ಹೀಗಿದ್ದಿದ್ದರೆ ಎಂದೋ ನಮಗೆ. 
ಸಂಪೂರ್ಣ ಜಯವಾಗುಕ್ತಿತ್ತು ಎಂದುಕೊಂಡೆ.” 

“ಭೇಷ್‌! ಪರಾಕ್ರಮಿಯು ಪರಾಕ್ರಮಿಯನ್ನು ಮೆಚ್ಚು ತ್ತಾ ನೆ.ಅವನಿಗೆ 
ಅಂಥ ಜನರೊಡನೆ. ಹೋರಾಡುವುದು ಹುಟ್ಟ ದಂದಿನಿಂದಲೂ | ಅಭ್ಯಾಸ 
ವಾಗಿದೆ. ಅವನನ್ನು ನೀನು ಗುರುತು ಹಿಡಿಯಲಾಗದಿದ್ದುದು' ಆಶ್ಚರ್ಯ. 
ಅವನು ಮರಾಠಾ ಸೇನಾಧಿಸತಿ, ನೇತಾಜೀ. 

ದಿಲೇರ್‌ಖಾನನು ಹಾಹಾ ಎಂದನು. | 

ದಿಲೇರ್‌ ಖಾನ್‌, ಅವನನ್ನು ಮಾತನಾಡಿಸೆಬೇಡ. : ಅವನನ್ನು ಮಠಿತು 
ಬಿಡು. ನೀನು ದೆಖ್ಬನ್ನಿನಿಂದ ಬಂದಿದ್ದೀ. ಆ ಶಿವಾಜಿಯ ವಿಚಾರ ನಿನ್ನಲ್ಲಿ 
ಕೇಳುತ್ತಾನೆ. ನೀನು ಆ ಸ್ರಸ್ತಾಸವನ್ನು ಎತ್ತಿದರೆ ಶಿವಾಜಿಯ ಸ್ನೇಹನನ್ನು 
ಸ್ಮರಣೆಮಾಡಿ ದುಃಖಿಯಾಗಬಹುದು. ಅವನ ಪರಾಕ್ರಮವು ಕನಿಂಠಿತವಾಗ 
ಬಹುದು.” 

“ಜಹಸನಾ, ಇನ್ನು ಒಂದೇ ಒಂದು ಮಾತಿದೆ. ಮನಸ್ಸನ 
ಶಕ್ತಿಯಿಲ್ಲ. ಕೇಳಲೇ?” 

“ಕೇಳು.? 

“ಆ ನೇತಾಜಿಯು ಮುಸಲ್ಮಾನನಾದುದು _ ಹೇಗೆ? ಬಲಾತ್ಕಾರ 
ದಿಂದಲೇ?” 

“ಛೇ! ಬೇ! ಅವನನ್ನು ಬಲಾತ್ಕಾರಿಸಲು ಯಾರಿಂದ. ಸಾಧ್ಯ. 
ಸ್ವಯಂ ಪ್ರೇರಣೆಯಿಂದ ಅವನು ಮುಸಲ್ಮಾನನಾಗಿದ್ದಾನೆ. ಅದು ದೊಡ್ಡ ತ 
ಕಥೆ ಹೋಗು” ಎಂದು ಗದ್ದರಿಸಿದನು. 

ದಿಲೇರ್‌ಖಾನನು ಬಾದಷಹರ ಗುಡಾರದಿಂದ ಹೊರಟು ಹೋಗುತ್ತಾ 
“ಆ ನೇತಾಜಿಯನ್ನುು ನುತ್ತೊಮ್ಮೆ ನೋಡುತ್ತೇನ” ಎಂದು ಹೇಳಿ ಹೂರಟು 
ಹೋದನು. -.-. hy | 


ಲ್ಕ ಶಗೆ ಕೆ 
ನ್ನ ತಡೆಯುವ 


೧೭ 


ಶಿನಾಜಿಯು ರಾಯಘಡಕ್ಕೆ ಹಿಂತಿರುಗಿ ಬಂದು ಕೆಲವು ದಿವಸೆಗಳು 
ವಿಶ್ರಾಂತಿಯನ್ನು ಸಡೆದನು. ಅವನಿಗೆ ಸಮರ್ಥ ರಾಮದಾಸರ ದರ್ಶನಕ್ಕೆ 
ಹೋಗಬೇಕೆಂದು ಅಸೇಕ್ಲೆಯುಂಬಾಯಿತು ಪರಿವಾರ ಸಮೇತನಾಗಿ ರಾಮ 
ದಾಳ ಸ್ವಾಮಿಗಳ ದರ್ಶನಾರ್ಥವಾಗಿ ಭದ್ರಾ ಜಲಕ್ಕೆ ಪ್ರಯಾಣ ಮಾಡಿದನು. : 

ಶಿವಾಜಿಯು ಗುರುಗಳನ್ನು ಕಂಡು ಅತ್ನಂತ ಹರ್ಷದಿಂದ ಅವರ ಪಾದೆ 
ಗಳಿಗೆರಗಿದನು. ರಾಮದಾಸರವರು ವ್ರಿಯಶಿಷ್ಯನನ್ನು ಆಲಂಗಿಸಿ" ತಶಿವ್ಕಾ 
ಎಷ್ಟು ದಿವಸಗಳ ಮೇಲೆ ನೀನಿಲ್ಲಿಗೆ ಬಂಡೆ? ನಿನ್ನನ್ನು ನೋಡಿ ಬಹಳ 
ಸಂತೋಷವಾಯಿತು. ನಿನ್ನ ಸಮಾಚಾರವೇನು? ಹೇಳು” ಎಂದು 
ಪ್ರಶ್ನೆ ಮಾಡಿದರು. 

“ಗುರುದೇವಾ, ನಾನು ಬಹುದಿನಗಳಿಂಡೆಲೊಯುದ್ದೆ ದಲ್ಲಿಯೇ ತೊಡಗಿ . 
ದ್ವೇನೆ. ನನ್ನ ಕಷ್ಟಗಳ್ಳೆವೂ ತಮ್ಮ ಅನುಗ್ರಹದಿಂದಲೇ ಹಾಕಿಹೋದವು. 
ತಮ್ಮ ಅನುಗ್ರಹದಿಂದ ಎಲ್ಲ ಕಡೆಯೂ ನಮಗೆ ಜಯನಾಗಿದೆ. ಆದಿಲ್‌ 
ಸಾಹಿಯವರು ನಿರ್ನೀರ್ಯರಾಗಿ ನಮ್ಮೊಡನೆ ಸಂಧಿ ಮಾಡಿದ್ದಾರೆ. ಇನ್ನು 
ಅವರು ತಲೆ ಎತ್ತಾನಂತೆಯೂ ಇಲ್ಲ; ನಮ್ಮ ಗೋಜಿಗೆ ಬರುವಂತೆಯೂ 
ಇಲ್ಲ. ದೆಹಲಿಯ ಬಾದಷಹನು ಮಾತ್ರ ಕ್ರೋಧವಿಟ್ಟಿದ್ದಾನೆ. ಅವನ ಕಡೆ 
ದೊಡ್ಡ ದೊಡ್ಡ ಸೇನಾಧಿಪತಿಗಳು ಸೋತು ಹೋದರು. ಲ್ಲರೂ ಈ ದಕ್ಷಿಣಾ. 
ವರ್ತವನ್ನೇ ಬಿಟ್ಟು ಹೋದರು. ಬಹದ್ದೂರ್‌ಖಾನನೆಂಬ ಒಬ್ಬನೇ ಒಬ್ಬ 
ಸೇನಾಧಿಸತಿ ಓರಂಗಾಬಾದಿನಲ್ಲಿದ್ದಾನೆ. ತಮ್ಮ ಅನುಗ್ರಹದಿಂದ ಅವನೂ 
ಮೆತ್ತ ಗಾಗಿದ್ದಾ ನೆ. ಇನ್ನು ನಮ್ಮ ಮೇಲೆ ಯುದ್ಧ ಕೈ ಬರುವ ಧೈರ್ಯವು 
ಅವನಿಗಿಲ್ಲ. 

“ಗುರುದೇವ್ಯ ಮಹಾರಾಷ ಪು ಪೂರ್ತಿಯಾಗಿ ನಮ್ಮ ವಶದಲ್ಲಿದೆ. 
ಅತ್ತ ಕೊಂಕಣ ಕರ್ನಾಟಕಗಳೆಲ್ಲು ನಮ್ಮ ರಾಜ್ಯಕ್ಕೆ ಸೇರಿ ಹೋಗಿದೆ. ಪಶ್ಚಿಮ 


ಛತ್ರಸತಿ ಶಿವಾಜಿ ೧೫೩ 


ತೀರನೆಲ್ಲವೂ ನಮ್ಮ ವಶವ:ಗಿದಡೆ. ಖಾನ್‌ ದೇಶದ ಗಡಿಯನಕಿಗೆ ನಮ್ಮ 
ರಾಜ್ಯ ವಿಸ್ತಾರವಾಗಿಟೆ. ಗಡಿಯಲ್ಲಿರುವ ಸುಭದ್ರನಾದ ಕೋಟಿಗಳೆಲ್ಲವೂ.. 
ಮು ಕೈಯ್ಯಲ ವೆ, 


“ಇಷ್ಟಾ ದಗೂ ಮಹಾರಾಸ ೈಕ್ಸಾಗಲಿ, ಹಿಂದುಗಳಿಗಾಗಲೀ ಪೂರ್ಣ 
ವಾಗಿ ನಿರ್ಧಯನಾಯಿಕಿ-ದೂ. ನಷ್ಟ ಂಟಿಕವಾಗಿಕೆಯುದಾ ಹೇಳುವಂತಿಲ್ಲ. 
ಬೆಹರಿಯ  ಬಾದಷಹನು ಕೊಚ್ಚಿ ನಿಂದ ತನ್ನ ಸರ್ವಸಾಮರ್ಥ ನ್ಯವನ್ನ್ಮೂ 
ಪ್ರಯೋಗಿಸಿ ಯುದ ಕೆ ನಿ ಬರಬಹುದೆಂಬ Ho ಉಳಿದೇ ಇದೆ. 
ಈಗ ಪಂಜಾಬಿನಲ್ಲಿ ನೊಡ ಯುದ ವಾಗುತ್ತಿದೆ. ಬಾದಸಹನ ದೃಷ್ಟಿ ಯು 
ಅಸ್ತಿಕಡೆಗೆ ಸೆಳೆದು ಬಹುದೂರ ಹೊರಟುಹೋಗಿದ್ದಾ ನೆ. ಅದರಿಂದ ದೆಕ ಕ್ಸಿಣಕೈ 
ಬರಲು ಆಸ್ಪದವಿಲ್ಲ. ಅವನೇ ಒಂದು ಬಾರಿ ಸಾಕ್ಷಾತ ಗಿ ನ ರ: 
ಬಿಟ್ಟ ಕೆ ಈ "ತಮ್ಮ ಶಿಸ ನು ಅವನೊಡನೆ ಯುದ ಹಾಡೆ ಜಯವನ್ನು ಸಡೆದರೆ 
ಕ ತಾರ್ಥನಾಗುತ್ತಾ ನ ಎಂದು ಹೇಳಿದನು. 


ರಾಮದಾಸರು ನಗುತ್ತಾ, “ಶಿವ್ಯಾ ಶಿ ಶ್ರೀರಾನುಚಂದ್ರನ ಅನುಗ್ರ ಹ 
ದಿಂದ ಈ ನಿರ್ನೀಿರ್ಯವಾಗಿ ಹೋಗಿದ್ದ ಮಹಾರಾಷ್ಟ್ರವನ್ನು ನೀನು eg 
ತಿದ್ದೀಯೆ ಘೊದೂಧರ್ಮ ದ್ಧ ೈಜವು pe ದಕ್ಷಿಣದಲ್ಲ ಎಲ್ಲೆಲ್ಲಿಯೂ ಮೆರೆಯು 
ವಂತೆ ಮಾಡಿದ್ದೀಯೆ. ದೇವಾಲಯಗಳೂ, "ತೀರ್ಥಕ್ಷೇತ್ರ ಗಳೂ ಪ್ರ ಪುನರುಜ್ಜೀ 
ವನಗೊಂಡಿವೆ ಬ್ರಾ ಹ್ಮ ಣರು ನಿರ್ಭಯರಾಗಿ ಕರ್ಮಾನುಷಾ ನ ನೈ ಅಧ ಯನ 
ಗಳನ್ನು eR ok ಸುಖವಾಗಿರುವಂತೆ ಮಾಡಿದ್ದಿ ಯೆ. ಹ 
ರಾಜ್ಯ ಪೆಂಬುದು ಇದೇ. . ರಾಜ್ಯವೆಂದಮೇಲೆ ಯುದ ವಿಲ್ಲದೆ ಹೋಗದು. 
| a ಯುದ್ಧ ಮಾಡುತ್ತಾ ರೆ. ಜಯಾಪಜಯಗಳು ಆಯಾಕಾಲಗಳಲ್ಲಿ 
ಸಂಭವಿಸುತ್ತವೆ. ಆದರೆ ದೇಶಭಕ್ತಿ ರಾಷ ಭಕ್ತಿ ಗಳಿಂದ ಮೇಲಕ್ಕೆ ದ್ದ ರಾಜ್ಯಕ್ಕೆ 
ಎಂಿಬೆದಗೂ ನಾಶವಿಲ್ಲ.” 


“ಔರಂಗಜೇಬನ ಮತ್ತೆ ನಿನ್ನ ಮೇಲೆ ಯುದ್ಧ ಕೈ ಬರುವನೆಂಬ 
ಶಂಕೆಯು ನಿನಗಿದೆ. ನಾನು ಜ್ಞಾ ನದೃಃ ಷ್ಟ ಯಿಂದ ಹೇಳುತ್ತ ದೆ ಸೇನೆ, ರಂಗ 
| ಜೇಬು ಥಿ ನಿನ ಮೇಲೆ ಯುನ ಸಲ. ಬಹುತ ಇಲ್ಲ. ಹೀರ ಧರ್ಮರಕ್ಷಣೆ 


೧೫1೪ ಛತ್ರಸತಿ ಶಿವಾಜಿ 


ಲ್ನ ಇಲೆ ಇಳೆ 
ಮಾಡಿದ್ದೀ. ಧರ್ಮವು ನಿನ್ನನ್ನು 


ನಾಗಿರು” ಎಂದು ಹೇಳಿದನು. 


ರಕ್ಷಿಸುತ್ತದೆ. ನೀನು ಸಂತೋಷ ಚಿತ್ತೆ 


ಶಿವಾಜಿಯು ಗುರು ಮಹಾರಾಜ್‌, ಈ ಯ 
ರಾಷ್ಟ ನಿರ್ಮಾಣ, ಇವು ತಮ್ಮ ಅನುಗ್ರಹದಿಂದ ಶುಭ 


[ಈ 
2 
೯೦ 
€ ೩ 
ಕ್ರೌ ಭ್ರ 
ಬಂದು 
a UL 
ಲ್ಸ 30 
> ೯ 
ಸ 
fa x 


ನ ಇದರ ಫಲ ನನಗೆ ದೊರೆಯುವಂತೆ ಕಾಣುತ್ತದೆ. ನ 
ಮನಸ್ಸಿನಲ್ಲಿ ಆಂತರಿಕವಾದ ಮ ದುಃಖಗಳಿವೆ. ಅನಕ್ಕೆಲ್ಲಾ 
ಸೊಪ ಇಲ್ಲ | 

“ಮಹಾರಾಜ್‌, ಎಡ ಬಲ ಭುಜಗಳಂತ್ರಿದ್ದ ತಾನಾಜಿಯು ಯುದ್ಧ 
ದೆಲ್ಲಿ ಮಡಿದನು, ನೇತಾಜಿಯು ಭ್ರಷ್ಟ ಸ್ಟನಾಗಿ ಮಾಯವಾದನು. ಈ ಟಖವು 
ಸರ್ವದಾ ಸುಡುತ್ತಿದೆ. ಪ್ರತಾಸರಾಯನ ಮರಣ ತನ್ನ ಹೃ ಹೃದಯದಲ್ಲಿ ಶೂಲ 
ದಂತೆ ಇರಿಯುತ್ತಿಡೆ. ಸ್ವತ ಅವನನ್ನು ಧಿಕ್ಕರಿಸಿ ಯಮನ ಬಾಯಿಗೆ 
ತಳ್ಳಿ ದೆರು. ರಮಾನಂದ ಖಿನ ನ್ನನಾಗಿ 6ರ ಶತು ಸೈ ನೈದ 
ಮಧ್ಯೆ ಏಕಾಕಿಯಾಗಿ ನುಗ್ಗಿ ಪ್ರಾಣ ಕಳೆದುಕೊಂಡನು. ಇನ್ನೂ ಬಹು 
ಮಂದಿ ಸರ್ದಾರರು ಯ ನಿದ್ದೆ ದಲ್ಲಿ 3 ಹೊಂದಿದ್ದಾ ಕಿ. ಆವರ ಹೆಂಡಿರು 
ಮಕ ಳು ತಂದೆ ತಾಯಿಗಳು. ಚಿರಯುಖಿಗಳಾಗಿದ್ದಾರೆ. ಆ ದುಃಖವು 
ಸೆ ನನ್ನ ಕ್‌ ದಯವನ್ನು ಸುಡುತ್ತಿದೆ. ಈ ಯ ಯುದ್ಧ ಗಳಲ್ಲಿ « ಎಷ್ಟೊ ಮಂಡಿ 
ERR ನಮ್ಮ ಕ್ಲೈಯಿಂದಲೇ ಕೊಲೆಯಾಗಿದ್ದಾರೆ ಎಷ್ಟೋ 
ಹೆಂಗಸರು, ಮಕ್ಕಳು ಅನಾಥರಾಗಿದ್ದಾರೆ. ಕೋಟ ಕೋಟ ದ್ರವ್ಯವನ್ನು 
ನಮ್ಮ ಭಟಿರೂ, ಸೇನಾಪಕಿಗಳೂ ಕೊಳ್ಳೆ ಹೊಡೆದು ತಂದಿದ್ದಾ ರಿ ನನಗಾಗಿ 
ಪ್ರಾಜತೆತ್ರ ಸಂಗಡಿಗರ ವಿರಹ, ಅವರ ಕುಟುಂಬಗಳ ಸಖ ಇಷ್ಟೆ ಅಲ್ಲದೆ 
ಲಕ್ಷ.ಂತರ ಜನರ ಕೊಲೆ. ಈ ಫಾಸಗಳಿಗೆಲ್ಲಾ ಪ್ರಾಯಕಿ ಶಿ ತ್ರವಿದೆಯೇ, : 
ಗುರು? ಈ ದುಃಖವು ನನ್ನನ್ನು ಸರ್ವದಾ ಬಾಧಿಸುತ್ತಿದೆ. “ನ್ನೂ ನನ್ನ 
ಕತ್ತಿಗೆ ವಿರಾಮವಿ್ಲ, ಗುರುದೇವ. ಮನಸ್ಸಿಗೆ ಶಾಂತಿ ಇಲ್ಲ. ಅದರಿಂದಲೇ : 
ತಮ್ಮ ಸನ್ನ ಧಿಗೆ ಬಂದಿದ್ದೆ ನೆ” ಎಂದು ಹೇಳಿದನು. 4 

ರಾಮದಾಸರು “ಶಿವಾ ಸಾವು-ಜೀವನ, ಆ ವೇದಾಂತವು: ಬಲು 
ದೊಡ್ಡದು. ಅಪ್ಮೊವೂ ಭಗವಂತಥಿಂದ ನಡೆಯುತ್ತದೆ. ನೀನು ಫಿಮಿತ್ತ 


ಜ್ರ 


ಛತ್ರಪತಿ ಶಿವಾಜಿ ೧೬೫ 


ಮಾತ್ರ. ಪಾಪ-ಪಫ ಪುಣ್ಯಗಳು ನಿನ್ನ ಮೆಡಲಿಗೆ ಬೀಳುತ್ತವೆ. ಆದರೆ ಯುದ್ಧ 
ದಲ್ಲಿ' ಮಾಡುವ ಕೊಲೆಯು ಪಾಪವಲ್ಲ. ಇಜರು. ಅದನ್ನು ಮಾಡಲೇ 
ಬೇಕಾಗುತ್ತ ದೆ. ಆದು ನಾತ್ರ ಧರ್ಮ ಅದು ನಿನಗೆ ಸಹಜ ವೇ ಆಗಿದೆ.” 
ಶಿವಾಜಿಯು ಕೈಮುಗಿದು “ಗುರುದೇವಾ, ಇಜೀನು ಹೀಗೆ ನುಡಿಯು 
ವರಿ? ನಾನು ಶೂದ್ರನ್ನಾವೇ? ಕ್ಲಾತ್ರಧರ್ಮವು. ನನಗೆ ಸರಧರ್ಮವಲ್ಲವೆ? 
"ಸರಧರ್ಮೊೋ “ಜಟಾ ಗೆ ಈ ಭಗವದ್ವಾಕ್ಯವು ನನಗೇ ಅನ ಸ್ರಯಿಸುವು 
ದಿಲಿವೇ?” ಎಂದು ಆ ಆರ್ತನಾಗಿ ಕೇಳಿದನು. 
ರಾಮದಾಸರು “ಗುಣ ಕರ್ಮಗಳಿಂದ ನರ್ಣಗಳೂ, ವರ್ಣ ಧರ್ಮ 
ಗಳೂ ವ್ಯವ ವಸ್ಕಿ ತವಾಗಿವೆ ನೀನು ಕ್ರಕ್ರಿಯನೇ « ಆಗಿದ್ದಿ. ಇಲ್ಲದಿದ್ದ ರೆ ನಿನ್ನಿಂದ. 
ಈ ರಾಜ್ಯ ನಿರ್ಮಾಣ ಕಾರ್ಯ ೯ವನ್ನು ಶ್ರಿ ರಾಮು ಮಾಡಿಸುತ್ತಿ ರಲಲ. 
ನಿನಗೆ. ಸಾರ್ವಭೌನು ೫ ಟ್ಟಾಭಿಷೇಕ ಮಾಡಿಸಜೇ ಕೆಂದು: ಶ್ರಿ ಶ್ರೀರಾಮಚಂದ್ರನ 
ಪ್ರೇರಣೆಯಾಗಿದೆ. ಆ ಪಟ್ಟಾ ಭಿಸೇಕದಿಂದ ರಾಜ್ಯದ ಪಾಪಗಳೆಲ್ಲವೂ ಪರಿಹಾರ 
ವಾಗುತ್ತದೆ... ಆ ಸಮಯದಲ್ಲಿ ನಿನ್ನ ಸೊಸಗಳಿಗೂ ಪ್ರಾಯಶ್ಚಿತ್ತ ತವು 
ಲಭಿಸುತ್ತದೆ. ನೀನು ಆ ಸಮಯದಲ್ಲಿ ಯಥೇಚ್ಛವಾಗಿ ಶ್ರ ್ರೀರಾಸುಚಂಪ್ರಫಿಗ 


ತೃಪ್ತಿ ಯಾಗುವಂತೆ" ದಾನಧರ್ಮುಗಳ ಮಾಡು” ಎಂದು ಸಮಾಧಾನ 
ಹೇಳಿದನು. 


ಶಿವಾಜಿಯು ಪುಳಕಿಶನಾದನು ಮೊಗಿದು “ಗುರುದೇವ, ನೀವು 
ಕ್ರಿಕಾಲ ಜ್ಞಾನಿಗಳು ೫1 ಆಶ್ರಮದಲ್ಲಿ ತಾವು ಸೇಳಿದ್ದಿ ರಿ. ಈ ರಾಜ್ಯ 
ರಾಮನದು, ನಾನು ಸಾನು ಈ ತಮ್ಮ ಉಪ ದೇಶವ ಸರ್ವದಾ ನನ್ನ್ನ 
ಮನಸ್ಸಿನಲ್ಲಿದೆ. ನನಗೆ ನ ಪಟ್ಟ ಭಿನೇಕನಾಗುವುದೊದ್ರೂ ನಾನು ಚಕ್ರವರ್ತಿ 
ಯಾಗಜೇಕಾರೂ ಈಗ ಅಸ್ಪಣೆ ಕೊಡಿಸುತ್ತಿ ದ್ಹಿರಿ. ಮಹಾಸ್ರಭು, ಇದನ್ನು 
ನಾನು ಆರ್ಥಮಾಡಿಕೊಳ್ಳ ಲಾರ ದವನಾಗಿನ್ದ (ನೆ. $ ; 

“ಶಿವಾ, ಆ ಮಾತಿನಲ್ಲಿ ಬಹಳ ಅರ್ಥನಿಜಿ ಅದಕ್ಕೂ ಕಾಲ ಬರಬೇಕು. 
ಈಗ ಆ ಸಮಯವು ಸನ್ನಿಹಿತವಾಗಿದೆ. ನೀನು ಉದಾರವಾಗಿ ದೇವರಿಗೂ, 
ಬ್ರಾಹ್ಮಣರಿಗೂ, ಯುದ್ಧ ಮಾಡಿದ ಸೇನಾಧಿನತಿಗಳಿಗೂ, ಈ ಸಮಯ 
ದಫಿ ದಾನಮಾಡುತ್ತಿರು. ಆ ದಾನವು ಶಾಶ್ವತವಾಗಿ ಉಳಿಯಬೇಕಾದರೆ 
ಆದನ್ನು ರಕ್ಷಿಸುವ ರಾಜ ಪರಂಪರೆ ಇರಬೇಕು. ರಾಜ್ಯವೆದ ಮೇಳೆ 


ಸನ್ನು 
ಕೆ 


೧೫೩ ಛತ್ರಪತಿ ಶಿವಾಜಿ 


ರಾಜ್ಯ $ಭಾರದೆ ಏಕಸೂತ್ರವಿರಬೇಕು. ಇದೊಂದು ಆಜ್ಜೆ.. ನಾಳೆ ಮತ್ತೊಂದು 
ಆಜ್ಞ, ಹೀಗಾದರೆ ರಾಜ್ಯ ಶಾಸನದೆ ಸೂತ್ರವು ಕಡಿದಾಹೋಗಿ ರಾಜ್ಯವೆಲ್ಲಾ 
ಒತಿವಕ್ಕೋಗತ್ತ ಜಿ. ಇವೆಲ್ಲ ಕ್ಸಿ ಕಡ ಮಹತ್ತರವಾದ ಧರ್ಮರಹಸ್ಯ 

ದಿಜೆ. ಈ ರಾಷ್ಟ್ರ ಸಿ ಧರ್ಮವು ಫ್ರುನರುಜ್ಜಿ ೇೀವನವಾದಂತಾ 
ಗಿದೆ ಈ ಧರ್ಮವು ಶಾಕ್ತ ತವಾಗಿ ಬೆಳೆಯಬೇಕಾದರೆ ಆದನ್ಸಿ ರಾಜ್ಯದ 
ಛತ್ರಚ್ಛಾಯೆ ಇರಬೇಕು. ತ ಛೆತ್ರಪಕಿಯಾಗ-ವ ಮಹಾಸ್ತರುಷನು ನೀನು. 
ಹೋಗು, ಶಿವಾ, ರಾಮನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ. ಮೊಗಲ್‌ 
ಬಾದಷಹನ ಯುದ್ದದ ಭೀತಿ ನಿನಗಾಗಲಿ ನಿನ್ನ ರಾಜ್ಯಕ್ಕಾಗಲಿ ಸಂಭವಿಸದು. 
ಇದು ಪಟ್ಟಾಭಿಷೇಕಕ್ಕೆ ಸರಿಯಾದ ಸಮಯ. ನೀನು ಹಿಂದೂ ಬಾದಷಹ 
ನಾಗು" ಎಂದು ಆಶೀರ್ವಾದ ಮಾಡಿದರು. 


ಶಿವಾಜಿಯು ರಾಯಘಡಕ್ಕೆ ಹಿಂತಿರುಗಿ ಬಂದು ಈ ರಾಜ್ಯದಲ್ಲಿರುವ 
ಮರಾಠ ಸೈನ್ಯ ಗಳೆಲ್ಲವೂ 8ಕತ್ರ ಸೇರಬೇಕೆಂದು ಆಜ್ಞೆ ಮಾಡಿದನು. ಚಿಪ್ಲಾನ್‌ 
ಎಂಬ ವಿಶಾಲವಾದ ಸ್ಥಳದಲ್ಲಿ ಮಹಾರಾಷ್ಟ್ರ ಸೈನ್ಯಗಳೆಲ್ಲವೂ ಬಂದು 
ಸೇರಿದವು. ಶಿವಾಜಿಯು ಅವರೆಲ್ಲವನ್ನು ಅಭಿನಂದಿಸಿ ಹೇರಳವಾದ ಧನ 
ವನ್ನೂ, ಉಡುಗೊರೆಗಳನ್ನೂ ಕೊಡಿಸಿದನು. ಆ ಸೈನ್ಯ ಮಧ್ಯದಲ್ಲಿ 
ಹಂಸಾಜೀಮೊಹಿತೆ ಎಂಬ ಮಹಾಶಾಸ್ಟ್ರ ಸರ್ದಾರನಿಗೆ ಸರ್ವ ಸೇನಾಧಿಪತಿ 
ಪಟ್ಟವನ್ನು ಕಟ್ಟಿಸಿದನು. ಅವನಿಗೆ ಹಂಬೀರರಾವ್‌ ಎಂಬ ಬಿರುದುಕೊಟ್ಟು 
ಖಿಲ್ಲತ್ತುಗಳನ್ನು ಕೊಡಿಸಿದನು. 

ಯುದ್ಧೆ ದಲ್ಲಿ ಮೃತಿಹೊಂದಿದವರ ಕುಟುಂಬಗಳಿಗೆಲ್ಲಾ ಮನೆ ಮಠ 


ಗಳನ್ನು ಕಟ್ಟಕೊಡಬೇಕೆಂದೂ, ಭೂಸ್ಮಿತಿಗಳನ್ನು ಏರ್ಪಡಿಸಬೇಕೆಂದೂ, 
ಮಾಸಾಸನ ವರ್ಷಾಶನಗಳನ್ನು ಕೊಡಬೇಕೆಂದೂ ಆಜ್ಞೆ ಮಾಡಿದನು, 


ರಾಮದಾಸಸ್ವಾಮಿಗಳು ಪ್ರತಾನಭಡಕ್ಕೆ ಬಂದು ಭವನೌನಿಯ ಸಾನ್ಮಿಧ್ಯ 
ದಲ್ಲಿ ಕುಳಿತರು. ಮಹಾಪ್ರಧಾನಿ ರಾಮಚಂದ್ರ ನನ್ನೂ ಬಾಲಾಜಿ ಆವಜೀ 
ಎಂಬ ಕಾರಭಾರಿಯನ್ನೂ ಕರೆಸಿ “ಮಹಾರಾಷ್ಟ್ರ: ರಾಜ್ಯದ ಎಲ್ಲ ಮುಖಂಡ 
ರನ್ನೂ ಕರೆಸಿರಿ. ಸಮಸ್ತ ದೇಶಗಳಿಂದಲೂ ಎಲ್ಲ ಸರ್ದಾರರೂ ಬಂದು ಈ 
ಆಜಾನು ಸಾನಿ ಧದ ಸೇರಲಿ” ಎಂದು ಅಪ ಕಣೆ ಮಾಡಿದರು. ವೂಹಾ 
ರಾಷ್ಟ್ರ , ಕೊಂಕಣ, ಕರ್ನಾಟಿಕ ರಾ ರಾಜ್ಯಗಳಿಗೆ ನಿರು ಹೋಗಿ ರಾಮದಾಸ 
ಸ್ವಾ ಸೋಂ ಅಸ ಪ್ಪಣೆಯನ್ನ್ಮೂ ಎಲ್ಲರಿಗೂ ಕಿಳಿಸಿದರು. 


ಸಮಸ್ತ ಕಡೆಗಳಿಂದಲೂ ಜನೆ NS ರಾಜ್ಯ ಪ್ರಮು 

ಖರೂ ಪ್ರತಾಪಗಡಕ್ಕೆ ಬಂದು ಸೇರಿದರು. . ಪ್ರತಾಸಗಡದಲ್ಲಿ ಈ ಎಲ್ಲ 
ಲೌಕಿಕ cA 8 ಮಹಾಸಭೆಯು ಸೇರಿತು. ಮಹಾರಾಷ್ಟ್ರ ರಾಜ್ಯದ 
ದೊಡ್ಡ ದೊಡ್ಡ ಅಧಿಕಾರಿಗಳೂ, ಸೇನಾಧಿಪತಿಗಳೂ ಆ ಸಭೆಯಲ್ಲಿ ಬಂದು 
ಸೇರಿದರು. 


ರಾಮವಾಸ ಸ್ವಾಮಿಗಳವರು ಶಿನಾಜಿಯೊಡನೆ ಆ ಸಭೆಗೆ ಬಂದರು. 
ಸಭೆಯಲ್ಲಿದ್ದವರೆಲ್ಲಾ ಜಯಕಾರ ಮಾಡುತ್ತಾ ಅನರಿಬ್ಬರಿಗೂ ಅಭಿವಾದನ 
ಮಾಡಿದರು. ರಾಮದಾಸರು “ಮಹಾಜನರೇ, ಮುಖಂಡರೇ ಶ್ರೀರಾಮನ 
ಪ್ರೇರಣೆಯಿಂದ ಫಿಮಗೆಲ್ಲರಿಗೂ ಒಂದು ಮಾತು ಹೇಳಲು ಬಂದಿದ್ದೆ (ನ. 
ನೀವೆಲ್ಲರೂ ಅತ್ಯಂತೆ ಸಾಹೆಸದಿಂದೆ,. ಸೇವೆ ಮತ್ತು ತ್ಯಾಗಗಳ ಈ ಮಹಾ 
| ರಾಷ್ಟ್ರವನ್ನು ನಿರ್ಮಾಣ ಮಾಡಿದ್ದೀರಿ. ಇನ್ನು “ಮುಂಜಿ ಈ ರಾಸ ಸವುಸ್ಥಿ ಸ್ಕಿರ 
ವಾಗಿ ಶಾಶ್ವತವಾಗಿರುವಂತೆ ಶ್ರೀರಾಮನ ಅನುಗ್ರಹವಾಗಿದೆ. eas 


ಗ೫೪ | ಛತ್ರಪತಿ ಶಿವಾಜಿ 


ಗಳೂ, ಪೈಜಾಧರ್ಮಗಳೂ, ನ್ಯಾಯ ಶಾಶ್ವತವಾಗಿಲ್ಲದಿದ್ದರೆ 
ರಾಜ್ಯವು ಸಿ ರವಾಗಿರುವುದಿಲ್ಲ. ಇವೆಬ್ಬಕ್ಕೂ ; ಒಬ್ಬ ಅಧಿದೇವತೆ ಇರಬೇಕು. 


ನಿಮ್ಮಲ್ಲಿ ಹ ವೀರಾಗ್ರೇಸೆರನೊ, ಸಮಗ್ರ ಪ್ರಜೆಗಳಿಗೂ ಆಧಿಕಾರಿ. 
ಗಳಿಗೂ ಗೌರವ ಪಾತ್ರನೋ ಅಂತಹೆ ಶಿವಾಜಿಗೆ ಜ್ಯಾಭಿಸೇಕ ಮಾಡ 
ಬೇಕು. ನೀವು ಮಹಾರಾಷ್ಟ್ರ ರಾಜ್ಯ, ಆ ರಾಜ್ಯದ ಮಹಾರಾಜ ಎಂದು 
ಕೊಂಡರೆ ಸಾಲದು. ಸಮಗ್ರ) ಹಿಂದೊಸ್ಸಾನದಲ್ಲಿ ಹಿಂದೂ ಧರ್ಮಾಭಿ . 
ಮಾನಿಗಳಿಗೆಲ್ಲರಿಗೂ ಆಶ್ರಯಭೂತವಾದ ಒಂದೂ ಸಾರ್ವಭೌಮ ಸಿಂಹಾ 
ಸನವು ಸ್ಥಾವಿತವಾಗಬೇಕು. ಶಿವಾಜಿಯನ್ನು ಆ ಹಿಂದೂ ಸಾಮಾ ್ರಿಜ್ಯದೆ 
ಚಕ್ರವರ್ಕಿಯೆಂದು ಪಟ್ಟಾಭಿಷೇಕ ಮಾಡಬೇಕು. ಅವರಿಂದ ನಿಮ್ಮ 
ರಾಜ್ಯವೂ, ಹಿಂದೂ ಧರ್ಮವೂ ಶಾಶ್ವತವಾಗಿ ಉಳಿಯುತ್ತದೆ. ಪೂರ್ವ 
ಕಾಲದಲ್ಲಿ ಶಾತವರ್ಣ ಶಾತನಾಹನನು ಹೂಣ. ಯ'ವಸ್ಯ ಮ್ಲೇಂಭ:ನ್ನು 
ನಾಶಮಾಡಿ ಹಿಂದೂ: ಚಕ್ರುಧಿಸತ ನನ್ನು ಸಾಸ ನೆ ಮಾಡಿದನು ಈ 
ಧರ್ಮ ರಾಜ್ಯದ ನಿರ್ಮಾಣಕ್ಕೆ ಕೇಶದ ಭಾಷುಭೇದೆ ಜಾತಿಜ್ಞೀಧಗಿಳಿಲ್ಲ. 
ಭಗವಾನ್‌ ಕೃಷ್ಣನು ನು ಹೀಗೆ ಹೇಳಿದ್ದಾನೆ; 


ಯೆಜಾಯೆದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ | 
J ಇ ವಣ ಸ ಳಾ ` 
ಅಭ್ಯುತ್ಕಾನಮಧರ್ಮಸ್ಟ ತದಾತ್ಮಾನಂ ಸೃಜಾಮ್ಯಹಂ ॥ 
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಚ ದುಷ್ಟ ತಾಂ | 


ಧರ್ಮ ಸಂಸಾ ಸ ಪನಾರ್ಥಯ ಸಂಭವಾಮಿ ಯುಗೇ ಗ i 


“ಈ ನಚನವು ಆರ್ಯಾ ವರ್ತದಲ್ಲಿ ಪ್ರತ್ಯಕ್ಷನಾಗುತ್ತಿನೆ. ಪುರಾಣ 
ಕಾಲದಲ್ಲಿ ಮನು ಮಾಂಧಾತ, ಶ್ರೀರಾಮಚಂದ್ರನೇ ನಿಜ ಮಹಾ 
ಪುರುಷರು ಹುಟ್ಟ ಧರ್ಮ, ಸಂಸ್ಥಾಸನೆ ಮಾಡಿ ಚಕ್ರವರ್ತಿಗಳೆಂದು ಪುರಾಣ 
ಪ್ರಸಿದ್ಧರಾದರು. ಈಚಿಗೆ ಅಶೋಕ ಚಕ್ರವರ್ತಿಯು ಭಾರತ ಚಕ್ರವರ್ತಿ 


ಬಾದನು. ಶಾಲಿವಾಹನನು ಧರ್ಮ ಸ್ಥಾಸನೆಮಾಡಿ ಶಕ ಪುರುಷನನಿಸಿ: 


ಛತ್ರಪತಿ ಶಿವಾಜಿ ೧೯೯ 


ಕೊಂಡಿದ್ದಾನೆ. ಹಾಗೆಯೇ ಶಾತವರ್ಣ ಧರ್ನೊ ದ್ಧರ ಮಾಸಿ ಚಕ್ರಾಧಿ 
ಸತ್ಯವನ್ನು ಸ್ಥಾನಿಸಿದನು. ಮಹಾತನನಿ, ಗಳಾದ 'ಎಷ್ಯಾರಣ್ಯ ಮಹಾ 
ಮುನೀಶ್ರ್ವ ರರ ತನೋಬಲದಿಂದ ಹರಿಹರ, ಬುಕ್ಕರಾಯರು. ವಿಜಯನಗರದ 
ಸಾಮ್ರಾಜ ವನ್ನು ಸ್ಸ್ಯಾಹಿಸಿ ಚಕ್ರನವರ್ಕಿಗಳೆನಿಸಿಕೊಂಡರು.: ಈಗ ಶ್ರೀರಾಮ 
ಚಂದ್ರ ಅನುಗ್ರಹದಿಂದ ಮಹಾರಾಸ್ಟ್ರ ರಾಜ ವು ನಿರ್ಮಾಣವಾಗಿದೆ. 
ಇದಕ್ಕೆ: ಶಿವಾಜಯೇ ಚಕ್ರವರ್ಕಿಯಾಗಲು 

ಹಾಸಗಳ ಮಾರ್ಗವೇ ನಮಗೆ ಶ್ರೇಯಃಸ್ರಥ್ಯಣೆ 
ಮಾಡಿದರು. 


ನಾನಾ ರಾಜ್ಯ ಗೆಳ ರಾಜ ಭ್ರರುಷತ 

ಏಿದ್ವ ಜ್ಹನರೂ ಹಿಂದೂ ಹಗ್ರಾಧಕತ್ಕದು 
ಮಹಾರಾಜನು ಚಕ್ರವರ್ಶಿಯಾಗಲಿ. ನಮ್ಮಲ್ಲಿ 
ನಾಗಿದ್ದಾನೆ. ಯನನ ವಿದ್ರಾವಣ, ರಾಷ್ಟ್ರ ನಿರ್ಮಾಣ ಕಾರ್ಯಗಳನ್ನು 
ಪ್ರತ್ಯಕ್ಷವಾಗಿ ಮಾಡಿ ನಮ್ಮೆ: ಲ್ಲರ ಪ್ರೀತಿ ಫಳ _ಸಗಳನ್ನ್ಯೂ ಮಹಾಮಹಿಮ 
ರಾದ ರಾಮದಾಸ ಸ್ವಾಮಿಗಳವರ ಅನುಗೃಹವನ್ನೂ 'ಸಂಪಾದಿಸಿದ್ದಾನೆ 
ಶಿವಾಜಿಗೆ ಹಿಂದೂ ಸಾರ್ವಭೌಮ ಪಟ್ಟವನ್ನು ಸ ಕಟ್ಟಬೇಕು” ಎಂದು 


ಘೋಷಿಸಿದರು. 


ರಾಮದಾಸ. ಸ್ವಾಮಿಗಳವರು ಆ ಸಭೆಯನ್ಲಿದ್ದೆ ವೈದಿಕಲೌಕಿಕ ಮಹಾ 
ಜನರನ್ನೆಲ್ಲಾ ಆಶೀರ್ವದಿಸಿ ಕಳುಹಿಸಿದರು. ಭವಾನಿಯ ಸಾನ್ನಿಧ್ಯದಲ್ಲಿ 
ಕುಳಿತುಕೂಂಡು ರಾಮದಾಸರು ಮಂತ್ರಿ ರಾಮಚಂದ್ರನನ್ಸು ಕರೆಸಿ, "ರಾಮ 
ಚಂದ್ರ, ನಾವು ಆರಂಭಿಸಿರುವುದು ಮಹತ್ತರವಾದ ಕಾರ್ಯ. ಈ ಲೌಕಿಕ 
ಜನರು ಒಪ್ಪಿದರೆ. ಸಾಲದು. ಮಹಾರಾಷ್ಟ ರಾಜ್ಯ ನಿರ್ಮಾಣ, ಅದಕ್ಕೊಬ್ಬ 
ಕಾಜನನ್ನು ಪಟ್ಟ ಕಟ್ಟುವುದು ಇಷ್ಟೆ ( ಆಗಿದ್ದರ ಈ ಲೌಕಿಕ ಮಹಾಜನರ, 
ಯೋಧಾಗ್ರೇಸರರ ಸಮ್ಮತಿಯು ಸಾಕು. ಹಿಂದೂ ಚಕ್ರಾಧಿಸತ ನನ್ನು 
ಸ್ಥಾಪಿಸಿ ಶಿವಾಜಿಯನ್ನು ಚಕ್ರವರ್ಶಿಯನ್ನಾಗಿ ಮಾಡಬೇಕಾದರೆ ಇಡೀ 


ಗಿ೬೦ | ಭತ್ರಸತಿ ಶಿವಾಜಿ 


ಭಾರತ ವರ್ಷದ ವಿದ್ವೆಜ್ಯ ನರಿ ಸಮ್ಮ ಶಿಯು ಬೇಕು. ' ವಾರಣಾಸಿ ಶ್ಲೇತ್ರ 
ಕ್ವಿಂತಲೂ ಪುಣ್ಯಕ್ಷೇತ ತ್ರ ಬೇರೊಂದಿಲ್ಲ. ಅದು ವಿಮುಕ್ತಿ ಕ್ಲೇ ಕ್ಷೇತ್ರ ನೆಂದು 
ಪ್ರರಾಣ ಪ್ರಸಿದ್ದ ವಾಗಿದೆ. ಅಲ್ಲಿ ವಿಶ್ವಿ ಕ್ವ ರ ಭಟಿ ನೆಂಬ ಮಹಾ ವಿದ್ವಾಂಸ 


ತ 
ಧಿ 
ನಿದ್ದಾನೆ. ಅವನು ಅಗಿ ಹೋತ್ರ, ಸನಾದಿ ಬೈರ್ಮಗಳನ್ನು ನೆರವೇರಿ ' 


ಸುತ್ತಾ, ವೇದಶಾಸ್ತ್ರ ಪುರಾಣೇತಿಹಾಸಗಳನ್ನು ನೂರಾರು ಶಿಷೃ ರಿಗೆ ಪಾಠ 
ಹೇಳುತ್ತಾ ಬ್ರಹ್ಮನಿಷ್ಮ ನಾಗಿದ್ದಾನೆ ಅವನನ್ನು ಒಂದೂಸ್ಕಾನದ ವಿದ್ವಜ್ಜನ 
ರೆಲ್ಲರೂ ಬ್ರಹ್ಮದೇವ, ನವೀನ ವ್ಯಾಸ ಎಂದು ಕರೆಯುತ್ತಾರೆ. ಬರ್ತದ 
ಗಳು, ಷಡಂಗಗಳು, ನಬಾಸ್ತ್ರಗಳು ಧರ್ಮಶಾಸ್ತ್ರ ಇವೆಲ್ಲವೂ ಅವನಿಗೆ 
ವಾಚೋ ವಿಧೇಯವಾಗಿದೆ. ಧರ್ಮಶಾಸ್ತ್ರ ವನ್ನು ರಚಿ ಕಟ ಸುವುತಹ ಜಾ ಜ್ಞಾನವೂ 
ವಿದ್ಯೆಯೂ. ಅನುಷ್ಠಾನವೂ ಅವನಲ್ಲಿದೆ. ಸಮಸ್ತ ದೇಶಗಳಲ್ಲಿಯೂ ಅವ 
ನಲ್ಲಿ ಅಧ್ಯಯನ ಮಾಡಿದ ವಿದ್ವಾಂಸರುಗಳು ಪ್ರಖ್ಯಾತರಾಗಿದ್ದಾರೆ. ನೀನು 
ಅವನಲ್ಲಿಗೆ ಹೋಗಿ ಶಿವಾಜಿಗೆ ಪಚ್ಚ ಕಟ್ಟಲು ಸಮ್ಮತಿ ಪಡೆದು ಬರಬೇಕು. 
ನಿಮ್ಮ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಯೊಂದು ಉಂಚು. ಜನರು ಅದರೆ 
ತತ್ವವನ್ನರಿಯದೆ ನ್ನ ಸಂಪ್ರದಾಯಗಳನ್ನು ಹಿಡಿದುಕೊಂಡಿದ್ದಾರೆ. 
ವಿಜಯನಗರದೆಲ್ಲಿ ವಿದ್ಯಾರಣ್ಯ ಮಹಾ ಮುಸೀಶ್ವರರಿಂದ ಸಾರ್ವಭೌಮ 
ಪಟ್ಟಾ ಭಷಕ್ತ ರಾದೆ: ಹರಿಹರ, ಬುಕ್ಕರು ಕುರುಬ. ಜಾಕಿಯವರೆಂಬದು 
ಜಗತ್ಪ್ರಸಿದ್ದ ವಾಗಿಯೇ ಇದೆ. ವಿದ್ಧಾ ರಣ್ಯರು  ಗುಣಕರ್ಮಗಳ ರತಸ್ಯ 
ವನ್ನರಿತು ಕ್ಷತ್ರಿಯ ಸಂಸ್ಕಾರದಿಂದ ಹರಿಹರ ಬುಕ್ಕ ರಿಗೆ ಸಟ್ಟಾ ಭಿಷೇಕ ಮಾಡಿ 
ನಕು. ಈಗಲೂ ಹಾಗೆಯೇ ನಾವು ವಿಪ ಸಜ್ಜನ ಹಿ Ss ಈ ಕಾರ್ಯ 
ವನ್ನು ಸಾಧಿಸಬೇಕು. ಅದಕ್ಕೆ ಬ್ರ ಹ್ಮದೇನ ವಿಶ್ವಿ (ಶ್ವ ಕ ಭಟ್ಟ ನೇ ಅರ್ಹನು. 
ನೀನು ಕಾಶೀ ಕ್ಷೇತ್ರಕ್ಕೆ ಹೋಗಿ ಅವನ ; ಸಮ್ಮತಿಯನ್ನು ನ ನಡೆಯ ಏರಬೇಕು. 
ಮತ್ತು ಆ ವಿಶ್ವ (ಶ್ವ ರ ಭಟ್ಟ ನ ಬ್ರಹ್ಮ: ತ ಶೈ ದಲ್ಞಯೇ ಶಾಸ್ತ್ರೊ ಕ್ಷ ವಿಧಾನ 
ದಿಂದ ಮಂತ ಪೂರ್ವಕವಾಗಿ ರಃ ಸ ಭಷೇಶಕವು ನಜೆಯಜೇನಾ” ಎಂಡು 
ಹೇಳಿದರು. 


ರಾಮಚೆಂದ್ರ, ಬಾಲಾಜಿ! ಅವಜೀ ಇನೆರೆಗಳು ಕಾಶೀ ಕ್ಷೇತ್ರಕ್ಕೆ 
ಹೋಗಿ ವಿಶ್ವೇಶ್ವರ ಭಟ್ಟನ ದರ್ಶನ ಮಾಡಿ ರಾಮದಾಸಸ್ವಾಮಿಗಳವರ 


ಭಿತ್ರನೆತಿ “ಶಿಮಾಜಿ ಉಗಿ 


ಮನೋಳಭೀಸ್ಟೈಪನ್ನು.. ಆರಿಕೆ ಮಾಡಿಜಿರು. ಬ್ರ ಹ್ಮನೇನ ವಿಶ್ರೀಶ್ವರ ಭಟ್ಟನು 
'ಕಾಶೀ ಕ್ಲೇನ್ರದ ವಿದ್ರಜ್ಜನರಿಗೆಲ್ಲಾ ಸಭೆ ಸೇರಜೇಕೆಂದು ಸೇಳಿ ಕಳುಹಿಸಿದನು. 
ವಿಶ್ವೇಶ್ವರ ಸನ್ನಿಧಾನನಲ್ಲ ವಿದ್ವತ್ಸಭೆಯು ನೆರೆಯಿತು:- ವಕ್ಷ ಕ್ವ - ಭಟ್ಟನು 
ವಿದಾ )ಂಸರನ್ನೆ ಲ್ಲ್ಯಾ ಉದ್ದೆ ಶಿಷ್ಯ, ROS SMS 


ಹ್‌ ಪಂ 


(2 ಕಾಶೀ ಕ್ಷೇತ್ರವು ಆರ್ಯಧರ್ಮಜ: ಮೂ ಕ್ಷೇತ್ರವಾಗಿದೆ: ನೀವೆ 
ಇರೂ ಸಾಂಗ ವೇದಾಧ್ಯ ಯನ ಸಂಸನ್ನರೂ' -ಕರ್ನುಠರೂ ಆಗಿದ್ದೀರಿ. 
ಸಕ್ತೆ ಶ್ವೇಶ್ವ ರನ ಅನುಗ್ರ tbls ವಿದ್ವಜ್ಜನರ: ಸಮ್ಮತಿಯಿಂದಲೂ : ಹಿಂದೂ 
'ಚಕ್ಕಾ ್ರಧಿಸತ್ಯ ವನ್ನು ಸ್ಥಾಪಿಸುವ ಕಾಲವು. ನಮ್ಮ ಭಜಿ ಬಂದಿದೆ ಧರ್ನೊೋ 
ಬ್ತಾಃ ರದ ಬ ಎಂದು. ನನಣೆ:ವಿಕ್ಸಿ ಶ್ವ ರನ ಪ್ರೇರಣೆಯಾಗಿದೆ. ದಕ್ಷಿಣ ಜಲ್ಲಿ 
ವೀ ಯವನ ನಿದ್ರಾವಕನೂ ಆಗಿರುವ: ಶಿವಾಜಿ ' ಮಹಾರಾಜನಿಗೆ 
ಸಾಮ್ರಾಜ್ಯ ಪಟ್ಟಿಕಟ್ಟ ಬೇಕೆಂದು. ಭಕ್ತಾ ಇ ಗ್ರೇಸರ ಚಕ್ರ ವರ್ತಿಗಳಾದ ಸಮರ್ಥ 
ರಾಮದಾಸಸ್ವಾ ಮಳವ ಇಸ್ಟ ಸಟ್ಟು ವಿದ್ವತ್ನ ತಮ ತಿಯನ್ನು ಪಜೆಯಲು 
ವಿಶ್ವೆ ಶ್ವರ ಸನ್ನಿಧಾನ ನದಲ್ಲಿ ಪ್ರಾರ್ಥನೆ ಕಹಸದ್ದಾರ. ವೇದ ಶಾಸ್ತ್ರಗಳನ್ನು 
ಪ್ರಮಾಣವಾಗಿ ನಂಬಿರುವ ಈ ವೇದಾಧ್ಯಯನದಿಂದ , ವೀರ್ಯ ವನ್ನು 
'ಇಂಪಾದನೆ' ಮಾಡಿರುವ ಫೀವುಗಳು ಈ ಪಾ ್ರಾರ್ಥನೆಯನ್ನು ಸಲ್ಲಸಿಕೊಡಬೇಕು. 
ಶಿವಾಜಿಯು ಚಾತುರ್ವಣ್ಯದಲ್ಲಿ ಶೂದ ದ್ರನೆಂಬ ' ಲೋಕರೂಢಿ ಇನ್ನ. ಅವನಿಗೆ 
ತ್ರಿ ಯೋಚಿತ ಮಂತ್ರ 'ವಿಧಾನದಿಂದ' ಪಟ್ಟಾಃ ಭಿಷೇಕ ಮಾಡಲು ಬ್ರುಹ್ಮ 
ಹತ್ತ ಮರೆ; ಸಮ್ಮ ಕಿಯು ಜುಗ ಎಂದು ಹೇಳಿದನು: 


pe  ಮುಹಾರಾಸ್ಯ ದ.ಮಹಾಪ್ರಧಾನಿ ರಾಮಚಂದ್ರನು: "ಮಹಾರಾಷ್ಟ್ರದ 
ಫಿವ್ರಾಜಿಯು ಶೂದ್ರ "ಧನವ ಸ್ರಶೀಕಿ:: ಡಡ ಹದರೆ ನವು “ವಂತೆ 
ವ ಕ್ರವನ್ನು ಬಹು ಪ್ರ ಸಧಿಂದ ಹುಡುಕದೆ ಶಮೆ ಶಿವಾಜಿಯ: ಪೂರ್ವಿಕರು 
ರಾಜಾಸಾ ನದ. ಸುಪ್ರ A ನಾದ. ಉದಯಪುರ: ರಾಜವಂಶದ . ಪರಂಪರೆಗೆ 
ಸೇರಿದವರು. ಶ್ರಿ (ರಾಮಚಂದ್ರ ನು ಉದ್ದ ದೆಯಿಸಿದ ಸೂರ್ಯವಂಶ ಪ್ರಣಾಳಿಕೆ 
ಯಲ್ಲಿಯೇ ಪರಂಪರೆ. " ಇದು ಸಂಸ್ಕಾ ರಗಳಿಲ್ಲದೆ ಭೂ: ವ್ಯವಸಾಯ 
ಜೀವನದಲ್ಲಿ ತೊಡಗಿದ್ದ ರಿಂದ. ಈ ವಂಶದವರು ಶೂದ್ರ ರಾಧರು. ವಿದ್ವ ಜು ನರು 


|; 


೧೬೨ ಛತ್ರಪತಿ ಶಿವಾಜಿ 


ವೈದಿಕ ಸಂಸ್ಕಾರಗೆಳೆಂದೆ ಶಿವಾಜೆ ಮಹಾರಾಜನನ್ನು ಕ್ಷೆಕ್ರಿಯನನ್ನಾಗಿ ಮಾಡಿ 
ಹಿಂದೂ ಜಾ ಸಿಂಹೆಸನಕ್ಕೆ ಪಟ್ಟ ಕಟ್ಟಲು ಲು ಆಜ್ಞೆ ಕೂಡಬೇಕು” 
ಎಂದು ವಿಜ್ಞಾ ಸ್ವ ಪಿಸಿದನು. 


ವಿಬ್ವಾಂಸರೆಲ್ಲರೂ ವಾದ ವಿವಾದೆಗಳನ್ನು ಆರಂಭ ಮಾಡಿದರು, 
ನಾಲ್ಕಾರು ದಿನಗಳು ನಿತ್ಯವೂ ತ ವಿದ ಶ್‌ ಸಭೆ ಸೇರಿ ಮಭನೆ ಮಾಡು: 
ತ್ತಿದ್ದಿತು. ಬ್ರಹ್ಮದೇವನು “ಈ ವಿಚಾರದ ಚರ್ಚಿಯನ್ನು ಉಪಸಂಹಾರ 
ಮಾತೋಣ. ಸಿ ಸಂದರ್ಭ ಎಲ್ಲಿಯೋ ನಾಲ್ಕಾರು ಶತಮಾನಗಳಿಗೊಂದು 
ಬರುತ್ತದೆ. ವಿಶೇಷ ಕಾರಣಗಳಿಂದ ಒಬ್ಬೊಬ್ಬ ಮಹಾವ್ಯಕ್ತಿಗೆ ಇಂಥ 
ಸಂಸ್ಕಾರಗಳನ್ನು ಮಾಡುವುದುಂಟು, . ಅದರಿಂದ ಸಮಾಜದ ಭದ್ರತೆಗೆ 
ಏನೂ ಕುಂದುಕವುಂಬಾಗುವುದಿಲ್ಲ. 


“ಈ ರಾಜವುರುಷರು ಉದಯಪುರದ ಸೂರ್ಯವಂಶೆದ ಪರಂಪರೆಯನ್ನಿ 
ಈ ಶಿವಾಜಿಯು ಬಂದವನೆಂದು ಹೇಳುತ್ತಾ ಕ್ಕೆ. “ಅಪ ಸ್ತವಾಕ್ಯಂ ಪ ಪ್ರಮಾಣಂ? 
ಎಂಬಂತೆ ನಾವು ಇದನ್ನು ಪರಿಗೆ ಗ್ರ ಹಿಸೋಣ. "ತೇಜಸ್ವಿ ನಾಂನ ಕೋಂ 
ವನ್ವೆ ಕಾಣ ಭಕ” ಯಥಾ' ಎಂಬ ನ್ಯಾಯದಂತೆ ಶಿವಾಜಿಯು 
ಮಹಾ ತೇಜಸ್ವಿಯೂ ಆಗಿದ್ದಾ ನೆ. ಗುಣಕರ್ಮ ಎಧ್ದಾಗವನ್ನು ನೋಡಿದರೂ 
ಅನನು ಹುಟಿ ದಂದಿನಿಂದಲೂ' ಈ ಕ್ಲಾತ್ರ ಧರ್ಮವನ್ನು ಪ್ರ ತ್ಯಕ್ತ ಮಾಡಿ 
ಕೊಡುತ್ತಾ ಷು ನೆ, ಈ ಎಲ್ಲ ಕಾರಣದಿಂದಲೂ ಅವನನ್ನು ಛತ್ರಿಯ 
ನೆಂದು ಕರೆಯೋಣ. ಅವನಿಗೆ ಧರ್ಮಶಾಸ್ತ್ರ ವಿಧಿಯಂತೆ ಕ್ಷತ್ರಿ ಯೋಚಿತ 
ಸಂಸ್ಥಾರಗಳು ನಡೆಯಲಿ, ನೀವೆಲ್ಲಾ. ಶಾಸ್ತ ನೇತ್ರ ರೂ ವೈ ದಿಕ ಧರ್ಮಾನು 
ಷ್ಠಾನೆ ಪರಾಯಣರೂ ಆದ ಬ್ರಾಹ್ಮ ಣೋತ್ತ ಮತಾಗಿದಿ ನ, ನಿಮ್ಮ ಆಶೀ 
ರ್ವಾದದಿಂದ ದ್ವಿಜನಾಗಲಿ” ಎಂದು ತನ್ನ ಸ ಆಭಿಮತವನ್ನು ಫೀಸಿ:ನಹ 

ವಿದ್ವತ್‌ ಜನರೆಲ್ಲರೂ "ತಥಾಸ್ತು? ಎಂದು ಸಮ ಕಿಯಿತ್ತರು. 

ವಿಶ ಶ್ವ ರನ ಸ ಸಾನ್ನಿಧ್ಯ ದಲ್ಲಿ ನಡೆದ ಆ ವಿದ್ವ ತ್‌ ಜಿಯ ತೀರ್ಮಾನ 
ವನ್ನು ಎಕೆ" ಸ್ಥ ರನ ಅಜೆ ಯೇ ಪ್ರಸಿದ್ದ ನಡಿಸಿವರು: 

ಮಹಾಪ್ರಧಾನ * ರಾಮಚಂದ್ರ, ಬಾಲಾಜಿ ಆವಜೀ ಇವರಿಬ ೮೧ 
ಬ್ರಹ್ಮದೇವ ನಿಶ್ವೇಶ್ವ ರಭಟ್ಟಿ ನನ್ನೂ ಆ ವಿದ ನ್ರತ್‌ಗೋಷಿ ಯನ್ನೂ ವಂದಿಸಿ 


ಛತ್ರಪತಿ ಶಿವಾಜಿ: ೧೬೩ 


ಪಬ್ಬ್ರಾಭಿಸೇಕಕ್ಸಿ:  ಬರೆಚೇಕೆಂದು  ಅನಸಿಬ್ಲರಗೂ  ಆಹ್ವಾನನಿತ್ತು 
ಹಿಂತಿರುಗಿದರು. . re 
ರಾಮಚಂದ್ರನು ಆ ವಿಸ್ವತ್‌ ಪರಿಷತ್ತಿನ ಅಜ್ಜಾ ಪತ್ರವನ್ನು ತೆಗೆದು 
_ ಕೊಂಡು ಬಂದು ಸಮರ್ಥ ' "ರಾಮದಾಸ್‌ ಗುರುಗಳವರಲ್ಲಿ "ಸಮರ್ಪಣೆ 
ಮಾಡಿದನು. ಹ 


೧೯ 


ರಾಯಘಡದಲ್ಲಿ ಸಟ್ಟಾ ಭಿಷೇಕ ಮಹೋತ್ಸ ಪಕ್ಕಿ ಬೇಕಾದ ಸಿದ್ಧತೆಗಳು 
ಆರಂಭವಾದವು. 
ಪಟ್ಟಾಭಿಷೇಕ ಬಹು ರತ್ನ್ನ ಖಚಿತವಾದೆ il ಸಿದ್ಧ 
ವಾದವು, . ಜ್ಞ 4 | | 
ಯತಿ ಕರು, ಪುಥೋಹಿತರು, ವಿದ್ವಾ ಂಸರುಗಳು' ಇವರುಗಳಿಗೆ ಸಾ ನ 
ಭೋಜನ, ಜನ ಗ ಬೇಕಾದ ಸೌರ ಬಗಳಿರುವಂಥ ಅತಿಥಿಶಾಲೆಗಳು 
ನಿರ್ಮಾಣವಾದುವು. 
| ರಾಜಫುರುಷರು, ರಾಜಸ್ರತಿಸಿಧಿಗಳು, ಶ್ರೀಮಂತಕುಗಳು ಬಂದಿಳಿ 
ಯಲು 'ರಾಜಯೋಗ್ಯವಾದ ಭವನಗಳು ಸಿದ ವಾದವು, | 
ವಿಶಾಲವಾದ ೮ ಆ ಿಛತ್ರಗ ಗಳು, ಅಕಿಥಿ ಕ! ನಿರ್ಮಾಣವಾದುವು. 
ಹಿಂದೂಸಾ ನದಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಇರುವಂಥ ವಿದ್ವಾಂಸರು 
ಗಳಿಗೆ ಆಹಾ ನ ನತ್ರ ಗಳು ಕಳುಹಿ ನಿಲ್ಲ ಟ್ಟ ವು, 
ತಿ ಬ್ರಹ್ಮದೇವ ವಿಕ್ವೇಶ್ವರ ಭಟ್ಟನು ಶಿಷ್ಯವೃಂದ ಸಮೇತ 
ನಾಗಿಯೂ, ವಿದ್ವತ್‌" ಸಮೂಹ ಸಹಿತನಾಗಿಯೂ ಪ್ರಯಾಣ ಮಾಡಿ ಮಹಾ 


೧೬೪ ಭತ್ರಪತಿ ಶಿವಾಜಿ 


ಉಸ್ಟ್ರಕ್ಕೆ ಬಂದೆನು. : ಯಹಿ' ಸೆಮೂಹದೆಂಶಹ ಆ ನಿಜ್ವಿತ್‌ ಸಮೂಹಪ್ಪೆ 
ಸತಾರಿದ ಕಡೆಯಿಂದ ಬರುತ್ತದೆ ಎಂಬುದನ್ನು ತಿಳಿದು ಶಿನಾಜೀ ' ನುಹಾ 
ರಾಜನೂ, ಸೇನಾಧಿಪತಿಗಳೂ, ಮಂತ್ರಿಗಳೂ ಸತಾರದಿಂದ ಆಜಿ ಮಹಾ 
ರಾಷ್ಟ್ರ ದ ಗಡಿಯಲ್ಲಿ ರಾಜಮರ್ಯಾದೆಗಳೊಡನೆ ಎದುರುಗೊಂಡು ಲಸ 
ರಾಯಘಡಕ್ಕೆ ಕರೆತಂದರು. ಟ್‌ 


ಹಿಂದೂಸ್ತಾನದ ಬೇಕಿ ಬೇಕಿ ಜೇಶಗಳಿಂದೆ ಹೆನ್ನೆರಡು ಸಹೆಸ್ರ ಮಂದಿ 
ವಿದ್ವಾಂಸರುಗಳು ; ಬಂಡು ಸೇರಿದರು. ಅವರೆ ಕುಟುಂಬದವರೂ ಶಿಷ್ಯವರ್ಗದೆ 
ಚೊ ಎಲ್ಲರೂ ಸೇರಿ ಐವತ್ತು ಸಹಸ್ರ ಬಾಹ್ಮಣರು ಬಂದು ನೆರೆದರು. 

ಜೀಶದ ನಾನಾ ಕಡೆಗಳಿಂದೆ ರಾಜರುಗಳು, ರಾಜಪುರುಷರು, ಪಾಳೆಯ 
ಗಾರರು, ಸೇನಾಧಿಪತಿಗಳು, ಪ್ರಜಾವಖಖಂಡರುಗಳುು ದೊಡ್ಡ ದೊಡ್ಡ ವರ್ಶ 
ಕರು, ವಿದೇಶೀ ವರ್ತಕರು; ಇಂಥ ವಿಕೀಸ ಅತಿಥಿಗಳು ಒಂದು ಲಕ್ಷದವರಿಗೆ 
ಬಂದು ಸೇಂಬೆಕೆ. ಇವರೆ, ಅತಿಥ್ಯನನ್ನೆಲ್ಲಾ ತಿವಾಜೀ ಮಹಾರಾಜನೇ 
ಖುದ್ದಾಗಿ ಮೇಲ್ವಿ ಚಾರಣೆಯಿಂದ ಏರ್ಪಾಡುಮಾಡಿದನು. 
ಬ 'ಶ್ರೀರಾನುವಾಸ ಸ್ವಾಮಿಗಳವರ ಆಜ್ಞೆ ಯಂತೆ ಶಿವಾಜಿಯು ಮಾತುಶ್ರೀ 
ಜೀಜಾಬಾಯಿಯೊಡನೆಯೂ, ತನ್ನ ಇಬ್ಬ ರು ಧರ್ಮಪತ್ನಿ ಗೊಡೆ 
ಮಕ್ಕಳೊಡನೆಯೂ. ಚಿಪ್ಲಾನ್‌ ಎಂಟ ಭ್ರಣ್ಯ ಕ್ಷೇತ್ರದಲ್ಲಿ ಪರಶುರಾಮ 
ಜೀವಾಲಯಕ್ಕೆ. ಹೋಗಿ ನಿಶೇಸ ಪೂಜಾದಿಗಳನ್ನು ನರವೇರಿಸಿ, ಪ್ರಸಾದವನ್ನು 
ಸ್ವೀಕರಿಸಿ, 'ಅನೇಕ ಧರ್ಮಗಳನ್ನು ಮಾಡಿ, ಬ್ರಾಹೆ ರಿಗೆ ದಕ್ತಿಣೆಗಳನ್ನಿತ್ತು ; 
ಟಿತೀರ್ನಾದ ಪಡೆದು ಪ್ರ ತಾನಗಡಳ್ಕೆ Hi 


ಪ್ರತಾನಗಡದಲ್ಲಿ FR ಪೂಜಾದಿಗಳನ್ನು . ನೆರವೇಂಸಿದನ, 

ಚೆನ್ನದ ಛತ್ರನನ್ನು ಮಾಡಿಸಿ ಸಮರ್ನಿಸಿದನಶಿ. ವಜ ಜ್ರವೈಡೂರ್ಯ ಖಚಿತವಾದ 

ಆ ಒಪ್ಪಿಸಿದನು. ಅಲ್ಲಿಯ ಪೂಜಾವಿಧಾನಗಳೆಲ್ಲವೂ ಪೂರೈ 

ಮೇಲೆ: ವ ದಾನ ಧರ್ಮಗಳನ್ನು ಮಾಡಿ, ಬಾ ್ರಿಹ್ಯಣರನ್ನು ಸಂತೃ ಟ್ರ 
ಗಳ ಆಶೀರ್ವಾದ ಪಡೆದು ರಾಯಘೆಡಕ್ಕೆ ಬಂದೆನು, -. 

ರಾಯಭಡಿದಲ್ಲಿ ಶಾಸ್ಟ್ರೊ ಕ್ತ ವಿಧಿಸ್ರಕಾರವಾಗಿ' ಶಾಸ್ಟ್ರೊ ಕ: ಕಮ್ಮ 

ಗಳು. ಆರಂಭವಾದುವು, ವೈದಿಕ ಜನಸದ ತುಂಬಿದ್ದ hg ಮೆಂಟನಡಲ್ಲಿ 


ಶಿವಾಜಿಯು ಪಟ್ಟಿ ವಸ್ತ್ರ ಗಳನ್ನು ಉಟ್ಟು, ಆ ಸಭೆಗೆ ಬಂದು ನೊದಲು ರಾಸಿ 
ಸಃಗುರುಗಳನಿಂಗಳ್ಟ ಅನೇಕರ; ಮಾತುತ್ರೀ' ಜೀಜಾಬಾಯಿಯನರಿಗೂ 

ಸಾಷ್ಟಾಂಗ ಪ್ರಣಾಮ ಮಾಡಿ ಅನುಜ್ಞೆ ಯನ್ನು ಪಡೆದು ತೆ ಸಪ್ತ 

ಜೊನಿ ಹ. 

| ಖುಕ್ತಿರೂ, ಪುರೋಹಿತರೂ ಪ್ರಣ ಹರ ಸರಿತ ಕರ್ಮವನ್ನು 


ಆರಂಭಮಾತಿದರು. 


ಬ್ರಹ್ಮದೇವ. ವಿಕಿ ೇಶ್ವೆ ರ ಭಟ್ಟನು ಯಥಾವಿಧಿಯಾ ಹೋಮ  ಹತನ 
ಗಳನ್ನು ಷಡ ಮಂತೋಕ್ತ ವಾಗಿ ಶಿವಾಜಿಗೆ ಯಜ್ಞೊ ಪ ಪವೀತಧಾರಣೆ' 
ಮಾಡಿಸಿ ಮಂಕ್ರೋಸದೇಶ ಮಾಡಿದನು. ಅನಂತರ ಕ್ಷತ್ರಿ ಯೋಚಿತ ವಿಧಾ 


ಷಗಳಿಂದ ಪಟ್ನಾ ಭಷ ಷೇಕ ಅಂಗವಾದ ಹೋಮಹವನಾದಿ ಕರ್ಮಗಳಿಗೆ ಆರಂಭ 
ವಾದವು. 

ಜೀಜಾಬಾಯಿಯು . “ಆ:`ಬ ಬ್ರಹ್ಮವೃಂದದಲ್ಲಿ ತೇಜೋವಿರಾಜ ಸಾನ 
.. ನಾಗಿ ಕುಳಿತಿರುವ ಮಗನನ್ನು: ನೋಡಿ ಆನಂದಿಸಿದಳು. : ಬಾಲ್ಯದಿಂದಲೂ: 
| ಎಸ್ಟೋ ಕಷ್ಟ ಗಳನ್ನು ಅನುಭನಿಸಿ ಆ ವೀರಪುಕ್ರನನ್ನು ಬಳಸಿದೆ ಆ 

| ಮಾತೆಯು "ಹ ಹ ಲೋಕೋದಾ ರಕ್ಕಾಗಿಜನ್ಮ ವೆಕ್ಕಿದು ನೆ. ಮ್ಲೇಂಛ: 

ರನ್ನು ಜಯಿಸಿ, ಜಗದ್ದಿ ಜಯಿಂತಾನ ಈ ನ ತಿ ಧರ್ನೋದ್ಧಾ ರಕನಂಡತ 
ಮಹಾಮಸಾ ವಿದ್ವಾಂರಂದಲೂ ನೀರಪುಸುಸರಿಂದಲೂ, ಫಟ ಡುತ್ತಿ 
ಹಾ ನೆ ಈ ಮಹಾರಾಷ್ಟ್ರ ದಲ್ಲಿ ಅಭುಕ್ತ ಮೂಲೆಯಲ್ಲಿ ಜನ್ಮನೆ “dk 
ಗುಡ್ಡ ಗಳಲ್ಲಿ ವನಚರರೆ ಡಿಗೆ ಏಳರ್ಕ ದೊಡ್ಡ ವನಾದ ಈ ಶು ಇದೇ 
ಮಹಾರಾಸ್ಟ್ರ ರಾಜ್ಯವನ್ನು ನಿರ್ಮಾಣ: ಮಾಡಿ ಹಿಂದೂ ಸಾರ್ವಭೌಮ, 
ಹಿಂದೂ ಧರ್ಮ ಸಂರಕ್ಷಕ ಎಂದು ಹೊಗಳಿಸಿಕೊಳ್ಳು ತ್ತಾ, ಚಕ್ರವರ್ತಿ ಸಾರ್ವ 
ಭೌಮನಾಗಿ ಪಟ್ಟಾ, ಭಿಷಿಕ್ತ ನಾಗುತಿ ಕ್ರಿದ್ದಾನೆ. ಇದನ್ನು ಟೂ ಭಾಗ್ಯ 
ವನ್ನು ದೇವರು ನನಿಗೆ ಕ್ರ ಸಿದ್ಧ ಕೆ ಎಂದು ಸಂತುಷ್ಟ ಂತರಂಗಳಾಗಿ, ಥೇವೆ 
ರನ್ನು ವಿಸಿದಳು. ರೇ 
| ಅನೇಕ ದಾನ ಧರ್ಮಗಳನ್ನು ಡು ಲ 

ಛೆ ದಿವಸ ಸುಮುಹೂರ್ತದಲ್ಲಿ ಬ್ರಾಹ ನೊ ರ್ರಾಜರುಗಳೂ  ಶಿವಾಜೀ 
ಮಹಾರಾಜನನ್ನು ಸಿಂಹಾಸನದ ಮೇಲೆ ಕಳ್ಳನ ಪಟ್ಟಾಭಿಷೇಕವನ್ನು ನೆರ 


೧೬೬ ಭತ್ರಪತಿ ಶಿವಾಜಿ 


ನೇರಿಸಿದರು. 
ಕರ್ನಾಟಕ, ಆಂಧ್ರ, ಜೋಳ, ಕೇರಳ ಇಟ ರಾಜರುಗಳು 
ಕಸ ರ್ರ ಕಾಣಿಕೆಗಳನ್ನು HBF 
ಶಿವಾಜಿಯು ಅವರೆಲ್ಲರಿಗೂ ಅನರ್ಫ್ಯವಾದ ಉಡುಗೊರೆಗಳನ್ನು ಕೊಡಿ 
ಸಿದನು. ಬ್ರಾಹ ಣರಿಗೆ ಮುಕ್ತಹಸ್ತದಿಂದ 1 ಕ್ಲಿಣೆಗಳನ್ನು ಇತ್ತು hr 
ಪಡೆದನು. 
ಅದೇ ದಿನ ಸಂಧ್ಯಾ ಕಾಲದಲ್ಲಿ ಶಿವಾಜಿಯನ್ನು ಚಿನ್ನದ. ,ಸಲ್ಲಕ್ಕಿಯಲ್ಲಿ 
ಕೂಡಿಸಿ ಮೆರನಣಿಗೆ ಮಾಡಿದರು ಆ ಮೆರವಣಿಗೆಯಲ್ಲಿ ಸಹಸಾರ್ರು 
ಕುದುರೆಗಳೂ, ಆನೆಗಳೂ ಸಂಕ್ಷಿ ಸಂಕ್ತಿಯಾಗಿ ಮುಂದೆ ನಡೆದಿದ್ದವು. ನಾನಾ 
ವಿಧವಾದ ಮಂಗಳವಾದ್ಯ ಭೋಷಗಳು ಸೈನಿಕರ ನೀರನಾದಗಳು, ದಿಕ್ತಟ 
ಗಳನ್ನು ಮುಚ್ಚು ತಿ ಶಿರವು. ದಿಪಮಾಲೆಗಳಿಂದ ನಗರವೂ ರಾಜ ಬೀದಿಗಳೂ 
ಜೀನೀಸೃಮಾನ ಬಿಗ ಬೆಳಗುತ್ತಿದ್ದವು.. ದಾರಿಯುದ್ದಕ್ಕೂ ಮನೆಮನೆಯ 
ಮುಂದೆಯೂ ಮುತೆ ಕ್ರೈದೆಯರು ಆರತಿ ಎತ್ತಿ ಮಂಗಳ pl ಶ್ರಿದ್ದ ರು: 
ಪಲ್ಲಕ್ಕಿಯ ಹಿಂದುಗಡೆ: ರಾಜ ಪುರುಷರು. ಆನೆಗಳ. ಮೇಲೆ.” ಕುಳಿತು 
ಚಿನ್ನದ ವುಸ್ಪ ಗಳನ್ನು ನರಚ್ಛಾತ್ರಿ ದ ರು, ಸೆ ಸಸಂ ಉತ್ಸವವು 
ನಡು 
ಹ್ಮಣರಿಗೆ ಭಕ್ಷ್ಯ ಭೋಜ್ಯ gs: ಮೃಷ್ಟಾನ್ನ Ha 
ಕಂ ಸೆಯು ನಾಲು ತಿಂಗಳು ಕಾಲ ಅವಿಚ್ಛೆನ್ನ ವಾಗಿ ಸತು, ಪ್ರತಿ 
ದಿನವೂ ನೇದಘೋಸಗಳೂ ವಿಪ್ವತ್‌ ಸಭೆಗಳೂ, ಸ ಸಾಹಿತ್ಯ ಸಂಗೀತ ಗೋಸ್ಠ 
ಗಳೂ ನಡೆಯುತ್ತಿದ್ದೆ ವು. ಶಿನಾಜಿಯು ಬಂದಿದ್ದ ಅತಿಥಿಗಳಿಗೆ ದಿನ್ಯೋಪ 
ಚಾರಗಳನ್ನೂ ಮಾಡಿಸಿ ರಾಜಯೋ ಗ್ಯನಾದ ಉಡುಗೊರೆಗಳನ್ನೂ ಕೊಡಿಸಿ 
ಮರ್ಯಾ 'ಜೆಯಿಂದ ಕಳುಹಿಸಿಕೊಟ್ಟನು, ವಿದ್ವತ್‌ ಜನರಿಗೂ, ಸೈನಿಕರಿಗೂ 
ಭಳ ಚ್ಛ ನಾದ ಧನೇನಕಗಳನ್ನು ಕೊಟ್ಟು ಸುಷ್ಟ ಸಡಿಸಿದನು. 
ಬ್ರಹ ಒದೇನ ವಿಶ್ವೆ (ಶ್ಲ ಕರಭಟ್ಟ ನು ಕಾಶೀಕ್ಷೇಸ್ರಸ್ಸ ವಿದ್ವತ್‌ ಜನ ಸಮೇತ 
ನಾಗಿ ಕ ಸನುಹುದಲ್ಲ” ಶಿನಾಜಯು ಚಿನ್ನದ “ ಸು ಲಾಭಾರನನ್ನು 
` ತೂಗಿಸಿಕೊಂಡು ಆ- ಬ್ರಹ ದೇನಧಿಗೂ ಆ.ವಿಜ ತ್‌. ಬಳ್‌: ಸ್ತ ರ್ಣದಾನ 
ನಂ ನತು, 


ಛತ್ರ ಪತಿ ಶಿವಾಜಿ ೧೬೭ 


ರಾಮದಾಸಸ್ವಾಮಿಗಳು ಆ ಬ್ರಹ ದೇವ ವಿಶ್ವ ಶ್ವ ರನನ್ನು ಪ್ರಶಂಸೆ 
ಮಾಡಿ “ಬ್ರಹ್ಮ ಯಸಷಿಗಳಾದ ಸ ವಿದ್ವ ಡಿಸ ಸಮ್ಮಾ? ಈ 
ದಕ್ಷಿಣ ಜೀರಕ್ಕ ಸ ಈ ಮಹಾರಾಷ್ಟ್ರ ಭೂಮಿಯನ್ನು ಪವಿತ್ರಗೊಳಿಸಿದಿರಿ. 
ಕೈಲಾಸದಿಂದ ದೇವಗಂಗೆಯು ಹೆರಿದು ಬಂದು ಈ AE 
ಪವಿತ್ರಗೊಳಿಸಿದಂತೆ. . ನಾವು ಭಾವಿಸುತ್ತೇವೆ. ಇಂದಿನಿಂದ ಸ 
ಗಂಗಾಭಟ್ಟ 'ಕೆಂಬ ಬಿರಿದು ಶಾಶ್ವ ತವಾಗಿರಿಲಿ” ಎಂದು ಹರಿಸಿದರು. 

ಬ್ರಹ ದೇವ ಗಂಗಾಭಟ್ಟನು ಶಿವಾಜಿಯನ್ನು ಆಶೀರ್ವದಿಸಿ ಕಾಶೀ 

ಕ್ಷೇತ್ರ ಕ್ಸ ಖರತಿರುಗಿದನು. ಸ 

ಆ ಪಟ್ಟಾ ಿ ಭಿಷೇಕ ಮಹೋತ್ಸ ಶವಕ್ಕೆ ಬಂದಿದ್ದ ವಿದ್ವಾಂಸರೆಲ್ಲರೂ ತಮ್ಮ 
ತಮ ರಾಜ್ಯಗಳಿಗೆ ಹಿಂತಿರುಗಿದರು. 

ಛತ್ರಪತಿ ಶಿನಾಜಿಯ ಪಟ್ಟಭಿಷೇಕ ಮಹೋತ್ಸವವು ಪೂರೈಸಿದ ಹನ್ನೆರ 
ಡನೆಯ ದಿನವೇ ಮಾತುಶ್ರೀ ಜೀಜಾಬಾಯಿಯು ಇಹಲೋಕವನ್ನು ಪರಿತ್ಯಜಿಸಿ 
ಬಳು. ಶಿವಾಜಿಯು ಶಾಸ್ತ್ರೊ (ಕ್ಷ ಪ್ತ ರ್ರಕಾರವಾಗಿ ಮಾತೃದೇವತೆಯ ಸಂಸ್ಕಾರ 
ಗಳನ್ನು ಎಸಗಿದನು ಮಹರಾಷ್ಟ್ರದ ಜನರೆಲ್ಲರೂ ಜೀಜಾಬಾಯಿಯನ್ನು 
ಜೀವತೆಯೆಜೀ ಕೊಂಡಾಡಿದರು. ಶಾಯಿಯ ಪುಣ್ಯಸ ಪ್ರಭಾವದಿಂದಲೇ 
ಮಗನೆ ಆದೃಸ್ಥ ವೂ ಇಷ್ಟೊಂದು ಮಹತ್ವದ್ದಾ ಗಿ ಬೆಳಗಿತೆಂದು ಜನರೆಲ್ಲರೂ 
ಕೊಂಡಾಡುತ್ತಿದ್ದರು. ಜೀಜಾಬಾಯಿಯಂಥ ತಾಯಿಯರು - ಎಷ್ಟೋ ಶತ 
ಮಾನಗಳಿಗೆ ಒಮ್ಮೆ ಹುಟ್ಟಿ, ವಶೆಂದೂ, ಇಂಥ ಚಕ್ರವರ್ತಿ ಮಗನನ್ನು ಸಡೆ 
ಯುವರೆಂದೂ ಕವಿಗಳು ಚರಮ ಶೋಕಗಳನ್ನು ಹಾಡಿದರು. 

ಮನೆ ಮನೆಗಳಲ್ಲಿಯೂ ಜೀಜಾಬಾಯಿಯ ಮೇಲೆಯೂ, ಅವಳ 
ಮಗ ಶಿವಾಜಿಯ ಮೇಲೆಯೂ ಹಾಡುಗಳನ್ನು ಕಟ್ಟಿ ಹಾಡುತ್ತಿ ದ್ದರು. 


ಇಂದಿಗೂ ಹಾಡುಗಳು ಮಹಾರಾಸ್ತ್ರದ ಮನೆ ಮನೆಗಳಲ್ಲಿ ಕೇಳಿಬರುತ್ತವೆ. 


ಬ 


- ಸುಖದಲ್ಲಿ ದೇಖ. ದುಃ ಖದಲಿ ಸುಖ, ಹೀಗೆ ಸುಖರ್ದುಖಮ ಯ 
ವಾದ ಸಂಸಾಚೆ ಕ ಸನ ಸೆಂವರ್ತಿತವಾಗಿತೆ. ಶ್ರ ತೃನ ಹಲ್ಬುಸಳಲ್ಲಿ ಸಾ 
ಚಕ್ರವರ್ತಿಗಳೂ ಬ ಭಿಕಾರಿಗಳೂ ಸಮಾನರಾಗಿ ಅಲೆಯುತ್ತಾರೆ. ಇಷ್ಟೊ ಂದು 
: ಮಹಾ ವೈಭವದಲ್ಲಿಯೂ ಶಿವಾಜಿಯು ಸಂಪೂರ್ಣ “ಸುಖಿಯಾಗಿರಿಲಿಲ್ಲ.. 
ವಿದ್ವಾಂಸರೂ ಮೂಢೆಜನರೂ, ಇಐಶ ಶರ್ಯವಂತರೂ, ಬಡವರೂ, ವೀರರೂ, 
ದ ಎಲ್ಲರೂ ಆ ಜನಸ್ತೊ ಮದಲ್ಲಿ ಸೇರಿ ಆ ಆನಂದ ಸಾಗರದಲ್ಲಿ 
ಮುಳುಗಿ ' ಏಳುತಿ ತ್ತಿದ್ದರೂ ' ಶಿವಾಜಯು ಮಾತ್ರ ಅನ್ಯಮನಸೃನಾಗಿಯೇ. 
ಇದ್ದನು. ಇದನ್ನು ''ಯೌರೂ ಕಂಡು ಹಿಡಿಯಲಾರದೆಮಾಗಿದ ರು” 
ಶಿವಾಜಯೂ ತನ್ನ ನ್ನ್ನ ತಾನೇ ಅರಿಯಲಾರದವನಾಕಿ' ತೊಳಲುತ್ತಿ ದೆ ನು. 

ಉತ್ಪ ನ್ದ ಎಸ್ಟೋ ವಿಧವಾದ " ಜನರು ಅವರವರ ಆನಂದಕ್ಕೆ 
ಬಂದಿದ್ದಾಕೆ. ಬ್ಯ ವಿವೇಕ ಮಹೋತ್ಸ ಶವವು ವಿಲ್ಲರಿಗೂ ಅನುದದಾಯಕ್‌ 
ವಾಗಿದೆ. Pe ನನದು ಸ ದಾಸ'ಪ-ಂಧಿ ಗೆ ಳೂ 
ಗುಂಪುಗುಂಪಾಗಿ ಆ ಸಮೂಹದಲ್ಲಿ ನೆರೆದಿದ್ದಾರೆ. Se ಗಂಪಿ 
ನಲ್ಲಿ ಒಬ್ಬನು ಪ್ರತಿಯೊಂದು ಉತ ಶೈ ವಗಳನ್ನೂ ಆಸಕ್ತಿಯಿಂದೆ ನೋಡುತ್ತಾನೆ. 
ಅನನ ಕಣ್ಣು ಗಳಲ ಅರಿತೆ ನ ಜಲಭುತಿಗಳು " ಹರಿಯು ತ್ರ ಜಿ.” 
ಶಿನಾಜಿಯ" 'ಆ ಗುಂಪಿನಲ್ಲಿ ಅವನೆನ್ನು" ನೋಡುತ್ತಾನೆ. ಏನೋ ನೆನಪು 
ಬರುತ್ತಡೆ. “ಅಲ್ಲ-ಅಲ್ಲ ಅವನಲ್ಲ. ಒಲ ಚಹರೆಯಂತೆ ಮತ್ತೊಬ್ಬರ" 
ಚಹತಿ ಇರುತ್ತದೆ” ಎಂದುಕೊಳ್ಳು ತ್ತಾನೆ. ಬೈರಾಗಿಗಳ ಗುಂಪು ಒಂದೂ 


ಎರಡಲ್ಲ- ಹತ್ತಾರು ಗುಂಪುಗಳು ಬಂದಿದೆ. ಕವರು, ಕಾಪಾಲಿಕರು, ವೈಷ್ಣ 
ವರು, ಶಕ್ತರು, ವೇದಾಂತಿಗಳು, ಹೀಗೆ ನಾಕಾ ಗುಂಪುಗಳು ಆ ಸಮೂಹ 


ದಲ್ಲಿವೆ. ಆ ಒಂದು ದೃಸಿ ಸ್ಟ್ರಿಯಲ್ಲಿ ಮಾತ್ರ ಯಾವೊಂದು ಬಗೆಯ ವಿಶಿಷ _ 
ಚಿಹ್ನೆ ಯೂ ಪೂರ್ಣವಾಗಿ "ೊಣುವುದಿಲ್ಲ” ಶಿವಾಜಯು ಸಿಂಹಾಸನದ ಮೇಲೆ 


ಕುಳಿತಿರುವಾಗ ಬ್ರಾಹ್ಮಣರ ಮಧ್ಯೆ ಹೋಮಹವನವಧಗಳನ್ನ ವ್ರತತ್ಥನಾಗಿತು 


ಛತ್ರಪತಿ ಶಿವಾಜಿ | ೧೬೯ 
ವಾಗ ಭೂರಿ ದೆ್ತಿಣೆಗಳನ್ನು ನೀಡುತ್ತ ರ. ಮ ಆನ್ನ ದಾನೆ ಮಾಡುತ್ತಿ ರು 
ವಾಗ, "ಅವನ ಕಣ್ಣು ಗಳು 'ಯಾಪಿಕಿನೇ ಒಂದು ವ್ಯ ಕೈಯನ್ನು ಹುಡುಕು 
ತಿವೆ. ಆ ನಾನಾ ಬ್ಲೆರಾಗಿಗಳ ಗುಂಪಿನಲ್ಲಿ 'ಅವನೇ_ನನೇ ಎಂದು 
ಹುಡುಕುತ್ತಿ ದೆ. ಆಕಾಂಕ್ಷೆಯು ಶಮನವಾಗುವುದಿಲ; ಮತ್ತೇ ಯಾವುದೋ 
ತೀವ್ರ: ಆಕಾಂಕ್ಷೆ... “ಛೆ! ಛೆ! ಇದೆಂತಹ ಹುಚ್ಚು ನ ನನಗೆ! ಸತ್ತವನು 
ಮತ್ತೆ ಬರುತ್ತಾ ನೆಯೇ? ಕಳೆದುಕೊಂಡ ವಸ ನವನ್ನು ಮತ್ತೆ ಮತ್ತೆ ತೆನೆಯು 
ವುದರಿಂದ ಫರಿನೇನು?” ಎಂದು ನಿರಾಶನಾಗುತ್ತಾನೆ. ಉಕ ನಗಳೆಲ್ಲಾ 
ಪೂಕ್ಕಿ ಸಿದವು. ಶಿವಾಜಯು ಈಗ ಮಹಾ ಚಕ್ರ ನರ್ಕಿ. ಅವನ ಆಕಾಂಕ್ಷೆಯ ನ 
ಮಾತ್ರ ಪೂರೈಸ ಸಲಿಲ್ಲ “ಪ್ರತಾಪಗಡಕ್ಕೆ ಹಸಿ ರಾಮದಾಸ ಗುರುಗಳ 
ದರ್ಶನಮಾಡಿ ನನ್ನ ಮನಸ್ಸನ್ನು ಒಂದು ಬಾರಿ ಗುರುಗಳ ಮುಂಡೆ ಬಿಚ್ಚಿ 
ಹೇಳಿ ಪರಿಹಾಕವು' ಇರೂ ನೋಡೋಣ” ಎಂಬ ಆಸೆಯು 
ಬಾಧಿಸುತ್ತಿತ್ತು. . | 


i ಶಿವಾಜಿಯು ಕುದುರಿಯನ್ನೇ (ರಿ ಹೊರಟನು. ನಾಲ್ಕಾರು ಬೆಂಗಾವ 
9ನ: ಪರಿಜನರು ಅನುಸರಿಸಿ ನಂ ಶಿವಾಜಿಯ ಬಹು ಪ ರ್ರಯಾಸದಿಂದ 
ಪ್ರತ ಇಪೆಗಡವನ್ನು ಸೇರಿದನು. ' ಸಂಜೆಯು ಮುಸುಗಿತ್ತು. ತ್ತ ಲು ಕವಿ 
ಯಾತು ಆ ಪ್ರತಾಪಗಡದ ಆಡಿಯಲ್ಲಿ ಅನೇಕ ಮಂಟನೆಗಳಿದ್ದ ಸ 


ಪ್ರಷ್ಕರಣಿಗಳಿದ್ದವು. `ಆ ಮಂಟಪಗಳಲ್ಲಿ ಗುಂಪು ಗುಂಪಾಗಿ ಜೈರಾಗಿಗಳು 
ದರು; “ಮಧ್ಯೆ ಬೆಂಕಿ ಉರಿಯುತ್ತಿತ್ತು. ಧ್ಯಾನಾಸಕ್ತ ರಾವರ 


ಕುಳಿಕಿ 

ಮೌನಧಾರಿಗಳ ಳು, ಭಜನೆ ಮಾಡುವವರು, ನಾನಾ ವಿಧವಾಗಿ ಬೈರಾಗಿಗಳು 
ಕುಳಿತಿದ್ದರು. ಅವರ ಜೀವನವೇ ಅಂಥದು. ಅದನ್ನು ನೋಡಿ ಶಿನಾಜಿಯು 
. "ಇನರೆಸ್ಟೋ ಸುಖಿಗಳು” ಎಂದುಕೊಂಡನು. ಏನೋ ನೆನೆದುಕೊಂಡವ 
ನಂತೆ ಕು ಕುದುರೆಯಿಂದ ರುಗ್ಗ ನಿಳಿದು ಕುದುಕೆಯನ್ನು ಬೆಂಗಾಲಿನವರ ಬಳಿ 


ಬಿಟ್ಟ “ಇಲ್ಲಿಯೇ ಕಾದಿರಿ ; ಬರುತ್ತೇನೆ” "ಎಂದು. ಹೇಳಿ ಕೊರಟು 
ಹೋದನು. ಅವನ ಕಣ್ಣುಗಳು ಬೇಗ ಬೇಗ ಆ ಬೆಂಕಿಯ ಬೆಳಕಿನಲ್ಲಿ ಆ 
ಮುಖಗಳನ್ನು ಖರ ೨ ಮಂಟನಗಳನ್ನೂ ತಟಾಯಿಸಿ ಮುಂದಕ್ಕೆ 


ರ ಗ ರ್‌ - pS 


೧೭೧ ಛತ್ರಪತಿ ಶಿವಾಜಿ 


ಹೋದನು. ಯಾರೂ ಶಿವಾಜಿಯನ್ನು ಗುರುತಿಸಲಿಲ್ಲ ಯಾವನೋ 
ಸರದಾರನೆಂದು ಆಲಕ್ಷ $ದಿಂದ ಅವರವರ "ಹರಿಯಲ್ಲಿ ಅವರವರು ಲಿಪ್ತರಾಗಿ 
ದ್ಹಾರೆ. ಶಿವಾಜಿಯು ನಿರಾಶೆಯಿಂದ ಮೆಲ್ಲಮೆಲ್ಲಗೆ ಹೆಜ್ಜೆ ಗಳನ್ನಿಡುತ್ತಾ 
ಹಿಂತಿರುಗಿ ಬರುಕ್ತಿ ದ್ದ ರು. ಈ ಬೈರಾಗಿಗಳ 'ಸುಂನ್ನೆ ಲ್ಲಾ "ಏಟ್ಟು ಜಡ 
ಮರದಡಿಯಲ್ಲಿ ಕುಳಿತಿದ್ದ ಬೈ ರಾಗಿಯೊಬ್ಬ ನು ಇ ಜೇ ಬರುತ್ತಿ ರುವ 
ಶಿವಾಜಿಯನ್ನು ಕಂಡನು. ಆ ನಡಿಗೆ, ಆ ದೀರ್ಫ ಬಾಹುಗಳು, ಆ ಎತ್ತಿ ದ 
ಕುತ್ತಿಗೆ ಉಜ್ಜಿದ ಎದೆ! ಶಿನಾಜಯೇ, ಸಂದೇಹವಿಲ್ಲವೆಂದು ಆ ಮನ. ನು 
ನಿರ್ಧಾರಮಾಡಿದನು. "ಈ ಕತ್ತ ಲೆಯಲ್ಲಿ--ವನಪ್ರ ಜೀಶದಲ್ಲಿ-ಏಶಾಕಿಯೂಗಿ 
ಶಿವಾಜಿಯು ಬರುವುದುಂಟಿ ? ಅಸಂಭವ” ಎಂದುಕೊಂಡನು. ಆದರೂ 
ನೋಡೋಣವೆಂದುಕೊಂಡು ಅನತಿದೂರದಲ್ಲಿಯೇ ಶಿವಾಜಿಯನ್ನು ಹಿಂಬಾ 
ಲಿಸಿಕೊಂಡು ಬಂದನು. “ಇವನು ಶಿವಾಜಿಯೇ” ಗೆ ಸರಸರನೆ 
ಮುಂದೆ ಬಂದು ಶಿನಾಜಿಯ ಕಾಲುಗಳ ಮೇಲೆ ಬಿದ್ದನು. 


“ಮಹಾರಾಜ, ನನ್ನನ್ನು ಕ್ಷಮಿಸು-ಕ್ಷಮಿಸು” ಎಂದನು, 


ಶಿವಾಜಿಯು ಆ ದ್ವನಿಯ: ಂದ ಗುರ್ತಿಸಿ “ನೇತಾಜೀ! ನೇತಾಜೀ! 
ನಿನ್ನನ್ನ ೬ರಸುತ್ತ ಬಂದಿದ್ದ » ನಾನು” ಎಂದು ಹೇಳಿ ಅವನನ್ನು ಗಟ್ಟಿಯಾಗಿ 
ಅಲಿಂಗಿಸಿದನು. 


ಆವಂಬ್ಬರ ಕಣ್ಣುಗ (ಳಲಿಯೂ ಆನಂದಾಶ್ರುಗಳು ತೊಟ್ಟಿ ಕ್ಕು ಕ್ರಿದ್ದ ವು, 


ಎಸಿ 


ಸ್ವಲ್ಪ ಹೊತ್ತಾದ ಮೇಲೆ ನೇತಾಜಿಯ ೨ ಸಮಾಧಾನ ಹು ಬಡ 


“ಪ್ರಭುವೇ, ನಾನು ದೆಹಲಿಯಿಂದ ತಪ್ಪಿಸಿಕೊಂಡು ಕಾಶಿಗೆ ಬಂಡೆ. 
ಅಲ್ಲಿ ನಿನ್ನ ಸಾಮ್ರಾಜ್ಯ ಪಟ್ಟಾಭಿಷೇಕವಾಗುವುಡೆಂದು ಕಿವಿಗೆ. ಬಿತ್ತು. 
ವೇಷ ಮರೆಸಿಕೊಂಡು ಈ EN ಗುಂಪಿನೊಡನೆ ಸೇರಿ ಇಲ್ಲಿಗೆ 
ಬಂದೆ. ಉತ ಶೃವಗಳನ್ನೆಲ್ಲಾ ಕಣ್ಣು ತುಂಬ ನೋಡಿದೆ. ನಿನ್ನೆದುರಿಗೆ ಬಸಿ 
ಮುಖ ತೋರಿಸುವ ದೈರ್ಯವಿಲ್ಲ... ಅಂತಹ ಶುಭ ಸಮಯದಲ್ಲಿ ನಾನು 
ಮುಖ ತೊರಿಸುವುದು. ೬ ಸಶಕುನ. ಪುನಃ ಉತ್ತರಕ್ಕೇ ಹೊರಟಸ್ನೀನೆ. 


ನಿನ್ನ್ನ ದಯೆಯು. ಅಪಾರವಾದದ್ದು ಪ್ರೇ ಮವು ದೈವೀ ಪ್ಪೇಮೂ- ಫೀನಾಗಿ 


:ಭತ್ರಪತಿ' ಶಿವಾಜಿ ೧೭೧. 


ಹುಡುಕಿಕೊಂಡು ಬಂದು ದರ್ಶನವಿಕ್ತೆ, ನಾನು ಧನ್ಯ ಸ ನನ್ನ ಆಸ 
ರಾಧಗಳು ಕಶಸಹಶ್ರವಿನೆ, ಅವುಗಳಿಗೆ ಪ್ರಾಯಶ್ಚಿತ್ತ ಶೆ ಇಲ್ಲ. ಆದರೆ 
ನಿನ್ನ ಬಾಯಿಂದ ಸಾರ ಮಾಸಿದರೆ ಮನಸ್ಸಿ ನಾರಿಯ ಲಭಿಸುತ್ತ ಜಿ? 
ಎಂದು ಹೇಳಿದನು 


“ನೇತಾಜಿ, ನೀನೆಷ್ಟು ಕ ಶನಾಗಿ ಹೋಗಿದ್ದಿ |! ಈ ಬೈರಾಗಿಗಳಂತೆ 
ನಿನ್ನ ಶರೀರದಲ್ಲಿ ಮೂಳೆ ಚರ್ಮಗಳು ಮಾತ್ರ ಉಳಿದಿವೆ. ಆ ನಿನ್ನ ಕಣ್ಣು 
ಗ ಕಾಂಕಿಯು ಹಾಗೆಯೇ ಇದೆ. ಆ ಕಣ್ಣು ಗಳನ್ನು Sind ನಾನು 
ಸಂದೇಹನಟ್ಟಿ. ಎಲ್ಲೆಳಿಯೂ ಅರಸಿಡೆ ದೇವರ Ch ಇಲ್ಲಿ ನನ್ನು 


ಪುನರ್ಮಿಲನ ! ನಾನು ಇನ್ನು ನಿನ್ನನ್ನು ಬಿಡುವುದಿಲ್ಲ. ನೀನೆಲ್ಲಿಗೆಹೋಗುವೆ?' 
ಏಕೆ ಹೋಗುವೆ ?? 


ನೇತಾಜಿಯು ದೈನ್ಯ ದಿಂದ “ಮಹಾರಾಜ, ನಾನೆಲ್ಲಿಗೆ ಹೋಗುನೆನೋ 
ನಾನರಿಯೆ, ನಾನು ನಿನ್ನಲ್ಲಿರುವಂಕಿಲ್ಲ. ನನ್ನ ವಿಚಾರ ತಿಳಿದರೆ ನೀನು 
ನನ್ನ ನ್ನು ಒಂದು ಕ್ಷಣವೂ ಇಲ್ಲಿಟ್ಟು ಬೂ ಪ್ರದು ಸಾಧ್ಯವಿಲ್ಲ. ನಿನು 


ನಚ ಪೂಜ್ಯನಾದ ಹಿಂದೂ ಚಕ್ರ ಬ ನಾನು ಧರ್ಮಭ್ರಷ್ಟ ನಾಗಿ 
ಮುಸಲಾ ಒನನಿಾಗಿರುವ ಪಾನಿ !” ಎಂದು ಹೇಳಿದನು. 


ಖಾಜಿಯ * "ನಾನು ಈ. ಮಾತನ್ನು ಅರಿಯದೇ ಇಲ್ಲ. ನೀನು 
ಮುಸಲಾ ಒನನಾಡೆಯೆಂದು ಕೇಳಿದ್ದೆ ಸೆ. “dled ಸೇವಕನಾಗಿದ್ದಿ ಕ” 
ಎಂದೂ ಕೇಳಿಶ್ಚೇನೆ. ಗುಸುಮಹಾರಾಜರು ಈ ರಾಜ್ಯ ಕಟ್ಟು ವ ಮುನ್ನವೆ ವೇ 
"ಇದು ರಾಮರಾಜ್ಯ ಎಂದು ಉನದೇಶಕೊಟ್ಟಿ ದ್ದು 1: 4 ಶ್ರೀರಾಮ 
ಚಂದ್ರನ ರಾಜ್ಯ ದಲ್ಲ ಎಲ್ಲರಿಗೂ ಸಾ ನವಿದೆ. ಸೂತ ತುಕಾರಾಮರೂ ಅದೇ 
ಉಸನೇಶ ಕೊಟ್ಟಿದ್ದು ರೆ, "ರಾಮನುಂತ್ರವು ಮಹಾನ ಇನಿಗಳನ್ನೂ ಪುನೀತ 
ರನ್ನಾಗಿ ಮಾಡತ್ತಬ' ಎಂದು | 
“ಶ್ರ ನಮ್ಮಿ ಒಬ್ಬರ ಪುನರ್ನಿಲನವು ಶ್ರೀರಾಮಚಂದ್ರನ ಪ್ರೇರಣೆಯಿಂದಲೆ 
ಆಗಿದೆ. ಬ್ಯಾ ನನ್ನೊ ಡನೆ ಬಾ, ಈಗಲೇ ಪರೀಕ್ಷೆಯಾಗಿ dao ಎಂದು - 
ಹೇಳಿ ನೇತಾಜಿಯ ಕೈಹಿಡಿದು. ಪ್ರತಾಸಗಡ ಕೋಟಿಯ ಮೇಲೆ ಕರೆ 
ದೊಯ್ದನ ಣು. 
ಸ ಕೋಟಿಯ ಮಹಾದಾ ರದೆಲ್ಲಿದ್ದ ಕಾನಲು ಭಟರು « ಆ. ನಿಶೆಯಲ್ಲಿ 
ಶಿವಾಜ 'ಮಹಾತಾಜಧ 4 ಕ ಬಗಿಬಗಳನ್ನು ತೆರೆದರು. ಶಿವಾಜಿಯ 


೧೭೨ ಛತ್ರಪಕಿ ಶಿವಾಜಿ 


ನೇಶಾಜಿಯನ್ನು. 'ಕರೆದುಕೊಂಡೆ ಭವಾನಿ ಜೇವಾಲಯವದೆ ಮು ುಂದಿ.ಹೋದನು 
ಬಾಗಿಲುಗಳು ಮುಚಿ ದ್ದ ವು. ಕಂಡಿಯಿಂನೆ ಇಣಿಕಿ ನೋಡಿದರು. ರಾಮ 
ದಾಸಸ್ವಾಮಿಗಳು ಭವಾನಿಯ ಅಡಿದಾವರೆಗಳಲ್ಲಿ ಧ್ಯಾನಾಸಕ್ತರಾಗಿ ಕುಳಿ 
ತಿದ್ದ ರು” ಶಿವಾಜಿಯೂ ನೇತಾಜಿಯೂ ಬಾ ಗಿಲಿನಲ್ಲಿ ಕುದ್ದ ಕು. 
ಗರ್ಭಗುಡಿಯೊಳಗೆ`ಧ್ಯಾ ನದಿಂಡಿದ್ದು' ದೇವಿಗೆ ನಮಸ್ಕರಿಸಿ, ಪ್ರಸಾದ 


ವನ್ನು ಸ್ಟೀಕರಿಸಿ ರಾಟಿಖಾನರ ಬಿ ಗಿಲುಗಳನ್ನು ತೆಗೆದು ಹೊರಗೆಬಂದರು. 
ಶಿನಾಜಿಯೂ ನೇತಾಜಿಯೂ ಮ ಸಾರಾ 

“ಶಿವಾಜೀ, `ಈ ಅರ್ಧರಾತ್ರಿಯಲ್ಲಿ ಇಲ್ಲಿ ವಿಗೇಕೆ ಬಂಜೆ ?” 

"ಶಿವಾಜಿಯು ಕೈಮುಗಿದು. “ಮಹಾಸ್ವಾಮಿ, ತಾವು ಎಲ್ಲವನ್ನು ಬಲ್ಲಿರಿ, 
ಇಂತಹ ಸಟ್ಟಾ ಭಿಷೇಕದಿಂದಲೂ ] ಸಂತುಷ್ಛ ಜಿ ನಾನು ಖಿನ್ನ ಮನಸ್ಯ 
ನಾಗಿಯೇ ಇಸ. ಶಿ ಶ್ರೀರಾಮಚಂದ್ರನು *ುರುದರ್ಕೆನಕ್ಕೆ ಹೋಗು; ಹ. 
ಲಭಿಸುತ್ತದೆ” ಎಂದು 'ಪ್ರೇರಣೆಮಾಡಿದನು. - ನ ಮಾರ್ಗದಲ್ಲಿಯೇ: 
ಅಲಭ್ಯಲಾಭ. ಈ ಮಿತ ತ್ರನೆ ಸಮಾಗಮವು" ಲಭಿಸಿತು. ಮನಸ್ಸಿ ಗೆ ಶಾಂತಿ 
ಸರಗಳು EA ಇವನು ನಮ್ಮ ನೇತಾಜಿ |! ಇವನ ಮೇಲೆ 
ತಮ್ಮ ಅನುಗ್ರ ಟಿ  ಅದಕ್ಕಾ ಗಿ ಕರೆತಂದಿದೆ ನೆ? ಎಂದು 
ಹೇಳಿದನು: ೯ ತ್ರ ” ಚ್ಟ 

'ನೇತಾಜಿಯು ಮತ್ತೊ ಮೆ ನ ನಮಸ್ಕರಿಸಿದನು. 

' ರಾಮದಾಸರು “ನೇತಾಜಿ, ನೀನು ಮುಸಖಾ ಗನಾಗಿದ್ದೀ. ೫ 

'ಶಿವಾಜಿಯು “ಹೌದು, ಗುರುದೇವ್ಕಾ ಇವನಿಗೆ ಪ್ರಾ ಯಶ್ಚಿ ಶ್ರ ವಿಲ್ಲವೇ??' 

ರಾಮದಾಸನು ನಕ್ಕು “ಪ್ರಾ ಯಸ್ಸಿ ತ್ರವಿಲ್ಲದೆ pn ? “ನನ ಶರೀರ' 
ವನ್ನು ನೋಡಿದರೆ. ನನಗೆ ಅರ್ಥವಾಗುತು ry ಪರಿತಾಸದಿಂದ ಕ್ಸ ಶನಾಗಿದ್ದಾ ಕೆ 
ಪ. ಸಕ್ರಿ ಪರಿತಾಸವೇ ಸ್ರಥಮ ಪ್ರಾ ಯಶ್ಚಿ ತ್ರ” 

ನ ನಿರುಕ್ಷೇವ, ಅವನನ್ನು ಮತ್ತಿ" "ಹಿಂದುವಾಗಿ, ತ್ತ 
ದಿಲ್ಲವೇ ?” 

ಆಗುತ್ತದೆ. ed ತಾರಕಮಂತ್ರ "ಅದರಿಂದ 'ಉದ್ದಾ ರ 
ವಾಗುತ್ತ ಜಿಸ್‌ | 

ಇಫತಿತ ಪಾವನಸೀತಾರಾಂ”' 

ಕ್‌ ಚ್ಟ ಕಾ ಚ ತಬ್ಬುವುರೇ2* - 


ಛತ್ರಪತಿ ಶಿವಾಜಿ ೧೬೩ 


ರಾಮದಾಸರು “ಲೋಕನಿಂಡೆಯು ತಪ್ಪುತ್ತದೆ. ಆಚಾರದಿಂದ, ರಾಮ 
ಭಕ್ತಿಯಿಂದ ಈ ನೇತಾಜಿಯು ಲೋಕ ಪೂಜ್ಯನಾಗಬಹುದು. ವ್ಯಾಧನಾ 
ಗಿದ್ದ ವಾಲ್ಮೀಕಿಯು ರಾಮಮಂತ್ರದಿಂದ ಮಹರ್ಹಿಯಾಗಲಿಲ್ಲವೇ ?” 

ಟಾಲ್‌, ಈ ಆಜೂ ಅದು ಸಾಧ್ಯ ವೇ?” 

“ರಾಮ ಮಂತ್ರವು ಸರ್ವಕಾಲದಲ್ಲಿಯೂ ಅಮೃತ” 

“ಗುರುದೇವಾ, ನಮಗೆ ಅಪ್ಪಣೆಯೇ ?” 

“ಪ್ರ ನೇತಾಜಿಯು ಇಲ್ಲಿಯೇ ಇರಲಿ. ಅದು ಭವಾನಿಯ ಆಜ್ಲಿ”. 

ಅವರಿಬ್ಬರೂ ಗುರುವಿನ ಪಾದಗಳಿಗೆ ನಮಸ್ಕರಿಸಿದನು. ಶಿವಾಜಿಯು 
ಗುರು ಸಮ್ಮ ೨:ದಲ್ಲ ನೇತಾಜಿಯನ್ನು ಆಲಿಂಗಿಸಿ “ನೇತಾಜೀ, ನೀನು ಗುರು 
ಕಟಾಕ್ಷದಿಂದಲೇ ಪವಿತ್ರನಾಗಿರುನೆ. ಗುರುಸಾನಿ ಧ್ಯವು ನಿನಗೆ ಲಭಿಸಿರು 
ವುದು ಪುಣ್ಯ ವಿಶೇಷ, ಗುರುವಾಜ್ಞಿ ಯಂತೆ ನೀನು ಇಲ್ಲಿಯೇ ಎ ಇರು. 
ನಾನು ಮಕ್ತೊ ಮ್ಮ ಬಂದು ಗುರುಗಳನ್ನೂ ನಿನ್ನನ್ನೂ ದರ್ಶನಮಾಡುತ್ತೇನೆ” 

ಎಂದು ಹೇಳಿ ಜ್‌ ದರ್ಶನಮಾಡಿ ನಮಸ್ಕರಿಸಿ ಹೊರಟನು. 


೦0 


ಚ 
ನ 


ps ಜಾ 


ಶಿವಾಜಿಯ ಕೈವಲ್ಯ 


'ಕಿನಾಜಿಯ ಕೈ ವಲ್ಯ 


೧ 


ಶಿವಾಜಿ ಮಹಾರಾಜನ ಸಾಮ್ರಾಜ್ಯ ಪಟ್ಟಾ ಭಿಷೇಕವಾದ ನೆಂತರ 
ಮಾತೂಶ್ರೀ ಜೀಜಾಬಾಯಿಯು ಪರಲೋಕವನ್ನೆ ಲ್ರಬದಳು. ಆ. ವೀರ 
ಮಾತೆಯು ಸಂತೋಷದಿಂದ ಸ್ವರ್ಗಕ್ಕೇರಿದಳು. ಅವಳು ವೀರಪತಿಯನ್ನು 
ಪಡೆದಿದ್ದ ರೂ, ಆ ಷಾಜಿಯು ರಾಜಾಧಿರಾಜರಿಗಿಂತಲೂ ಐಶ್ವರ್ಯದಲ್ಲಿ ಒಲಾಡು 
ತ್ತಿದ್ದ ರೂ, ಅದೊಂದೂ ಜೀಜಾಬಾಯಿಯ ಪಾಲಿಗೆ ಇರಲಿಲ್ಲ, ಬಡತನದಲ್ಲಿಯೇ 
. ಬಸವಳಿಯುತ್ತಾ ತನ್ನ ಮಗನನ್ನು ಬಲು ಕಷ್ಟದಿಂದ ಕಾಪಾಡುತ್ತಿದಳು. 

ಷ್ಮ ೦ ೪ “ಎ 
ಈ ಜಗತ್ತಿನಲ್ಲಿ ಆ ಮಾತೆಯ ಆಶಾಜ್ಯೋತಿ ಎಂದರೆ, ಆ ಮಗ ಶಿವಾಜಿ 

ye ನನ ತೆ ಮಿ KN 
ಒಬ್ಬ ನಿ. ಅವನು ಹಳ್ಳಿಗಾಡಿನಲ್ಲಿ ಬಡ ರತರ ಮಧ್ಯ ದಲ್ಲ, ಹುಟಿ ತ್ರೈ ಬಳಿದವನು. 
ಹೆಜ್ಜೆ ಹೆಜ್ಜೆ ಗೂ ಅಪಾಯಗಳು... ಶತೃ ಬಾಧೆ. ಅಂತಹ ಪರಿಸ್ಥಿ ತಿಯಲ್ಲ ಆ 
ತಾಯಿ ಅವನನ್ನು ಕಾಪಾಡಿದಳು ಕಾಡಿನಿಂದ ಕಾಡಿಗೆ ಅಲೆಯುತ್ತಾ, 

ಪವಾಸ, ವನವಾಸಗಳನ್ನು ಮಾಡಿ, ಮಗನನ್ನು ಸಾಕಿದ ತಾಯಿ ಅವಳು. 
ಆ ಮಗನು ಅವಳ ಕಣೆ ದುರಿನಲ್ಲಿಯೇ ಸೈನ್ನ ವನು ಕಟಿ ದನು. ರಾಜ 

ಣ ಬ ಲಕಿ ಕ್ಮ ೩೪ 

ವನ್ನು ನಿರ್ಮಾಣಮಾಡಿದನು. ಪ್ರಪಂಚದಲ್ಲಿಯೇ, ಎಖ್ಯಾತ ಚ 
ಎನಿಸಿಕೊಂಡ ಔರಂಗಜೇಬನೊಡನೆ, ಹೆಜ್ಜೆ ಹಜ್ಜಗೂ ಹೋರಾಡಿ ಗೋಲ್ಕಂಡ 
, ಬಿಜಾಪುರದ ಸುಲ್ಹಾನರುಗಳನ್ನು ಬದಿಗೊತ್ತಿ, ಬಿರಂಗಜೇಬನನ್ನು ನಿರಾಕರಿಸಿ, 
ಮಹಾರಾಷ್ಟ್ರ ರಾಜ್ಯವನ್ನು ನಿರ್ಮಾಣಮಾಡಿಬನು. ಕುರಿಗಳಂತೆ ಮುಸಲ್ಮಾನ 
ರಿಗೆ ತಲೆಬಾಗಿ ನಡೆಯುತ್ತಿದ್ದ ಆ ಜನರನ್ನು ಸಿಂಹಗಳಂತೆ ವೀರಾಗ್ರ ಸರರನ್ನಾ ಗಿ 
ಮಾಡಿದನು. ಇಂತಹ ಮಗನು ಇಡೀ ಹಿಂದೂಸ್ಥಾ ನದಲ್ಲಿ, ಹಿಂದೂ 
ಬಾಡಶಹನೆಂದು ಪ್ರಖ್ಯಾತನಾಗಿ ಸಾರ್ವಭೌಮ ಸಿಂಹಾಸನದಲ್ಲಿ ಪಟ್ಟ್ರಾಭಿಷಿಕ 


ಪ 


ಛ ಛತ್ರಪತಿ ಶಿವಾಜಿ 


ನಾದುದನ್ನು ಆ ತಾಯಿಯು ಕಣ್ಣಾ ರ ನೋಡಿ ಆನಂದಿಸಿದಳು. ಒಬ್ಬ ಮಾತೆಗೆ 
ಇದಕ್ಕಿಂತಲೂ, ಪರಮಭಾಗ್ಯವು ಮತ್ತೇನಿದೆ. ಆ ತುಂಬಿದ ಆನಂದದಿಂದ 
ಅವಳು ಪ್ರಾಣಬಿಟ್ಟಳು. 

ಶಿವಾಜಿ ಮಹಾರಾಜನು ತಾಯಿಯ ಮರಣವನ್ನು ಸರ್ವೇ ಸಾಧಾರಣ 
ವಾಗಿ ಭಾವಿಸಲಿಲ್ಲ. ತನ್ನ ಶಕ್ತಿ ಪ್ರಭಾವಗಳಿಗೆಲ್ಲಾ ಆ ಪೂಜ್ಯಳಾದ 
ಮಾತೆಯೇ ಕಾರಣಳೆಂದು ಅವನು ನಂಬಿದ್ದ ನು. ಮಾಶೃವಿಯೋಗದಿಂದ 
ಶಿವಾಜಿ ಅನಾಥಬಾಲಕನಂತೆ ಖನ್ನನಾಡನು, 

ಪಟ್ಟಾ ಭಿಷೇಕದಿಂದಲೂ ಮಾತೆಯ ಕರ್ಮಗಳಿಂದಲೂ ಶಿವಾಜಿಯ 
ಭಂಡಾರದಿಂದ ಹೇರಳವಾಗಿ ಹಣ ಖರ್ಚಾಗಿಹೋಯಿತು. ಅಧಿಕಾರಿಗಳು 
ಸಮಯವರಿತು, ಶಿವಾಜಿ ಮಹಾರಾಜನೊಂದಿಗೆ "ಬೊಕ್ಕ ಸದಲ್ಲಿ ಹಣವಿಲ್ಲ, 
ಖರ್ಚಗೆ ತೊಂದರೆಯಾಗುತ್ತಿದೆ. ಸೈನ್ಯಗಳಿಗೆ ಸರಿಯಾಗಿ ಬಟವಾಡೆಯಾಗು 
ತ್ತ್ವಿಲ್ಲ” ಎಂದು ತಿಳಿಸಿದರು. 

ಶಿವಾಜಿಯು ತನ್ನ ಸೇವಾಧಿಪತಿಗಳೊಡನೆ ಯೋಚನೆ ಮಾಡಿದನು. 

“ಬಿಜಾಪುರ ಗೋಲ್ಕೊಂಡ ರಾಜ್ಯಗಳು ದುರ್ಬಲವಾಗಿವೆ. ಅಂತಃ 
ಕಲಹಗಳಿಂದ ತೊಳಲುತ್ತಿವೆ. ಅವರಲ್ಲಿ ಬೇಕಾದಷ್ಟು ಹಣವಿದೆ” ಎಂದು 
ಮಂತ್ರಿಗಳು ಸೂಚನೆ ಕೊಟ್ಟ ರು. 

ಶಿವಾಜಿಯು ಮೊಗಲ್‌ ಅಧಿಕಾರಕ್ಕೆ ಸೇರಿದ ರಾಜ್ಯಗಳ ಮೇಲೆಯೇ 
ಮೊದಲು ದಾಳಿ ನಡೆಸಬೇಕು. ದಖ್ಬನ್ನಿನ ಮೊಗಲ್‌ ಸರ್‌ ಸುಬೇದಾರನಾದ 
ಬಹದ್ದೂರ್‌ಖಾನನಿಗೆ ಒಂದು ಪೆಟ್ಟು ಕೊಟ್ಟು ಅಣಗಿಸಿಡಬೇಕು. ಇಲ್ಲದಿದ್ದರೆ 
ಬಿಜಾಪುರದ ಸುಲ್ತ್ವಾನರೊಡನೆ ಅವನು ಒಂದಾಗಿ ಸೇರಿಬಿಡುತ್ತಾನೆ. ಎಂದ 
ಆಲೋಚನೆ ಮಾಡಿ ಬಹದ್ದೂ ರ್‌ಖಾನನ ಮೇಲೆಯೇ ಮರಾಠಾ ಸೇನಾಧಿಪತಿ 
ಗಳು ದಂಡೆತ್ತಿ ಹೋಗಬೇಕೆಂದು ಅಪ್ಪ ಣೆಯಿತ್ತನು. 

ಮರಾಠಾ ಸೈನ್ಯ ಗಳಿಗೆ ಯುದ್ಧ ಕ್ಕ ಹೊರಡುವುದೆಂದರೆ ಬಲು ಸಂತೋಷ, 
ಸಂಬಳ ಸಾರಿಗೆಗಳು ಹೆಚ್ಚಾಗಿ ಸಿಕ್ಕ, ತ್ರ pe ಮತ್ತು ಅಲ್ಲಲ್ಲಿ ಲೂಟಿಮಾಡಿದ 
ಹಣವೂ ಕೈಗೆ ಸಿಕ್ಕುತ್ತದೆಂದು (ಸತತ ಸ್ಫನಿಕರೂ ದಳಪತಿಗಳೂ ಮಾತನಾಡಿ 
ಕೊಳ್ಳೆ ಲಾಠಂಭಿಸಿದರು. ಮಳೆಗಾಲವು ಆರಂಭವಾಗುವುದರಲ್ಲದೆ. ಈ ವರ್ಷಾ 
ಕಾಲ ಕಳೆದು ಶರದೃತುವು ಬರುತ್ತಲೇ ಮಹಾರಾಜರು ರ್ಯಾದೇಶದ ಮೇಲೆ 


ಛತ್ರಪತಿ ಶಿವಾಜಿ ೫ 


ಯುದ್ದ ಕ್ರ ಹೊರಡುತ್ತಾರೆಂದು ಮಾತನಾಡಿಕೊಳ್ಳುತ್ತಿ ದ್ದ ರು. ಈ ಸಮಾಚಾರ 
ಔರಂಗಾ ಬಾದಿಗೂ ಹರಡಿತು. ಸೇನಾಧಿಪತಿಯಾದ ದಿಲೀಪ್‌ ಖಾನನು ದೆಹಲಿಗೆ 
ಹೊರಟುಹೋಗಿದ್ದು ದರಿಂದ ದಖ್ಬ ನ್ನಿನ ನ ಮೊಗಲ್‌ ಸೇನಾಧಿಪತ್ಯ ಬಹದ್ದೂ ರ್‌ 
_ ಖಾನನಿಗೆ ಸೇರಿದ್ದಿ ತು. ಅವನು ಕ್‌ ನ್ಯ ದಲ್ಲಿ ತಕ್ಕ ವ್ಯ ವಸ್ಥೆ ಮಾಡು 
ವುದಕ್ಕೊ ಸ್ವ ರ ಗ ದಂಡಿನ ಮುಖ್ಯ ಸ್‌ ಸ ಹೋಗಿ 
ಮೊಕ್ಕಾಂ ಜಂಬ ಸೇವಾಧಿಪತಿಗಳಿಗೆಲ್ಲಾ ಎಚ್ಚ ರ ಕೊಟ್ಟು ಸೈ ನ್ಯ 
ಗಳನ್ನು ಕೂಡಿಹಾಕಲು ಪ್ರಯತ್ನ ಮಾಡುತ್ತಿ ದ್ದ ನು. 


ಬಹದ್ದೂ ರ್‌ಖಾನನು ನಿರೀ ಕ್ಷಿಸಿದ್ದ ಂತೆ ವರ್ಷಾಕಾಲವು ಮುಗಿಯುವ 
ತನಕ ಮರಾಠಾ ಸೆ ಸೈನ್ಯಗಳು ಸ್ವಸ್ಥ ಸ್ವೈಸ್ಸೃವಾಗಿ ಕೂಡಲಿಲ್ಲ. ಒಳ್ಳೆಯ ಮಳೆಗಾಲ 
ದಲ್ಲಿಯೇ ರ್ಬಾದೇಶದ ಮೇಲೆ” ಹೊರಟುಬಿಟ್ಟ ವು. 

ಮರಾಠಾ ಸೈನ್ಯ ದ ಎರಡು ಸಾವಿರ ಕುದುರೆ ಸಿಪಾಯಿಗಳು ರ್ಪಾದೇಶಕ್ಕೆ 
ಬಂದೇಬಿಟ್ಟಿ ದ್ದಾ ತರ ಅಲ್ಲಲ್ಲಿ ಊರುಗಳನ್ನು ಕೊಳ್ಳೆ ಹೊಡೆಯುತ್ತಿ ದ್ದ್ದಾ 
ರೆಂದೂ ಪೆಡಗಾಂನಲ್ಲಿದ್ದ ಬಹದ್ದೂರ್‌ ಖಾನನಿಗೆ- ದೂತರು ಬಂದು ಸಮಾಚಾರ 
ತಿಳಿಸಿದರು. ಇದ್ದ ಕೈದ್ದ ತೆ ಬಂದ ಈ ಸಮಾಚಾರವನ್ನು ಕೇಳಿ ಬಹದ್ದೂ ರ್‌ 
ಖಾನನು ಸ್ಕೈ ನ್ವ ಸಮೇತವಾಗಿ ಹೊರಟನು. ಮರಾಠಾಸ್ಥೆ ನ್ಯ ಗಳು ಪೆಡಗಾಂಗೆ 
ಐವತ್ತು ಮೈ ಲಿಗಳ ದೂರದಲ್ಲಿದೆಯೆಂದೂ ಬ್ರ ಹ್ಮ್ಮಾ ೦ಡ ಸ್ಥೆ ಸ್ಯ ಗಳು ಮೇಲೆಮೇಲೆ 
ಬರುತ್ತಿ ಆದಾ ಮತ್ತೆ ಗುಪ್ತಚಾರರು ನ್‌ ಹೇಳಿರಕು. 


ಬಹದ್ದೂ ರ್‌ ಖಾನನು ಪೆಡಗಾಂ ಠಾಣ್ಯದಿಂದ ಹೊರಡುತ್ತಲೇ ಬೇರೆ 
ಮಾರ್ಗದಿಂದ ಏಳುಸಾವಿರ ಮರಾಠಾ ಸೈನ್ಯಗಳು ಹಠಾತ್ತನೆ ಪೆಡಗಾಂ ಶಿಬಿರದ 
ಮೇಲೆ ಬಿದ್ದು ಕೊಳ್ಳೆ ಹೊಡೆದವು. ಆ ಶಿಬಿರದಲ್ಲಿ ಸುಮಾರು ಒಂದು ಕೋಟಿ 
ರೂಪಾಯಗಳಷ್ಟು ಬೆಲೆಬಾಳುವ ಸಾಮಗ್ರಿ ಗಳೂ ಹಣವೂ ಮರಾಠರಿಗೆ 
ಸಿಕ್ಕಿ ತು. ಮತ್ತು ಅತ್ಯುತ್ತಮವಾದ ಇನ್ನೂ ರು ಕುದುರೆಗಳು ಸಿಕ್ಕಿ ದವು. 
ಬಹದ್ದೂ ರ್‌ಖಾನನು uso ಕಳುಹಿಸ ನವುದಕ್ಕೊ "ಸ್ಕರ ಆ ಕುದುರೆ 
ಗಳನ್ನು "ಚುನಾಯಿಸಿಟ್ಟಿ ದ್ದನು. ಹೀಗೆ ಮರಾಠರು ಹೊಡಿದ ತಂತ್ರವು ತಕ್ಷಣವೇ 
ಈಲಕಾರಿಯಾಯಿತು. ಮೆರಾಕರ ಎರಡು ಸೈನ್ಯ ಗಳ ಮಧ್ಯೆ ಬಹದ್ದೂ ರ್‌ 
ಖಾನನ ಸೈನ್ಯವು ಸಿಕ್ಕಿ ನುಚ್ಚು ನೂರಾಯಿತು. 


ಗವ 


೬ ಛತ್ರಪತಿ ಶಿವಾಜಿ: 


`` ಔರಂಗಾಬಾದಿನ ಸಮೀಪದಲ್ಲಿ ಮರಾಠಾ ನ್ಯಗಳು ಒಂದು ಸುತ್ತು 
ಕಟ್ಟುತ್ತಿ ವೆಯೆಂದು ಬಹದ್ದೂ ರ್‌ ಖಾನನಿಗೆ ತಿಳಿಯಿತು. ಅವನು ಗಾಬರಿಯಿಂದ 
ರಾಜಧಾನಿಗೆ ಓಡಿಹೋದನು. 
ಬಿಜಾಪುರದ ದರ್ಬಾರಿನವರಿಗೂ ಮರಾಠರಿಗೂ ಅಲ್ಲಲ್ಲಿ ಕಲಹಗಳು 
ನಡೆಯುತ್ತಿದು ಶಿವು ಬಿಜಾಪುರದ ಸೇನಾಧಿಪತಿಯಾದ ರುಸ್ತುಂ ಈ..ಜಮಾನ್‌ 
ಎಂಬುವನು ಸೈನ್ಯವನ್ನು ತೆಗೆದುಕೊಂಡು ಬಂದು ರಾಜಾಪುರವನ್ನು ಸ್ವಾ ಧೀನ 
ಪಡಿಸಿಕೊಂಡನು. ಮರಾಠರು ಅತ್ತಕಡೆಗೆ ವಿಶೇಷ ಗಮನ ಕೊಡಲಿಲ್ಲ. 
ಮೊಗಲ್‌ ರಾಜ್ಯಗಳ ಮೇಲೆಯೇ ಧಾಳಿ ನೆಡೆಸುತ್ತಿ ದ್ದ ರು... ಮರಾಠಾ 
ಸ್ಪೈ ನ್ಯ ಗಳು BN ಎಂಬ ವ್ಯಾಪಾರದ ಪಟ್ಟ ಇವನ್ನು ಸ್ವಾ ಧೀನಪಡಿಸಿ 
6 ಅಲ್ಲಿ ಇಂಗ್ಲಿ ಷರ ಸಂಪ ಸತ್‌ಭರಿತವದ ಬಡಗ ಇದ್ದವು. 
ಧರನ್‌ಗೂಂವ್‌ನ ಖಿಲೆ ಧಾರ ಕುತುಬ್ಬಿ ನನೆಂಬುವನು ಸ್ವಲ್ಪ ವೇ ಸೈನ್ಯ ರೂ 
ಮರಾಠರೊಡನೆ ಬಹುಪರಾಕ್ರ ಮದಿಂದ ಹೋರಾಡಿದನು, ಕೊನೆಗೆ ಪರಾಜಯ 
ವನ್ನು ಹೊಂದಿ ಔರಂಗಾಬಾದಿಗೆ ಓಡಿಹೋಗಿ ಅಲ್ಲಿ ಸೇರಿಕೊಂಡನು. ಅವನು 
ಬಹದ್ದೂರ್‌ ಖಾನನೊಡನೆ “ಮರಾಠಾ ಸೈನ್ಯ ಗಳು ಮನೆಗಳನ್ನೂ ಕೋರಿ 
ಗಳನ್ನೂ ಹಾಳುಮಾಡಿವೆ, ಶ್ರೀಮಂತರನ್ನು ಕೊಳ್ಳೆ ಹೊಡೆದಿದ್ದು ರೆ. ಊರು 
ಗಳನ್ನು ಸುಟ್ಟು ಹಾಕಿದ್ದಾ ರೆ” ಎಂದು ವಿವರವಾಗಿ ತಿಳಿಸಿದನು. 
ಬಹದ್ದೂ ರ್‌ ಖಾನನು ಖತಿಗೊಂಡು ಮರಾಠರಿಗೆ ಎಲ್ಲಾ ದರೂ ಬಲವಾದ 
ಪೆಟ್ಟು ಕೊಡಬೇಕೆಂದು ಯೋಚನೆಮಾಡಿ ಬಲವಾದ ಸೈನ್ಯವನ್ನು ತೆಗೆದು 
ಕೊಂಡು ಹೋಗಿ ಕಲ್ಯಾಣ್‌ನನ್ನು ಹಿಡಿದುಕೊಂಡನು. ಕಲ್ಯಾಣದುರ್ಗವು 
ಬಿಟ್ಟು ಹೋಯಿತೆಂದು ಶಿವಾಜಿಗೆ ವರ್ತಮಾನ ಬಂದಿತು. ಶಿವಾಜಿಯು 
ಸೈನ್ಯ ಸಮೇತವಾಗಿ ಸ್ವತಃ ಕಲ್ಯಾ ಣಕ್ಕೆ ಹೋಗಿ ಯುದ್ಧ ಮಾಡಿ ಬಹದ್ದೂ ರ್‌ 
ನನ್ನು ಒಡಿಸಿ ಆ ದುರ್ಗವನ್ನು ಹ ಸ್ವ ಥೀನಪಡಿಸಿಕೊಂಡನು, 
ಬಹದ್ದೂ ರ್‌ ಬು ಓಡಿಹೋಗಿ ತನ್ನ ರಾಜಧಾನಿಯಾದ ಔರಂಗಾ 
ಬಾದಿನಲ್ಲಿ ಸೇರಿಕೊಂಡನು, 
ಶಿವಾಜಿಯ ಒಂದು ತಂತ್ರವನ್ನು ಹೂಡಿದನು. ಔರಂಗಾಬಾದಿಗೆ 
ಶಿವಾಜಿಯ ಕಡೆಯ ರಾಯಭಾರಿ ರಘುನಾ ಥರಾವ್‌ ಫೃ ಫಡಕೆ 
ಬಹದ್ದೂ ರ್‌ ಖಾನನ್ನು ಭೇಟಿಮಾಡಿದನು. 


eb 


Po 


ಎಂಬುವನು ಹೋಗಿ 


ಛತ್ರಪತಿ ಶಿವಾಜಿ ೭. 


“ಶಿವಾಜಿ ಮಹಾರಾಜರು ನನ್ನನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಟ್ಟಿ ದ್ದಾರೆ. 
ಅವರಾಗಿ ಸಂಧಿಮಾಡಿಕೊಳ್ಳಲು ಆಪೇಕ್ಷಿಸುತ್ತಾರೆ. ಸಣ್ಣಸಣ್ಣ ಸ್ಥಳಾಧಿಕಾರಿ 
ಗಳಿಂದ ಪರಸ್ಪರ ಜಗಳವಾಗುತ್ತಿದೆಯೇ ಹೊರತು ಮರಾಠರಿಗೂ ಮೊಗಲ 
ರಿಗೂ ಯುದ್ಧ ಗಳಾಗುವಂಥಾ ದೊಡ್ಡ ಕುರಣಗಳೇನೂ ಇಲ್ಲ. ಸಂಧಿಮಾಡಿ 
ಕೊಂಡರೆ ಉಭಯರಾಜ್ಯಗಳಿಗೂ ಒಳ್ಳೆ ಯದಾದೀತು” ಎಂದು ತಿಳಿಸಿದನು. 

ಬಹದ್ದೂರ್‌ ಖಾನನು ಸಂಧಿಗೆ ತಯಾರಾಗಿದ್ದ ನು. ಅವನು ಈ ಯುದ್ಧ 
ಗಳಿಂಬ ಬೇಸತ್ತುಹೋಗಿದ್ದನು. ಶಿವಾಜಿಯೊಡನೆ ವಿರೋಧ ಮಾಡಿಕೊಳ್ಳು 
ವುದು ವ್ಯರ್ಥ. ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ 
ವಿರೋಧದಿಂದ ನಮಗೇ ಹೆಚ್ಚು ಕೆಡಕಾಗುತ್ತದೆ. ಮರಾಠಾ ಸೈನ್ಯಗಳು ಪದೇ 
ಪದೇ ಬಂದು ನಮ್ಮ ರಾಜ್ಯದಲ್ಲಿ ದೊಂಬಿ ಮಾಡುತ್ತವೆ. ನಮ್ಮ ಕೈಮೇಲಾಗಿ 
ಅವರು ಸೋತರೆ ಓಡಿಹೋಗುತ್ತಾರೆ. ನಮಗೇನೂ ಲಾಭವಿಲ್ಲ. ಶಿವಾಜಿಗೂ 
ನಮಗೂ ಸಂಧಿಯಾದರೆ ಈ ಉಪದ್ರವ ಇಲ್ಲದಂತೆ ಆಗುತ್ತದೆ ಎಂದು 
ಯೋ ಚನೆಮಾಡಿ ಸಂಧಿಗೆ ಒಪ್ಪಿ ಕೊಳ್ಳ ಬೇಕೆಂದು ನಿರ್ಧರಿಸಿಕೊಂಡನು. 
ಮರಾಠಾ ರಾಯಭಾರಿಯೊಂದಿಗೆ ಬಹದ್ದೂ ರ್‌ಖಾನನು ಶಿವಾಜಿ ಮಹಾರಾಜ 
ರಿಗೊ ನನಗೂ ಸ್ವಂತವಾಗಿ ಯಾವ ದ್ವೇಷವೂ ಇಲ್ಲ. ಅವರ ವಿಷಯದಲ್ಲಿ 
ಮೊದಲಿನಿಂದಲೂ ನನಗೆ ಗೌರವವಿದ್ದೆ € ಇದೆ. ಅದನ್ನು ಶಿವಾಜಿ ಮಹಾರಾಜರೊ 
ಬಲ್ಲರು. ನಮಗೂ ಅವರಿಗೂ ಸ್ಹ ರವಾದ ಸಂಧಿಯಾಗುವುದು ಒಳ್ಳೆಯದು, 
ಉಭಯ ರಾಜ್ಯಗಳಿಗೂ ಕ್ಷೇವವಾಗುತ್ತದೆ. ಆದರೆ ಸಂಧಿಯ ಷರತ್ತುಗಳನ್ನು 
ಬಾದಶಹರು ಒಪ್ಪ ಬೇಕು. ಎಂದು ಹೇಳಿದನು. 

ಬಹದ್ದೂ ರ್‌ಖಾನನೂ ರಘುನಾಥ ಪಡಕೆಯೂ ಸಂಧಿಯ ಷರತ್ತುಗಳನ್ನು 
ಚರ್ಚೆಮಾಡಿ ನಿರ್ಧರಿಸಿದರು. ಶಿವಾಜಿಯು ಹದಿನೇಳು ದುರ್ಗಗಳನ್ನು 
ಮೊಗಲರ ವಶಕ್ಕೆ ಪೂರ್ಶಿಯಾಗಿ ಬಿಟ್ಟು ಕೊಡಬೇಕು. ಭೀಮಾನದಿಯ ಆಚೆ 
ಗಿರುವ ದೇಶವನ್ನೆಲ್ಲಾ ಮೊಗಲರು ಶಿವಾಜಿಗೇ ಬಿಟ್ಟು ಬಿಡಬೇಕು. ಈ ಸಂಧಿ 
ಪಾಲನೆಗೋಸ್ಟರ ಸಾಂಬಾಜಿಯು ಔರಂಗಾಬಾದಿನಲ್ಲಿ ಸರ್‌ ಸುಭೇದಾರರ 
ಕೈಕೆಳಗೆ ಅಧಿಕಾರಿಗಳಾಗಿರಬೇಕು. ಅವನನ್ನು ಬಾದಶಹರು ಆರು ಸಂವಿರ 
ಕುದುರೆಗಳ ಸೇನಾನಾಯಕನಾಗಿ ಮಾಡಬೇಕು. ಹೀಗೆ ಷರತ್ತುಗಳು ನಿರ್ಧಾರ 


ತ್‌] ಛತ್ರ ಪತಿ ಶಿವಾಜಿ 


ಷರತ್ತುಗಳಿಗೆ ಒಪ್ಪಿ ಯ €ಸ ರ ಇಕ್ಫ ಲ್‌ಖಾನನನ್ನು 


ಖಾನನು Rie ಶಿವಾಜಿ ಮಹಾರಾಜನನ್ನು ಸ 
ಷರತ್ತು ಗಳನ್ನೆ ಲ್ಲಾ ಬಹದ್ದೂ ರ್‌ಖಾನರು ಒಪ್ಪಿ ಕೊಂಡಿದ್ದಾ 0; 
ದೆಹಲಿಯ ದಬಾನನಸ ಬರೆಸಿ “Ln ಸುತ್ತಾರೆ, ದಕರ 

ಬಗ್ಗೆ ಫರ್ಮನ್‌ ಬರುವವರೆಗೆ ನಿರೀಕ್ಷಣೆ ಮಾಡಬೇಕು. ಎರಡು ಪಕ್ಷ 
ಗಳವರೂ ತಾಟಸ್ಥ್ಯ ವನ್ನು ವಹಿಸಬೇಕು. ಯುವರಾಜ ಸಾಂಬಾಜಿಯವರನ್ನು 
ಔರಂಗಾಬಾದಿಗೆ ಕಳುಹಿಸಿಕೊಡಬೇಕೆಂದು ಬಹದ್ದೂ ರ್‌ ಖಾನರು ಅಪೇಕ್ಷಿಸು 
ತ್ತಾರೆ ಎಂದು ಇಕ್ಬ ಲ್‌ಖಾನನು ತಿಳಿಸಿದನು. ಶಿವಾಜಿಯು ಬಹದ್ದೂ ರ್‌ 
ಖಾನರ ವಿಷಯದಲ್ಲಿ ನಮಗೆ ಗೌರವವಿದೆ. ಅವರನ್ನು ಎಷ್ಟು ಜಾನೂ 
ನಂಬಬಹುದು. ಬಾದಶಹರಿಗೆ ನಮ ಮೇಲೆ ವಿಶೇಷ ಆಗ್ರಹವಿದೆ, ಆದ್ದ ರಿಂದ 
ಸಾಂಬಾಜಿಯನ್ನು ಈಗಲೇ ಕಳುಹಿಸಲು ನಾವು ಹಿಂತೆಗೆಯುತ್ತೇವೆ, "ಒಂದು 
ಬಾರಿ ಬಾದಶಹರ ಆಗ್ರ ಹಕ್ಕೆ ಸಾಂಬಾಜಿಯು ಬಲಿಬೀಳುವ ಪ ಪ್ರಸಂಗ ಬಂದು 
ಬಿಟ್ಟೆ ತು. ಹೊರ ಸಾಧಿಗೆ ಒಪ್ಪಿದ ಮೇಲೆ “ಜ್‌ ನಿಮ್ಮ 
ರಾದಧಾನಿಯಲ್ಲಿಯೇ ಇರುತ್ತಾರೆ ಬಂಡಿ ಹೇಳಿ ಇಕ್ಸ ಲ್‌ಖಾನನಿಗೆ ಬಹಳ 
ಗೌರವವನ್ನು ತೋರಿ ಕಳುಹಿಸಿಕೊಟ್ಟ ನು. 


ಇಕ್ಸ ಲ್‌ಖಾನನು ತಾ ಹೋಗಿ ಶಿವಾಜಿಯ ಸಂಧಾನಗಳು 
ನಿಜವಾದವುಗಳೆಂದೂ ಈ ಬಾರಿ ಸಂಧಿಯಾದರೆ ಅವನು ಎಂದೆಂದಿಗೂ 
ನಮೊ ಡನೆ ಯುದ್ಧ ಕೈ ಬರುವುದಿಲ್ಲವೆಂದೂ ತಿಳಿಸಿದನು. ಬಹದ್ದೂ ರ್‌ಖಾನನಿಗೆ 
ತಾನು ಅ ಮಹತಾ ಯ್‌ಸಾಧನೆ ಮಾಡಿದಂತಾಯಿತು. ಇದರಿಂದ “ ಬಾದಶಹನು 
ತನ್ನ ವಿಷಯದಲ್ಲಿ ಬಹಳ ಪಿ ಪ್ರೀತಿಯನ್ನು ತೋರಿಸ ತ್ತಾನೆ ಎಂದು ಸಂತೋಷ 
ಪಟ್ಟು ಕೊಂಡು ಬಾದಶಹನಿಗೆ ಎಲ್ಲ ವಿಚಾರಗಳನ್ನೂ, ವಿಸ್ತಾರವಾಗಿ ಬರೆಸಿ 
ಗೆ ಸಂಧಿಯ ಬಗ್ಗೆ ಅಪ್ಪ ಣೆಯನ್ನು ಬೇಡಿದನು. 


ದೆಹಲಿಯಿಂದ ನ ಹ ರಾ ಶಿವಾಜಿಯಿಂದ ಬಹೆದ್ದೂ ರ್‌ ಖಾನ 
ನಿಗೂ ಬಹೆದೂ ರ್‌ಖಾನನಿಂದ ಶಿವಾಜಿಗೂ ರುಯಭಾರಗಳು ನಡೆಯುತ್ತ ಲೇ 
ಇದ್ದುವು. ಶಿವಾಜಿಯು ಪ್ರ ಸಮಯದಲ್ಲಿ ತನ್ನ ಕೋಟೆಗಳನ್ನೆ ಲ್ಲಾ ಭದ್ರ 


pk ಶಿವಾಜಿ ತು ೯ 


ಡಿಸುವಂತೆ ಅಧಿಕಾರಿಗಳಿಗೆ ಅಪ್ಪ ಣೆಯಿತ್ತನು. ಎಲ್ಲ puke ren 
ಮ ಲಗುಬಗೆಯಿಂದ ಚರಪಪ | 
ಶಿವಾಜಿಯು ತನ್ನ ಕಡೆಯವರನ್ನು ಬಿಜಾಪು ಪುರಕ್ಕೆ ರಹಸ್ಯ ವಾಗಿ ಕಳುಹಿಸಿ 
ಕೊಟ್ಟ ನು. ಹಾಕ ಅರಮನೆಯಲ್ಲಿ ಪ ಸ್ರ ತಿದಿನವೂ ಎರಗು ನಡೆಯು 
3 ಸೇ ವು. ಆ ಸಮಯವನ್ನು ಸ ನಧಿಸಿ ಶಿವಾಜಿಯು ಕಡೆಯವರು ಅಲ್ಲಿ: ಸಂಧಾನಕ್ಕೆ ಜ್ಯ 
Wend ಬಹದ್ದೂ ರ್‌ಖಾನನಿಗೂ ಶಿವಾಜಿಗೂ ಸಂಧಿಪ್ರಸ್ತಾ ಪಗಳು | 
ನಥ ವೆ. ದೆಹಲಿಗೆ ರಾಯಭಾರಿಗಳು ಶಕೋಗಿ೩ರುತಿ ಿದ್ದಾ ರೆ. ಆ ಸಂಧಿಯ 
ಸಫಲವಾಗಿಬಿಟ್ಟ ರೆ ಶಿವಾಜಿಯೂ ಬಹದ್ದೂ ರ್‌ಖಾನನೂ ತಾ| ಸೇರಿಕೊಂಡು 
ಬಿಜಾಪುರದ ಮೇಲೆ ಯುದ್ದ ಕೈ ಬರುತ್ತಾರೆಂಬ ವದಂತಿಯು ಬಿಜಾಪುರದಲ್ಲಿ 
ಪ್ರಬಲವಾಗಿ ಹಬ್ಬ ತು. ವಜೀರನು ಏನಾದರೂ ಪ್ರಯತ್ನ ಮಾಡಿ ಈ ಸಂಧಿ 
ಯನ್ನು ಒಡೆದುಹಾಕಿ ಶಿವಾಜಿಯನ್ನು ತನ್ನ ಕಡೆಗೆ ಸೇರುವಂತೆ ವಕಾಡಬೇಕು 
ಎಂದು ಗುಟ್ಟಾಗಿ ರಾಯಭಾರಿಗಳನ್ನು ಕಳುಹಿಸಿದನು... ಈ ರಾಯಭಾರಗಳು 
ಬೇಗ ಬೇಗ ನಡೆದು ಬಿಜಾಪುರದವರು ಶಿವಾಜಿಗೆ ವರ್ಷಂಪ್ರತಿ, ಮೂರುಲಕ್ಷ 
ವರಹಗಳನ್ನು ಕೊಡತಕ್ಕ ದೆಂದೂ ಶಿವಾಜಿಯು ಬಿಜಾಪುರದವರ ಕಡೆಗೇ ಇರ 
ತಕ್ಕ ದೆಂದೂ ಮೊಗಲರೇನಾದರೂ ಬಿಜಾಪುರದವರ ಮೇಲೆ ಬಿದ್ದ ರೆ ಶಿವಾಜಿಯು 
ಸಹಾಯಕ್ಕೆ ಬರಬೇಕೆಂದೂ ಒಪ್ಪ ೦ದವಾಯಿತು. ವಜೀರನು ಮೂರುಲಕ್ಷ 
ವರಹಗಳನ್ನು ಒಂಟೆಗಳ ಮೇಲೆ ಹೇರಿಸಿ ಬಂದೋಬಸ್ಕಿನಿಂದ ಶಿವಾಜಿಗೆ 
ಕಳುಹಿಸಿಕೊಟ್ಟ ನು. ಈ ವಿಷ ಷಯಗಳೆಲ್ಲಾ ಬಹಾದ್ದೂ ರ್‌ಖಾನನಿಗೆ ಕೊಂಚೆವೂ 
ತಿಳಿಯದಂತೆ ಅಕ್ಕ ಂತ ರಹಸ್ಯವಾಗಿ ನಡೆದವು. 
ಹೀಗೆ ಜಿ ಕಾಲ ಕಳೆದುಹೋಯಿತು. ದೆಹಲಿಯಲ್ಲಿ 
ಬಾದಶಹ ಔರಂಗಜೇಬನು ಬಹದ್ದೂ ರ್‌ಖಾನನ ಪತ್ರ ಗಳನ್ನೆ ಲ್ಲಾ ನೋಡಿಕೊಂಡು 
"ಶಿವಾಜಿಯು ಈ ಬಾರಿ ಸರಿಯಾಗಿ ದಾರಿಗೆ ಬಂದಿದ್ದಾನೆ. ಅವನನ್ನು 
ಹತೋಟಿಯಲ್ಲಿಟ್ಟ ರೆ ಮುಂದೆ ದಕ್ಕ ನ್ನ್ನ ನವ್ಯ ವಹಾರಗಳೆಲ್ಲಾ ಸುಸೂತ್ರವಾಗು 
ತ್ತವೆ. ಬಿಜಾಪುರ ಗೊಲ್ಟೊಂಡಗಳು ಸರ್ವದ? ನಮ್ಮ ಕೈ ವಶವಾದ 
ನಂತರ ಶಿವಾಜಿಯನ್ನು ವಿಚಾರಿಸಿಕೊಳ್ಳೆ ಬಹುದು ಎಂದು ಬಿಂತಿಸಿ ಬಹದ್ದೂ ರ್‌ 
ಖಾನನಿಗೆ ಸಂಧಿಯನ್ನು ಒಪ್ಪಿ ಕೊಂಡಿರುವಂತೆ ಫರ್ಮನ್‌ ಬರೆಸಿ ಕಳುಹಿಸಿದನು. 
ಅದರೊಂದಿಗೆ ಸಾಂಬಾಜಿಗೆ "ಆಧಿಕಾರ ಕೊಟ್ಟಿ ರುವ ಪತ್ರ ವನ್ನೂ ಬೆರೆಸಿ ಕಳುಹಿ 


೧೦ ಛತ್ರ ಪತಿ ಶಿವಾಜಿ 


ಸಿದನು ಈ ಪತ್ರಗಳು ಔರಂಗಾಬಾದಿನಲ್ಲಿ ಬಂ ಹಾದ್ದೂ ರ್‌ಖಾನನ ಕೈಸೆ ಸೇರಿದವು. 
ಅವನು ಅತ್ಯಂತ” ಹರ್ಷಿತನಾಗಿ ತನ್ನ ರಾಯಭಾರಿಗಳನ್ನು ಶಿವಾಜಿಯ 
ಆಸ್ಚ್ಯಾ ನಕ್ಕೆ ಕಳುಹಿಸಿಕೊಟ್ಟನು. ಆ ರಾಯಭಾರಿಗಳು ಬಂದು ಶಿವಾಜಿಯ 
ಭೇಟಿಮಾಡಿ ಸಂಧಿಯ ಬಗ್ಗೆ ಬಾದಶಹರು ಒಪ್ಪಿ ಗೆಯಿತ್ತು ನಿಮಗೆ ಫರ್ಮನ್‌ 
ಕಳುಹಿಸಿಕೊಟ್ಟಿ ದ್ದಾ ರ್ಕ, ಶಿವಾಜಿ ಮಹಾರಾಜರೆಂದು ನಿಮ್ಮನ್ನು ಮರ್ಯಾದೆ 
ಮಾಡಿ ಫರ್ಮನ್‌ ಬರೆಯಲ್ಲ ಟ್ರಿ ದೆ, ನೀವು ಔರಂಗಾಬಾದಿಗೆ ಬಂದು ಸರ್‌ 
ಸುಬೇದಾರ್‌ರವರಿಂದ ಬಾದಶಹರ ಆಜ್ಞಾ ಪತ್ರವ ಸಿ ೀಕರಿಸಬೇಕು. 
ಯುವರಾಜ ಸಾಂಬಾಜಿಯವರ ಬಗ್ಗೆಯ ರೂ ಆಕಾರ ತ್ರ “ಬಂದಿರುತ್ತದೆ. 
ಅವರನ್ನೂ ನಿಮ್ಮ ಜಿ ಜೊತೆಯಲ್ಲಿ ಕರೆತರಬೇಕೆಂದು ಬಹದ್ದೂರ ರ್‌ ಖಾನರು ಹೇಳಿ 
ಕಳುಹಿಸಿದ್ದಾ ರೆ ಎಂದು ಅರಿಕೆಮಾಡಿದರು. 

ಶಿವಾಜಿ ಯು ಭರದರ್ಬಾರಿನಲ್ಲಿ ಆ ರಾಯಃ ಭಾರಿಗಳನ್ನು ಧಿಕ್ಕ ರಿಸಿ 
ಹೇಳಿದನು. 

ಬಹಾದ್ದೂ ರ್‌ಖಾನನೊಂದಿಗೆ ನಾವು ಸಂಧಿಮಾಡಿಕೊಳ್ಳು ವಂಥಾ ಮಹತ್‌ 
ಕಾಯ ೯ವನ್ನು ಅವನೇನು ಮಾಡಿದ್ದಾನೆ ನೆ. ನಮ್ಮನ್ನು Ra ಮಹಾ 
ರಾಜನೆಂದು “ಕರೆದರೆ ನಮಗೆ ಬಂದ ಭಾಗ್ಯ ವೇನು ಈ ದಖ್ಬನ್‌ ರಾಜ್ಯ ದಲ್ಲಿ 
ಮೊಗಲರು ಇರಕೂಡದು. ನೀವುಗಳು ಇಲ್ಲಿಂದ ಓಡಿಹೋಗಿರಿ, ಈ ವಿಷಯ 
ವನ್ನು ಬಹದ್ದೂ ರ್‌ಖಾನನಿಗೆ ತಿಳಿಸಿರಿ. ನಮ್ಮ ಎಜ್ಯ ದಲ್ಲಿ ನೀವು ಇನ್ನು ಒಂದು 
ದಿನವಿದ್ದ ರೂ ಶಕಗ ಗುರಿಯಾಗುವಿರಿ ಬ ಅಪ್ಪ ಇ ದನು, 

ರಾಯಭಾರಿಗಳು MN ಔರಂಗಾಬಾದಿಗೆ ಓಡಿಹೋಗಿ ಶಿವಾಜಿಯ 
ದರ್ಬಾರಿನಲ್ಲಿ ನಡೆ ದ್ಯ ಮಾನಗಳನ್ನೆ ಲ್ಲಾ ಬಹದ್ದೂ ರ್‌ಖಾನನಿಗೆ ತಿಳಿಸಿದರು. 

ಬಹದ್ದೂ ಕಾಚನ ಅತ್ಯ ಆತ ಖನ್ನ ನಾದನು. ಈ ಶಿವಾಜಿಯು 
ಎಂತಹ ವಂಚಕ. ಎಂಥಾ ಮೋಸಮಾಡಿ, ತಾನಾಗಿ ಈ ಸಂಧಿಯಿ 
ಪ್ರಸ್ತಾ ಪವನ್ನೆ ತ್ತಿ ನಮ್ಮನ್ನು ಪಮಾನಕ್ಕೆ ಗುರಿಮಾಡಿದ್ದು ನೆ. ಬಾದಶಹರ 
ಮುಂದೆ ನನಗೆಷ್ಟು ಜಾಂ ದ. ಅವರು ನನ್ನ ಮೇಲೆ 
ಆಗ್ರ ಹಗೊಳ್ಳದಿರುವರೇ. ಈ ಶಿವಾಜಿಯ ವಂಚಕನೆಂದು ಬಾದಶಹರು 
ಚೆನ್ನಾ ಗಿ ಬಲ್ಲರು. ಆದರೂ ಅವನ ಮಾತುಗಳನ್ನು ನಂಬಿದ ನಾನೆಷ್ಟು 
ವಿವೇಕಹೀನನೆಂದು ಅವರು ಭನ ದಿರುವರೇ ಎಂದು ವ್ಯಸ ಸನಪಟ್ಟು ಕೊಂಡನು 


ಛತ್ರಪತಿ ಶಿವಾಜಿ. 44 


ಈ ಶಿವಾಜಿಗೆ ತಕ್ಕ ಪ್ರತೀಕಾರಮಾಡಿ ಈ ಸೇಡು ತೀರಿಸಿಕೊಳ್ಳ ಬೇಕು ಎಂದು 
ಹಠಮಾಡಿಕೊಂಡನು. 

ಈ ಸಂಧಾನದ ಸಂದರ್ಭದಲ್ಲಿಯೇ ಪೊಂಡಾದುರ್ಗವನ್ನು ಶಿವಾಜಿಯು 
ಸ್ವಾ ಧೀನಪಡಿಸಿಕೊಂಡನು. ಇದರಿಂದ ಬಹದ್ಧೂರ್‌ಖಾನನಿಗೆ ಮತ್ತೊಂದು 
ಪೆಟ್ಟು ಬಿದ್ದ ೦ತಾಯಿತು. 

ಬಹಾದೂ ರ್‌ಖಾನನು ಬಿಜಾಪುರದ ವಜೀರನೊಡನೆ ಪ್ರಬಲವಾ 
ಸಂಧಾನ ವನ್ನು ನಡೆಸಿದನು. ಔರಂಗಾಬಾದಿನಲ್ಲಿರುವ ಮೊಗಲ್‌ ಸ್ಕೈ ಗಳು 
ಜಚಾಪುರದ "ಸ ಸೈನ್ಯ ಗಳು ತಾಕು ಶಿವಾಜಿಯ ಮೇಲೆ ಯುದ್ಧ ಮಾಡ 
ಬೇಕೆಂದು ಮಾತ ಕಕತೆಗಳು ನಡೆದವು. ವಜೀರನಾಗಿದ್ದ ಖಾವಾಸ್‌ಖಾನನು ಈ 
ಸಂಧಾನಕ್ಕೆ ಒಪ್ಪಿ ಕೊಂಡು ಸಹಿಹಾಕಿ ಕಳು ಓಹಿದನು. ಪ್ರ ಸಂಧಿಗೋಸ್ಕರ 
ನ ದೆಹಲಿಗೆ ಬಿಜಾಪುರದಿಂದ ಬರಬೇಕಾದ ಒಂದು ವರ್ಷದ ಪೊಗಿದಿ 
ಒಂದು ಲಕ್ಷ ಹೊನ್ನು ಗಳನ್ನು ಮನ್ನಾ ಮಾಡಿರುವುದಾಗಿ ಆಜ್ಞಾ ಪತ್ರ ಪತೃವ ಶ್ರವನ್ನು 
ಕಳುಹಿಸಿಕೊಟ ಸಿನ. | 

ಬಹದ್ದೂ ರ್‌ಖಾನನೂ ಬಿಜಾಪುರದ ವಜೀರನೂ ಸೇರಿಕೊಂಡು ' 
ಶಿವಾಜಿಯ ಮೇಲೆ ಯುದ್ಧಕ್ಕೆ ಹೊರಡುವಷ್ಟ ರಲ್ಲಿ ಬಿಜಾಪುರದ ದರ್ಬಾರಿನಲ್ಲಿ 
ಖವಾಸ್‌ಖಾನನ ವಿರೋಧಿಯಾದ ಬಿಷಲೂಲಾನನು ವಜೀರಪದವಿಗೆ ಬಂದು 
ಬಿಟ್ಟನು. ಬಹದ್ದೂರ್‌ಖಾನನ ಒಪ್ಪ ಂದವೆಲ್ಲವೂ ಒಡೆದುಹೋಗಿ ಅವನ ಕೈ 
ಮುರಿದಂತಾಗಿ ಕುಳಿತುಕೊಂಡನು. 

ಅಷ್ಟ ರೊಳಗಾಗಿ ಶಿವಾಜಿಯು ದಂಡೆತ್ತಿ ಬಂದು ಕೊಲ್ಲಾ ಪುರವನ್ನು 
ಸ್ವಾ ಧೀನಪಡಿಸಿಕೊಂಡನು. ಮರಾಠರ ಮತ್ತೊಂದು ದೊಡ್ಡ ಸ್ಯ ನ್ಯವು 
ಬ ಸಂಡ ಬಿಜಾಪುರ ರಾಜ್ಯಗಳ ಮೇಲೆ ಧಾಳಿ ಮಾಡಿ ಕೊಳ್ಳೆ ಸು 
ಅಂಶು. 

ಮರಾಠಾ ಸೈನ್ಯಗಳು. ಹೈದರಾಬಾದಿನ ಸಮಿಾಪದಲ್ಲಿದ್ದ ಯಾದವಗಿರಿ 
ಎಂಬ ಸಂಪದ ರಿತವಾದ ಪಟ್ಟಣವನ್ನು ಲೂಟಿಮಾಡಿದವು. ಪಟ್ಟಣದಲ್ಲಿ 
ಬಹುಮಂದಿ ಶ್ರೀಮಂತರಿದ್ದರು. ಹಿಂದುಗಳು ಮುಸಲ್ಮಾನರು ಅಪಾ ನಿರವಾದ 
ಹಣವನ್ನು ೇಖರಿಸಿಕೊಂಡು ಆ ಪಟ್ಟ ಣದಲ್ಲಿ ದೊಡ್ಡ : ಮಹಲುಗಳನ್ನು 
ಕಟ್ಟಿಕೊಂಡು ಥೊಸಮಾಡುತ್ತಿದ್ದ ಥು. ನಂತ ) ಹೆ ನ್ಯಗಳು ಆ. ಪಟ್ಟ ಣವನ್ನು 


ತ 


೧೨ ಛತ್ರಪತಿ ಶಿವಾಜಿ 


ಲೂಟಿಮಾಡಿ ಅಪಾರವಾದ ಐಶ್ವ ರ್ಯವನ್ನು ದೋಚಿದವು. ಆ ಶ್ರೀಮಂತರ 
ಮನೆಗಳನ್ನೆಲ್ಲು ಅಗೆದು ಹೂತಿಟ್ಟಿದ್ದ " ಎಶ್ವರ್ಯವೆ ಇವನ್ನೂ ವಶಾಠರು ' 
ಕೈ ವಶ ವಯು ೧ಂಡರು. ಆ ಶ್ರೀಮಂತರುಗಳನ್ನು ರಕ್ಷಿಸಲು ಯಾರೂ 
ಸಮರ್ಥರಾಗಲಿಲ್ಲ ಅವರುಗಳು ಮ ರಾಠರನ್ನು ಮರೆಹೊಕ್ಕು ಪ್ರಾಣಭಿಕ್ಷೆ 
ಯನ್ನು ಬೇಡಿ ಉಳಿದುಕೊಂಡರು. 

ಈ ವಿಚಾರಗಳೆಲಾ ಗುಪ್ತ್ನಚಾರರ ಮುಖೇನ ಬಾದಶಹನಿಗೆ ವರದಿ 
ಯಾಯಿತು. ಬಹದ್ದೂರ್‌2 ಖಾನನ ಮೇಲೆ ಬಾದಶಹನು ಕೋಪಾ ಎವಿಪ್ಪನಾಗಿ 
ಅವನೆಂಥಾ ಮುಠ್ಕಾ ಛ, "ದಖ್ಬ ನ್ನ ನಲ್ಲಿ ಅಷ್ಟೊ ದು ಸ್ಥೆ ನ ವನ್ನು ಇಟ್ಟು ಕೊಂಡು 
ಶಿವಾಜಿಯನ್ನು ತಡೆಗಟ್ಟ ಲಾ 3 ಹೋಗಿದ್ದಾನೆ ನೆ. ಗು ಬೂ ಅದಂತಾ 
ಗಿದೆಯಲ್ಲಾ. ಬಹದ್ದೊ ರ್‌ಖಾನನೂ ಅಂತರಂಗದಲ್ಲಿ ಶಿವಾಜಿಯೊಡನೆಯೇ 
ಸೇರಿಕೊಂಡುಬಿಟ್ಟಿ ದ್ದಾ ದಾ ನೆಯೋ ಏನೋ, ಅವನನ್ನು ಕರೆತರಿಸಿ ತಕ್ಕ ಶಿಕ್ಷೆ 
ಮಾಡಬೇಕು ಎಂದು "ದರ್ಬಾರಿನಲ್ಲಿ ಹೇಳಿದನು. 

ಈ ಮಾತುಗಳಿಂದ ಬಹದ್ದೂ ರ್‌ಖಾನನಿಗೆ ಬಹಳ ಅಪಮಾನವಾದಂತಾ 
ಯಿತು. ಶಿವಾಜಿಗೆ ಏನಾದರೊಂದು ವಿಧದಲ್ಲಿ ಪ್ರತೀಕಾರ ಮಾಡಬೇಕೆಂದು 
ಬಗೆದು ಔರಂಗಾಬಾದಿನಲ್ಲಿನ ದೊಡ್ಡ ಮೊಗಲ್‌ ಸೆ ಸೈನ್ಯವನ್ನು ತೆಗೆದುಕೊಂಡು 
ಹೋಗಿ ಕಲ್ಯಾ ಣವನ್ನು ಸಾ ಸ ಧೀನಪಡಿಸಿಕೊಂಡನು. 

ಚತ ಸೈನ್ಯ ಗಳು ವೀರಾವೇಷದಿಂದ ಔರಂಗಾಬಾದಿಗೆ ಹೋಗಿ 
ರಾಜಧಾನಿಯನ್ನು ತಿ ಶಿದವು. ಔರಂಗಾಬಾದ್‌ ಅರಕ್ಷಿತವಾಗಿದೆ. ಮರಾಠರ 
ಕ್ರೈ ಗೆ ಸೇರಿಹೋಗು Sp ದೆ ಎಂದು ಖಾನ್‌ ದೇಶದಲ್ಲೆ ಲ್ಲಾ ಪುಕಾರು ಎದ್ದಿತು. 
ಇದರಿಂದ ಭಯಗ್ರಸ್ತ ಸ್ನನಾದ ಬಹದ್ದೂ ರ್‌ಖಾನನು ಕಲ್ಯಾ! ಣವನ್ನು ಬಿಟ್ಟು ದ ಡಿ 
ಹೋಗಿ ತನ್ನ ರಾಜಧಾನಿಯ ರಕ್ಷಣೆಗೆ ನಿಂತನು. ಬ A ರಾಜ 
ಧಾನಿಯ ಸುತ್ತ ಲೂ ಮರಾಠಾಸಿ ಸೈ ನ್ಯ ಗಳು ಆವರಿಸಿಕೊಂಡಿದ್ದ ವು. ಬಹದ್ದೂ ರ್‌ 
ಖಾನನು ಒಂದ.ಕಡೆ ಮರಾರರನ್ನು' ಓಡಿಸಿದರೆ ಅವರು ಮತೊ ಫಾಂದು "ಕಡೆ 
ರಾಜಧಾನಿಯೊಳಗೆ ನುಗ್ಗಿ ಕೊಳೆ ; ಹೊಡೆಯತ್ತಿ ದ್ದ ರು. ಬಹದ್ದೂ ರ್‌ಖಾನನು 
ಅತ್ಯಂತ ಪ ಪ್ರಯಾಸದಿಂದ ಈ! ಮರಾಠರನ್ನೆ ಲ್ಲಾ ಹೊಡೆದೋಡಿಸಿ ಔರಂಗಾ 
ಬಾದನ್ನು ಸುರಕ್ಷಿತವಾಗಿ ಕಾಪಾಡಿದನು, 


ಟ್‌ ಬಾದಶಹನು ಹಿಂದುಗಳ ಮೇಲೆಲ್ಲಾ ಜೆಸಿಯಾ ತೆರಿ ಗೆಯನ್ನು 


ಛತ್ರ ಪತಿ ಶಿವಾಜಿ ೧೩ 


ಹೊರೆಸಿದನು. ಮೊಗಲ್‌ ಸಾಮ್ರಾಜ್ಯದಲ್ಲೆ ಲ್ಲಾ ಹಿಂದುಗಳು ಪರಿತಪಿ 
ತೊಡಗಿದರು. ಹಿಂದುಗಳಿಗೆ ತಿನ್ನು ) ಪುದಕ್ಕ ರಲಿ ಇಲ್ಲದಿರಲಿ ಪ್ರ ಯು 
ವನ್ನು ಕೊಟ್ಟೆ ೇತೀರಬೇಕಾಗಿತ್ತು. ತಾಂ ಅಧಿಕಾರಿಗಳು ಇದು ಯುದ್ಧ ದ 
ರಾ ಹೇಳಿ ಹಿರಿದುಗಳಂದ ವಸೂಲ್ಮಾ! ಡುತ್ತಿ ದ್ದ ರು. ಶಿವಾಜಿಗೆ ಈ 
ಸಮಾಚಾರವು ನಾನಾರೀತಿಯಾಗಿ ತಿಳಿಯಿತು. ಮ ಔರಂಗಸೆ €ಬನಿಗೆ ಒಂದು 
ಪತ್ರವನ್ನು ಬರೆದುಕಳುಹಿಸಿದನು, ಆ ಪತ್ರದ ವಿವರಣೆಯು ಈತೆರನಾಗಿತ್ತು. 
ಸಂ: ಬಾದಷಹನಿಗೆ.- 

ಭಗವಂತನು ನಿಮಗೆ ಇತ್ತಿರುವ ಐಶ್ವರ್ಯ ಸೌಭಾಗ್ಯಗಳು ಶಾಶ್ವತ 
ವಾಗಿರಲೊದೂ ನಿಮಗೆ ಸರ್ವದಾ ಶುಭವನ್ನು ಕೋರುವ ಈ ಸೇವಕನಾದ 
ಶಿವಾಜಿಯು ಈ ಪತ್ರವನ್ನು ಬರೆಯುತ್ತಿದ್ದಾ ನೆ, ನಾನು ನಿಮ್ಮ ಅಮೋಘವಾದ 
ಸನಿ ಧ್ಯಾನದಿಂದ ನನ್ನ್ನ ದುರದೃಷ್ಟ ವಶಾತ್‌ ನಿಮಗೆ ಹೇಳದೇ ಹೊರಟು 
ಬಂದಿದ್ದಾ ಗ್ಕೂ ನಟಿ ನನ್ನ್ನ ವಿಷಯದಲ್ಲಿ ತೋರಿದ ಸೌಜನ್ಯ ಕ್ವಾ ಗಿ ಕೃ ತಜ್ಞ ತೆ 
ಯಿಂದ ಅ be [ಹವಾಗಳೂ ನಿಮ್ಮ ಸೇವೆ ಸ ದ 
ದಿಂದ ಸಿದ ನಾಗಿದ್ದೆ ನೆ. ನನ್ನೊ ಡನ ಬಾದಕಾಹರವನ ನಡೆಸಿದಂಥಾ ಅನೇಕ 
ಯುದ್ಧ ಗಳಿಗೋಸ್ತರ ದೆಹಲಿಯ ಸಾರ್ವಭೌಮ ಭಂಡಾರವೆಲ್ಲಾ ಬರಿದಾಗಿ 
ಹೋಗಿದೆಯೆಂದೂ ಬಾದಶಹರು ಜೆಸಿಯಾ ಎಂಬ ತೆರಿಗೆಯನ್ನು ಹಿಂದುಗಳ 
ಸ ಹೊರಿಸಲು ಆಜ್ಞೆ ಮಾಡೋಣವಾಗಿದೆಯೆಂದು ದರಬಾರಿನ ಅಧಿಕಾರಿಗಳು 

ದುಗಳಿಂದ ಆ ಹಣವನ್ನು ವಸೂಲ್ಮಾ ಡಿ ಸಾಮ್ರಾಟರ ಖರ್ಚುವೆಚ್ಚಗಳಿಗೆ 
i ರೆಂದು ಕೇಳಿ ನನಗೆ "ಹಳ ವ ವ್ಯ ಸನವಾಯಿತು, 

ದೆಹಲಿಯ ಸಾಮ್ರಾಜ್ಯದ CRs ನಿರ್ಮಾಪಕನೂ ಆದ 
ಜಲಾಲುದ್ದೀನ್‌ ಅಕ್ಬರ್‌ ಬಾದಷಹನು ಐವತ್ತೆರಡು ವರ್ಷಗಳು ಅಖಂಡವಾಗಿ 
ದೆಹಲಿಯ ಸಿಂಹಾಸನದ ಮೇಲೆ ಬೆಳಗಿದನು. ಆ ಮಹಾಪುರುಷನು ಹಿಂದುಗಳು 
ಮುಸಲ್ಕಾ: ನರು ಕ್ರೈಸ್ತರು ಯಹೂದಿಗಳು ಇರಾನಿಗಳು ಪಾರಸಿಗಳು; ವಾಸ್ತ್ವಿ ಕರು 
ಬ್ರಾಹ್ಮ ಓಂ ಜೈನ ಬೌದ ಚಾರ್ವಾಕರುಗಳು ಇವರೆಲ್ಲರನ್ನೂ ಸಮಭಾವದಿಂದ 
ಪರಿಗಣಿಸುತ್ತಿದ್ದು ದೇ ಅಕ್ಸ ರನ ರಾಜ್ಯಸೂತ್ರವಾಗಿತ್ತು. pl ಆ 
ಸಾಮ್ರಾಜ್ಯವು : ಅಷ್ಟು ಸುಭದ್ರ ವಾಗಿ ಸುರಕ್ಷಿತವಾಗಿತ್ತು .. : ಅದರಿಂದಲೇ 
ಅವನನ್ನು ಸಕಲ ಮತಗಳವರು ಜಗದ್ಗುರುವೆಂದು ಭಾವಿಸಿ ಗೌರವಿಸುತ್ತಿದ್ದರು. 


೧೪ ಛತ್ರಪತಿ ಶಿವಾಜಿ 


ಅನಂತರ ಜಹಾಂಗೀರ್‌ ಬಾದಶಹನು ಇಪ್ಪ ತ್ರೈರಡು ವರ್ಷಗಳು ಅದೇ ಮೇಲು 
ಪಂಗ್ತಿಯನ್ನ ನುಸರಿಸಿ ರಾಜ್ಯ ಭಾರ ಮಾಡಿದನು. ಸಮಸ್ತ ಪ್ರಜೆಗಳೂ ಅವನಿಗೆ 
ತಮ್ಮ ಸರ್ವಸ್ಥ ವನ್ನೂ ಸಮರ್ಪಿಸುತ್ತಿ ದ್ದ ರು. ಸ್ನ €ಹಹಸ ನವನ್ನು ಸಂತೋಷ 
ದಿಂದ ನೀಡಿದ್ದ ಬ ಸರ್ವಸಮಭಾವನಯು ಜಹಾಂಗೀರ್‌ ಇರಾ ಹೆಮ್ಮ 
ಯಾಗಿದ್ದಿ ತ್ತು ಷಹಜಹಾನನು ಮೂವತೆ ತರಡು ವರ್ಷಗಳ ಕಾಲ ಸುಖವಾಗಿ 
ರಾಜ್ಯ ಭಾರ ನಡೆಸಿದನು. ಅದು ಆ ಮಹಾನುಭಾವನ ಸದ್ಗು ಣಗಳ ಮತ್ತು 
ಪ್ರಜಾವಾತ್ಸ ಲ್ಯ ದ ಫಲದಂತಿದ್ದಿ ತು. ಯಾವನು ಸದ್ಗು ಣಗಳ ಮತ್ತು ಕೀರ್ತಿ 
ಯನ್ನು ಗಳಿಸುತ್ತಾ ನೋ ಅವನ ಕೀರ್ತಿಯೇ ಶಾಶ್ವ ತವಾದದ್ದು ೩. ಅವನ 
ನಲಿಜರತರವೂ ಅವನ ಗುಣಗಾನವು ಶಾಶ್ವ ತವಾಗಿ ಕೇಳಿಬರುತ್ತ ಡೆ. 

ಈ ಪುಣ್ಯಪ್ಪ ಪ್ರ ಭಾವದಿಂ೯ ಲೇ ಅ ರ್‌ ಬಾದಶಹನು ಎತ್ತ ತಿರುಗಿ 
ನೋಡಿದರೆ ಅತ್ತ ವಿಜಯಲಕ್ಷ್ಮಿ ಯು ಜಯಮಾಲೆಯನ್ನು ಹಿಡಿದು ಸಿದ ಳಾಗಿ 
ಂತಿರುತ್ತಿ ದ್ದ ಳು. ಅಕ್ಬರ್‌ ಬಾದಶಹನು ಅನೇಕ ರಾಜ್ಯ ಗಳನ್ನೂ ಕೋಟೆ 
ಗಳನ್ನೂ ಜಯಿಸಿದ್ದ ನು. ಅವನ ಮಾರ್ಗವನ್ನು ಬಿಟು ವಿರುದ್ಧ ಮಾರ್ಗವನ್ನು 
ಹಿಡಿದುದರಿಂದಲೇ ಆಲಂಗೀರ್‌ ಬಾದಶಹನ ಗತಿಯು ಬೋಗಾದಿ. ಆ ಜನರ 
ಮೇಲೆ ಬೇಕಾದ ತೆರಿಗೆಗಳನ್ನು ಹಾಕುವ ಅಧಿಕಾರವು ಆ ಚಕ್ರ ವರ್ತಿಗಳಿಗೂ 
ಇದ್ದಿತು. ಅವರು ದೇವರಿಂದ ಸ್ಫಜಿಸಲ್ಪಟ್ಟ ಮಾನವರೆಲ್ಲರೂ ಸಮಾನರು. 
ಕೀಳು ಮೇಲೆಂಬುದಿಲ್ಲ ಮತದ್ವೇಷ ಮತಭಾವನೆಗಳಲ್ಲದೇ ನಡೆದುಕೊಂಡುದೇ 
ಅವರ ಸಾಮ್ರಾಜ್ಯದ ಗೌರವಕ್ಕೆ ಕಾರಣವಾಗಿತ್ತು, ಅವರ ಕಾರುಣ್ಯ ಮತ್ತು 
ಪರೋಪಕಾರಗಳು ಸರ್ವದಾ ಅವ ಸಾ ರಕಗಳಾಗಿವೆ. ಎಲ್ಲರ ಬಾಯಲ್ಲಿಯೂ 
ಈಗಲೂ ಆ ಮೂವರು ಚಕ್ರ ವರ್ತಿಗಳ ಗ್‌ ಇಗಾನವೂ ಕೇಳಿಬರುತ್ತದೆ. ಇಂಥಾ 
ಪವಿತ್ರಾತ್ಮರ ಸ್ಮರಣೆಯನ್ನೂ ನಾಮೋಚ್ಚಾರಣೆಯನ್ನೂ ಪ್ರಜೆಗಳೂ 
ತಲೆತಲಾಂತರಗಳವರೆಗೆ ಮಾಡುತ್ತಾರೆ. ಅವರ ರಾಜ್ಯದ ಪ್ರ ಪ್ರಜೆಗಳು ಸಾ” 
ಬಾಳಿ ಬದುಕಿದರು. ನಿಮ್ಮ ಆಡಳಿತದಲ್ಲಾ a ಅನೇಕ ಕೋಟೆಗಳು 
ಪಟ್ಟ ಣಗಳು ಕ್ಸ ಬಿಟ್ಟು ಹೋಗಿವೆ. ಉಳಿದಿರತಕ. ಪುಗಳು ನನ್ನ ಔಧ ಬಾಸೀನ್ಯದಿಂದ 
ನಿಮ್ಮ ಲ್ಲಿ EE ಅದನ್ನು ಅಲ್ಪ ಕಾಲದಲ್ಲಿಯೇ ಧಾಳಿ 
ಮಾಡುತ್ತ ನೆ, ಇನ್ನು ತಡಮಾಡುವುದಿಲ್ಲ. ನಿಮ್ಮ ರೈ ತರೆಲ್ಲರೂ ದಟ್ಟ ದರಿದ್ರ 
ರಾಗಿದ್ದಾರೆ, ಥೆ, ಗ್ರಾಮಗಳೆಲ್ಲಾ ಹಾಳುಗಿಹೋಗಿವೆ' ಕೆ ಬರುವ . ಜಾಗದಲ್ಲಿ 


ಛತ,ಪತಿ ಶಿವಾಜಿ ೧೫ 


ಸಾವಿರ ಬರುತ್ತಿದೆ, ಸಾವಿರ ಬರುವ ಗ್ರಾಮದಲ್ಲಿ ಹತ್ತು ರೂಪಾಯಿಗಳು ಅತಿ 
ಪ್ರಯಾಸದಿಂದ ವಸೂಲಾಗುತ್ತಿದೆ. ದಾರಿದ್ರ, ಮತ್ತು ಭಿಕಾರಿತನಗಳಳ್‌ 
ರಾಜರ ಸಾರ್ವಭೌಮರ ಅರಮನೆಗಳಲ್ಲಯೇ ತಾಂಡವವಾಡುತ್ತಿರುವಾಗ ದೊಡ್ಡ 
ದೊಡ್ಡ ಅಧಿಕಾರಿಗಳ ಸ್ಥಿತಿಯು ಹೇಗಿರಬಹುದು ನೀವೆ ಯೋಚನೆ ಮಾಡಿರಿ. 
ಸ್ಕೈ ನ್ಯ ಗಳು ಪರಿತಷಿಸುತ್ತಿವೆ. ವರ್ತಕರು ಮುಜಗರ ಪಡುತ್ತಾರೆ 
ಕ ನರು ಅಳುತ್ತಾರೆ ಹಿಂದುಗಳು ನುಚ್ಚು ನೂರಾಗಿದ್ದಾ ರೆ. ಬಹುಜನರಿಗೆ 
ಅರಹೊಟ್ಟೆ ಯ ಅನ್ನೆ ವೂ ಇಲ್ಲ. ಮೇಲೆ ಮೇಲೆ ಪೆ ಪೆಟ್ಟು ಬೀಳುತ್ತವೆ. ಇಂಥಾ 
ರಾಜ ಭಾರದಲ್ಲಿ ಈ ಈ ಜೆಸಿಯಾ ಎಂಬ ಕ್ರೂರ ತೆರಿಗೆಯನ್ನು ನೀವು ಹಾಕಬಹುದೇ, 
ಈ LN ಪೂರ್ವದಿಂದ ಪಶ್ಚಿ ಮದವರೆಗೆ ಆಭಿಸಡಲಾಗಿ ಹರಡುತ್ತದೆ. 
ಚಕ್ರವರ್ತಿಯು ತಿರುಪದವರ ಭಿಕ್ಷಂಪಾತ್ರೆ ಯನ್ನು ಕಿತ್ತು ಕೊಳ್ಳು ತ್ತಾನೆ, 
ಬಾ ೨ಹ್ಮ ಣರು ಜೆ ಕೈನರು ಸಂನ್ಯಾಸಿಗಳು ಯೋಗಿಗಳು "ಮುನಿಗಳು ಬೈ ಹ 
ಇವರುಗಳ 4ರ ಜಿಸಿಯಾ ತೆರಿಗೆಯನ್ನು ಹಾಕಿ ಸುಲಿಗೆ ಮಾಡುತಾ ನೆ ಎಂಬ 
ವಾರ್ತೆಯು ಸರ್ವತ್ರ ಹರಡುತ್ತದೆ. ಪೂರ್ವದ ಬಾದಷಹರುಗಳ ಖ್ಯಾ ತಿಯನ್ನು 
ಔರಂಗಜೇಬನು ಮಣ್ಣು ಪಾಲು ಮಾಡಿದನೆಂದು ಕಾಲಕಾಲಕ್ಕೂ ಜು ಆಡಿ 
ಕೊಳ್ಳು ತ್ತಾರೆ. 

| ಹ ಸಾರ್ವಭೌಮರಾದ ನಿಮಗೆ ಸಂತೋಷವನ್ನು ಂಟುಮಾಡುವುದೇ. 
ನೀವು ಪವಿತ್ರ ಗ್ರಂಥವಾದ ಖುರಾನ ನನ್ನು ನಂಬುವುದಾದರೆ ಚ ಖುರಾನಿನ ವಾಕ್ಯ 
ಗಳನ್ನು ರಾಸಿ ಆ ಪವಿತ್ರ i, ದೇವರನ್ನು “ರಾಬ್‌ ಸ 
ಅಲಾಮಿನ್‌' ಎಂದು ಹೇಳಿದೆ. (ಎಲ್ಲ ವಲಸ ಷ್ಟಿಕರ್ತನು ಆ ಒಬ್ಬ ದೇವರೇ 
ಎಂದು ಹೇಳಿದೆ.) ಆ ಗ್ರಂಥದಲ್ಲಿ “ರಾಬ್‌ ಉರಾ ಮುಸಲ್ಮೀನ್‌' ಎಂದು 
ಹೇಳಿಲ್ಲ. (ಆ ದೇವರು ಮುಸಲ್ಮಾ; ನರ ಸೃ ಹಿ ಕರ್ತ ಎಂದು ಹೇಳಲ್ಪ ಟ್ಟಿ ೪.) 
ಭಗವಂತನು ತಾನು ಸೃಷ್ಠಿ ಸಿದ ಮಾನವ “ಜಗತ್ತ ನ್ನು ಚಿತ ತ್ರ ವಿಚಿತ್ರವಾಗಿ 

ಪ್ರ ದರ್ಶಿಸುವುದಕೋಸ್ಫ ಕ ಹ ನಾಮರೂಪಗಳನ್ನು ನಿರ್ಮಿಸಿದ್ದಾ ನೆ, 

ಬದ € ಹಿಂದೂ ಮುಸ್ಲಿ 60 ಇತ್ಯಾದಿ ರೂಪಗಳಿಂದ ಕಾಣುತ್ತಿ ದ್ದೆ ವೆ. ನಿಮ್ಮ 
ಮಸೀದಿಗಳಲ್ಲಿ ಕೇಳಿಬರುವ ಪ್ರಾರ್ಥನೆಯೂ ದೇವಲಂ ಮಗಳಲ್ಲಿ ಕೇಳಿಸ ವ 
ಘಂಟಾನಾದವೂ ಆ ಒಬ್ಬ ದೇವರನ್ನ € ಸೇರುತ್ತವೆ ಯಾವ ಮನುಷ್ಯ 


ನನ್ನಾ ದರೂ ದ್ವೇಷಿಸಿದರೆ ಟೆ ಪವಿತ್ರ ಗ್ರಂಥಕ್ಕೆ dr ಮಾಡಿದಂತೆ 


0೬ ಛತ್ರಪತಿ ಶಿವಾಜಿ 


ಆಗುತ್ತದೆ. ಈ ಭೇದಭಾವನೆಗಳನ್ನು ಮಾಡುವುದರಿಂದ ಆ ಸೃಷ್ಟಿ ಕರ್ತನ 
ದಿವ್ಯಸ್ಥ ್ರ ಬ್ಬಗೆ ಮಸಿ ಬಳಿದಂತಾಗುತ್ತ ದೆ. 

ಶುದ್ಧ ನ್ಯಾಯದ ದೃ ಷ್ಟಿ ಯಿಂದ ಜೆಸಿಯಾ ತೆರಿಗೆಯು ಅತ್ಯಂತ ಅನ್ಯಾಯ 
ವಾದದು. ಒಬ್ಬ ಸುಂದರ” ಸ್ತ್ರೀಯು ದಿವಾ ಭರಣಭೂಷಿತಳಾಗಿ ದು 
ಪ್ರಾಂತ್ಯದಿಂದ ಮತ್ತೊ ೦ದು ಪ್ರಾ ೦ತ ಕ್ಕೆ ನದ ಯವಾಗಿ ಏಕಾಕಿನಿಯಾಗಿ 
ಹೋಗುವಂಥಾ ರಾಜ ( ಭಾರವಿದ್ದಿ ದ್ದ ಕ್‌ ಇಂಥಾ ತೆರಿಗೆಯನ್ನು ಅವಳಿಂದ ತೆಗೆದು 
ಕೊಳು ವುದು ನ್ಯಾ ಹ್‌, ಹಮ್ಮು ರಾಜ್ಯದಲ್ಲಾ ವರೋ ಪಟ್ಟಣಗಳೇ 
ಲೂಟಿಯಾಗುತ್ತ ವ. ಇನ್ನು ಅರಕ್ಷಿತ ಪ್ರದೇಶಗಳ ಗತಿಯೇನು, ಜೆಸಿಯಾ 
ದಂತಹ ಅಸ ಸಹ್ಯ ಕರವಾದ ತೆರಿಗೆಯು. ಒಂದೂಸ್ಥಾ ನದಲ್ಲಿ ಮಾತ್ರ ಉದ್ದ ಎಸಿದೆ, 

ಪ್ರಪಂಚದ ಮತ್ತಾ ವ ರಾಜ್ಯದಲ್ಲಿಯೂ ಇದರ ಅರ್ಥವೇ ಆಗುವುದಿಲ್ಲ. 

ನೀವು ಹಿಂದುಗಳನ್ನು ಭಯಪಡಿಸುವುದಕ್ಕಾ ಗಿ ಈ ಜೆಸಿಯಾ ತೆರಿಗೆ 
ಯನ್ನು ಹಾಕಿರುವುದಾಗಿದ್ದ ನ ಮೊದಲು ರಾಣಾ ಚಾ ಈ ತೆರಿಗೆ 
ಯನ್ನು ಎಧಿಸಿ ವಸೂಲ್ಮಾಡಬೇಕು. ಎರಡನೆಯದಾಗಿ ನನಗೆ ವಿಧಿಸಬೇಕು. 
ಹಾಗೆ. ಮಾಡಿದರೆ ಯಾವಾಗಲೂ ನಿಮ್ಮ ಸೇವಾತತ್ಬ ರನಾಗಿರುವ ನನ್ನ್ನ ಂದಆ 
ತೆರಿಗೆಯನ್ನು ವಸೂಲಾ ಡುವುದು ಸಾಧ್ಯ ಎಲ್ಲ. ಶೌರ್ಯ ಪರಾಕ್ರ ಮಗಳಿಲ್ಲದ 
ಅಲ್ಪ ಜನರ ಮೇಲ ನಿಮ್ಮ ಕೊ ್ರ್ರೀಧವನ್ನು RE 'ತರವಲ್ಲ. 

ಈ ಚಕಾ ್ರಧಿಪತ್ಯ: ದ ನಿಜಸ್ಸಿ ತಿಯನ್ನು ನಿಮ್ಮ ಅಧಿಕಾರಿಗಳು ನಿಮಗೆ 
ತಿಳಿಯ ಪಡಿಸ ಬ ಜಾ ನನಗೆ ಆಶ್ಚ ರ್ಯ ವನು ಟುಮಾಡುತ್ತಿ ದೆ. ಅವರು 
ಮುಚ್ಚ ಡುತ್ತಿರುವುದು ಪ ಪ್ರಜ್ವ ಲಿಸುವ ಉಡುಕಿಚ್ಚ ನ್ನ್ನ ಒಣಹುಲ್ಲಿನಿಂದ ಮುಚ್ಚು 
ವಂತಾಗಿದೆ. ನಿಮ್ಮ ರಾಜತ್ವ ವೆಂಬ ಸೂರ್ಯನು ದಿಗಂತವ್ಯಾ ಪಿಯಾಗಿ 
ಪ್ರಕಾಶಿಸಲಿ, 


ಇತಿ ಶಿವಾಜಿ 


೨ 


ಮಹಾರಾಷ್ಟ್ರ ರಾಜ್ಯವು ನಿರ್ಮಾಣವಾಗಿ ಪ್ರಚಂಡ ಸೇನಾನಾಯಕರು 
ರಾಜಕೀಯ ವಿದ್ಯಾಪ್ರ ವೀಣರಾದ ಮಂತ್ರಿಗಳು, ದೇಶಭಕ್ತರೂ ರಾಜಭಕ್ತರೂ 


ಛತ್ರಪತಿ ಶಿವಾಜಿ ೧೭ 


ಆದ ಜನಸಮುದಾಯ ಇವೆಲ್ಲ ಶಕ್ತಿಗಳೂ ಶಿವಾಜಿಯನ್ನು ಪ್ರಚೋದಿಸು 
ತ್ರಿದ್ದವು. ಶಿವಾಜಿಗೆ ವಯಸ್ಸು ಅಷ್ಟೇನೂ ಮೀರಿರಲಿಲ್ಲ. ಸುಮಾರು 
ನಲವತ್ತೇಳು-ನಲವತ್ತೈೆಂಟು ವರ್ಷಗಳ ವೀರಪುರುಷನವನು. ಆದರೂ ಅವನು 
ಹಾಸಿಗೆ ಹಿಡಿದು ಮಲಗಿದನು. ಆ ಕಾಲದ ಪರಿಸ್ಥಿ ತಿಯಂತೆ ಮಂತ್ರಿಗಳು, 
ಸೇನಾಧಿಪತಿಗಳು, ಶಿವಾಜಿಯ ರೋಗವನ್ನು ಮುಚ್ಚಿ ಟ್ರ ರು ವೈದ್ಯರುಗಳು 
ನಾನಾ ವಿಧವಾದ ಚಿಕಿತ್ಸೆ ಗಳನ್ನು ಮಾಡತೊಡಗಿದರು. ಮೂರು ತಿಂಗಳುಗಳ 
ನಂತರ ಶಿವಾಜಿಯ ದೇಹಾರೋಗ್ಯವು ಗುಣಮುಖವಾಯಿತು. ಅವನು ತನಗೆ 
ಪ್ರಾಪ್ತವಾಗಿದ್ದುದು. ದೇಹಾಲಶ್ಯವೆಂದು ಭಾವಿಸಲೂ ಇಲ್ಲ, ಚಿಕಿತ್ಸೆಗಳಿಂದ 
ಗುಣ ಹೊಂದಿದೆನೆಂದು ತಿಳಿದುಕೊಳ್ಳಲೂ ಇಲ್ಲ. ಪೂರ್ವಾರ್ಜಿತ ಕರ್ಮಫಲ 
ವಾಗಿ ವ್ಯಾಧಿಯು ಪ್ರಾಪ್ತವಾಯಿತೆಂದು, ದೇವರ ಪ್ರಾರ್ಥನೆ ಅಂಬಾನುಗ್ರ ಹ, 
ಗುರುದೇವ ಸಮರ್ಥ ರಾಮದಾಸರ ಆಶೀರ್ವಾದಗಳಂದ, ನಿದ್ರೆಯಿಂದ 
ಎಚ್ಚತ್ತವನಂತೆ ಆರೋಗ್ಯ ವನ್ನು ಪಡೆದೆನೆಂದು ಭಾವಿಸಿಕೊಳ್ಳು ತ್ತಿದ್ದನು. 

ಆ ಶಿವಾಜಿಯು ಆರೋಗ್ಯ ವನ್ನು ಹೊಂದುತ್ತಲೇ ಅವನ ಮನಸ್ಸು 
ವಿರಕ್ತಿಪಥದ ಕಡೆಗೆ ತ ಜಾರು ವಾಯಿತು. ಸೇನಾಧಿಪತಿಗಳನ್ನೂ ಮಂತ್ರಿ 
ಗಳ ಳನ್ನೂ ಕರೆದು ಹೇಳಿದನು “ಈ ರಾಜ್ಯವ ನ್ನ್ನು ನಿರ್ಮಾಣ ಮಾಡಿದ್ದೇವೆ. 
ಇದು ನಿಮ್ಮ ರಾಜ್ಯ, ಧರ್ಮ ರುಜ್ಮ, ನೀವು ಕಾಪಾಡಿಕೊಳ್ಳಿ ರಿ ನನಗೆ ಇಬ್ಬರು 
ಇದ್ದಾರೆ. ದ ಮೆತು: ರಾಜಾರಾಂ ಇವರುಗಳನ್ನು ರಾಜರಾಗಿ 

ಕೊಳ್ಳಿರಿ. ನನ್ನನ್ನು ಬಿಟ್ಟು ಬಿಡಿರಿ. ನಾನು ಭಗವಂತನ ನ್ನು ಧ್ಯಾನ 
ಹ ಭಜನೆ ಮಾಡುತ್ತಾ "ಸನ್ಮಾ ಸಿಯಾಗಿ ಕಾಲಕಳೆಯುತ್ತೇನೆ. ಈ 
ಯೋಧ ಜೀವನವು ಬೇಸರವನ್ನು ನ ಎಂದು ಹೇಳಿದನು. ಆ 
ಸೇನಾಧಿಪತಿಗಳು, ಮಂತ್ರಿಗಳು ಯಾರೂ ಅದಕ್ಕೊಪ್ಪಲಿಲ್ಲ. ಶಿವಾಜಿಯು 
“ರಾಜ್ಯವನ್ನು ಬಿಟ್ಟು ಹೋಗಲೇ ಇರಲೇ” ಎಂಬ ಚಿಂತೆಯಲ್ಲಿಯೇ ಕಾಲ 
ಕಳೆಯುತ್ತಿದ್ದ ನು. ಸ ಕಾಲದಲ್ಲಿ ಸರ್ವದಾ ಛಗವದ್ಯಾ ನ, ಭಜನೆಗಳಲ್ಲಿ ನಿರತ 
ನಾಗಿ ಇರುತ್ತಿದ್ದನು. ಸೇನಾಧಿಪತಿಗಳು ಭಯಗ್ರಸ್ವರಾಗತೊಡಗಿದರು. 
ವೃದ್ಧರಾದ ಮಂತ್ರಿಗಳು ಹಿಂದೊಮ್ಮೆ ಶಿವಾಜಿಯು ಹೀಗೆಯೇ ತುಕಾರಾಮರ 
ಸಾಧುಪಂಥದಲ್ಲಿ ಹೋಗಿ ಸೇರಿಬಿಟ್ಟಿದ್ದ ನು. "ಕಾವಿಯ ಬಟ್ಟೆಗಳನ್ನು ಪರಿಗ್ರಹಿ 
ಸಿದ್ದನು. ಅಂದು ಮಾತೂಶ್ರೀ ಜಿಜಾಬಾಯಿಯು ಅಲ್ಲಿಗೆ ಹೋಗಿ, ಸಾಧು 


ಕೋ 


ಮು 


೧೮ ಛತ್ರ ಪತಿ ಶಿವಾಜಿ 


ತುಕಾರಾಮನಿಂದಲೇ ಅಪ್ಪ ಹು ಪಾಸಿ, ತನ್ನ ಮಗನನ ಹಿಂದಕ್ಕೆ ಕರೆತಂದು 
ಕೊಟ್ಟ ಳು ಆ ಮಾತೆಯ ಅನುಗ್ರಹ ಶಕ್ತಿ ; ಯಿಂದಲೇ ಈ ರಾಜ್ಯವು ನಿರ್ಮಾಣ 
ವಾಯಿತು. ಇಂದು ಈ ಮಹಾ ಸೈರುಷನ್ನು ತಿರುಗಿಸಬಲವರಾರು ? ಎಂದು 
ದಿಕ್ಕು ಕಾಣದೆ, ಚಿಂತಾಮಗ್ನ ರಾದರು. 

ಒಂದು ದಿನ ಬೆಳಗಿನ ಜಾವದ ಸಮಯದಲ್ಲಿ ಶಿವಾಜಿಗೆ ಪ್ರಬೋಧ 
ವಾಯಿತು. ಅವನು ಭಜನೆ ಮಾಡುತ್ತಾ ಕುಳಿ ತಿದ್ದನು. ಅವನ ಮನಸ್ಸಿನಲ್ಲಿ 
ಶಕ್ತಿದೇವಿಯ ಪ ಪ್ರಚೋದನೆಯಾಯಿತು. “ವೀರಾಗೆ ಗ್ರೇಸರಾ, ನೀನು ಎಂಧ್ಯದ 
ದಕ್ಷಿಣದಲ್ಲಿ ಸ್‌ ನರ ಹಾವಳಿಯನ್ನು ಅಡಗಿಸು. ಆನೀತಿಯನ್ನು ಜಮನ 
ಮಾಡು” ಎಂದು ಹ ರಿಸಿದಂತಾಯಿತು. 

ಶಿವಾಜಿಯು ತ್ನ್ನ ಮಂತ್ರಿ ಗಳನ್ನೂ ಸೇನಾನಾಯಕರನ್ನೂ ಕರೆಕಳುಹಿಸಿ, 
“ನಾನು ದಕ್ಷಿಣದ ಯಾತ್ರಿ ಸಕು; ದೇವಿಯ ek ಯಾಗಿದೆ, 
ನೀವೆಲ್ಲರೂ ಸಿದ್ಧ ರಾಗಿರಿ, “ತಕ್ಕ ವ ವಸ್ಥೆ ಯು ನಡೆಯಲಿ. ಈ ರಾಜ್ಯ ವನ್ನು ಲ 
ಕುಪಾಡಲು ರಕ್ಷಣಾಬಲಗಳನ್ನು ಏರ್ಪಡಿಸಿರಿ, ಸಧ್ಯ ಉತ್ತರದ ಕಡೆಯಿನಿದ 
ಮೊಗಲರು ಇತ್ತಕಡೆಗೆ ದಂಡೆತ್ತಿ ಬರುವ ಸಂಭವವಿಖ. ಔರಂಗಜೇಬನು 
ಪಂಜಾಬಿನ ಕೊನೆಯಲ್ಲಿ ಪಠಾಣಕೊಡನೆ ಹೋರಾಡು ತ್ರಿದ್ದಾನೆ ನಿ. ದಖನ್‌ 
ನಲ್ಲಿರುವ ಮೊಗಲ್‌ ಅಧಿಕಾರಿಗಳು ಏಲಾಸಮಗ್ನ ರಾಗಿದ ರೆ. ಧನಪಿಶಾಚಿ 
ಗಳಾಗಿ, ಜನರಿಂದ ಹಣವನ್ನೂ ಹೀರುತ್ತಿ ದ್ದಾ ರೆ. ಅವರಿಗೆ ನಮ್ಮ ಮೇಲೆ 
ಬರುವ ಧೆ ರ್ಯವೂ ಇಲ್ಲ, ಸಾಹಸವೂ ಇಲ್ಲ, ನಜ ನಾವು ಪ ಪ್ರ ಮತ್ತರಾಗಿರ 
ಬಾರದು. ಸುಭದ್ರ ವಾದ ರಕ್ಷಣಾವ್ಯ ವಸ್ಥೆ ಯನ್ನು ಏರ್ಪಡಿಸಿ ನ. ದಕ್ಷಿಣ 
ದಂಡಯಾತ್ರೆಯನ್ನು ನಾಳೆಯೇ ಆರಂಭಿಸುತ್ತೆ ನೆ” ಎಂದು ಹೇಳಿದನು, 

ಶಿವಾಜಿಯು ಸತಾರದಿಂದ ಪಹ್ಹಾ ಲಾಕ್ಕೆ ಬಂದನು, ಅವನ ದ ಷ್ಟಿ ಯು 
ಬಿಜಾಪುರದ ಕಡೆಗೆ ಬಿದ್ದಿ ದ್ದಿ ತು. ವಡ ಸೈನ್ಯ ಗಳು ಅಥನಿಯ ಮೇಲೆ 
ಬಿದ್ದು ಸೂರೆಮಾಡಲಾರಂಭಿಸದವ್ನ ಅಥನಿಯು ಬಜಾಪುರಕ್ಕೆ ಸಮೀಪ 
ದಲ್ಲಿದ್ದಿ ತು. ಮರಾಠಾ ಸೈನ್ಯ ಗಳು ಬಿಜಾಪುರಕ್ಕೆ ಬರುವವೆಂಬ ಸುದ್ದಿ ಯು 
ಬಿಜಾಪುರದಲ್ಲಿ ಹಬ್ಬಿ ಗದ್ದ | ಲವುಂಟಾಯಿತು. 

ಬಹದ್ದೂ ಘು ದೊಡ್ಡ ಸೈನ್ಯ ವನ ನ್ನು ತೆಗೆದುಕೊಂಡು ಬಿಜಾಪುರದ 
ಮೇಲೆ ಯುದ್ಧ ಕ್ಕ ಹೊರಟೇಬಿಟ್ಟ ದ್ಧ ಸ ಬಿಜಾಪುರದ : ದರ್ಬಾರಿನಲ್ಲಿ ಅಸಾಧ್ಯ 


ಛತ್ರ ಪತಿ ಶಿವಾಜಿ ೧೯ 


ವಾದ ಗದ್ದ ಲವೆದ್ದಿ ತು. ಒಂದುಕಡೆ ಬಹುದ್ದೂ ರ್‌ಖಾನನು ಮೊಗಲ್‌ ಸ್ಥೆ ಸೈನ್ಯ 

ವನ್ನು ತೆಗೆದುಕೊಡು ಬಿಜಾಪುರದ ಮೇಲೆ ಬರುತ್ತ ದ್ದಾ ನೆ ಮತ್ತೊ ಗ 
ಮರಾಠ ಸೈನ್ಯ ಗಳು ಸಮೀಪಕ್ಕೆ ಬಂದೇಬಿಟ್ಟಿವೆ. ಕ ಸಮಯದಲ್ಲಿ ಎನು 
ಮಾಡಬೇಕೆ ಬುದು ತೋರದೆ ಟೆ ಬಿಜಾಪುರದ ದರ್ಬಾರು ತಲ್ಲಣಿಸುತ್ತಿತ್ತು. 
ರಾಜಧಾನಿಯಲ್ಲಿದ್ದ ಸರದಾರರೆಲ್ಲರೂ ಪರಸ್ಪ ನರ ದ್ವೇಶಾಸೂಯೆಗಳಿಂದ 
ಹೋರಾಡುತ್ತಿ ದ್ದ ರು. ಹಲವರು ಬಹದ್ದೂ ಶಾ ಖಾನನೊಡನೆ ಸಂಧಿಮಾಡಿ 
ಕೊಳ್ಳಬೇಕು. "`ೊಗಲ್‌ ಸೆ ಸೈನ ವನ ನ್ನ್ನ ಕರೆತಂದು ಮರಾಠರನ್ನು ಓಡಿಸಬೇಕು 
ಎಂದು ಅಭಿಪ್ರಾಯಪಟ್ಟರು. ಮತ್ತ ಕೆಲವರು ಮೊಗಲ್‌ ಸೃ ನ್ಯ ಗಳು 
ಬಿಜಾಪುರದ ಹತ್ತಿರ ಬರುವುದಕ್ಕೆ ಎಡೆಗೊಡಬಾರದು. ಅವರು ಮ 
ರುಜ್ಯ ವನ್ನೆ € ನಿರ್ನಾಮ ಮಾಡಬೇಕೆಂದು ಇದ್ದಾ ರೆ. ಶಿವಾಜಿಯೊಡನೆ ಸ "ಹ 
ae ವುದೇ ಒಳ್ಳೆ ಯದು ಎಂದು ಜದ ಹೀಗೆ ಪ ಪರಸ್ಪ ರ ಜಗಳವೇ 
ಆರಂಭವಾಯಿತು. ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಸರಿಬೀಳುತ್ತಿರಲಿಲ್ಲ. 
ವಜೀರನೊಡನೆ ಸಮಾಲೋಚನೆ "ಮಾಡುವವರು ಕೆಲವರು. ಬೇಗಂ 
ಸಾಹೇಬರನ್ನು ಎತ್ತ್ವಿಕಟ್ಟು ವವರು ಕೆಲವರು. ಹೀಗಾಗಿ ಬಗೆಹರಿಯದಂತಾ 
ಯಿತು. ಜೇಡಿ ಖನನ ಗೋಲ್ಕೊಂಡದ ಮಂತ್ರಿ ಯಾದ ಮುದ್ದ ಣ್ಣ 

ನೊಡನೆ ಅಂತರಂಗ ಸಮಾಲೋಚನೆ ನಡೆಸಿದನು. 


ಮುದ್ದಣ್ಣನು *ಶಿವಾಜಿಯೊಡನೆ ಸಂಧಿಮಾಡಿಕೊಳ್ಳು ಪಡ ಲೇಸು, 
ಮೂಗಲರು ನಮ್ಮ ಸಮಯಕ್ಕೆ ಒದಗುವುದೂ ಇಲ್ಲ. ' ಔರಂಗಜೇಬ ಬಾದಶಹನು 
ನವ ಮ್ಮ ಸುಲ್ತಾ ನೇ ರಾಜ್ಯಗಳನ್ನು ಮೂಲೋತ್ಪಾ ಟನ ಮಾಡಬೇಕೆಂದು ಹಠ 
ತೊ ಟ್ರದ್ದಾ ನೆ, ಶಿವಾಜಿಯನ್ನು ನಿಂಬಿ ಸಂಧಾನ ನಡೆಸುವುದೇ ಒಳ್ಳಯದು' 
ಗ ಹೇಳಿ ಕಳುಹಿಸಿದನು. 

ಶಿವಾಜಿಯೊಡನೆ ಸಂಧಾನ ಮಾಡುವ ಭಾ ರವನ್ನು ಮಂತ್ರಿ ಮುದ್ದ ಣ್ಲ 
ಬಿಗೆ ಒಪ್ಪಿ ಸಿದರು. ಬಿಜಾ ಪುರಕ್ಕೂ ಶಿವಾಜಿಗೂ ಮುದ್ದ ಣ್ಣ ಮು ಸಂಧಿಯನ್ನು 
ಕುದುರಿಸಿದನು. ಬಿಜಾಪುರದ ಸುಲ್ರಾ ನರು ಶಿವಾಜಿಗೆ ಮೂರು ಲಕ್ಷ ವರಹ 
ಗಳನ್ನು ಕೊಡಬೇಕು. ವರ್ಷಂಪ ಪ್ರತಿ ಒಂದು ಲಕ್ಷ ಹೊನ್ನು ಗಳನ್ನು ಕೊಡಬೇಕು. 
ಯಾವಾಗ ಮೊಗಲರು ಬಿಜ ಮೇಲೆ ಯುದ್ಧ ಕ್ಯ yO ವಾಜಿಯು 


4S 
೨೦ ಛತ್ರ ಪತಿ ಶಿವಾಜಿ 


ಬಿಜಾಪುರದ ಸಹಾಯಕ್ಕೆ ಬರಬೇಕು, ಹೀಗೆ ಸಂಧಿಯಾಗತಕ್ಕ ದೆಂದು 
ಮುದ್ದಣನು ಉಭಯಪಕ್ಷಗಳ ಒಪ್ಪಿ ಗೆಯನ್ನು ಕುದುರಿಸಿ ದನು. 

ಈ ಸಮಾಚಾರವನ್ನು ಕೇಳಿ ಬಹದ್ದೂ ರ್‌ಖಾನನು ಹಿಂದಕ್ಕೆ ಸರಿಯ 
ಬೇಕಾಯಿತು. 

ಮರಾಠಾ ಸೈನ್ಯ ಗಳು ಬಿಜಾಪ್ರರದ ಸಮೀಪದಲ್ಲಿವೆ. ಸೇನಾಬಲವು 
ಬಹಳವಾಗಿದೆ. ಬಿಜಾಪುರದ ಕೋಟೆಯು ಅಭೇದ್ಯವಾದದ್ದು 1 ಗೋಲ್ಕೊಂಡ 
ಬಿಜಾಪುರಗಳೆರಡೂ ಮರಾಠಾ ರಾಜ್ಯ ದೊಂದಿಗೆ ಸೇರಿಕೊಂಡಂತಾಯಿತು. 
ಒಂದು ವರ್ಷ ಯುದ್ದ ಮಾಡಿದರೂ ನಮಗೆ ಜಯವಾಗುವುದಿಲ್ಲ ಎಂದು 
ನಿರ್ಧಾರಮಾಡಿಕೊಂಡು ಬಹದ್ದೂ ರ್‌ಖಾನನು ಹಿಂತಿರುಗಿದನು. 

ಬಿಜಾಪುರದಲ್ಲಿ ಶಿವಾಜಿಯೊಡನೆ ಸಂಧಿಯಾದರೂ ಅದು ಫಲಕಾರಿ 
ಯಾಗಲಿಲ್ಲ. ವಜೀರ ಬಹಲೂಲ್‌ಖಾನನ ಅಧಿಕಾರವೇ ಅಲ್ಲಾಡುತ್ತಿದ್ದಿ ತು. 
ಶಿವಾಜಿಯೊಡನೆ ಸಂಧಿಯ ಬಹಲೂಲ್‌ಖಾನನ ಅಧಿಕಾರವ ನ್ನು ಕೊನೆ 
ಮುಟ್ಟಿ ಸಿತು. ಶಿವಾಜಿಗೆ ಬಹಲೂಲ್‌ಖಾನನು ಅಪಾರ ಹಣ ಕೊಟ್ಟು: ಬಟ್ಟ ನು. 
ಸೆ ಬರಿದಾಗಿಹೋಯಿತು, ಗೋಲ್ಮೊ ೦ಡದ ಮಂತ್ರಿ ಮುದ್ದ ಣ್ಣ ನ 
ಶಿವಾಜಿಯೂ ಒಂದಾಗಿಬಿಟ್ಟ ರು. ಈ ಇಬ್ಬ ER ಹಿಂದುಗಳ ಮಾತಿಗೆ ಮೋಸ 
ಹೋಗಿ ಬಹಲೂಲ್‌. ದ ಬಿಜಾಪುರದ "ಭಂಡಾರವನ್ನು ಸೂರೆಗೊಟ್ಟ ೦ತಾ 
ಯಿತು ಎಂದು ಪುಕಾರೆಬ್ಬಿ ಸಿದರು, ಸುಲ್ತಾನನ ಮಾತೆ ಜೀ ಸಾಹೇಬಳಗೆ 
ಈ ಮಾತುಗಳು ನಿಜವಾಗಿ ಕಂಡವು. ಅಪಾರ ಹಣ ಅರಮನೆಯಿಂದ ಸಾಗಿ 
ಹೋಯಿತು. ಶಿವಾಜಿಯ ಮಾತಿನಲ್ಲಿ ಭರವಸೆಯೇನಿದ ? ಎಂದು ಸಂಶಯ 
ದಿಂದ ಬೇಗಂಸಾಹೇಬರು ಬಹಲೂಲ್‌ಖಾನನನ್ನು ದೂರಮಾಡಿದರು 
ಬಹಲೂಲ್‌ಖಾನನು ಬೇಗಂಸಾಹೇಬರ ಭೇಟಿ ಮಾಡಿದನು. ಮಂತ್ರಿಗಳನ್ನೆ ಲ್ಲಾ 
ಅರಮನೆಯಲ್ಲಿ ಮಂತ್ರಾ ಲೋಚನೆ ಸಭೆ ಸೇರಿಸಿ ಬೇಗಂಸಾಹೇಬರ ಸಮಕ್ಷಮ 
ಖಂಡತುಂಡವಾಗಿ ಹೇಳಿಬಟ್ಟನು ಬಿಜಾಪುರದ ಪ್ರು ಚೀನ ವೈಭವವನ್ನು 
ನಾವೆಲ್ಲರೂ ನೆನಪಿನಲ್ಲಿಡಬೇ ಹಃ ಇಂದು ಸುಲ್ತಾನರು ಬಾಲ್ಯ ವಯಸ್ಸ ನಲ್ಲದ್ದಾ ರೆ 
ಮುಳೆ ಪ್ರವೃ ದ್ದ ಮಾನಕ್ಕೆ ಬರುತ್ತಾರೆ, ಅದುವ ರೆಗೆ ಈ ರಾಜ್ಯ ವನ್ನು 
ಕಾವನ ಲಂ "ನಮ್ಮೆ ನ ಭಾರ. ರಾಜ ್ಯವೆಲವೂ ಕ್ಷೆ ಬಿಟ್ಟು ಟ್‌ 
ಬಿಜಾಪುರದ ಕೋಟಿದೊಸದು ಸುಭದ್ರವಾಗಿ ಉಳಿದರೆ ಈ ರಾಜ್ಯವನ್ನು 


ಛತ್ರ ಪತಿ ಶಿವಾಜಿ ೨೧ 


ಉಳಿಸಿದಂತಾಗುತ್ತದೆ. ನಮ್ಮ ರಾಜ ಕ್ಕ ಇಬ್ಬ ರು ಶತ್ರುಗಳಿ ಇದ್ದಾ ರೆ. ಮೊಗಲ್‌ 
ಬಾದಶಹರೊಬ್ಬ ರು. ಶಿಮಾಜೀ ಪಟ ಬ್ಬ. ಇಬ್ಬರೂ ಪ್ರ '.ಬಲರಾದ 
ಶತ್ರುಗಳು. ಅವಂಬ್ಧ ರಲ್ಲಿ ಒಬ್ಬ ರೊಡನೆ ಖಡಾಖಡಿ ಯುದ್ಧ ಸೆ ಇಡುವ 
ಸಾಮರ್ಥ್ಯವು ನಮಗಾ ಸೊ ಇಲ್ಲ. ನಾವೆಲ್ಲರು. ಕೂಡಿದರೂ ಜಯಹೊಂದು 
ಪ್ರದು ಸಂದೇಹವೆ. . ಜಯ ಹೊಂದಿದರೂ ವ ಮತ್ತೊ ಬ್ಬ ರ ಪಟ್ಟು ನಮ ಗಿದ್ದೆ ¢ 
ಇದೆ. ನಾವು ಇಬ್ಬರೊಡನೆಯೂ ಸಮಯ we ಸಂಧಿಮಾಡಿಕೊಳ್ಳುಎ ವು 
ದೊಂದೇ ಉಪಾಯ ಉಳಿದಿದೆ. ಈ ಸಂಧಿಯಲ್ಲಿ ಶಿವಾಜಿಯೊಡನೆ ಸಂಧಿಯು 
ಲೇಸು, ಅವನು ನಮ ಮ ರಾಜ್ಯ ವನ್ನು ನಾಶಪಡಿಸಬೇಕೆಂದು ಇಪ್ಪ ಪಡುವುದಿಲ್ಲ. 
ಮೊಗಲ್‌ ಬಾದಶಹನು ಕ ರಾಜ್ಯದ ಹೆಸರೇ ಉಳಿಯಬಾರದು, ಸ:ಲ್ತ್ರಾನರು 
ಸಿಂಹಾಸನದ ಮೇಲೆ ಇರಬಾರದು ದಸ ಛಲತೊಟ್ಟಿ ದ್ದಾನೆ, ಇದನ್ನೆ ಲ್ಲಾ 
ಯೋಚನೆಮಾಡಿ ನಾನು ಶಿವಾಜಿಯೊಡನೆ ಸಂಧಿವರಾಡಿದ್ದೆ ನೆ. ನಿಮಗೆಲ್ಲರಿಗೂ 
ಒಪ್ಪಿ ತವಿಲ್ಲದಿದ್ದ ರೆ ಅದನ್ನು ಒಡೆದು ಹಾಕಿಬಿಡಿ. ಈಗಿನ. ಬಿಜಾಪುರದ ಪ ಪರಿಸ್ಥಿ ತ್ರಿ 
ಯಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳು ವುದಕ್ಕಿಂತಲೂ ನಮ್ಮಂಥವರು ಅಧಿಕಾರ 
' ಪರಿತ್ಯಾಗ ಮಾಡುವುದರಿಂದಲೇ ರಾಜ್ಯ ಕೆ ಹೆಚ್ಚು ಕ್ಷೇಮವಾಗುವುದೆಂದು ನನ್ನ 
ಭರವಸೆಯಾಗಿದೆ. ನಾನು ಅಧಿಕಾರವನ್ನು ಪರಿತ್ಯ ಜಿಸಿದ್ದೆ "ನೆ. ನಾನು ರಾಜ 
ಭಂಡಾರದ ಹಣವನ್ನು ಶಿವಾಜಿಗೆ ಕೊಟ್ಟು ಬಿಟ್ಟೆ ನೆಂದು ನೀವೆಲ್ಲರೂ ದೂರಿ 
ಕೊಳ್ಳುತ್ತಿ ಿದ್ದೀರಿ, ಇದಕ್ಕೆ ಪ್ರತಿಯಾಗಿ ನನ್ನ ಜಹಗೀರಿಯನ್ನು ಒಪ್ಪಿ ಸುತ್ತೇನೆ. 
ಅದನ್ನು ರಾಜ್ಯ ಕ್ಕ ಸೇರಿಸಿಕೊಂಡು ನನ್ನ ತಪ್ಪ ನ್ನು ಎಲ್ಲರೂ 'ಮನ್ನಿ ರಿ ಎಂದು 
ಬಾತು. 

ಬೇಗಂಸಾಹೇಬರು ಮಾತನಾಡಲಿಲ್ಲ ಮಂತ್ರಿಗಳು ತಮ್ಮತಮ್ಮಲ್ಲಿಯೇ 
ಗುಸುಗುಟ್ಟಿ ಕೊಂಡರು. ಬಹಲೂಲ್‌ಖಾನನು ಯಾರ ಉತ್ತ ರವನ್ನೂ ನಿರೀಕ್ಷಣೆ 
ಮಾಡದೇ ಬೇಗಂಸಾಹೇಒರನ್ನು ವಂದಿಸಿ ಅಪ್ಪ ಣೆ ಪಡೆದು ಹೊರಟುಹೋದನು. 


ಮಂತ್ರಿಗಳು ಬಹಲೂಲ್‌ ಖಾನರು ಹೋದರೆ ಹೋಗಲಿ, ಆದಿಲ್‌ 
ಷಾಹಿಯು ಇಂಥವರಿಂದ ಉಳಿಯುವುದೂ ಇಲ್ಲ, ಅಳಿಯುವುದೂ ಇಲ್ಲ. ಮಹಾ 
ಪ್ರಭುಗಳಾದ ಸುಲ್ತಾನರಿದ್ದಾ ey” ಬೇಗಂಸಾಹೇಬರಿದ್ದಾ ರೆ... ಅವರ ಇಷ್ಟಕ್ಕೆ 
ಪ್ರತಿ ಇಲ್ಲ. ಅವರು ಯಾರನ್ನಾ ದರೂ ಅಧಿಕಾರಕ್ಕೆ ನೇಮಿಸಲಿ. ನಾವೆಲ್ಲರೂ 


೨೨ ಛತ್ರಪತಿ ಶಿವಾಜಿ 


ತಲೆಬಾಗಿ ನಡೆಯುತ್ತೇವೆ ಎಂದು ಹೇಳಿದರು. ಈ ಮಂತ್ರಾಲೋಚನೆ ಸಭೆ 
ಯೊಂದಿಗೆ ಬಹಲೂಲ್‌ಖಾನನ ಅಧಿಕಾರವು ಮುರಿದುಬಿದ್ದಿ ನ 
ಈ ಸಮಾಚಾರವು ಎಲ್ಲ ಕಡೆಯೂ ಹರಡಿತ್ತು. ಶಿವಾಜಿಗೂ ತಿಳಿಯ 
ಬಂತು. ಇದರಿಂದ ಶಿವಾಜಿಗೆ ಸಂತೋಷವೇ ಆಯಿತು. ಅವನು ಬಿಜಾಪುರದ 
ದರ್ಬಾರಿಗೆ ಸ ಸ್ಪಷ್ಟ ವಾಗಿ ಬರೆಸಿ ಕಳುಹಿಸಿದನು, « 
ಬಿಜಾಪುರದ ಸುಲ್ತಾನರವರಿಗೆ ವಜೀರ್‌ ಬಹಲೂಲ್‌ಖಾನರ ಅಧಿಕಾರವು 
ಕೊನೆಗೊಂಡಿತೆಂದು ಕೇಳಿದ್ದೆ "ವೆ. ನಾವು ಯಾರೊಡನೆ ಸಂಧಿಮಾಡಿಕೊಳ್ಳ 
ಬೇಕೋ ಯಾರು ಸಂಧಿಯನ್ನು ಪಾಲಿಸತಕ್ಕ ವರೋ ಅದನ್ನು ಅರಿಯದವ 
ರಾಗಿದ್ದೆ ೇವೆ.. ನಿಮ್ಮ ದರ್ಬಾರಿನಲ್ಲಿ ಸರದಾರರೆ£ರೂ ಪರಸ ಸ್ಪರ ಹೋರಾಡು 
ತ್ತಾ ರ್ರ ಕಪ್ಪೆ ಗಳಂತೆ ವಟಗುಟ್ಟು ತ್ತಾರೆ. ಇದೆ ಲ್ಲಾ ರಾಜಮಾರ್ಗವ 
ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ಮಗೆ. ಸದ್ಯ ಕ್ಕೆ ನಾವು ಮಾತುಕೊಟ್ಟ ಸ 
ಬಿಜಾ ಪುರದ ಕೋಟೆಯ ತಂಟಿಗೆ ಬರುವುದಿಲ್ಲ, 
ಈ ರೀತಿ ಪತ್ರ ಬರೆದು ದರ್ಬಾರಿಗೆ ಕಳುಹಿಸಿಕೊಟ್ಟ: ನು 
ಬಿಜಾಪುರದಿಂದ ಯಾವ ಉತ ತ್ತರವೂ ಬರಲಿಲ್ಲ. ಶಿವಾಜಿಯ ಪ 
ಯಾರೂ ಲಕ್ಷ್ಯ ಮಾಡಲಿಲ್ಲ. 
ಶಿವಾಜಿಯ ಬಿಜಾಪ ಪುರಕ್ಕೆ ಸೇರಿದ ಕರ್ಣಾಟಕ ರಾಜ ವನ್ನು ಸ ಸ್ಟಾ ಧೀನ 
ಪಡಿಸಿಕೊಳ ಬೇಕೆಂದು ಸ್ಥೆ ಸ್ಯ ನ್ಯ ಗಳನ್ನು ಮುಂದುವರಿಸಿದನು. ಸೀನಾಧಿಪತಿಗಳು 
ನ್ಯಸ ಸಮೇತರಾಗಿ ಫು ಕಡೆ ಹೊರಟರು. 
ಶಿವಾಜಿಯು ಕಾರವಾರ್‌, ಉತ್ತರ ಕನ್ನ ಡ ಮತ್ತು ಸಮುದ ತೀರ 


ಕ್‌ 


ಪ್ರದೇಶಗಳನ್ನೆ ಲ್ಲಾ ಧಾಳಿಮಾಡಿ ವಶಪ ಪಡಿಸಿಕೊಂಡನು. ಆ ಕಾಲದಲ್ಲಿ 
ಅವುಗಳೆಲ್ಲಾ ದೂಡ್ಡ ದೊಡ್ಡ ಹಡಗು ವ್ಯಾಪಾರದ ರೇವುಪಟ ಸಣಗಳಾಗಿದ್ದ ವು. 
ಯೂರೋಪಿನ ಎಲ್ಲ ರಾಜ್ಯ ಗಳಿಗೂ ಪನ ಏಲಕ್ಕಿ ಮುಂತಾದ ಪದಾರ್ಥ 
ಗಳು ಇಲ್ಲಿಂದ ಸಾಗಿ ಹೋಗುತ್ತಿ ದ್ರು ವು. ಶಿವಾಜಿಯು ತನ್ನ ಕಡೆಯ ಅಧಿಕಾರಿ 
ಗಳನ್ನು ನೇಮಿಸಿ ಈ ಸ ಸ್ಥಳಗಳಲ್ಲಿ ಲ್ಲಾ ಸುಂಕ ಸಾರಿಕೆಗಳನ್ನು ವಸೂಲ್ಮಾಡು 
ವಂತೆ ವ ವಸ್ಥೆ ಮಾಡಿದನು. ಬಿಜಾಪುರದಲ್ಲಿ ವಿಶೇಷ ಚ ಕಲಹೆಗಳಿದು ದ 
ರಿಂದ ಸುಲಾ ನರ ಕಡೆಯ ಸೇನಾಧಿಪತಿಗಳಾರೂ ಶಿವಾಜಿಯನ್ನು ಎದುರಿಸಲು 


ಬರಲಿಲ್ಲ. ಅಲಲ್ಲಿ ಕೆಲವು ಪಾಳೆಯಗಾರರು ರಾಜರುಗಳೂ ಶಿವಾಜಿ ಜಿಯನ್ನು 


ಪತ್ರವನ್ನು 


ಹ 


ಛತ್ರಪತಿ ಶಿವಾಜಿ ೨೩ 


ಎದುರಿಸಲು ಅಲ್ಲ ಸ್ವಲ್ಪ ಪ್ರಯತ್ನ ಮಾಡಿದರು. ಅವುಗಳೆಲ್ಲಾ ನಿಷ್ಟ ಲವಾಗಿ 
ಬಿಜಾಪುರದ ಅಧೀನದಲ್ಲಿದ್ದ ಉತ್ತರ ಕರ್ನಾಟಕ ಪಾ ್ರಾಂತವೆಲ್ಲವೂ ಶಿವಾಜಿಯ 
ಅಧೀನಕ್ಕೆ ಸೇರಿಹೋದವು, 

ಶಿವಾಜಿಯು ಅಲ್ಲಿಂದ ಕೊಂಕಣಕ್ಕೆ ಹೋಗಿ ಅಲ್ಲಿ ಅನೇಕ ಪ್ರದೇಶ 
ಗಳನ್ನೆಲ್ಲಾ ತನ್ನ ಕೈವಶ ಮಾಡಿಕೊಂಡನು. ಬರುತ್ತಾ ದಾರಿಯಲ್ಲಿ ರಾಜಾಪುರಿ 
ಯಲ್ಲಿ ಕೆಲವು ದಿವಸಗಳು ಶಿವಾಜಿಯು ಮೊಕ್ಕಾಂ ಮಾಡಿದ್ದನು. ಈ ಸಮಯಕ್ಕೆ 
ರಾಜಾಪುರಿಯು ಮರಾಠರ ಕೈ ವಶವಾಗಿಯೇ ಇದ್ದಿತು. - ಶಿವಾಜಿಗೆ ಪಶ್ಚಿಮ 
ತೀರದ ರೇವುಷಟ್ಟ ಣಗಳ ಮೇಲೆ ಬಹುದಿನಗಳಿಂದ ಕಣ್ಣಿತ್ತು. ಹಡಗು 
ವ್ಯಾಪಾರ ಮತ್ತು ನೌಕಾಸೈನ್ಯಗಳನ್ನು ಬೆಳಸುವುದರಿಂದ ವಿಶೇಷ ಐಶ್ವರ್ಯವು 
ಲಭಿಸುವುದಂಬ ಮರ್ಮವನ್ನು ಶಿವಾಜಿಯು ಅರಿತಿದ್ದನು. ಉತ್ತರ ಕರ್ನಾಟಕ 
ಮತ್ತು ಕೊಂಕಣ ಪ ಪ್ರದೇಶಗಳನ್ನು ಪಶ್ಚಿ ಮ ತೀರದ ರೇವುಗಳನ್ನು ಸ್ವಾ ಧೀನ 

ಪಡಿಸಿಕೊಂಡು ತನ್ನ ಕಡೆಯ ಸೇನಾಧಿಪತಿಗಳನ್ನು ಅಲ್ಲೆ ಲ್ಲಾ Se 

ಕ ಮುಸಲಾ ನರನ್ನು ಅಣಗಿ ಸುವುದಳ್ಳೂ ಸ್ಮ ರ ರಾಮೇಶ್ವ ರದ 
ವರೆಗೆ ಯಾತ್ರೆ ಸ ನಡ ಸಂಕಲ್ಪ ಮಾಡಿ ಪ ಗ್ರಚಂಡ ಸ್ಸ ನ್ಯ ಸಮ್ಮತ 00 
ಹೊರಟನು. 

ಮರಾಠರ ಬಲಿಷ್ಠ ವಾದ ಎಪ್ಪ ತ್ತು ಸಹಸ ಸೈನ್ಯ ಗಳು ಹೊರಟವು. 
ಮೂವತ್ತು ಸಹಸ್ರ ಕು ದುರೆಯ ಸೈ ನ್ಯ ಥಿರಂಗಿಗಳು ಸ ಹೊರಟವು. 


ತಿ 


೬ 
[98 
ರಿ 
೫ 

6 

( 


ಹೋಗುತ್ತಲೇ ಬಿಜಾಪುರದ ರಾಜ್ಯ. ಬಿಜ 
ಅಂತಃಕಲಹಗಳಿಂದ ಭಿನ್ನ ಭಿನ್ನ ವಾಗಿಹೋಗಿದ್ದಿ ತ ತು. ಸ್ಯ ಸಮ ದಿ 
ಯಿಂದ ಬಿಜಾಪುರದ ರಾಜಧಾನಿಯು ಕಳಕಳಿಸುತ್ತಿತ್ತು. ಶ್ರೀಮಂತರೂ 
ಸುಲ್ತಾನನ ಬಂಧುವರ್ಗಗಳವರೂ ಸುಖಭೋಗಗಳಲ್ಲಿ ಲೋಲುತರಾಗಿದ್ದರು. 
ಅಂದಿನ ಕಾಲದಲ್ಲಿ ಬಿಜಾಪುರದ ಕೋಟೆಯೊಳಗೆ, ಸುಲ್ಲಾನರ ಅರಮನೆಯಲ್ಲಿ, 
ಶ್ರೀಮಂತರ ಗೃಹಗಳಲ್ಲಿ, ಅಧಿಕಾರಿಗಳ ಸೌಧಗಳಲ್ಲಿ ಅವಲೋಕಿಸಿದರೆ ಡೆಲ್ಲಿಯ 


೨೪ | ಛತ್ರಪತಿ ಶಿವಾಜಿ 


ಸಾಮ್ರಾಟನ ವೆ ೈಭವಕ್ಕಿ ಂತಲೂ, ಬಿಜಾಪುರವು ಒಂದು ಕೈ ಮಿಗಿಲಾಗಿದೆ ಎಂದ 
ಅಚ್ಚ ರಗೊಳ್ಳು ತಗೆ ವು. 

ವಿಸಾ ರವಾದ "ರಾಜ್ಯ. ಅನೇಕ ಕೋಟೆಗಳು, ಎಲ್ಲೆ ಲ್ಲಿಯೂ ಫೌಜು 
ದಾರರು, ಕಿಲೇದಾರರು, ರಾಜಒಂಧುಗಳೂ ರಾಜ್ಯ ದಲ್ಲಿ ಲ್ಲಾ ತುಂಬಿದ್ದ ರು. 
ಸಾಮಂತ ರಾಜರು ಅಲ್ಲಲ್ಲಿ ಇರುತ್ತಿ ದ್ದ ರು. ಇವರಲ್ಲಿ ಬಹುಮಂದಿ ಹಿಂದೂ 
ರಾಜರು ಇರುತ್ತಿ ದ್ದ ರು. 

ಆದರೇನು ಫೌಜುದಾರರು, ಕಿಲೇದಾರರು, ಸುಭೇದಾರರು, ಸಾಮಂತರು, 
ಶ್ರೀಮಂತರು ಇವರೆಲ್ಲರೂ ಸ ನ ತಂತ್ರ ರಂತೆ ನಡೆದುಕೊಳ್ಳು ತ್ರಿ ದ್ದ ರು. ಸುಲ್ಮಾನಿಯ 
ಅಧಿಕಾರವು ಎಷ್ಟು ಮಾತ ತ್ರವೂ ಸು ಮೇಲೆ ಸಂ ಇ 

ಶಿವಾಜಿಯ” ಸೈನ್ಯ ಗಳು ತಮ್ಮ ರಾಜ್ಯದ ಮೇಲೆ ಗ 
ಕೆಲವರು ಪರಾಕ್ರಮದೆಂದ ಎದುರಿಸಿದರು. ಪ್ರತಿರೋಧವು ನಿರರ್ಥಕವಾದುವು. 
ಅವರು ರಣಭೂಮಿಯಲ್ಲಿ ಸತ್ತು ಬೀಳುತ್ತಿದ ರರು, ಇಲವೇ ಓಡಿಹೋಗು 
ತ್ತಿದ್ದರು, ಮಹಾರಾಷ್ಟ್ರ ಸ್ಲೆನಿಕರು ಲೂಟಿ ಮಾಡಿಕೊಂಡು ಹೋಗುತ್ತಿದ್ದರು. 

ಮತ್ತೆ ಕೆಲವರು ಸಾಮಂತ ರಾಜರು ಶಿವಾಜಿ ಮಹಾರಾಜನು : ನಮ್ಮ 
ರಾಜ್ಯ ವನ್ನು, ಆಕ್ರ ಮಿಸಿಕೊಳ್ಳ ಲು ಬರುತ್ತಿಲ್ಲ. ಅವನು ಎತ್ತಕಡೆಗೆ ಹೋಗು 
ತಿ ರುವನೋ, ಜವ ರುಜ್ಯ ವನ್ನು ಆಕ್ರ ಮಿಸಿಕೊಳ್ಳು ವನೋ, ಅರಿವಿಲ್ಲ. 
ಬಿಜಾಪುರದ ಸುಲಾ ನರು ಬ್‌ ps ಎದುರಿಸಲು ಸ್ಸ ನ್ಯ 
ಗಳನ್ನು ಕಳುಹಿಸಿಲ್ಲ. ಈ ಹವ್ಯಾಸ ನಮಗೇಕೆ. ದೊಡ ದೊಡ್ಡ ಸುಲ್ಹಾ ಟಿ 
ಗಳು ಬೇ ಕಾದಂತೆ ಮಾಡಿಕೊಳ್ಳಲಿ, ಎಂದುಕೊಂಡು ಶಿವಾಜಿ ಮ ಮಹಾರಾಜನಿಗೆ 
ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿ ಸಿ, ತಮ್ಮ ತಲೆಗಳನ್ನು ಉಳಿಸಿಕೊಳ್ಳು ತ್ತಿ ತ್ತಿದ್ದ 
ವರೊ ಉಂಟು. ಮುಸಲ್ಮಾನ ಸಾಮಂತರುಗಳೂ ಹಾ ಎಷ್ಟೋ ಯ 
ಇದೇ ಮಾರ್ಗವನ್ನು ಅವಲಂಬಿಸಿದ್ದ ರು. ಅವರವರ ರಾ ಜ್ಯ ದಲ್ಲಿ ಮನೆ, ಮಠ 
ಗಳಿಗೆ ಅಪಾಯ ತಟ್ಟು ತ್ವಿರಲಿಲ್ಲ. ಸ್ತ್ರೀಯರಿಗೆ ಭಯವೇ ಸೆ ಸೈನಿಕರು 
ಅವಿನಯ ಅನೀತಿಗಳನ್ನು ಅವಲಂಬಿಸಿದ ನಿದರ್ಶನಗಳೇ ಇಲ್ಲ.  ಮಹಾರಾಷ 
Hk ಸರಬರಾಜುಗಳಿಗೆ ಬೇಕಾದಷ್ಟು ಹಣಕೊಟ್ಟು ಕೊಳ್ಳು 

ದ್ವರು. ಇದರಲ್ಲಿ ಹಿಂದೂ, ಮುಸ್ಲಿಂ ಭೇದವೇ “ರಲ್ಲ. ಸಣ್ಣ“ ರಾಜರಿಗೆ, 
ಇದಕ್ಕೆ ಢ೦ತಲೂ ಇ ಭದ್ರ ತೆ ಎಲ್ಲುಂಟು, ಅವರೆಲ್ಲರೂ ದಾರಿಯುದ್ದ ಚ ಹಿಂದೂ 


ಛತ್ರ ಪತಿ ಶಿವಾಜಿ ೨೫ 


ಸಾರ್ವ ಭೌಮನನ್ನು ಕೊಂಡಾಡುತ್ತಿದ್ದ ರು. . ಶಿವಾಜಿ ಮಹಾರಾಜನು ದಾರಿ 

ಯುದ್ದ ಕ್ಕೂ, ಬ್ರಾಹ್ಮಣರಿಗೆ, ವಿದ್ವತ್‌ ಜನರಿಗೆ, ದೇವಮಂದಿರಗಳಿಗೆ, ಹೇರಳ 
p) ನ ಲ್ಕ > 
ದ ದಾನ, ಧರ್ಮಗಳನ್ನು ಮಾಡುತ್ತಾ ಹೋಗುತ್ತಿದ್ದ ನು. 

ಜನರೆಲ್ಲರೂ ಹಿಂದೂ ಸಾರ್ವ ಭೌಮನು ಸೇತುಯಾತ್ರೆ ಗೆ ಹೊರಟಿದ್ದಾ ನೆ. 


ದುಷ್ಟ ರ ಶಿಕ್ಷಣ, ಶಿಷ್ಟ ರ ಜು ಚಾಟು ಹೊರಟಿದ್ದಾ ನೆ ಎಂದು ಪ ಸ್ರ ಶೆಂಶ 
ಮಾಡುತ್ತಿ ದ್ದ ರು. 


ಶಿವಾಜಿಯ ಸೆ ಸೈ ನ್ಯ ಗಳು ಹೆತ್ತು ಮೈ ಲಿಗಳಿಗೊಂದು, ಮೊಕ್ಕಾ ೦ ಮಾಡುತ್ತಾ 
ಗೋದಾವರಿಯನ್ನು* ಡಾಟ ಗೋಲ್ಕ ೦ಡ ರಾಜ್ಯದ ಕಜಿಗೆ ಬರುತ್ತಾ 
ಗೋಲ್ಕ ೦ಡದ ಗಡಿಯನ್ನು ಸೇರಿದವು. ಡೆ ಂಡವು, ಅತ್ಯಂತ ಐಶ್ವ ರ್ಯ 
ಪಾ ಜನ ರಾಜಧಾನಿ. ಎಂದು ಶಿವಾಜಿಯು ಕೇಳಿದ್ದನ ನು. ಜತ್‌ ಹುಸೇನ್‌ 
ಎಂಬ ಸುಲ್ತಾನನ ರಾಜ್ಯ ಭಾರವು ನಡೆಯುತ್ತಿ ದ್ದ ತು. ಅಬುಲ್‌ ಹುಸೇನನು 
ಕಲಾಪ್ರವೀಣ. ಎಲ್ಲ ಕಲೆಗಳಿಗೂ ಪ್ರೋತ್ಸಾಹ ಕೊಡುತ್ತಿದ್ದನು. ಪ್ರಜೆಗಳನ್ನು 
ಪೀಡಿಸಿ, ಧನ ಸಂಗ್ರಹ ಮಾಡುತ್ತಿರಲಿಲ್ಲ. ಅವನು ತಾಜಾ ಪರ್ಷಿಯನ್‌ 
ಕುಲಕ್ಕೆ ಸೆ ಸೇರಿದ್ದ ವನು. ಬಹುಮಂದಿ ಪತ್ನಿ ಯರಿದ್ದರು. ಅವರಲ್ಲಿ ಎಷ್ಟೊ 
ಮಂದಿ ಬಂದೂ: ಸ್ತ್ರ ೀಯರೂ ಇರುತ್ತಿ ದ್ದ ಚ ವನ ಐಶ್ಲರ್ಯ ವು ದೈ ವದಕ್ತ 
ವಾದುದು. ದೇಶದಲ್ಲಿ ವಜ್ರದ ಗಣಿಗಳಿದ ವು, ಆ ಗಣಿಗಳಿಂದ ಆ ಕಾಲದಲ್ಲಿ 
ಅನರ್ಫ್ಯರತ್ನ ಗಳು ಮೂತಿಯ! ದ ವು. 'ಅವನು ರತ ಶ್ರ ಪರೀಕ್ಷೆಯಲ್ಲಿ ನಿಪುಣ. 
ಹೊರದೇಶಗಳ ದೊಡ ಕ ದೊಡ್ಡ ರ್ತಕರು ಬಂದು ವಜ್ರ ಗಳನ್ನು ಕೊಂಡು- 
ಕೊಂಡು ಹೋಗುತಿ ಶ್ರಿದ್ದ ರು. ಪುರವೀಧಿಗಳು ಐಶ್ವ ರ್ಯ ಸ ತಂಭತ 
ತ್ತಿದ್ದವು. ಎಲ್ಲೆಲ್ಲಿಯೂ ನವರತ್ನಗಳು ಚಿನ್ನದ ನ್ಯಾ ಪಾರ, ಗೋಲ್ಕಂಡ 
ವೆಂದರೆ, ಸ್ವರ್ಣಭೂಮಿ, ರತ್ನ ಗಳ ನಿಧಿ. ಆ ರಾಜಧಾನಿಯಲ್ಲಿ ಪ್ರತಿಯೊಂದು 
ಮನೆಯೂ ಅರಮನೆಗಳಂತೆ ಕಂಗೊಳಿಸುತ್ತಿದ್ದ ವು. ನಾನಾ ದೇಶದ ಸುಂದರ 
ಸ್ತ್ರೀಯರು ಗಣಿಕೆಯರಾಗಿ, ಗಾಯಕಿಯರಾಗಿ. ನರ್ತಕಿಯರಾಗಿ ತುಂಬಿದ ಸ 
ಪಾನಮಂದಿರಗಳಂತೂ ಲೆಖ್ಸ ವಿಲ್ಲದಷ್ಟು ಇರುತ್ತಿದ್ದ ವು. ಈ ಪಾನಮಂದಿಗೆಳ 
ಅಧಿಕಾರಿಣಿಯರು. ಈ ದಿವ್ಯ ಗಣಿಕೆಯರೇ, ಅವರೆಲ್ಲರಿಗೂ ಸರ್ಕಾರದ 
ಪರವಾನಿಗೆಗಳಿದ್ದ ವು. ಅರಮನೆಯಲ್ಲಿ ಎಷ್ಟೋ ನಾಟ್ಯ ಶಾಲೆಗಳು ಲಿ 


ತ ಛತ್ರಪತಿ ಶಿವಾಜಿ 


ಸುಂದರ ಸಿ ಸ್ತ್ರೀಯರು ಹಗಲಿರುಳೂ ಅರಮನೆಯ ನಾಟ್ಯ ಶಾಲೆಗಳಲ್ಲಿ ಕುಣಿಯು 
ತ್ರಿ ರಬೇಕ್ಕ, ಗಾನ ಮಾಡುತ್ತಿರಬೇಕು, ಇದು ಸುಲ್ತಾ ನನ ಆಜ್ಞೆ. 
ಉಮ್ರಾ ಗಳೂ, ಶ್ರೀಮಂತರುಗಳೂ, ಇದೇ ಐರಕ್ಕ? ನ್ನು ಅನುಸರಿಸು 
ತ್ತಿದ್ದ ರು. ಟು Lone ಲ್ಲೆ ಲ್ಲಾ ಸ. ಶೋಭಿತವಾದ ನಾಟ್ಕ ಕಾರಾ ಗಾನ 
ಮಂದಿರಗಳು, ಒಬ್ಬ ರನ್ನೊ ನ ಬ್ಬ "ರು ಮೀರಿ ಸುವ ಮೇಲಾಟ. ಎಲ್ಲೆ ಲಿಯೂ ಔತಣ 
ಸಮಾರಂಭಗಳು. ದೇಶವಿದೇಶದ ಈ ಸ್ವರ್ಗವ ನ್ನ್ನ ನೋಡುವುದಕ್ಕೆ ಕ್ತ 
ಈ: ಸ್ವರ್ಗಸುಖವನ್ನು ಯ ತ್ರಿ ೦ಚಿತ್ತಾದರೂ ನೆ ಭವಿಸುಪುದಕ ಆಸೆ ದ 
ಗೋಲ ಡಕ್ಕೆ ಬರುತ್ತಿ ದ್ದ ಈ ಸ.ಂದರ ಚಿತ್ರಗಳನ್ನು ಎಷ್ಟೊ ೀ ಮಂದಿ 
ಕವಿಗಳು ಬರೆದಿಟ್ಟಿದ್ದಾರ ರೆ. ಸುಲ್ತಾನರ ಹೆಣ್ಣುಮಕ್ಕಳನ್ನು ಒಲಿಸಿಕೊಳ್ಳಲು 
ವರಿಸಲು ತರುಣ ಶ್ರೀಮಂತರು ಹ ಎತೊರೆಯುತ್ತಿ ದ್ದರು ಆ ಚಿನ್ನದ ಹಕ್ಕಿ ಗಳು 
ಮೊಗಲ್‌ ಬಾದಶಹೆನ ಕುಮಾರರನ್ನು ಕೂಡ ಆಕರ್ಷಿಸಿದ ವ ವು, 
ಅಬುಲ್‌ಹುಸೇನನು ಮೃ ಗಯಾ ವಿಹಾರದಲ್ಲಿ ವಿಶೇಷ ಆಸಕ್ತನಾಗಿದ್ದನು. 
ಅಲ್ಲಲ್ಲಿ ಕಂಡ ಆ ವನ್ಯಸಿ ಸ್ರೀ ಯರನ್ನು ಮೋಹಿಸಿ, ಆ ವನಮಧ್ಯ ದಲಿಯೇ 
ಅಂತಃ; ಪುರಗಳನ್ನು ನಿರ್ಮಿಸದ್ದ ನು. ಪುಷ್ಪ ಗಳನ್ನು ಬೆಳೆಸುವುದರಲ್ಲಿ 3 ಸುಲ್ತಾನ 
ನಿಗೆ ಬಲು ಪ್ರೀತಿ. ಎಲ್ಲಾ ತಃ :ಪುರಗಳಲ್ಲಿಯೂ, ಹೊಸ ಹೊಸ ಪುಷ್ಪ ಗಳು 
ಚೆಲ್ಲಿರಬೇಕು, ಜಲವು ಹರಿಯುತ್ತಿರಬೇಕು, ಕಾರಂಜಿಗಳು ಹಾರುತ್ತಿರಬೇಕು, 
ಪರದೇಶದ ಸ. ಗಂಧದ್ರ ವ್ಯಗಳು, ಅತ್ತರುಗಳೂ ತುಂಬಿರಬೇಕು. ಗಾನ, ನರ್ತನ 
ವಾದ್ಯಗಳು ಕಳಕಳಿಸುತ್ತಿರಬೇಕು, ಇದೇ ಅಬುಲ್‌ ಹುಸೇನನ ಕಲ್ಪನಾ 
ಕೌಶಲ, 
ಸೆ ನ್ಯ ಗಳಿಲ್ಲ ಸೇನಾಧಿಪತಿಗಳಿಗೆ ಮನ್ನ ಣೆಯಿಲ. ಮೊಗಲ್‌ ಸಾಮ್ರಾಟ 


[ae] 


ನಿಗೆ ಯಥೇಚ್ಛ ಪೊಗದಿಗಳು ಹೋಗುತ್ತಿದ್ದ ವು, ಅಮೂಲ್ಯರತ್ನ ಗಳ ಕು 
ಸಮರ್ಪಿಸಲ್ಪ ಡೂ ತ್ತು. ಸ್ತ್ರೀರತ್ನ ಗಳು ದೆಹಲಿಗೆ ಕಳುಹಿಸಲ್ಪ ಡುತ್ತಿದ್ದ ವು, 


ಅಬುಲ್‌ ಹುಸೇನನಿಗೆ ಇನ್ನಾ ವ ಸಭಯ. ? ಈ ಜಗತ್ತಿನಲ್ಲಿ ತನ ಸರಿಸಮಾನ 
ರಾದವರು ಯಾರೂ ಇ: ಲವಂದು ಭಾವಿಸುತ್ತಿ ಬ್ಬ ನು... ಅವನೊಂದು ದಿನ 
ವಿದ್ಧಾ ೦ಸನುದ ಖಾಜೀ ಸಾಹೇಬನೊಂದಿಗೆ, “ದೇವರು ನನ್ನ ಕಡೆಗಿದ್ದಾ ನೆ. 
ಅಲ್ಲಾನ ಕರುಣೆಯು ನನ್ನ ಮೇಲೆ ಅಪಾರವಾಗಿದೆ. ಇದೆಲ್ಲಾ ಪುಣ್ಯದ 
ದರ್ಶ ಳಲ್ಲವೆ, ನಿಮ್ಮೆಲ್ಲರಿಗಿಂತಲೂ, ನಾನು ವಿಶೇಷವಾಗಿ ನನ 


ಛತ್ರಪತಿ ಶಿವಾಜಿ | ೨೭ 


ನಂಬಿದವನು. ಈ ನನ್ನ ಸುಖಸಾಮ್ರಾ ಜ್ಯ ವೆಲ್ಲವೂ ದೈವಾನುಗ್ರಹದ ಭಾಗ್ಯ” 
ಎಂದು ಹೇಳಿದ್ದ ನು. 

ಶಿವಾಜಿಯು ಇಂತಹ ರಾಜ್ಯದ ಮೇಲೆ ಹಾದುಹೋಗಬೇಕು. 
ಶಿವಾಜಿಯು ಯಾವುದನ್ನು ಪಾಪವೆಂದು ಬಗೆದಿದ್ದ ನೋ, ಅದೇ ಇಲ್ಲಿ ಪುಣ್ಯ [ 
ಯಾವುದು ಪಾಪಜೀವನವಾಗಿತ್ತೋ ಅದೇ ಭಗವಂತನ ಅನುಗ್ರಹ ! ಇಂತಹ 
ರಾಜ್ಯವನ್ನು ಹೇಗೆ ಪ್ರವೇಶಿಸುವುದು. ಈ ನಮ್ಮ ಸೈನಿಕರೂ, ಈ ಸೇನಾ 
ನಾಯಕರೂ ಈ ಅಧಿಕಾರಿಗಳೂ ಇವರನ್ನೆ ಲ್ಲಾ ನೀತಿವಂತರನ್ನಾಗಿ ಹೇಗೆ 
ಕಾಪಾಡುವುದು ಎಂಬ ಯೋಚನೆಯು ಅವನ ತಲೆಯಲ್ಲಿ ವಿಶೇಷವಾಗಿ 
ಕೊರೆಯುತ್ತಿತ್ತು. 


ಹನುಮಂತೆ ಎಂಬ ರಾಯಭಾರಿಯನ್ನು ಗೋಲ್ಕಂಡಕ್ಕೆ ಕಳುಹಿಸಿ 
ಕೊಟ ತ್ರನು. ಹನುಮಂತೆಯು ಬ್ರಾಹ್ಮಣ, ಸಕಲಶಾಸ_ ಪಾರಂಗತ, ರಾಜನೀತಿ 
ವಿಶಾರದ. ಅವನು ಮಿತಪರಿಮುರದೊಂದಿಗೆ ಗೋಲ್ಕಂಡಕ್ಕೆ ಬಂದು ಮಹಾ 
ಪ್ರಧಾನಿ ಮುದ್ದ ಣನ ಮಹಲಿಗೆ ಬಂದನು. 


ಮುದ್ದ ಣನ. ಮಹಲು ಗೋಲ್ಕಂಡದಲ್ಲಿಯೇ ಒಂದು ವಿಚಿತ್ರವಾಗಿದೆ 
ಎಂದು ಹನುಮಂತೆಯು ಆಶ್ಚ ರ್ಯ ಚಕಿತನಾದನು. ಮಹುಪ್ರಧಾನಿ ಮುದ್ದ ಣನ 
ಅರಮನೆಯ ಹೊರಚಾವಡಿಯಲ್ಲಿ ಕಾರಕೂನರೂ ಮುನೀಬರೂ ಕುಳಿತು 
ಬಡಬಗ್ಗರಿಗೆ ದಾನಧರ್ಮಗಳನ್ನು ನೀಡುತ್ತಿದ್ದರು. ಗೋಸಾಯಿಗಳಿಗೆ, ಪಕೀರರು 
ಗಳಿಗೆ ಸದಾಬರ್ತ್‌ಗಳನ್ನು ಕೊಡುತ್ತಿದ್ದರು. ಮತ್ತೊಂದು ಕಡೆ ಬಡಮಕ್ಕಳಿಗೆ 
ಗೋಕ್ಷೀರವನ್ನು ಹಂಚುತ್ತಿದ್ದರು. ಅರಮನೆಯ ಮಹಾದ್ವಾರದಲ್ಲಿ ಮಂಗಳ 
ವಾದ್ಯಗಳು ಮೊಳಗುತ್ತಿದ್ದ ವು. ಎಡಪಾರ್ಶ್ವದಲ್ಲಿ ವಿಶಾಲವಾದ ಅತಿಥಿಶಾಲೆ, 
ವಿದ್ವತ್‌ಜನರಿಗೂ ಸಾಧುಸಂತಸಿಗೂ ಆದರಪೂರ್ವಕವಾದ ಆತಿಥ್ಯ ಗಳು ನಡೆ 
ಯುತ್ತಿದ್ದವು. ಬಲಪಾರ್ಶ್ವ್ವದಲ್ಲಿ ದೇವತಾರ್ಚನೆಯ ಮಂದಿರವೂ ಹೋಮ 
ಶಾಲೆಯೂ ಭಜನಮಂದಿರವೂ ಪ್ರಕಾಶಿಸುತ್ತಿದ್ದಿ ತು. ಹೋಮದೂಮವು 
ಅರಮನೆಯನ್ನೆಲ್ಲಾ ಪೆವಿತ್ರ ಗೊಳಿಸುತ್ತಿದ್ದಿ ತು. ವೇದಮಂತ್ರಗಳು ಕೇಳಿಬರು 
ತ್ತಿದ್ದವು. ಅಂಗಳದಲ್ಲಿ ಗೋಪೂಜೆಯು ನಡೆಯುತ್ತಿದ್ದಿತು. ಹನುಮಂತೆಯು 


ಇದನ್ನೆ ಲಾ ನೋಡಿ, "ಈ ಮಂತ್ರಿಯು ಧನ್ನ. ನಮ್ಮ ಮಹಾರಾಜರಿಗಿಂತಲೂ 
| ಇ ಥಿ ಈ 


೨೮ ಛತ್ರ ಪತಿ ಶಿವಾಜಿ 


| ಲ, ಫಿ 
ವೈದಿಕ ಸಂಪತ್ತಿನಲ್ಲಿ ಇವನೇನು ಕಡಮೆಯಾಗಿಲ್ಲ' ಎಂದು ಮನಸ್ಸಿನಲ್ಲಿಯೇ 
ಪ್ರ ಶಂಸೆಮಾಡಿಕೊಂಡನು. 


೪ 


ಮಹಾಪ್ರಧಾನಿ ಮುದ್ದ ಣನಿಗೆ ಛತ್ರ ಪತಿ ಶಿವಾಜಿ ಮಹಾರಾಜರು 
ಗೋಲ್ಕಂಡ ರಾಜ್ಯದ ಗಡಿಯಲ್ಲಿ ಬಂದು ಬೀಡುಬಿಟ್ಟಿದ್ದಾ ರೆಂದು ದೂತರ 
ಮುಖೇನ ತಿಳಿದಿತ್ತು. ಮಹಾರಾಜರ ಕಡೆಯಿಂದ ರಾಯಭಾರಿಯು ಬಂದಿದ್ದಾ 
ನೆಂದು ತಿಳಿಯುತ್ತಲೇ ಮುದ್ದ ಣನು ಗಾಬರಿಯಿಂದ ತಾನೇ ಹೋಗಿ 
ರಾಯಭಾರಿ ಹನುಮಂತೆಯನ್ನು ಮರ್ಯಾ ದೆಯಿಂದ ಸ್ವಾಗತಿ ತಿಸಿದನು. ಮನೆ 
ಒಳೆಗೆ ಜಾ ದಿವಾನ್‌ಖಾನೆಯಲ್ಲಿ ಆಸ ಸನವನ್ನು ಕೊಟ್ಟು 
ಕುಳ್ಳಿ ರಿಸಿದನು. ಪರಸ್ಪರ ಕುಶಲ ಪ ಪ್ರಶ್ನೆ ಗಳು ಆದ ತರುವಾಯ ಮುದ್ದ ಣನು 
“ಶಿವಾಜಿ ಮಹಾರಾಜರವರು, ನಮ್ಮ ರಾಜ್ಯದ ಎಲ್ಲೆ ಕಟ್ಟಿ ನಲ್ಲಿ ಸ 
ಇಳಿದಿದ್ದಾ ರೆಂದು ತಿಳಿಯಿತು. ನಾನೇ ತ ಇ ದರ್ಶ ನವನ್ನು ತೆಗೆದು 
ಕೊಳ್ಳ ಬೇಕೆಂದು ಯೋಚಿಸ ಸುತ್ತಿ ದ್ದೆ. ಆ ವಿಷಯಕ್ಕೆ ನಮ್ಮ ಸ. _ನರವರ 
ಅನುಜ ಯನ್ನು ಪ್ರತಿಕ್ಷಣವೂ ನಿರೀಕ್ಷಿಸುತ್ತಿ ದ್ದೆ. ಜಡೀ ಬೆದುಬಿಟ್ಟಿದ್ದಿ ದಿ ರಿ. 
ಇದು 'ನಮ್ಮ ಮೇಲೆ ಮಹಾರಾಜರ ಅನುಗ್ರ ಹವೆಂದು ಭಾವಿಸಿದ್ದೆ ನೆ. ಮಹಾ 
ರಾಜರು ಏನಪ್ಪ ಣೆ ಮಾಡಿದ್ದಾ ರೆ? ಅದನ್ನು ಹೇಳೋಣವಾಗಲಿ” ಎಂದನು. 

ಹನುಮಂತೆಯು “ಪ ಪ್ರ ಧಾನಿಯವರೇ, ಶಿವಾಜಿ ಮಹಾರಾಜರ ಸಂದೇಶ 
ವನ್ನು ಹೇಳುವುದಕ್ಕಾ ಗಿಯೇ ಬಂದಿವ್ದೆ ನೈ, ಹೇಳುತ್ತೇನೆ. ಆದರೆ, ಮೊದಲು 
ನನ್ನ ಮನಸ್ಸಿನ ಆನಂದವನ್ನು ಹೇಳಿಬಿಡುತ್ತೆ ನೆ, ನಿಮ್ಮ ಮನೆಗೆ ಬಂದು 
ಇಲ್ಲಿಯ ಸನ್ನಿ ವೇಶವನ್ನೆ ಲ್ಲಾ ನೋಡಿ ಪರಮಾನಂದವಾಯಿತು. “ಧನ್ಯೋ 
ಗ್ರ ಹಸ್ತಾ ಶ್ರ ಮಃ? ಎ ಮಾತು ನಿಮ ಲ್ಲಿ ಅಕ್ಷರಶಃ ಸತ್ಯ ವಾಗಿ ಕಾಣುತ್ತ ನ 
ಘ್ರ ತೆಂಷ್ಕ ರ ರಾಜ್ಯದಲ್ಲಿ ಈ ಗೋಪ ಗಗ ತುಂಬಿರುವ 
ರಾಜಧಾನಿ ನಿಯಲ್ಲಿ ಸು ಂತಹ ಧರ್ಮಾನುಷ್ಟಾನಪ ನಪರರು ಹೀಗಿರುವುದು ಆಶ್ಚ ರ್ಯ 
ವೆನಿಸುತ್ತದೆ” ಎಂದು ಅರಂಭ ಮಾಡಿದನು. 

ಅವರಿಬ್ಬರ ಮಾತು ಬರುಬರುತ್ತಾ ಶಾಸ್ತ್ರಾರ್ಥಕ್ಕೆ ಇಳಿಯಿತು. ಇಬ್ಬರೂ 


೧ ಕ Ae 
ಛತ್ರಪ ಪತಿ ಶಿವಾಜಿ ೨೯ 


ವಿದ್ವಾಂಸರೆಂದು ಪರಸ್ಪ ರ ಅರಿತುಕೊಂಡರು. ವೇದಶಾಸ್ತ್ರ , ಪುರಾಣೇತಿಹಾಸಗಳ 
ಚರ್ಚೆಗೆ ಆರಂಭವಾಯಿತು. ಸುಲ್ತ್ಯಾನನನ್ನೂ ಮಹಾರಾಜನನ್ನೂ ಇಬ್ಬರೂ 
ಮರತೇಬಿಟ್ಟರು. ಮುದ್ದ ಣನ) ಗೋಲ್ಕ ಡದ ಮಹಾಪ್ರಧಾನಿ ಎಂಬುದೂ, 
ಹನುಮಂತೆಯು ಶಿವಾಜಿ ಮಹಾರಾಜರ ರಾಯಭಾರಿ ಎಂಬುದೂ ಅವರಿಬ್ಬ 
ರಿಗೂ ಮರೆತುಹೋಗಿತ್ತು. ತಮ್ಮನ್ನು ತಾವೇ ಮರೆತು ಶಾಸ್ತಾ ಶ್ರರ್ಥಗಳಲ್ಲಿಯೂ 
ಧರ್ಮಜಿಜ್ಞಾ ಸೆಯಲ್ಲಿಯೂ ಮಗ್ನ ರಾಗಿಹೋದರು. ಅವರ್ಬುರ ಆನಂದಕ್ಕೆ 
ಪಾರವೇ ಇಲ್ಲ. ಎದ್ವಾಂಸನು ವಿದ್ವಾಂಸನನ್ನು ಅರಿಯಬಬ್ಲನು ಎಂಬುದು 


ವ ಜ್ಯ 
ಅವರಿಬ್ಬರಲ್ಲಿ ಪ್ರತ್ಯಕ್ಷವಾಗಿ ಗೋಚರವಾಗುತ್ತಿದ್ದಿ ತು. 


ಮಧ್ಯಾನ್ಹದ ವೇಳೆಯು ಸಮೀಪಿಸಿತು. ಪೂಜಾಮಂದಿರದಲ್ಲಿ ಘಂಟಾ 
ನಾದವು ಕೇಳಿಸಿತು. ಮುದ್ದ ಣನು ಎದ್ದು ನಿಂತು ಕೈ ಮುಗಿದು “ಎದ್ವಾಂಸರೇ 
ಭೋಜನದ ಸಮಯವಾಗಿದೆ, ಭೋಜನಕ್ಕೇಳಬೇಕು. ತಮ್ಮಂತಹ ಎದ್ವಾಂಸ 
ರಾದ ಅತಿಥಿಗಳನ್ನು ಇಂದು ಪಡೆದಿರುವುದು ನನ್ನ್ನ ಭಾಗ್ಯ'' ಎಂದು ಹೇಳಿ 
ಭೋಜನಕ್ಕೆ ಬ್ಬಿ ಸಿದನು. ಇಬ್ಬರೂ ಮಡಿಗಳನ್ನು ಟ್ಟು ತೀರ್ಥಪ್ರ ಸಾದಗಳನ್ನು 
ಸ್ವೀಕರಿಸಿ, ಭೋಜನಕ್ಕೆ ಕುಳಿತರು, ಜಾಕ್‌ ಕಾಲದಲ್ಲಿ ಅವರಿಬ್ಬ ಸ 
ಲೋಕಾಭಿರಾಮವಾಗಿ ದಕ್ಷಿಣದೇಶದ ದೇವಾಲಯಗಳ. ತೀರ್ಥಕ್ಷೇತ್ರ ಗಳ 
ಏಚಾರವಾಗಿ ಮಾತನಾಡಿದರು. ಮುದ್ದ ಣನು ತಿರುಪತಿ, ಶ್ರೀಶೈಲ, ಕಂಚಿ, 
ಶ್ರೀರಂಗ, ಮಧುರೆ ಮುಂತಾದ ಕ್ಷೇತ್ರಗಳನ್ನು ತುನು ದರ್ಶನ ಮಾಡಿರುವು 
ದಾಗಿಯೂ ರಾಮಸೇತುವಿನವರೆಗೂ ಯಾತ್ರೆ ಮಾಡಿರುವುದಾಗಿಯೂ ವಿವರಿಸಿ 
ದನು. ಕಾವೇರಿಯ ತೀರದಲ್ಲಿ ಅನೇಕ ಅಗ್ರಹಾರಗಳಿವೆ ಎಂದೂ ವೇದಾಧ್ಯಯನ 
ಸಂಪನ್ನರೂ, ಅಗ್ನಿ ಹೋತ್ರಿಗಳೂ ಆದ ಬ್ರಾಹ್ಮಣೋತ್ತಮರುಗಳು 
ಇದ್ದಾ ರೆಂದು ತಿಳಿಸಿದನು, 
ದೈ ವಯೋಗದಿಂದ ಮಹಾರಾಜರು ಅತ್ತಕಡೆಯೇ ಹೊರಟಿದ್ದಾ ರೆಂದೂ 
ತನಗೂ ಆ ದಕ್ಷಿಣಾಪಥದ ತೀರ್ಥ ಕ್ಷೇತ್ರ ಗಳನ್ನು ಸಂದರ್ಶಿಸುವ ಲಭ್ಯವಿರಬಹು 
ದೆಂದೂ ಹೇಳಿಬನು. 
“ಮಹಾರಾಜರು ಯಾತ್ರೆಗಾಗಿ ಹೊರಟಿದ್ದ ರೆ, ಇಷ್ಟೊ ೦ದು ಪ್ರಚಂಡ 
ಸೃನ್ಯ ವೇಕೆ ? ಇಷ್ಟು ಮಂದಿ ಸೇನಾಧಿಪತಿಗಳೇಕೆ % ಇದನ್ನೆಲ್ಲ ನೋಡಿದರೆ, 


ಎಳು ದಿಗ್ವಿಜಯಾರ್ಥವಾಗಿ ಹೊರಟಿರುವಂತಿದೆ,” 


ಓ 


ಡ್‌ | 
೩0 ಛತ್ರ ಪತಿ ಶಿವಾ 


“ಹಿಂದೂ ಸಾರ್ವ ಭೌಮರು ಆ ಅಭಿಲಾಷೆಯನ್ನು ಮನದಲ್ಲಿ ಎಣಿಸಿರ 
ಹುದು. ದುಷ್ಟ ನಿಗ್ರಹವೂ ಮುಖ್ಯ ವಾದ ರಾಜಧರ್ಮವಾಗಿದೆಯಷ್ಟೆ ೆ 
ಕ್ಷತ್ರಿಯರಿಗೆ ಅದಕ್ಕಿ ಂತಲೂ ಪರಮಧರ್ಜವು ಮತ್ತಾವುದಿದೆ ?” 
ಅಷ್ಟರಲ್ಲಿ ಭೋಜನವು ಪೂರ್ತಿಯಾಯಿತು. ಭೋಜನೋತ್ತರ 
ಮುದ್ದ ಣನ ಮಹಲಿನ ಮೇಲಂತಸ್ತಿನಲ್ಲಿರುವ ಏಕಾಂತಭವನದಲ್ಲಿ ಅವರಿಬ್ಬರೂ 
ಕುಳಿತು ತಾಂಬೂಲವನ್ನು ಸವಿಯುತ್ತಿದ್ದರು. 

ಮುದ್ದ ಣನು “ರಾಯಭಾರಿಗಳೇ, ತಾವು ದಯಮಾಡಿಸಿದ ರಾಯಭಾರ 
ವನ್ನೇ ಅರುಹಲಿಲ್ಲವಲ್ಲ” ಎಂದು ಹನುಮಂತೆಗೆ ಸೂಚನೆ ಕೊಟ್ಟನು. 

ಹನುಮಂತೆಯು “ನನ್ನ ರಾಯಭಾರವು ಬಲು ಸುಲಭವಾದದ್ದು } 
ರಾಯಭಾರವೆಂಬುದು ಔಪಚಾರಿಕ. ನೀವೂ ನಿಮ್ಮ ಸುಲ್ಮಾನರೂ ಸಂತೋಷ 
ದಿಂದ ಒಪ್ಪಿ ಕೊಳ್ಳು ವಂತಹ ಸಂದೇಶವನ್ನು ನಾನು ತಂದಿದ್ದೆ ನೆ” ಎಂದು 
ಹೇಳಿದನು, 

“ಅಪ್ಪ ಣೆ ಕೊಡಿಸೋಣವಾಗಲಿ.” 

“ಮಹಾರಾಜರು ನಿಮ್ಮ ರಾಜ್ಯ ವನ್ನು ಹಾದು ಮುಂದಕ್ಕೆ ಹೋಗಬೇಕಾ 
ಗಿದೆ. ನಾವು ನಮ್ಮ ಸ್ಪ ನ್ಯ ಗಳು ನಿಮ್ಮ ರಾಜ್ಯದ ಮೇಲೆ ಹಾದುಹೋಗಲು 
ಒಪ್ಪಿ ಗೆಯನ್ನು ಕರಬ ಗ ಅಷ್ಟ, ನಮ್ಮ ಸನ ಸಷ್ಟ ಸಂದೇಶ.” 

ಮುದ್ದ. ಣನು “ನೀವು ಹೇಳುವೂಸೆ, ಇದು ಅತ್ಯ ೦ತ ಸುಲಭವಾದ 
ರಾಯಭಾರವೇ ಆಗಿದೆ. ಶಿವಾಜಿ ಮಹಾರಾಜರು ಬ್ರ ಜು ಂಡ ಸ್ಥೆ ಸ್ರ ನ್ಯ ದೊಡನೆ 
ನಮ್ಮ ರಾಜ್ಯದ ಎಲ್ಲೆ ಕಟ್ಟಿ ನಲ್ಲಿ ಒಂದು ನಿಂತಿದ್ದಾ ರೆಂಬುದದ್ನು ನೀಂ ನಮ 
ಸುಲ್ತಾನರು 'ಭಯವದ್ಚಿ ದೆ ರು. ಮೊಗಲ್‌ ಸಾಮ್ರಾ ಟನೇ ಶಿವಾಜಿಯ ಹೆಸರು 
ಕೇಳಿದರೆ ಭಯಃ ಸಡುತಾ' ಸ ಕೇಳಿದ್ದೆ ನೆ, ಇನ್ನು ನಮ್ಮ ಸುಲ್ತಾನರು 
ಭಯಪಡುವುದರಲ್ಲಿ ಏನು ಆಶ್ಮ ಕ ರ್ಯವಿದೆ ? ನಮ್ಮ ಸುಲ್ತಾನನು ಒಳ್ಳೆಯ 
ವಿದ್ಯಾ ವಂತ, ಕಲಾಭಿಮಾನಿ, ರಿ ಯುದ ವನ್ನು ಎಂದೂ ಕಂಡವನಲ್ಲ. 
ಯ ಚ ವು ಸಂಭವಿಸಿದರೆ, ನಾನೇ ರಣಕ್ಷೇತ್ರ ಕ್ಕೆ ಹೊರಡಬೇಕು. ಶಿವಾಜಿ 
ಮಹಾರಾಜರ ಮುಂದೆ, ನಾನು ಯುದ್ಧ ಮಾಡುವುದೇ ? ಈ ಜೀವನವು 
ನಶ್ಚ ರವೆಂದು ಭಾವಿಸಿ ಪ್ರಭುಗಳ ಸೇವೆಗಾಗಿ, ಯುದ್ಧ ಕ್ಕೆ ಹೋಗುವುದೇನೋ 
ನ್ಯಾ ರಾಂಡ್‌ ಇದೆ, ಆದರೂ ಹಿಂದೂ ಸಾರ ಸ ಭೌಮನೊಂದಿಗೆ ಎದುರಿಸಿ, 


ಛತ್ರ ಪತಿ ಶಿವಾಜಿ ಶಿ 


ಯುದ ಮಾಡಿದನೆಂಬ ಯ ಶಾಶ್ಚತವಾಗಿ ನಿಲುತ್ನದಬೆ... ನಾನು ಈ 
ಧು ವ ದಿ 


ಧರ್ಮಸಂಕಟದಲ್ಲಿ ತೊಳಲುತ್ತಿ ದ್ದೆ. ಪುಣ್ಯಾತ್ಮರಾದ ನೀವು ಬಂದು ನನ್ನ 
ರಾರ ದೆ ಲ ತ, NM ತಿನ್ನ ಳ್ಳಿ © 1% ಉಳ 
ಧರ್ಮ ಸಂಕಟವನ್ನು ಪರಿಹರಿಸಿದ. ಲೇಪ ಇಲ್ಲ ಎಶ್ರಮಿಸಿಕೊಳ್ಳಿರಿ. ಉನ 


ಪರಿವಾರವೆಲ್ಲವೂ ನಮ್ಮ ಅತಿಥಿಶಾಲೆಯಲ್ಲಿ ಸುಖವಾಗಿದೆ. ನಾನು ಸುಲ್ತ್ವಾನರ 
ಅರಮನೆಗೆ ಹೋಗಿ, ಆೆವರಲ್ಲ ನಿಮ್ಮ ಆಗ 'ಮನವನ್ನೂ ಮಹಾರಾಜರ ಸಂದೇಶ 
ತರುತ್ತೆ ನೆ”. ಎಂದು: ಹೇಳಿ 


ಮುದ್ದ ಣನು ಪಲ್ಲಕ್ಕಿ ಯಲ್ಲಿ ಸುನತ ಅರಮನೆಗೆ ಹೋಗಿ ಸೇರಿದನು, 
ಸುಲ್ತಾನನು “ನಾ ಟಿ ಮಂದಿರದಲ್ಲಿ ಇ ರಲಿಲ್ಲ, ಗಾನ ನಗೋಷ್ಠಿ ಯಲ್ಲಿ ಸೇರಿರಲಿಲ್ಲ, 
ಆಅಂದೆಲ್ಲಾ ಭೋಜನ ಮಾಡಿರಲಿಲ್ಲ. ಏಕಾಂತಗ್ಬ ಹದಲ್ಲಿ ಜಿಂತಾಸಕ್ತನಾಗಿ 
ಕುಳಿತಿದ್ದ ನು. ಪರಿಚಾರಿಕೆಯರು : ಹೋಗಿ ಪ ಪ್ರಧಾನಿ ಮುದ್ದ ಣನು ಬಂದಿರುವ 
ನೆಂದು ಸುಲ್ತಾನನಿಗೆ ಅರಿಕೆ ಮಾಡಿದರು. ಸುಲ್ರಾನನು ಬುದ್ದಿ ವಂತ. ಯಾವ 
ವಿಚಾರವು ಅವನ ತಲೆಯಲ್ಲಿ ಕೊರೆಯುತ್ತಿದೆಯೋ, ಅದೇ ವಿಚಾರಕ್ಕಾಗಿ, 
ಮುದ್ದ ಣನು ಬಂದಿದ್ದಾ ನೆಂದು ಸುಲಭವಾಗಿ ಊಹೆ ಮಾಡಿದನು. ಮುದ್ದಣ ನನ್ನು 
ಲಗೇ ಕರೆತರುವಂತೆ ಪರಿಚಾರಿಕೆಯರಿಗೆ ಸಂಜ್ಞೆ ಮಾಡಿದನು. ಮುದ್ದ ಷು 
ಸುಲ್ತಾನರ ಸಮು ಪಕ್ಕೆ ಬಂದು ಅಭಿವಾದನ್‌ ಮಾಡಿದನು. ಸುಲ್ಪಾ ನನು 
ಹಸ ಸಸ್ಮು ಖದಿಂದ ಸ್ವ ಗತಿ ತಾನು ಕುಳಿತಿದ್ದ ಮೆತ್ತೆಯ EE ಮುದ್ದ ಣ 
ನನು ಹಿಡಿದು ಕೂ ಕೈರಿಸಿಕೊಂಡನು, 


ಇ್ನ ಛ್ರ 
ಸುಲ್ತಾನನು " ln ಏಕಾಏಕೀ ಬಂದಿರುವ ಕಾರಣವೇನು 9” 
ಎಂದು ಪ್ರಶ್ನೆ ಮಾಡಿದನು 
“ಜಹಾಪವಾು, ತಮಗೆಲ್ಲಾ ತಿಳಿದೇ ಇದೆ, ಛತ್ರ ಪತಿ ಶಿವಾಜಿ 


ಮಹಾರಾಜರು ನಮ್ಮ ಗಡಿಗೆ ಬಂದು ನಿಂತಿದ್ದಾ ರೆ. ಅದೇ ಏಷಯವನ್ನು 
ತಮೊ ಡನೆ ಮಂತ್ರಾ ಲೋಚನೆ ಮಾಡಲು ಬಂದಿದ್ದ ನೆ. ಚ 

"ಹು [ ನಾನೊ ಅದನ್ನೆ € ಆಲೋಚಿಸ ಯುತಿ ದ್ದ "ನೆ. ಪ್ರಬಲ ಶತ್ರುವು 
ಬಂದು ಬಾಗಿಲಲ್ಲಿ ನಿಂತಿರುವಾಗ ಏನು ಮಾಡಬೇಕೆಂಬುದೇ ನನಗೆ ತೋಚ 
ದಾಗಿ, ಆ ಮಹಾರಾಜನ ಸ ರೆಲ್ಲರೂ, ಗುಡ್ಡ ಗಾಡಿನ ಜನ, ಸಾಹಸಿಗಳು 
ನಮ್ಮ ರಾಜಧಾನಿಗೆ ನುಗ್ಗಿ ಈ ಸುಂದರ ನಗರವನ್ನು ಹಾಳುಮಾಡುತಾ ರೆಂದು 


೩೨ ಛತ್ರಪತಿ ಶಿವಾಜಿ 


ನನಗೆ ವ್ಯಥೆ ಥೆಯಾಗಿದೆ. ಇಷ್ಟೊಂದು ಕಲಾವೆ ಕ ಭವದಿಂದ ಮೆರೆಯುತ್ತಿರುವ 
ನಮ್ಮ ಅಡು ಹಾಳುಸ್ಮ ಶಾನದಂತೆ ಸ S: ನಾನು ಎಣಿಸು 
ತ್ತಿದ್ದೇನೆ. ನೀವೇನು ಹೇಳುವಿರಿ? 

“ಖಾವಂದರು ಹೇಳುವುದೆಲ್ಲಾ ಸರಿಯಾಗಿಯೇ ಇದೆ. ಶಿವಾಜಿ 
ಮಹಾರಾಜರು ಹಿಂದೂಸ್ಸಾ ನದಲ್ಲಿ ಮುಸಲ್ಮಾನರ ಶತ್ರುಗಳೆಂಬದು ನಿಜವಾಗಿಯೆ 
ಇದೆ. ಅವರನ್ನು ಹಾಗೆ ಮಾಡಿದವರು ದೆಹಲಿಯ ಸಾಮ್ರಾಟರು ಮತ್ತು 
ಬಿಜಾಪುರದ ಸೇನಾಧಿಪತಿಗ ಳು. ಶಿವಾಜಿ ಮಹಾರಾಜರನ್ನು ಮೋಸದಿಂದ 
ಸೆರೆಹಿಡಿದ ಕಥೆ ಖಾಷಂದರು ಕೇಳಿರಬಹುದು. ದೆಹಲಿಯ ಬಾದಶಹರು 
ಹಿಂದುಗಳ ಮೇಲೆ ನಡೆಸಿರುವ ಅತ್ಯಾ ಚಾರಗಳನ್ನೂ ಅವರ ದೇವಾಲಯಗಳನ್ನು 
ನಾಶಪಡಿಸಿರುವ ಘೋರಕಥೆಗಳನ್ನೂ ಸುಲ್ತಾನರು ಕೇಳಿರಬಹುದು. ಈ 

ಜಾಪುರದವರು, ಶಿವಾಜಿ ಮಹಾರಾಜರೊಡನೆ ಅನೇಕ ಯುದ ಗಳನ್ನು ಮಾಡಿ 
ಸೋತಿದ್ದಾ ರೆ. ಪರಾಜಯ ಹೊಂದಿದಾಗ, ಸಂಧಿಗಳನ್ನು ಮಾಡಿಕೊಂಡಿದ್ದಾ ರೆ 
ಮತ್ತೆ ಆ "ಸಂಧಿಯನ್ನು ಮುರಿದು ಘಾತುಕರಂತೆ ವರ್ತಿಸಿದ್ದಾ ರೆ. ಅಫಜಲ್‌ 
ಹಾವು ಮಹಾಪರಾಕ್ರ ಮಿ... ಅವನ ಪರಾಕ್ರಮದಿಂದ ಆ ' ಮಹಾರಾಜನನ್ನು 

೪ಲಾರದೆ, ಮೋಸದಿಂದ ಶಿವಾಜಿಯನ್ನು ಕೊಲ್ಲಲೆಣಿಸಿ, ತಾನೇ ಮೃ ತ್ಯು ವಿಗೆ 
ತುತ್ತಾದನು. ಈಗ್ಯೆ ಕೆಲವು ದಿನಗಳ ಹಿಂದೆ ಮೊಗಲ್‌ ಸಾಮ್ರಾ ಟರ ಪ 'ಪ್ರತಿಧಿ 
ಯಾದ ಬಹದ್ದೂ ಅಸಾ ದಿಲೀಪ್‌ಖಾನನೂ ನಿಜ ನನ್ನ್ನ ಕೆಣಕಿ 
ಸೋತು ಓಡಿಹೋದದ್ದು ಖಾವಂದರು ಕೇಳಿರಬಹುದು.” 

“ಹೌದು ಹೌದು. ಅದನ್ನೆ ಲ್ಲಾ ಕೇಳಿದ್ದೆ "ನೆ. ಶಿವಾಜಿ ಮಹಾರಾಜನು 
ಮುಸಲಾ ನರ ಶತ್ರು ವೆಂಬುದು ಟು ಸಿದ ವಾಗಿದೆ. ಈಗ ನಮಗೆ ಗಂಡಾಂತರ 
ಒದಗಿದೆ ಸಳ] ಮಾಡಬೇಕು 7)” 

“ದೆ ಕ ವಯೋಗವು ನಮ್ಮ ಕಡೆಗೇ ಸುಮುಖವಾಗಿರುವಂತಿದೆ. ಶಿವಾಜಿ 
ne ಅವರ ಕಡೆ ರಾಯಭಾರಿಯನ್ನು ತಮ್ಮ ಸಮು ಖಕ್ಕೆ ಕಳುಹಿಸಿ 
ಕೊಟ್ಟಿ ದ್ದಾ ಥಿ” 

ಸು ಜನನಿಗೆ ಗಾಬರಿಯಾಯಿತು. “ಶಿವಾಜಿಯು ರಾಯಭಾರಿಯನ್ನು 
ಕಳುಹಿಸಿರ ದ್ದಾನೆ ನೆಯೆ? ಅವನೆಲ್ಲಿದ್ದಾ ನೆ? ಅವನೇನು ಸಂದೇಶವನ್ನ 
ತಂದಿದ್ದಾನೆ 7 


ಛತ ಪತಿ ಶಿವಾಜಿ ೩೩ 


“ಜಹಾಪನಾ, ಸಾವಧಾನದಿಂದ ಲಾಲಿಸಬೇಕು. ಶಿವಾಜಿ ಮಹಾ 
ರಾಜರು ಪ್ರತ ್ಯ ಕ್ಷವಾಗಿ ನಮ್ಮ ಮೇಲೆ ಯುದ್ಧ ಕ್ಕೆ ಬಂದಿಲ್ಲ, ಅವರು ದಕ್ಷಿಣ 
ಯಾತ್ರೆ ' ಚ ರೆ. ಅತ್ತೆ ಕಡೆಗೆ 11 ಬನ್ನೆ "ನಮ್ಮ ರಾಜ್ಯ ವನ್ನು 
ಹಾದು ಹೋಗಬೇಕು ಅದಕ್ಕೆ ನಾವು ಅನುಮತಿಯನ್ನೀಯಬೇಕೆಂದು 
ರಾಯಭಾರಿಯನ್ನು ಕಲುಬಸಿಕೊಂ ತೈದ್ದಾ ಭ್ರ 

“ವಜೀರರೇ, ಇದನ್ನು ನಂಬುವುದಕ್ಕಾ ಗುವುದೇ? ಶಿವಾಜಿ ಮಹಾ 
ಮೋಸಗಾರ, ಕೃತ್ತಿ ತ್ರಿಮಿ. ಚ್‌ ೇಹಿತನಂತೆ ನಮ್ಮ ರಾಜ್ಯ ವನ್ನು ಹೊಕ್ಕು 
ನಾವು ಯುದ್ಧ ಸನ್ನ ದ್ಧ ರಾಗಿ ದಾಗ ತ್ತ ರಾಜಧಾನಿಯನ್ನು ಸ್ರ ಸು 
ದಿಲ್ಲವೆಂದೂ, ನಮ್ಮರಮನೆಯನ್ನು ಸೂರೆಮಾಡುವುದಿಲ್ಲವೆಂದೂ ನಂಬುವುದು 
ಹೀಗೆ?” 

“ನಂಬಿದರೆ ನಂಬಬಹುದು, ಇಲ್ಲದಿದ್ದರೆ ಇಲ್ಲ. ನಾನು ತಮ್ಮ ಸೇನಾಧಿ 
ಪತಿ, ಅಷ್ಟೋ ಇಷ್ಟೋ ಸೈನ್ಯವೂ ಇದೆ. ಅಪ್ಪ ಣೆಯಾದರೆ ಶಿವಾಜಿಯ 
ಮೇಲೆ ನಾಳೆಯ ಯುದ್ಧ ಕ್ಕೆ ಹೊರಡಲು ಸಿದ್ಧನಾಗಿದ್ದೇನೆ. ಅಂತಹ ವೀರ 
ನೊಂದಿಗೆ ಪ್ರತ್ಯ ಕ್ಷಯುದ್ಧ ಮಾಡುವುದು ನನಗೆ ಸಂತೋಷಕರವೇ ಆಗಿದೆ.” 

“ಉಪಾಯಗಳನ್ನೆ ಲ್ಲಾ ಮಾಡೋಣ. ಯಾವುದೂ ಫಲಿಸದಿದ್ದ ರೆ, 
ರಣಕ್ಷೇತ್ರದಲ್ಲಿ ಮಡಿದುಹೋಗೋಣ, ನಾನೂ ಯುದ್ಧ ಕ ಬರುತ್ತೇನೆ, 
ಈ ರಾಯಭಾರಿಯನ್ನು ನೀನು ನಂಬುವುದಾದರೆ, ಮೊದಲು ಆ ಆಲೋಚನೆ 
ಯನ್ನೆ € ಮಾಡೋಣ.” 

“ನಾನು ನಂಬುತ್ತೇನೆ ಪ್ರಭು. ಶಿವಾಜಿ ಮಹಾರಾಜನ ಸ್ನೇಹವೇ 
ಒಳ್ಳೆ ಯದೆಂದು ನನಗೆ ತೋರುತ್ತಿದೆ, ಪ್ರಕೃತ ಈ ರಾಜ್ಯವನ್ನು 
ಉಳಿಸುವುದಕ್ಕೆ ಅದೊಂದೇ ಮಾರ್ಗ.” 

ಸುಲ್ತಾನನು ಕ್ಷಣಹೊತ್ತು ಆಲೋಚನಾಪರವಶನಾಗಿದ್ದು “ವಜೀರರೇ, 
ನಮ್ಮ ರಾಜ್ಯದಲ್ಲಿ ಅವರಿಗೆ ಮಾರ್ಗ ಬಿಟ್ಟು ಕೊಡುವುದರಿಂದ ದೋಷವೇನೂ 
ಇಲ್ಲ. ಅವರು ನಮ್ಮ ರಾಜ್ಯದ ಮೇಲೆ ಹಾದುಹೋಗಬೇಕೆಂದರೆ, ನಾವು 
ಒಪ್ಪದಿದ್ದರೂ ಧ್ಭರ್ಯವಾಗಿ ಹಾದುಹೋಗುತ್ತಾರೆ. ಅವರಿಗೆ ಹೀಗೆ ದಾರಿ 
ಬಿಟ್ಟು ಕೊಟ್ಟರೆ, ಮೊಗಲ್‌ ಬಾದಶಹನು ನಮ್ಮ ಮೇಲೆ ಆಗ್ರಹ ಮಾಡದಿರು 
ವನೇ?” ಎಂದು ಕೇಳಿದನು, 

3 


೩೪ ಛತ್ರ ಪತಿ ಶಿವಾಜ 


“ಹೌದು ಪ್ರಭು, ಅದನ್ನು ಚಿಂತಿಸಿ ಫಲವೇನು ? ಮೊಗಲ್‌ 
ಬಾದಶಹರು ಇಂದು ನಮ ನ್ನು ಸಂರಕ್ಷಿಸಬಲ್ಲರ 1 ಅವರು ಇತ್ತಕಡೆಗೆ ತಿರುಗ 
ನೋಡು; ವುದಕ್ಕಿ ೦ತ ಮುಂಜಿಯೇ ನಮ್ಮ ರಾಜ್ಯವೂ ನಾವೂ ನಾಶವಾಗುತ್ತೇವೆ. 
ಸಮ್ರಾಟರ ಯ ಪ್ರತಿನಿಧಿ ಬಹದ್ದೂ ಜೆ ಷ್ಟು ಸೇನಾಧಿಪತಿ ದಿಲೀಪ 
ಜರ AEE ಅಪಾರ ನಷ್ಟ ಗಳನ್ನು ಅನುಭವಿಸಿರುವಾಗ ಸಜ 
ಪಾಡೇನು ? ಇದನ್ನು ಪ ಪ್ರಭುಗಳು ಯೋಚನೆ "ಮಾಡಬೇಕು. ಕ 

“ದಾರಿಯನ್ನು "ಬಟು ರ, ಕೊಡುವುದಂತೂ ಒಪ್ಪಿ ಕೊಳ್ಳ ಲೇಬೇಕು, ಬೇರೆ 
ವಿಧಿಯೇ ಇಲ್ಲ. ಆ ಶಿವಾಜಿ ಮಹಾರಾಜನಿಗೆ: ನಮ್ಮ ರಾಜಧಾನಿಗೇ 
ಆಹ್ವಾ ನವಿತ್ತು ಸೆ ಸಹ ಮಾಡಿಕೊಳ್ಳೋಣ, ಅದರಿಂದ ಹೆಃ ರಿ ಪ್ರಯೋಜನ 
ವುಂದು, ನಮ್ಮ `ರಾಜ್ಯಕ್ಕ ಭದ್ರತೆಯೂ ಉಂಟು, ಆ ರಾಯಭಾರಿಯನ್ನು 
ನಮ್ಮ ಸಮ್ಮುಖಕ್ಕೆ ಕರೆದುಕೊಂಡು ಬನ್ನಿ ಅವನೊಡನೆ ಮಾತನಾಡಿ 
ಮರ್ಯಾ ದೆ ಮಾಡಿ ಕಳುಹಿಸೋಣ. ಶಿವಾಜಿ ಮಹಾರಾಜನಿಗೆ ನಮ 
ಜಾ ಆಹ್ವಾ ನ ಕೊಡುತ್ತೇನೆ, ಅಲ್ಲಾ ನ ಇಚೆ ಇದ್ದ ೦ತಾಗಲಿ,” 

ಮುದ್ದ ನ "ಮಹಾಪ ಪ್ರಭುಗಳೇ, ನೀವು ಧ್ಯ ರ್ಯ ದಿಂದಿರಿ, ಎಲ್ಲವೂ 
ಸುಮುಖವಾಗುತ್ತ RN ಥಾ ಚಿಂತೆಯನ್ನು ಹಚ್ಚಿ ಕೊಳ್ಳ ಬೇಡಿರಿ, ಎಂತಹ 
ಪ್ರಸಂಗಗಳಿಗೂ ತಲೆಕೊಡುವುದಕ್ಕೆ ನಾನಿದ್ದೆ ನೆ ನನ್ನ ತಲೆಯು ನೆಲಕ್ಕುರುಳಿ 
ದಲ್ಲದೆ ತಮ್ಮ ಕೂದಲು ಹಾಡ ು? ಎಂದು. ಹೇಳಿ ಮುಜರೆ ಮಾಡಿ ಅರಮನೆ 
ಯಿಂದ ಹೊರಟನು, 


ಪ್ರಾತಃಕಾಲ ಸ್ನ್ನಾ ನಾನ್ಹಿ ಕಗಳು ಮುಗಿದ ನಂತರ ಮಹಾ ಪ್ರಧಾನಿ 
ಮುದ್ದ ಣನು ರಾಯಭಾರಿ ಹನುಮಂತೆಯನ್ನು ಮ್ಮಾ ಬನದಲ್ಲಿ ಕೂಡಿಸಿ, ಅರಮನೆಗೆ 
ಕರೆದೊಯ್ದ ನು. ಅರಮನೆಯಲ್ಲಿ ರಾಯಭಾರಿಗಳಿಗೆ ಭೇಟಿ ಕೊಡುವಂತಹ 
ಮಂತ್ರಾ ಲೋಚನ ಮಂದಿರವು ಪ ಪ್ರಶಸ್ತ್ರವಾಗಿ ಅಲಂಕೃತವಾಗಿದ್ದಿ ತು, ಅವ್ನ 
ವಾದ ರತ್ನ ಗೆಂಬಳಿಗಳನು ನ್ಲ್ಲಿ ಹಾಸಿ ದಿವ್ಯಾ ಸನಗಳನ್ನು ಸಜ್ಜು ಗೊಳಿಸಿದ 


ಸುಲ್ಲಾ ನನಿಗೋಸ್ಫರ ಚಿನ್ನ ದ ಪೀಠವು ಭಾ ೈತವಾಗಿದ್ದಿತು ಗತ 


ಛತ್ರ ಪತಿ ಶಿವಾಜಿ ೩೫ 


ಎಡ ಬಲ ಪಾಶ್ಚ ೯ಗಳಲ್ಲ ಬೆಳ್ಳಿ ಯ ಆಸನಗಳು ಸಜ್ಜು ಗೊಳಿಸಲ್ಪ ಟಿ ದ್ದವು. 


ಸುಗುಧ ದ್ರ ವ್ಯಗಸಿಂದ ಆ ಮಂತ್ರಾ ಲೋಚನಾ ಭವನವು 'ಸುವಾಸಿತವಾಗಿದ್ದ ತು. 
ಮುದ್ದ ನು ಜನುಮಂತೆಯನ್ನು ಕರೆದೊಯ್ದು ಸುಲ್ತಾನರ ಪೀಠದ ಸಮೀಪ 
ದಲ್ಲಿದ್ದ ಪೀಠದ ಮೇಲೆ ಕುಳ್ಳಿರಿಸಿ, ತಾನೂ ಕುಳಿತುಕೊಂಡನು. ಕ್ಲುಪ್ತ 
ಸಮಯಕ್ಕೆ ಸರಿಯಾಗಿ, ದ್ವಾರಪಾಲಕರು ಪರಾಕು ಹೇಳುವ ಧ್ವನಿಯು ಕೇಳಿ 
ಬಂದಿತು. ಪ್ರಶಸ್ತವಾದ ದಿರಸುಗಳನ್ನು ಧರಿಸಿದ್ದ ಅಂಗರಕ್ಷಕರು ಹಿಂದೆ 
ಬರುತ್ತಿರಲು ಸುಲ್ತಾನನು ಸಭಾಮಂಟಪವನ್ನು ಪ್ರವೇಶ ಮಾಡಿದನು, 
ಹನುಮಂತೆಯು ಆ ಸುಲ್ತಾನನ ಕಡೆಗೆ ನೋಡಿ, ಬೆರಗಾದನು, ಅಮೂಲ್ಯ 
ವಸ್ತ್ರಾ ಭರಣಗಳಿಂದ ಅಲಕೃಂತನಾಗಿ ಜರತಾರಿಯ ಉಷ್ಣ್ಯೀಶವನ್ನು ಧರಿಸಿದ್ದನು. 
ಅದರ ಮೇಲೆ ವಜ್ರದ ಶರಪೇಶ್‌ ಅಲಂಕೃತವಾ ಗಿದ್ದಿತು. ಸುಲ್ರಾ ನನನ್ನು 
ಕಾಣುತ್ತಲೇ ಮುದ್ದ ಸಿ ಆ ಬ ಸಂಪ್ರ ದಾಯಪ ಪ್ರಕಾರ Se 
ಮಾಡಿ ನರು. ಸುಲ್ತಾ ನನು ಮಂದಹಾಸದಿಂದ ಸ ಸ್ವೀಕಾರವನ್ನು 
ಸೂಚಿಸಿ ಆಸನದ ಟೆ ಕೂತುಕೊಳ್ಳೆ ಬೇಕೆಂದು ಮೃ ದುನುಡಿಯಿಂದ ನುಡಿದು 
ತಾನು ಸಿಂಹಾಸ ಸನವನ್ನು en 2 ಮಹಾ 
ಪ್ರಧಾನಿಯೂ ಸುಲ್ತಾನನ ಉಭಯಪಾರ್ಶ್ವಗಳಲ್ಲಿ ಎದುರುಬದರಾಗಿ ಕುಳಿತು 
ಕೊಂಡರು, 
ಸುಲ್ತಾನನೇ ಮಾತಿಗೆ ಮೊದಲು ಮಾಡಿದನು, “ರಾಯಭಾರಿಗಳೇ, 
ಶಿವಾಜಿ ಮಹಾರಾಜರು ಬಹಳ ಪರಾಕ್ರ ಮಿಗಳೆಂದು, ಉದಾರಚರಿತರೆಂದು 
ಕೇಳಿದ್ದೆ "ನೆ. ಅವರ ಸಮ್ಮುಖದಿಂದ ಸ ರಾಯಭಾರಿಗಳಾದ ನೀವು 
ಮಹ ನವಿದ್ವಾ ೦ಸರೆಂದು ನಮ್ಮ ಪ್ರಧಾನಿಗಳು ಕೊಂಡಾಡುತ್ತಾರೆ. ಮಹಾ 
ರಾಜರು ಸ Be ನಮ್ಮ "ದರಬಾರಿಗೆ ಕಳುಹಿಸಿರುವುದರಿಂದಲೇ ಅವರ 
ಸೌಜನ್ಯವು ವ್ಯಕ್ತವಾಗುತ್ತದೆ. ಅವರ ಸಂದೇಶವು ಏನಿದೆ ಎಂಬದನ್ನು 
ಹೇಳಿರಿ.” 
ಹನುಮಂತೆಯು ಶುದ್ಧವಾದ ಪರ್ಷಿಯನ್‌ ಭಾಷೆಯಲ್ಲಿ ಮಾತಿಗೆ 
ಮೊದಲು ಮಾಡಿದನು. “ಷಾಹಾನ್‌ಷಾ ಸ.ಲ್ವಾನರವರೇ ಈ ದಖನ್‌ನಲ್ಲಿ 
ಗೋಲ ಂಡವು ಸಂಪದ್ಭ ರಿತವಾದ ರಾಜ್ಯ. ತಾವು ಎದ್ಯಾ ಭಿಮಾನಿಗಳೆಂದು 


ಲಾಪ್ರ FT ು ಕೇರ) €೪ ನಮ್ಮ ಎ ಮಹಾರಾಜರು ಅತ್ಯೆ ೧ತ ಪ್ರಸನ್ನ ರುಗಿದ್ದು ದೆ. 


೩೬ ಛತ್ರಪತಿ ಶಿವಾಜಿ 


ಅವರು ದಕ್ಷಿಣ ಯಾತ್ರೆ ಹೊರಟಿದ್ದಾ ಬೆ, ನಮ್ಮ ಸೆ ನ್ಯಗಳು ಒಂದು ಲಕ್ಷಕ್ಕೂ 
ಮೇಲಿದೆ. ಬಹುಮಂದಿ ಸೇನಾಧಿಪತಿಗಳು, ಮಂತ್ರಿಗಳು, ಪರಿವಾರಗಳು 
ಮಹಾರಾಜರನ್ನು ಅನುಸರಿಸಿ ಬಂದಿದ್ದಾ ರೆ. ನಾವು ದಕ್ಷಣಕ್ಕೆ ಹೋಗಬೇಕಾದರೆ 
ತಮ್ಮ ರಾಜ್ಯದ ಮೂಲಕವಾಗಿಯೇ ಹೋಗಬೇಕಾಗಿದೆ. ತಮ್ಮ ರಾಜ್ಯ 
ಮಧ್ಯದಲ್ಲಿ ಮಹಾರಾಜರವರು ಈ ಬ್ರಹ್ಮಾಂಡ ಸೈನ್ಯ ದೊಡನೆ ಸಾಗಿಹೋಗಲು 
ಯಾವ ಅಡ್ಡಿ ಯೂ ಇಲ್ಲದೆ, ಸ್ನೇಹಪೂರ್ಣವಾಗಿ ತಾವು ಅವಕಾಶ ಕೊಡಿಸ 
ಬೇಕು. ಇಷ್ಟೇ ಶಿವಾಜಿ ಮಹಾರಾಜರು ಸುಲ್ತಾನರಲ್ಲಿ ಕೋರುತ್ತಾರೆ. ನಮ್ಮ 
ಸೈನ್ಯಕ್ಕೆ ಬೇಕಾಗುವ ಸಾಮಾನು ಸರಂಜಾಮುಗಳನ್ನೆ ಲ್ಲಾ ತಮ್ಮ ದೇಶದ 
ಪ್ರಸಿದ್ದ ವರ್ತಕರಿಂದ ನಮ್ಮ ಅಧಿಕಾರಿಗಳು ನಿಗಧಿಯಾದ ಬೆಲೆ ಕೊಟ್ಟು, 
ಕೊಂಡುಕೊಳ್ಳುತ್ತಾರೆ. ಮಾರ್ಗಮಧ್ಯದಲ್ಲಿ ಗ್ರಾಮಸ್ತರಿಗಾಗಲೀ, ಪಟ್ಟಣ 
ಗರಿಗಾಗಲೀ, ತ ನಮ್ಮ ಸೈನಿಕರಿಂದ, ನಮ್ಮ ಅಧಿಕಾರಿಗಳಿಂದ ಯಾವ 
ತೊಂದರೆಯೂ ಆಗದಂತೆ ಕಟ್ಟ ಪ್ಪ ಣೆ ಮಾಡಲಾಗಿದೆ.” 

ಸುಲ್ತಾನನು ಆ ಹನುಮಂತೆಯ ಪರ್ಷಿಯನ್‌ ಭಾಷೆಯ ಪ್ರಾವೀಣ್ಯ 
ವನ್ನು ನೋಡಿ ಬೆರಗಾಗಿಹೋದನು. 

“ವಿದ್ವಾಂಸರೇ, ಎಲ್ಲದಕ್ಕಿಂತ ಮೊದಲು ನಿಮ್ಮ ಭಾಷಾಪಾಂಡಿತ್ಯಕ್ಕೆ 
ಮೆಚ್ಚ ಬೇಕು, ನಿಮ್ಮ ಹಣೆಯಲ್ಲಿರುವ ವಿಭೂತಿ, ರುದ್ರಾ ಕ್ಷಿಗಳಿಂದಲೂ, 
ನಿಮ್ಮ ವೇಶಭೂಷಣಗಳಿಂದಲೂ, ಹಿಂದೂಸ್ಸಾ ನದ ವೈದಿಕ ಕುಲೋತ್ಪನ್ನ 
ರೆಂದು ಹೇಳಬೇಕು. ನಿಮ್ಮ ಮಾತುಗಳನ್ನು ಕೇಳಿದರೆ, ನೀವು ಪರ್ಷಿಯಾ 
ದೇಶದಲ್ಲಿಯೇ ಹುಟ್ಟಿ ಬೆಳೆದ ಶುದ್ಧ ಪರ್ಶಿಯನರಂತೆ ಕಾಣುತ್ತೀರಿ, 
ನಿಮ್ಮೊಡನೆ ಮಾತನಾಡಲು ನಮ್ಮಂತವರಿಗೇ ನಾಚಿಕೆಯಾಗುತ್ತದೆ. ಸ್ವಭಾಷೆಯು 
ಮೊಟ್ಟ ಮೊದಲು ಮಾನವರಲ್ಲಿ ಆತ್ಮೀಯತೆಯನ್ನು ಹುಟ್ಟಿ ಸುವ ಸಾಧನ. 
ಇದರಿಂದ ನೀವು ನಮ್ಮ ಆತ್ಮೀಯರೇ ಆಗಿರುತ್ತೀರಿ. ನಿಮ್ಮ ಮಹಾರಾಜರು 
ಹೇಳಿಕಳುಹಿಸಿರುವ ಸಂದೇಶವೂ ಕೂಡ ನಮ್ಮನ್ನು ನಾಚಿಸುವಂತಿದೆ, "ನಿಮ್ಮ 
ರಾಜ್ಯದಲ್ಲಿ ಹಾದುಹೋಗುತ್ತೇವೆ, ಅವಕಾಶ ಕೊಡಿರಿ' ಎಂದು ಮಹಾರಾಜರು 
ಸಂದೇಶವನ್ನು ಕಳಿಸಿದ್ದಾ ರೆ. ಇದು ಶಿವಾಜಿ ಮಹಾರಾಜರ. ಸೌಜನ್ಯತೆಯ 
ಪರಮಾವಧಿ, ಸಮುದ್ರದಂತೆ, ರಭಸವಾಗಿ ಹೋಗುವ ಈ ಪ್ರಚಂಡಸೈನ್ಯ 
ವನ್ನು ತಡೆಗಟ್ಟುವ ಶಕ್ತಿಸಾಮರ್ಥ್ಯಗಳಾದರೂ ಯಾರಿಗಿವೆ? ಅವರು ಸೌಜನ್ಯ 


ಛತ್ರಪತಿ ಶಿವಾಜಿ ೩೭ 


ದಿಂದ ಹಾಗೆ ಕೇಳಿದರೂ, ನಾವು ಅದನ್ನು ಹಾಗೆಯೇ ಒಪ್ಪಿ ಕೊಂಡರೆ, ಅ 
ಮಾತಿಗೆ ಅರ್ಥವಿಲ್ಲ. ಮಹಾರಾಜರನ್ನು ತಕ್ಕಹಾಗೆ ಗೌರವಿಸಿದಂತೆ ಆಗುವು 
ದಿಲ್ಲ. ' ಅವರು ನಮ್ಮ ಮೇಲೆ ಅಭಿಮಾನವಿಟು,, ತ ರಾಜಧಾನಿಗೆ ದಯಮಾಡಿಸ 
ಬೇಕು. ಯತ್ನಿ ೦ಚಿತ್‌ "ನಾವು ಒಪ್ಪಿ ಸುವ ಸೆ ಹದ ಕಾಣಿಕೆಯನ್ನು ಪ್ರೀತಿಯಿಂದ 
ಪರಿಗ್ರ ಸಾ ಇದು ನಮ್ಮ ಇಷ್ಟಾ ವಾಗಿದೆ. ನಿಮ್ಮ ಹ ಬ? 
ಇಲ್ಲಿಗೆ ಬಂದರೆ, ಅವರು ನಮ ವರೇ ಆಗಿಬಿಡುತ್ತಾರೆ, ಇದಕ್ಕಿಂತಲೂ ಅತಿ 
ಶಯವಾದ ಬಯಕೆ ನನಗೆ ಮತ್ತೆ (ನೂ ಇಲ್ಲ, ಇದನ್ನು ನಿಮ್ಮ ಮಹಾರಾಜರಿಗೆ 
ತಿಳೆಯಪಡಿಸಿರಿ. ನಮ್ಮ ರಾಜ ದಲ್ಲಿ ನಿಮ್ಮ ಸೈ ನ್ಯ ಗಳು ಇರುವವರೆಗೆ 
ಸರಬರಾಜೆಲ್ಲವೂ ನಮ್ಮದೇ ಆಗಿರುತ್ತದೆ. ಬ ಸ್‌ ಒಬ್ಬ ಂಟಿಗ 
ರೆಂದು ಭಾಎಸು ಚ ಅಲ್ಪ ಮತಿಗೆಳು ನಾವಲ್ಲ. ಸನ್ಕೈ ನ್ಯ ಪರಿವಾರದಿಂದ 
ಮಹಾರಾಜರಿಗೆ ಆತಿಥ್ಯ ಲ್ಲಿಸುವುದು ನಮ ಹೆಮ್ಮೆ. ಅದನ್ನು ಸಂತೋಷ 
ದಿಂದ ಸ್ಥಿ €ಕರಿಸುವುದು ಸ ಅವರು ಕೊಡುವ ಅಪೂರ್ವ ಗೌರವ, ಹ 
ಹನುಮಾತಯು ಕ್ಸೈ ಮುಗಿದು ಈ pe ದೇಶವಿದೇಶಗಳ 
ಲ್ಲೆಲ್ಲಾ ಲಾ 4ರತ , ಪ್ರಸೂಹು? ಎಂಬ ಬಿರುದನ್ನು ಪಡೆದಿದೆ, ಈ ಇಡೀ ಭಾರತ 
ಭೂಮಿಗೆ ಆ "ಗೌರವವನ್ನು ಸಂಪಾದಿಸಿಕೆ ಟ್ಟೆ ರುವುದು ಈ ನಿಮ್ಮ ರಾಜ್ಯ. ಈ 
ರಾಜ್ಯದ ಅಧೀಶ್ವರರು ನೀವು. ನಿಮ್ಮ ರಾಜ್ಯಕ್ಕೆ ಬಂದ ಮೇಲೆ ನಮ್ಮ ಮಹಾ 
ರಾಜರು ನಿಮ್ಮ ಮಾತನ್ನು ಗೌರವಿಸುವುದು ಅವರ ಕರ್ತವ್ಯ ವೇ ಆಗಿದೆ. ನಾನು 
ನಿಮ್ಮ ಸ್ಸ ತೆ ಸೌಜನ್ಯ ಗಳನ್ನು ಮನೋವೈ ಶಾಲ್ಯ ವನ್ನೂ ನಮ್ಮ ಮಹಾ 
ರಾಜರಲ್ಲಿ ಅಂಕಿ ಹ ನೆ. ತಮ್ಮ ಆಹಾ “ನವನ್ನು ಮನ್ನಿ ಸಿಸೆ ್ಲ "ಹತರಾಗಿ 
ಅತಿಥಿಗಳಾಗಿ ನ ನಮ್ಮ ಮಹಾರಾಜರು ತೆಮ್ಮ ರಾಜಧಾ ನಿಗೆ ಬಹೆಮುತಿ ಮಾಡ ' 
ತ್ತೇನೆ, ನನಗೆ ಅಪ್ಪೆ ಣೆ ಕೊಡಬೇಕು. ಡೆ ರಾಜಧಾನಿಗೆ ನಾನು ಬಂದಂದಿ 
ನಿಂದಲೂ ಆಶ್ಚರ್ಯಗಳ ಮೇಲೆ ಆಶ್ಚರ್ಯಗಳನ್ನು ಕಾಣುತ್ತಿದ್ದೇನೆ. ಸಕಲ ಶಾಸ್ತ್ರ 
ಪಂಡಿತರಾದ ಈ ಮುದ್ದ ನವರು, ಈ ರಾಜ್ಯದಲ್ಲಿ ಮಹಾಪ್ರಧುನಿ. ಇವರ 
ಪರಾಕ್ರಮವನ್ನು ನಮ್ಮ ಮಹಾರಾಜರು ಮೆಚ್ಚಿ ಕೊಳ್ಳುತ್ತಾರೆಂದು ನನ್ನ ನಂಬಿಕೆ, 
ನಮ್ಮ ಪುರಾಣಗಳಲ್ಲಿ ಪರಶುರಾಮ, ಎಶ್ವಾ ಮಿತ್ರ, ದ್ರೋಣಾಚಾರ್ಯ 
ಮುಂತಾದ ಮಹಾಪುರುಷರ ಕಥೆಗಳಿವೆ. ಶಸ್ತ್ರ ವಿದ್ಯೆಯಲ್ಲಿಯೂ ಶಾಸ್ತ್ರ ದಲ್ಲಿಯೂ 
ಈ ಮುದ್ದ ಣನವರು ಆ ಮಹಾವಿಭೂತಿಗಳಿಗೆ ಸರಿಹೋಲುವಂತಿದ್ದಾ ರೆ, ನಮ್ಮ 


೩೮ ಛತ್ರಪತಿ ಶಿವಾಜಿ 


ಮಹಾರಾಜರು ಇಲ್ಲಿಗೆ ಬಂದರೆ, ತಮ್ಮ ಐಶ್ವ ರ್ಯ, ಈ ರತ್ನ ಗಳ ಥಾಳಥಾಳ್ಯ ಈ 
ಅರಮನೆಯಿಂದ, ನಾಲೂ ದ್ವಾ A ಹರಿಯೆತ್ತಿ ರುವ ಹೊನ್ನಿ ನ 
ಹೊಳೆ ಇವುಗಳಿಗೆಲ್ಲಾ ಆಶೆಸಡುವುದಿಲ್ಲ. ಈ ಮುದ್ದ ಣನವರನ್ನು ಆಶೆಪಟು 
ನಮಗೆ ಕೊಟ್ಟು ಬಿಡಿ ಎಂದು ಕೇಳಿದರೆ, ನಿಮಗೆ ಎಂತಹ ಕರಿಣ ಪ ಪ್ರಸಂಗ ವನ್ನು 
ನಾನು ತಂದೊಡ್ಡಿ ದಂತಾಗುತ್ತ ದೆ ಎಂದು ಶಂಕಿಸ ಸುತ್ತೇನೆ. ಈ ರಾಜಧಾನಿಯ © 
ನಾನು ನೋಡಿದ ಮೊದಲನೇ ಆಶ್ಚ ರ್ಯ ವೆಂದರೆ ಇದು. 

ಅವರು ಇಲ್ಲಿಗೆ ನನ್ನ ನ್ನ್ನ ಕಠ ತಂದು ತಮ್ಮ ದರ್ಶನವನ್ನು ಮಾಡಿಸಿದರು. 
ತಮ್ಮ ಐಶ ಶೃರ್ಯ ವೆ ನ ಭವಗಳಿಗಿಂತಲೂ ತಮ್ಮ ಆಕಾರ, "ಮಾತುಕಥೆಗಳು, 
ಔದುರ ಗ್‌ ಸೌಶೀಲ್ಯ ಗು ಮೇರುಪರ್ವ ತಕ್ಕಿ ತಲೂ ಅಧಿಕವಾಗಿದೆ ಎಂದು ನನ 
ಹ ಥಿ ದಯವು ಫ್‌ ತ್ತಿದೆ. ನಮ್ಮ ಜರ ಅನುಜ್ಞೆ ಯನ್ನು ಬೇಡಿ, 

ವ ನಿಮ್ಮ ಅಸ್ತಾ ನದಲ್ಲಿ ಇದು ಬಿಡಬಾರದೇಕೆ ಎನ್ನಿ ಸುತ್ತ ಹಾ 
ಸುಲ ರ ನನು” ನಕ್ಕು ನಯಭಾರಿಗಳೇ, ನಿಮ್ಮ ಮಾತು ಬಹಳ ಸರಿ 
ನಾಗಿದೆ. ಬಡರೈ ತನ್ನು ಒಂಟಿ ಎತ್ತ ನ್ನ್ನ ಇಟ್ಟು ಕೊಂಡಿರುತ್ತಾ ನೆ, ಅವನು 

ಲಲ್ಲೆ ಲ್ಲಿಯೂ ಸ ನಂದು ಎತ A ಹುಡುಕುತ್ತ ನೈ ಆ ಜೊತೆ ಸಿಕ್ಕಿದರೆ 
ಅವನ ಭಾಗ್ಯ ದೇವತೆಯು ಕಣ್ಣು ಬಿಟ್ಟ ತಾಗುತ್ತದೆ, ಹೀಗೆಯೇ ದಿವ್ಮಾಶ ದ 
ಜೊತೆಗೆ i ಒಂದು ದಿವ್ಯಾ ಶ್ವ ವನ್ನು, ಗಜರಾಜನ ಜೊತೆಗೆ ಸಮಾನ ಸ 
ಮತ್ತೊಂದು ಮಹ ಾಗಜವನ್ನೂ ನ ಹುಡುಕುತ್ತಾರೆ. ಅದಕ್ಕೆ ಕೋಟಿ 
ಕೋಟಿ ಸುವರ್ಣಮುದ್ರೆ ಗಳ 'ಬಿಲೆಯನ್ನಾ ದರೂ ರಾಜರು ಕೊಟ್ಟು ಡೆ ತ್ತಾರೆ, 
ಹಾಗೆ ಮುದ್ದ ಣನ ಜೊತೆಗೆ ನೀವೂ ಸೇರಿದರೆ, ನಮ್ಮ ರಾಜ ಬಕ ವಿದ್ವ ತ್ರ ಕಾಶ 
ದಿಂದ ತುಂಬು ತ್ತದೆ. ನಾವೇ ಮಹಾರಾಜರಲ್ಲಿ ಈ ಹನುಮಂತೆಯನ್ನು ನು ಲ್ಲಿ 
ಬಿಟು ಹೋಗಿರಿ ಎಂದು ಕೇಳಿನೋಡುತ್ತೆ ನೆ” ಎಂದು ಹೇಳಿ, ಅನ, ವಾದ 


ಖಿಲತ್ತು ಗಳನ್ನೂ ಉಡುಗೊರೆಗಳನ್ನೂ ಹನುವಂತೆಗೆ ಕೊಟ್ಟು ಗೌರವಿಸಿ, 
ಕಳುಹಿಸಿದನು, 


ಛತ್ರ ಪತಿ ಶಿವಾಜಿ ರ್ನ 


೬ 


ಹನುಮಂತೆಯು ಶಿವಾಜಿ ಮಹಾರಾಜರ ಶಿಬಿರಕ್ಕೆ ಬಂದು ಮಹಾರಾಜ 
ರಲ್ಲಿ ರಾಜಧಾನಿಯ ವರ್ಣನೆಯನ್ನೂ ಸುಲ್ತಾನರ ಅರಮನೆಯ ವೈಭವವನ್ನೂ 
ವರ್ಣಿಸಿದನು,  ಸುಲ್ಮಾನನ "ವಿನಯ ಗಾಂಭೀರ್ಯ ಗಳನ್ನೂ ವರ್ಣಿಸಿದನು, 
ಮುದ್ದ ಣನ ವಿದ್ವತ್ತನ್ನು ಪ್ರಶಂಸೆ ಮಾಡಿದನು, ಸುಲ್ತಾನರ ಆದರಪೂರ್ವಕ 
ವಾದ ಆಹ್ವಾ ನವನ್ನು ವಿಜ್ಞಾ ಪಿಸಿದನು. 

a ನ್ಯ ಗಳು ಗೋಲ್ಕಂಡದ ರಾಜ್ಯ ವನ್ನು ಪ್ರವೇಶ 
pe ದಾರಿಯುದ್ದ ಲ್ಲೊ ಸೈ ನಿಕರನ್ನು ತಣಿಸುವ "ಪ್ರಪಾಶಾಲೆಗಳು 
ಸಿದ್ಧ ವಾಗಿದ್ದವು. 3 ತಿಯೊಂು ವೆ ಮೊಕಾ ಮಿನಲ್ಲಿಯೂ ರಾಜಯೋಗ್ಯ ವಾದ 
Foam ಚ ನನು hen EE. ಸೆ ನ್ಯ ದ. ಸರಬರಾಜಿ 
ಗೋಸುಗವೂ ಸೇವೆಗೋಸ್ಕರವೂ ಗೋಲ್ಕಂಡದ ಹೆತ್ತುಸ ಈ. ಸ್ರ ಭಟರು ದಾರಿ 
ಯುದ್ದ ಕ್ಕೂ ಸಿದ್ಧ ರಾಗಿದ್ದ ರು. ರಾಜಧಾನಿಯನ್ನು 0 ಲು ಶಿಲ್ಪಿ 
ಗಳೂ ಕಾರೇಗಾರರೂ ನಿಯಮಿಸಲ್ಪ ಟ್ರ್ಯರು. ಕೋಟೆಯ ಮಹಾದ್ವಾ ರದಿಂದ 
ಜಾ ಸುಂದರವಾದ ತಳಿರುತೋರಣಗಳಿಂದ ಅಲಿ ತವಾದ 

ಪ್ಪರಗಳು ಕಂಗೊಳಿ ಸುತ್ತಿದ್ದ ವು ಚಪ ಪ್ಪರಗಳಲ್ಲಿ ಫಲಪುಷ್ಪ ಗಳು 
ವಃ ಗೊಂಚಲಾಗಿ ತೂಗಾಡುತ್ತಿ ದ ವು, ರಾಜಮಾರ್ಗಗಳಲ್ಲಿ ಶ್ರೀಮೆಂತರ 
ಮಹಲುಗಳೆಲ್ಲವೂ ನಾನಾವಿಧವಾದ ಪೊ ರಂಜಿತವಾಗಿ, ಧ್ವ ಜಪತಾಕೆ 
ಗಳಿಂದ ಪರಿಶೋಭಿತವಾಗಿದ್ದ ವು. 

ಶಿವಾಜಿ ಮಹಾರಾಜನು ರಾಜಧಾನಿಯ ಸಮೀಪಕ್ಕೆ ಬರುತ್ತಲೇ 
ಸುಲ್ವಾನನೇ ಖುದ್ದಾಗಿ ಬಂದು ಎದುರುಗೊಳ್ಳು ವುದಾಗಿ ತನ್ನ ಅಧಿಕಾರಿಗಳ 
ಮುಖಾಂತರ ಹೇಳಿಕಳುಹಿಸಿದನು. 

ಶಿವಾಜಿ ಮಹಾರಾಜನು "ಷರ್ಹಾಷಾ ಸುಲ್ತಾನರು ನಮ್ಮನ್ನೆ ದುರು 
ಗೊಳ್ಳಲು ಇಲ್ಲಿಗೆ ಬರುವುದು ತರವಲ್ಲ. ನಾವೇ ಅವರ ಅರಮನೆಗೆ ಬಂದು 
ದರ್ಬಾರಿನಲ್ಲಿ ಅವರ ಭೇಟಿ ಮಾಡುತ್ತೇವೆ. ಸುಲ್ತಾನರಿಗೆ ಗೌರವವನ್ನು 
ಸಲ್ಲಿಸುವುದಕ್ಕೂ ಗಿಯೇ ನಾವು ರಾಜಧಾನಿಗೆ ಬರುತ್ತಿದ್ದೇವೆ” ಎಂದು ಹೇಳಿ 
ಕಳುಹಿಸಿದನು. 


೪೦ ಛತ್ರಪತಿ ಶಿವಾಜಿ 


ಸುಲ್ತಾನನು ಶಿವಾಜಿ ಮಹಾರಾಜರನ್ನು ನಗರ ದ್ಯಾ ರದಲ್ಲಿಯೇ ಎದುರು 
ಗೊಂಡು ಅರಮನೆಗೆ ಕರೆತರಬೇಕಿಂದು ಆಪ್ಪ ಣೆ ಮುದ್ದ ಣನನ್ನು 
ಕಳುಹಿಸಿಕೊಟ್ಟ ನು. ಮಹಾಪ್ರ ಧಾನಿ ಮುದ್ದ 3 ರಾಜಮರ್ಯಾ ದೆಗಳೊಡನೆ 
ನಗರದ ಮಹಾದ್ವಾ ರದ ಬಳಿಯಲ್ಲಿ, ಶಿವಾಜಿಯನ್ನು ಮೀಜು 
ಮಂತ್ರಿ ಗಳನ್ನೂ ಸೇನಾಧಿಪತಿಗಳನ್ನೂ ಮರ್ಯಾ ದೆಯಿಂಡ ಸ್ವಾಗತಿಸಿದನು, 
ಸ ಮಹಾರಾಜರಿಗೆ, ರಾಜಮರ್ಕಾ ದೆಯ ಕಾಣಿಕೆಗಳನ್ನು ಒಪ್ಪಿ ಸಿ, ಹಸ್ತ 
ಲಾಘವವನ್ನಿ ತ್ತು ಚಿನ್ನ ದ ಪಲ್ಲಕ್ಕಿಯಲ್ಲಿ ಕೂಡಿಸಿದನು, ಮಂತ್ರಿ ಗಳನ್ನು, 
ಅಧಿಕಾರಿಗಳನ್ನು ಬೇರೆಬೇರೆ ಪಲ್ಲಕ್ಕಿ ಗಳಲ್ಲೆ €ರಿಸಿದನು. ಉತ್ಸ ವದ ಮುಂಡ 
ಕಲಾಪತ್ತಿನ ಛಾದರಗಳಿಂದಲೂ ಚಿನ್ನ ದ ಗೊಂಡೆಗಳಿಂದಲೂ ಅಲಂಕೃ ತವಾದ 
ಎರಡು ಆನೆಗಳು ಚಿನ್ನ ದ ಅಂಬಾರಿಯ ಸಮೇತ ಮುಂದೆ ಹೊರಟಿದ ವು, 
ಅವುಗಳ ಹಿಂದೆ ಅಲಂಕೃ ತವಾದ ಕುದುರೆಗಳು ಸಾಲುಸಾಲಾಗಿ ನಡೆದು 
ಬರುತ್ತಿದ್ದ ವು. CE ದಿರಸುಗಳನ್ನು ಧರಿಸಿ ಶಸ್ತ್ರ ಾಣಿಗಳಾದ ರಾಜ 
ಭಟರು ಗ್‌ೆ ನಿಂದ ನಡೆದುಬರುತ್ತಿ ದ್ದ ರು ಛತ್ರ ಚಾಮರಗಳನ್ನು ಮಕರ 
ಮತ್ತ 8 ತೋರಣಗಳನ್ನೂ ಭಲ್ಲೆ ಗಳನ್ನೂ ಧರಿಸಿ ರಾಜಸ] ಹೊಗಳುತ್ತಾ 
ಉತ್ತ. ನದಲ್ಲಿ ಬರುತ್ತಿ ದಃ ರು. ನಾವಿಧವ ಇದ ವಾದ್ಯಗಳು ಸುತ್ತಲೂ 
ಮೊಳಗುತ್ತಿ ದ ವು. EN ಸಾಮಂತರು ಚಿವ್ಪ ದ ಪಲ್ಲಕ್ಕಿ ಗಳಲ್ಲಿ 
ಕುಳಿತು ಉಭಯಪಾಶ್ವ ೯ಗಳಲ್ಲಿಯೂ ಶಿವಾಜಿ ಮಹಾರಾಜನನ್ನು ಓಲ್ಫೆ “ತ್ವಾ 
ಬರುತ್ತಿ ದ್ರ ರು. ಉತ್ತ ವ ಮಧ್ಯ [ದಲ್ಲಿ ನರ್ತಕಿಯರು AS ನರ್ತನ 
ಮಾಡುತ್ತಿ. ದ್ದ ರು. ಮರ್‌ ಮೇಲಾ ಗದ ಛಾವಣಿಗಳಿಂದ ಯವನ 
ಸಿ ಸ್ತ್ರೀಯರು "ಚಿನ್ನ ದ ಹೂಗಳನ್ನು ಎರಚುತ್ತಿ ದ್ಬ ರು. ಹಿಂದೂ ಸ್ತ್ರ €ಯರು 
ಮನೆಮನೆಯ ಬಾಗಿಲುಗಳಲ್ಲಿಯ ಆರತಿಗಳನ್ನು ಎತ್ತುತ್ತಿ ದ್ದ ರು. ಶಿವಾಜಿ 
ಮಹಾರಾಜರು ಪಲ್ಲಕ್ಕಿ ಯಿಂದ ಚಿನ್ನದ ಹೂಗಳನ್ನು ಎರಚುತ್ತಿದ್ದ ರು, 
ಶ್ರೀಮಂತರು ದಾರಿಯುದ್ದ ಕ್ಕೂ ಫಲಪುಷ ಕೈಗಳನ್ನೂ ಕಪ ಪ್ಪ ಕಾಣಿಕೆಗಳನ್ನೂ 
ಸ ಒಪ್ಪಿ ಸುತ್ತಿ ದ್ರ ರು, 
ಹೀಗೆ ಅಟ್ಟ ಹಾಸ ಸದೊಡನೆ ಶಿವಾಜಿಯ ಮೆರವಣಿಗೆಯು ಅರಮನೆಯ 
ಮಹಾದ್ವಾ ರಕ್ಕೆ ಬರುತ್ತ ಲೇ ಸುಲ್ತಾನನು ದಿವ್ಯ ವಸ ಸ್ತ್ರೃಗಳನ್ನೂ ರತ್ನಾ ಭರಣ 
ಗಳ ಳನ್ನೂ ಧರಿಸಿಕೆ. ಇಂಡು ಬಂದು ಶಿವಾಜಿಯನ್ನು ಎದುರುಗೊಂಡನು, 


ಛತ್ರ ಪತಿ ಶಿವಾಜಿ ೪೧ 


ಶಿವಾಜಿಯು ಆಂದೋಳಿಕದಿಂದ ಇಳಿದು ಸುಲ್ತ್ವಾ ನನ್ನು ಆಲಂಗಿಸಿ ಗೌರವಿಸಿದನು. 

ವಂದಿಮಾಗಧರು ಇಬ್ಬ ರನ್ನೂ ಹೊಗಳಿ ಸಾರುತ್ತಿ ದ್ದ ಇಸ 

ಸುಲ್ತಾನನು ಜ್‌ ಮಹಾರಾಜನಿಗೆ ಹಸ ನ್ಹಲಾಘವವನ್ನಿ ತ್ತು ತನ್ನ 
ದರ್ಬಾರಿನೊಳಗೆ ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ. ಕುಳ್ಳಿ ರಿಸ 
ತಾನೂ ಅದೇ ಸಿಂಹಾಸನದ ಮೇಲೆ ಕುಳಿತುಕೊಂಡನು. ದರಬಾರಿಗಳೆಲ್ಲರೂ 
ತಮ್ಮ ತಮ್ಮ ಸ್ಪಾ ನಗಳನ್ನು ಅಲಂಕರಿಸಿದರು. 'ಸಿಂಹಾಸನದ ಎದುರಿನಲ್ಲಿ 
ಸದರಿನ ಮೇಲೆ ನರ್ತಕಿಯ ರು ನರ್ತನ ಮಾಡುತ್ತಿ ದ್ದ ರು. ಮೊಟ್ಟಿ ಮೊದಲು 
ಸಂಪ್ರದಾಯದಂತೆ ಪಟ್ಟ ದಾನೆಯು ಸಿಂಹಾಸನದ ಮುಂದೆ ಬಂದು ಮುಜರೆ 
ಮಾಡಿತು. ಅನಂತರ ಸಾಮಂತ ನರಪತಿಗಳು ಉಮ್ರಾ ಗಳೂ ಮಂತ್ರಿ ai 
ಪತಿಗಳೂ ವರ್ತಕಶ್ರೆ ಷ್ಠ ರೂ ಕ್ರ ಮಕ್ರ ಮವಾಗಿ ಹು ನಜರನ್ನೊ ಪಿ 
ಮುಜರೆ ಮಾಡಿ ತಮ್ಮ ತಮ್ಮ ಸ್ಥಾ ನಗರಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿ ದರ kh 
ಅಷ್ಟು ಹೊತ್ತೂ ಸುಲ್ತಾ i ಶಿವಾಜಿಯೂ ಮಾತನಾಡುತ್ತಿ ದ್ದ ರು. 

೨. ದರಬಾರು ಪೂರೈಸಿದ ನಂತರ ಸುಲ್ತಾನನು ಶಿವಾಜಿಯನ್ನು ಕರೆತಂದು 
ಆಂದೋಳಿಕೆಯಲ್ಲಿ ಕುಳ್ಳಿ ರಿಸಿದನು. ಮಂತ್ರಿ ಮುದ್ದ ಣನೂ ತಿಭಕಾರಿಗಳೂ 
ವಾದ್ಯ ಘೋಷಗಳೊಡನೆಯೂ ರಾಜಮರ್ಯಾ? ದೆಗಳೊಡನೆಯೂ ಶಿವಾಜಿಯನ್ನು 
Sonim ಸಿದ್ದ ಗೊಳಿಸಿದ್ದ ಬಿಡಾರಕ್ಕೆ ಕರೆತಂದು ಸೇರಿಸಿದರು. 

ಆ ಬಿಡಾರದಲ್ಲಿ ಶಿವಾಜಿಯ ಧಡರೋಪಚಾರಗಳಗಗ ರಾಜಯೋಗ್ಯ 
ವಾದ ಸಿದ್ದ ತೆಗಳೆಲವೂ ಏರ್ಪಡಿಸಿದ್ದವು. ಆ ಏರ್ಪಾಡುಗಳನ್ನು ನೋಡಿ 
ಶಿವಾಜಿಯು ಅತ್ಯಾ ನಂದಭರಿತನಾದನು. 

ಶಿವಾಜಿಯು ಆ ಗೋಲ್ಕೊಂಡದಲ್ಲಿ ಸುಲ್ತಾನನ ಪ್ರಾರ್ಥನೆಯಂತೆ 
ಎರಡು ತಿಂಗಳ ಕಾಲ ವಸತಿ ಮಾಡಿದನು. ಪ್ರತಿದಿನವೂ ಶಿವಾಜಿಯ ಆತಿಥ್ಯ 
ಕ್ಕಾಗಿ ಮೂರು ಸಾವಿರ ವರಹಗಳನ್ನು ವೆಚ್ಚ ಮಾಡಬೇಕೆಂದು ಸುಲ್ತಾನನು 
ಅಪ್ಪ ಣೆ ಮಾಡಿದ್ದ ನು. ಸುಲ್ತಾನನೂ ಶಿವಾಜಿಯೂ ಪ್ರತಿದಿನವೂ ಸೇರಿ ಮಾತು 
ಕತೆಗಳಲ್ಲಿ ಕಾಲಕಳೆಯುತ್ತಿ ದ್ದರು, ಅವರಿಬ್ಬರೂ ನಿಜವಾದ ಸ್ನೇಹಿತರೇ ಆಗಿ 
ಬಿಟ್ಟಿ ದ್ದ ರು. ಆ ಗೋಲ್ಕೊ ೦ಡದ ob ಪ್ರತಿಯೊಂದು ಮಹಲೂ 
ಅರಮನೆಯಂತೆ ಕಂಗೊಳಿಸುತ್ತ ದಿತು. ಪ್ರತಿಯೊಂದು ಮನೆಯಲ್ಲಿಯೂ 
ಐಶ್ವರ್ಯವು ನಲಿದಾಡುತಿ ದ್ಧಿ ತು. "ಆ ರಾಜಧಾನಿಯ ಉಪವನಗಳೂ ಆ ಉಪ 


೪೨ ಛತ್ರಪತಿ ಶಿವಾಜಿ 


ವನಗಳಲ್ಲಿ ಕಾರಂಜಿಗಳೂ ಮನೋಹರವಾದ ರಸ್ತೆಗಳು ದೀಪಮಾಲೆಗಳು ಇವು 
ಗಳೆಲ್ಲವನ್ನೂ ನೋಡಿ ಮಹಾರಾಜನು ಆಶ್ಚರ್ಯ ಭರಿತನಾಗಿ ಈ ಸುಲ್ತಾನನಿಗೆ 
ಇಷ್ಟೊಂದು ಐಶ್ವರ್ಯವು ಎಲ್ಲಿಂದ ಬಂದಿತು? ಎಂದು ಕುತೂಹಲದಿಂದ 
ವಿಚಾರಿಸಿದನು. ಆ ನಗರದಲ್ಲಿ ಇಪ್ಪತ್ತು ಸಾವಿರ ಮಂದಿ ಗಣಿಕೆಯರಿದ್ದಾ 
ರೆಂದೂ ಅವರಲ್ಲಿ ಎರಡು ಸಾವಿರ ಗಣಿಕೆಯರು ಸುಲ್ತಾನನ ಪ್ರಸಾದವನ್ನು 
ಪಡೆದ ಗಣಿಕೆಯರೆಂದೂ ತಿಳಿಯಿತು. ಇಡೀ ರಾಜ್ಯ ಭಾರತೀಯ ಹಿ ಸ್ತ್ರೀಯರ 
ಕೈ ಯಲ್ಲಿತ್ತು.  ಅವರೇರೂ ನಾನಾ ವಿಧವಾದ ಮದ್ಕ ಗಳನ್ನು ನ್ಯಾ ಪಾರ 
ಮಾಡುತ್ತಿ ದ್ದರು. ಆ ವ್ಯಾ ಪಾರದಿಂದ ಬಂದ ಹಣದಲ್ಲಿ ಸುಲ್ವಾ ನರಿಗೆ ಪ ಪದ್ಧ ತಿಯ 
ಪ್ರಕಾರ ಕಪ್ಪ ಇಣಿಕೆಗೇ ಛನ್ನು ಒಪ್ಪಿ ಸುತ್ತಿ ದ್ದ ರು. ದೇಶ ವಿದೇಶಗಳ ಶಿ ಶ್ರೀಮಂತರು 
ಗಳು ವಜ್ರ ಗಳ ವಾ ಪಾರಕ್ಕು RE ಚನ್ನ ದ ವ್ಯಾಪಾ |ರಕ್ಕಾ ಗಿಯೂ ಅಲ್ಲಿಗೆ 
ಬಂದು ಹೊ ೋಗುತ್ತಿದ್ದರು.. ಅನೇಕರು ಅಲ್ಲಿಯೆ: ನೆಲೆಸ ಸುತ್ತಿದ್ದರು. ಹೊರೆಗಿನ 
ವ್ಯಾಪಾರಿಗಳ ವಸತಿ ಸೌಕರ್ಯಗಳಿಗಾಗಿ ಅರಮನೆಗೆ ಸಮಾನವಾದ ಭವ್ಯ ವಾದ 
ಅತಿಥಿಶಾಲೆಗಳಿರುತ್ತಿದ್ದ ವು. ಆ ಅತಿಥಿಶಾಲೆಗಳಲ್ಲಿ ಹಗಲಿರುಳುಗಳ ಭೇದವಿಲ್ಲದೆ 
ಇ ನಗಳು ಪಾನಗೋಷ್ಠಿ ಗಳೂ ನಡೆಯುತ್ತಿದ್ದ ವು. ಆ ರಾಜ್ಯದಲ್ಲಿ ವಜ್ರದ 
ಗಣಿಯಿರುವುದೆಂದು ಕೇಳಿ ಶಿವಾಜಿ ಯು ಸುಲ್ತಾನನ ಅಪ್ಪ ಣೆ ಪಡೆದು ಮಿತವರಿ 
ವಾರದೊಂದಿಗೆ ಆ ಗಣಿಗಳನ್ನು ಹೋಗಿ ನೋಡಿದನು. ಮೂವತ್ತು ಸಾವಿರ 
ಮಂದಿ ಕೆಲಸಗಾರರು ಅಲ್ಲಿ ಕೆಲಸ ಮಾಡುತ್ತಿದ್ದ ರು. ಅರಬ್ಬೀ ದೇಶದವರು 
ಅಬಿಸೀನಿಯನರೂ ತುರ್ಕಿರುಜ್ಯದವರೂ ಪೋರ್ಚುಗೀಸರೂ ಇವರೆಲ್ಲರೂ 
ಉನ್ನ ತಾಧಿಕಾರಿಗಳಾಗಿ ಆ ಗಣಿಗಳಲ್ಲಿ ಮೇಲ್ವಿ ಚಾರಣೆ ನಡೆಸುತ್ತಿ ದ್ದ ರು. ವಜ್ರ 
ಗಳನ್ನು ತೆಗೆಯುವುದು ಅದಕ್ಕೆ ಸಾಜ ತುವುದು ಇದಕ್ಕೆ ಲ್ಲಾ ಅತ್ಯ ಸ 
ಕೌಶಲ್ಯ ವಿರಬೇಕೆಂದು ಅಲ್ಲಿಯ Sort ಶಿವಾಜಿಗೆ ತೋರಿಸಿಕೊಟ್ಟ ರು. 
ಆ ವಜ್ರದ ಗಣಿಗಳಲ್ಲಿದ್ದ ಕಟ್ಟುಕಾವಲನ್ನು ನೋಡಿ ಶಿವಾಜಿಗೆ ವಿಸ ಸಿಯ 
ವುಂಟಾಯಿತು. ಅದನ್ನೆ ಲ್ಲಾ ನೋಡಿಕೊಂಡು ಬಂದು ಸುಲ್ಪಾ ನನನ್ನು ಆವನ 
ಐಶ್ವರ್ಯ ಕ್ಕ ಗಿಯೂ ಭಾಗ್ಯ ಕ್ಕ ಗಿಯೂ ಕೊಂಡಾಡಿದನು. 
ಮುದ್ದ ನೊಡನೆ ಹಿಂತ ದೇಶದ ಜನರ ವಿಷಯವಾಗಿ ವಿಚಾರ 
ಪಾಡಿದನು. 


ಮುದ್ದ ಣನು ಗೋಲ್ಕಂಡ ರಾಜ್ಯವು ಸುಭಿಕ್ಷವಾಗಿದೆಯೆಂದು ಮಳೆಬೆಳೆ 


ಛತ್ರಪತಿ ಶಿವಾಜಿ ೪ 


ಗಳು ಚೆನ್ನಾಗಿ ಹೊಡೆಯುತ್ತವೆಂದೂ ಆ ಭೂಮಿಯು ಸಸ್ಯ ಶಾಲಿನಿಯೆಂದೂ 
ರೈತರು ಸಮೃದ್ಧಿ ಯಿಂದ ಇದ್ದಾ ರೆಂದೂ ತಿಳಿಸಿದನು. ಅವರುಗಳಿಂದ ನೆಪ 
ಮಾತ್ರಕ್ಕೆ ಅತ್ಯಲ್ಪ ವಾದ ರಾಜಾ ದಾಯವನ್ನು ತೆಗೆದ.ಕೊಳ್ಳು ತ್ರ್ವೇವೆಂದು ಹೇಳಿ 
ಡಾ ಬರಗಾಲವು ನಮ್ಮ ರಾಜ್ಯಕೆ A ಎಡ ಸಂಭವಿಸಿದ ವಾರ್ತೆಯನ್ನೆ e 
ಕೇಳಿಲ್ಲವೆಂದು ಹೇಳಿದನು. 
ಶಿವಾಜಿಯು ಅತ್ಯ ೦ತ. ಸಂತೋಷದಿಂದ ' ಮಹಾವಿದ್ವಾಂಸನಾದ 
ಹನುಮಂತೆಯೊಡನೆ, “ಹನುಮಂತ. ಈ ರಾಜ್ಯ ವನ್ನು ನೋಡು, ಇದೆಷ್ಟು 
ಸಿಂಪತ್‌ ಸಮ ವ ದ್ಧ ವಾಗಿದೆ. ರಾಜನು ವಿಧರಿ , ಯಾದರೂ ಈ ರಾಜಧಾನಿಯು 
ಭೋಗಮಂದಿರವೌಗಿದ್ದ ರೂ ಈ ರಾಜ ವು ಎಷ್ಟೊಂ ೦ದು ಸುಭಿಕ್ಷವಾಗಿದೆ 
ನೋಡು” ಎಂದನು. 
ಹನುಮಂತೆಯು “ಮಹಾಪ ಪ್ರಭುವೇ ! ಧರ್ಮ ಮತ್ತು ಸುಖ, ಧರ್ಮ 
ಮತ್ತು ಐಶ್ವ ರ್ಯ ಇವುಗಳಿಗೆ ಪ್ರ ತ್ಯ ಕ್ಷವಾದ ಸಂಬಂಧವನ್ನು ಕಲ್ಪಿ ಸುವುದು 
ಮೂಢತನ. ಶ್ವರ್ಯ ಭೋಗಗಳ. ಬಾಪು ಬೇರೆ, ಜತ ಮೂಲವೇ 
ಬೇರೆ. ತ ಇ... ಶ್ವರ್ಯದಲ್ಲಿ ಭೋಗಗಳಲ್ಲಿ ನಿನಗೂ ಈ 
ಸುಲ್ತಾನನಿಗೂ ಹೋಲಿಕೆಯನ್ನು ಮಾಜಿನರೆ ಅಜ-ಗಜಾಂತರ ವ್ಯತ್ಯಾ ಸವಿದೆ, 
ಎಷ್ಟೊ € ಭಾರಿ ಸೆ ನ್ಯಕೆ ಕೆ ಸಂಬಳ ಕೊಡುವುದಕ್ಕೆ € ನಮ ಲ್ಲಿ ಹಣವಿರುವುದಿಲ್ಲ, 
ಯಾ ಬೀಗ ಕ ನಮಗೆ ಇಲ್ಲವೇ ಇಲ. ವ ಸುಲ್ವಾನನೂ ಇವ 
ನನ್ನನುಸರಿಸಿದವರೂ ೭ ಭೋಗಭಾಗ್ಯ ಗಳಲ್ಲಿ ಮುಳುಗಿದ್ದಾ ರೈ, ಆದರೆ ಇವರು 
ನಿನ ಪ ತಾಪಕ್ಕೆ ಆಂಜುತ್ತಾರೆ. ಇಂದು ನೀನು ಕುಪಿತನಾದರೆ, ಇದೆಲ ಅವೂ 
ಭಸ ರಾಶಿಯಾಗಿಹೋಗುತ್ತದೆ. ಈ ಜಗತ್ತಿನಲ್ಲಿ ಹಾಗೆ ಎಷ್ಟೋ ಸಾರಿ ಆದ 
ನಿದರ್ಶನಗಳಿವೆ. ಅದರಿಂದಲೇ ಭೋಗ್ಯ ಶ್ವ ರ್ಯಗಳು ಕ್ಷಣಿಕವಾದವುಗಳೆಂದು 
ಶಾಸ್ತ್ರಗಳು ಸಾರುತ್ತವೆ. ಈ ಸುಲ್ತಾನರ" ಟಿತರುಗವೂ ನ್ನಾದರೂ ನೋಡು, 
ಎಷ್ಟು ಭಯದಿಂದ ಹೊಡ. ಈ ಸುಲ್ತಾನರುಗಳ ಘೋರ ಕೊಲೆಗಳ ಕಥೆ 
ಗಳಾದರೂ ಎಷ್ಟಿ ವೆ, ಈ ರಾಜ ಭಾರವು ಪೂರ್ತಿಯಾಗಿ ಮುದ್ದ ಣನ ಕೈ ಯಲ್ಲಿದೆ, 
ಸುಲ್ತಾನರು ಅವನಿಗೆ ಪ್ರತಿಕ್ಷಣವೂ ಹೆದರಿ ನಡಿಯುತ್ತಾ ನ. ಈ ಭೋಗ 
ಸಾಮಾ ್ರಾಜ್ಯಕ್ಕೂ ಧರ್ಮ ರಹಸ ಕ್ಕೂ ಗಂಟುಹಾಕಬೇಡ” ಎಂದು ಸಮಾಧಾನ 


ಹೇಳಿದನು, 


೪೪ ಛತ್ರ ಪತಿ ಶಿವಾಜಿ 


ಶಿವಾಜಿಯು ಸಮಯ ಬಂದಾಗ ಇಂಥಾ ಜ್ಞಾ ನೋಪದೇಶ ಮಾಡುವು 
ದಕ್ಕಾಗಿಯೇ ಆ ಹನುಮಂತೆಯನ್ನು ಜೊತೆಯಲ್ಲಿಯೇ ಇಟ್ಟು ಕೊಂಡಿರು 
ತ್ತಿದ್ದನು. 

ಸುರಾ ಅಬುಹುಸೇನನೂ ಶಿವಾಜಿಯೂ ಉದ್ಯಾನದಲ್ಲಿ ಮಾತ 
ನಾಡುತ್ತ ಕುಳಿತಿದ್ದರು. ಶಿವಾಜಿಯ ಸೇನಾಧಿಪತಿಗಳೂ ಸುಲ್ತಾನನ ಮಂತ್ರಿ 
ಸೇನಾಧಿಪತಿಗಳೂ ಅಲ್ಲಿ ನೆರೆದಿದ್ದರು. ಮಾವುತರು ಆನೆಗಳನ್ನು ಆ ಉದ್ಯಾನ 
ದಲ್ಲಿ ಕರೆದುಕೊಂಡು ಬಂದರು. ಮಹಾಗಜವೊಂದಕ್ಕೆ ಮದವೇರಿ ಘೂರ್ಣಿಸು 
ತ್ರಿದ್ದಿತು. ಸುತ್ತಲೂ ಮಾವುತರು ಆನೆಗಳಿಂದ ಸುತ್ತುಗಟ್ಟಿ ಆ ಗಜವನ್ನು 
ತಡೆಯುತ್ತಿದ್ದ ರುತ್‌ ದೃಶ್ಯವನ್ನು ನೋಡಿ ಶಿವಾಜಿಯು ಆಹ್ಲಾ ದಭರಿತ 
ನಾಎನು. ಸುಲ್ತಾನ್‌ ಅಬೂಹುಸೇನನು, “ಮಖಾರಾಜನೇ, ನಿಮ್ಮ ಸೈನ್ಯದಲ್ಲಿ 
ಯುದ್ಧ ದ ಆನೆಗಳಿಲ್ಲವೇ ?” ಎಂದು ಪ್ರಶ್ನಿಸಿದನು. 

ಶಿವಾಜಿಯು ನಗುತ್ತಾ, ತನ್ನ ಸೇನಾಧಿಪತಿಗಳ ಕಡೆಗೆ ಕೈತೋರಿ 
ಇವರುಗಳೇ ನನ್ನ ಸೈನ್ಯದ ದಿಗ್ಗ ಜಗಳು ಎಂದು ಹೇಳಿದನು. 

ಅಬೂಹುಸೇನನು ವಿಸ್ಮಯ ಗೊಂಡು ಮಹಾರಾಜನ ಮಾತು ಅರ್ಥ 
ಏನ್ನಿದ್ದು ಎಂದುಕೊಂಡನು. ಅವನ ಮುಖಭಾವದಿಂದಲೇ ಶಿವಾಜಿ 
ಸುಲ್ತಾನನ ಮನಸ್ಸು ತಿಳಿಯಿತು. ಶಿವಾಜಿಯು ತನ್ನ ಸೇನಾಧಿಪತಿಯಾದ 
ಏಸಾಜಿಯ ಕಡೆಗೆ ತಿರುಗಿನೋಡಿನನು. 

ಏಸಾಜಿಯು ಧೀರತೆಯಿಂದ ಆ ಮದಗಜದ ಮುಂದೆ ನಿಂತು ಕತ್ರಿ 
ಯನ್ನೆ ತ್ರಿ ಅದರ ಸೊಂಡಿಲಿಗೆ ಹೊಡೆದನು. ಒಂದೇ ಪೆಟ್ಟಿ ಗೆ ಸೊಂಡಿಲು 
ತುಂಡಾಗಿ ನೆಲದ ಮೇಲೆ ಬಿದ್ದಿ ತು... ಮದಗಜವು ಆ ನೋವಿನಿಂದ ಅಡಗಿ 
ಹೋಯಿತು, ನಡುಗಿತು. : ದೂರ ಹೋಗಿ ನೆಲದ ಮೇಲೆ ಬಿದ್ದು ಹೊರಳ 
ತೊಡಗಿತು. ಗಜವು ಆ ನೋವನ್ನು ಸಹಿಸಲಾರದೇ ಹೃದಯವಿದ್ರಾ ವಕವಾದ 
ಧ್ವನಿ ಮಾಡುತ್ತಾ ಬಿದ್ದಿದ್ದಿ ತು. ಅಬೂಹುಸೇನನಿಗೆ ಇದನ್ನು ನೋಡಿ ಅಶ್ವ ರ್ಯ 
ಉಂಟಾಯಿತು. ಸೇನಾಧಿಪತಿಯು ಎಷ್ಟು ಧೈರ್ಯ ಶಾಲಿ, ಎಂಥಾ ಬಲಶಾಲಿ 
ಎಂದು ಸುಲ್ತಾನನ ಹೃದಯವು ನಡುಗಿತು. : ಅವನು ಏಸಾಜಿಗೆ ರತ್ನದ 
ಭುಜಬಂದಿಯನ್ನು ಖಲ್ಲತ್ತುಗಳನ್ನು ತರಿಸಿ ಶಿವಾಜಿಯ ಎದುರಿನಲ್ಲಿ ಉಡುಗೊರೆ 
ಕೊಟ್ಟ ನು. ಇಂಥಾ ಬಲಿಷ್ಟ ರಾದ ಸೇನಾಧಿಪತಿಗಳಿರುವುದರಿಂದಲೇ ಅತ್ಯಂತ 


ಛತ್ರ ಪತಿ ಶಿವಾಜಿ ೪೫ 


ಸಾಮರ್ಥ್ಯಶಾಲಿಯಾದ ಔರಂಗಜೇಬ್‌ ಬಾದಶಹನು ಈ ಮಹಾರಾಜನಿಗೆ 
ಭಯಪಡುತ್ತಾನೆ ಎಂದುಕೊಂಡನು. 

ಸುರ್ಲ್ತಾ ಅಬೂಹುಸೇನನು ಶಿವಾಜಿಯ ಸೇನಾಧಿಪತಿಗಳಿಗೂ ಜೊತೆ 
ಯಲ್ಲಿ ಒಂದಿದ್ದ ಅಧಿಕಾರಿಗಳಿಗೂ ಪರಿವಾರದವರಿಗೂ ರಾಜಯೋಗ್ಯವಾದ 
ಚಿತಣವನ್ನೆ ೇರ್ಪಡಿಸಿದ್ದನ ನು. ಅರಮನೆಯ ಉದಾ ನದಲ್ಲಿ Dore 
ಉತ ಶೈವವು ಏರ್ಪಡಾಗಿದ್ದಿ ತು. ಬಾಣಸಿಗರು ನಾನಾವಿಧವಾದ ಮಿಠಾಯಿ 
ಗಳನ್ನೂ ಭಕ್ಷ ಕ್ರಚೋಜ್ಯ ಗಳನ್ನೂ ಸಿದ್ದ ಗೊಳಿಸಿದ್ದ ರು." ಮರಾಠಾ ಸೇನಾಧಿಪತಿ 
- ಗಳು ನನನ ಅಂಥೆ ಭಕ್ಷ ಭೋಜ ಗಳನ್ನು ಎಂದೂ ರುಚಿ sae 
ನಾನಾ ವಿಧವಾದ ಷರಬತ್ತು ಗಳೂ ಪಾಯಸಗಳೂ ಸಿದ್ಧ ವಾಗಿದ್ದ ವು. ಬೆಳಿ ಯ 
ತಟೆ ಗಳಲ್ಲಿಯೂ ಚಿನ್ನ ದ ಬಟ್ಟ ಲುಗಳಲ್ಲಿಯೂ ಖಾದ್ಯ ಪೇಯಗಳನ್ನು ಅಣಗೊಳಿ 
ಸಿಟ್ಟಿದ್ದ ರು. ಉದ್ಕಾ ನದಲ್ಲ ಲ್ಲಾ ಸುವಾಸಿತ ಪುಷ ಸ್ಪಗಳು ಚೆಲ್ಲ ಲ್ರಟ್ಟಿದ್ದವ 
ಎಲ್ಲೆ ಲ್ಲಿಯೂ ಧನದ” ಕಂಗೊಳಿಸುತ್ತಿದ್ದ ನ ವು. ಸುತ್ತಲೂ ಆಂ 
ಸ್ತ್ರ €ಯರ ನಾಟ್ಯಗಾನಗಳು ನಡೆಯುತ್ತಿದ್ದ ವು. ಮಂಗಳ ವಾದ್ಯಗಳ ಸುಸ್ವರವು 
ಕೇಳಿಬರುತ್ತಿದ್ದಿ ತು. ಆ ಉದ್ಯಾನವನವು ನಂದನವನದಂತೆ ಪರಶೋಭಿತ 
ಮಾಗಿದ್ದಿತು. 

ಮರಾಠಾೂ ಅಧಿಕಾರಿಗಳೂ ಸೇನಾಧಿಪತಿಗಳೂ ಆ ವನಭೋಜನದಲ್ಲಿ ಸೇರಿ 
ಆನಂದಿಸುತ್ತಿದ್ದ 6 ಮುದ್ದ ಣನು ಶಿವಾಜಿಯನ್ನೂ ಹನುಮಂತೆಯನ್ನೂ ಆ 
ಸಮಯಕ್ಕೆ ಸರಿಯಾಗಿ ಆ ಉದ್ಯಾ ನಕ್ಕೆ ಕರೆತಂದನು. ಶಿವಾಜಿಯು ಆ 
ಉದ್ಯಾ ನಪ ವೈಭವವನ್ನೂ ಭಾಸ ಹು. ಕೋಲಾಹಲವನ್ನೂ ನೋಡಿ 
ಬೆರಗಾಗಿಹೋದನು, ಶಿವಾಜಿಯು ಹಾಸ್ಯ ಮಾತಾಡುತ್ತಾ ಮುದ್ದಣ ಣನೊಡನೆ 
ಹೇಳಿದನು.....“ನಿಮ್ಮ ಸುಲ್ತಾನರಿಗೆ ಸೈನ್ಯ ಎಲ್ಲ ಸೇನಾಧಿಪತಿಗಳಿಲ್ಲವೆಂಬ 
ಕೊರತೆಯೇ ಇಲ್ಲ. ನಂತಹ TS Ne ನಿಮ್ಮ ರಾಜ್ಯ ಕ್ಕೆ ಬಂದರೆ ಈ 
ಅಪ್ಸರೆಯರನ್ನು ನೋಡಿ ಮರುಳಾಗುತ್ತಾರೆ. ಇವರ Fd 
ಲೋಕವನ್ನೆ € ವಿಸ ಮ ಯಗೊಳಿಸುತ್ತ ದೆ” ಎಂದು ಪ್ರಶಂಸೆ ಮಾಡಿದನು. 

ಗೇ ನಾವು ಇದುವರೆಗೂ ಹಾಗೆಯೇ ಭಾವಿಸಿದ್ದೆ ವ ವು. ಈ 
ಹ ವೈಭವಗಳನ್ನು ಜಯಿಸಬಲ್ಲ ಮಹಾಯೋಗಿಗಳಿದ್ದಾ ರಂದು ಈಗ 

ತ್ಯಕ್ಷವಾ?" Fda: ಮಹಾರಾಜರು ಧರ್ಮಾತ್ಮರು ಎಂದು 


೪೬ ಛತ್ರ ಪತಿ ಶಿವಾಜಿ 


ವು ಎಷ್ಟೊ € ಮಂದಿ ಉನ್ನ ತ ಕುಲದ ಯವನ ಸ್ತ್ರ ಯರನ್ನು ಕೂಡಾ 
ತಿರಸ್ಕ ರಿಸಿದ್ದೀರೆಂದು ಹೇಳಿಕೊಳ್ಳು ತ್ರಾ ರೆ. ನಾವು ಅದನ್ನು ಪ್ರತ್ಯಕ್ಷ ಕವಾಗಿ 
ಕಾಣುತ್ತಿದ್ದೇವೆ. ಅಷ್ಟೇ ಅಲ್ಲ ನಿಮ್ಮ ಅಧಿಕಾರಿಗಳಾಗಲೀ ಸೇನಾಧಿಪತಿ 
ಗಳಾಗಲೀ ಸ್ತ್ರ ವ್ಯಾಮೋಹಕ್ಕೆ ಸಿಲುಕದಿರುವುದು ಆಶ್ಚ ರ್ಯ ಕರವಾಗಿದೆ. ಮಹಾ 
ರಾಜರವರ ಪರಿವಾರವು ನಮ್ಮ ರಾಜಧಾನಿಗೆ ಬಂದು ಎರಡು ತಿಂಗಳುಗಳಾಗಿವೆ. 
ಒಬ್ಬ ನಲ್ಲಾ ದರೂ ಅವಿಸಯವನ್ನು ಅನೀತಿಯನ್ನು ಯಾರೂ ಕಂಡು ಕೇಳಿದು 
ದಿಲ್ಲ, ಈ ನಗರಿಗೆ ಎಷ್ಟೊ ಮಹಾಪುರುಷರು ? ಬಂದಿದ್ದಾ ರೆ. ಇಲ್ಲಿ ಇರುವಷ್ಟು 
ನಾನಾ ದೇಶದ ಸ್ತ್ರ €ರತ್ನ ಗಳು ಮತ್ತೆಲ್ಲಿಯೂ ಇಬ್ಬ. ಇವರುಗಳನ್ನೆ ಲ್ಲಾ ನಮ್ಮ 
ಸುಲ್ತಾನರು WR ಠಟ್ಟೆ ದ್ದಾ ರೆಂದು ಮಹಾರಾಜರು ಇಸ್‌ 
ಇವರೆಲ್ಲರೂ ತಾವಾಗಿ ಜಸ ಸೇರಿದ್ದಾರೆ ರೆ” ಎಂದು ಮುದ್ದ ಣನು ಹೇಳಿದನು. 

ಶಿವಾಜಿಯು ಸಂಕೋಚದಿಂದ” “ಮಂತ್ರಿ ಮುದ್ದ ನವರೇ | ನೀವು 
ವಿದ್ಧ್ವಾ ೦ಸರು, ಇದರ ರಹಸ್ಯ ವನ್ನು ನೀವರಿಯಬದ್ಲಿರಿ, ಎಲ್ಲಿ ಮಧುವಿದೆಯೋ 
ಅಲ್ಲಿ ನ ಸೇರುತ್ತದೆ, "ಎಶ್ವ್ಶ ವಿರುವ ಕಡೆ ಇವೆಲ್ಲವೂ. ತಾನಾಗಿ ಬಂದು 
ಸೇರುತ್ತದೆ. ಐಶ್ವರ್ಯ ಭೋಗ ಇವೆರಡೂ ಸಾಹಸಚರ್ಯ ಧರ್ಮಗಳು, ಅವು 
ಗಳಿಂದ ಬೆರಗಾಗದವರಾರು ? ಆದರೆ ಇಂಥಾ ರಾಜ್ಯ ದಲ್ಲಿಯೂ ನೀವು 
ಧರ್ಮಾ ನುಷಾ ಶನಪರರಾಗಿರುವುದು ನಮಗೆ ಆಶ್ವ ರ್ಯ ವನ್ನು ಹ ಮಾಡುತ್ತದೆ, 
ನಾವು ಈ ರಾಜ್ಯ ಕ್ಕೆ ಬಂದಂದಿನಿಂದಲೂ ನಿಮ್ಮ ವಿಚಾರವಾಗಿ ಇದನ್ನೇ 
ಯೋಚಸುತ್ತಿ ದ್ದೆ ಕ ಸುಲ್ತ್ವಾನರಿಗೂ ನಿಮಗೂ ಇರುವ ಖುಣಾನುಬಂಧವು 
ಪೂರ್ವಜನ್ಮ ಸುಕ್ಕ ತದಿಂದ ಉಂಟಾದುದೆಂದು ನಾವು ಭಾವಿಸಿದ್ದೆ ವೆ. ನಮ್ಮ 
ಹನುಮತ ಆಗಿ ಪದೇ ಅದನ್ನೆ € ಹೇಳುತ್ತಾರೆ. ನಮ್ಮ” ಅಧಿಕಾರಿಗಳಿಗೆ 
ನೀವು ಏರ್ಪಡಿಸಿರುವ ಔತಣವು 'ಅತ್ಯ ೦ತ ಸಂತೋಷಕರವಾದುದು, ನಿಜ 
ವಾಗಿಯೂ ನಮ್ಮ ಜನರು ಇಂಥಾ ಚ ಆತಿಧ್ಯ ದಿಂದ ತೃಪ್ತ ರಾಗಿದ್ದ ರೆ 
ಇದನ್ನೆ ಲ್ಲಾ ನೋಡಿ ನನ್ನ ಮನಸ್ಸಿಗೆ ಸಂಕೋಚವಾಗುತ್ತ ದ ಸುಲ್ತ್ವಾ ನರು 
ನಮ್ಮ ರ ಜ್ಯಕ್ಕೆ ಬಂದರೆ ನಟ ದಿನವಾ ದರೂ ಇಂತಹ -ತೆಣವನ್ನು ಮಾಡಿ 
ಸಲು ನಮಗೆ ಶಕ್ತಿಯಿದೆಯೇ ಎಂದೆನಿಸುತ್ತದೆ” ಎಂದು ಹೇಳಿದನು, 

ಮುದ್ದ ಣನು ಮಹಾಪ್ರಭ:ಗಳ ಪಟಾ ನ ಭಿಷೇಕವನ್ನೂ ಆ ಉತ್ಸವದಲ್ಲಿ 
ನಡೆದ ದಾನಧರ್ಮ ಬ್ರಾಹ ಮಣ ಸಂತರ್ಪಣೆ! ಳನ್ನೂ ಈ ಭಾರತವರ್ಶದಲ್ಲಿ 


ಛತ್ರ ಪತಿ ಶಿವಾಜಿ ಲ್ಲ 


ಹಿಂದೂ ಜನರು ಮನೆಮನೆಗಳಲ್ಲಿಯೂ ಕೊಂಡಾಡುತ್ತಾ ರೆ. ತಮ್ಮ ಔದಾ ರ್ಯವು 
ಸಮುದ್ರ ರಾಜನಿಗೆ ಸಮಾನವಾದುದು” ಎಂದು ಹೇಳಿದನು. 

ಮಾ ದಿನ ಸುಲಾ ಶಿನನು ದರ್ಬಾರು ನಡೆಸಿ ಆ ಬರ್ಬಾರಿಗೆ ಶಿವಾಜಿ 
ಯನ್ನು ಮರ್ಯಾ ದೆಯಿಂದ ಕರೆದುಕೊಂಡು ಬಂದು ಸಿಂಹಾಸನದ ಮೇಲೆ ಕು ಲ್ಯ ರಿ 
ಸಿದನು, ಶಿವಾಜಿಯನ್ನು ಬೀಳೊ ್ಯಡುವುದಕ್ಕಾ ಗಿಯೇ ಆ ಟಾರು ಏರ್ಪಾಡು 
ಗಿದ್ದಿ ತು. ಸೇನಾಧಿಪತಿಗಳಿಗೂ ಅಧಿಕಾರಿಗಳು 2 ಅನರ್ಫ್ಯ ರತಾ ಸಿ ಭರಣಗಳನ್ನು 
ಒಪ್ಪಿ ಸಿ ಮರ್ಯಾದೆ ದಿ ಮಾಡಿಸಿದನು. ಸೈನಿಕರಿಗೆಲ್ಲಾ a nad ಚು 
ಕೊಡಲ್ಪಟ್ಟವು. 

ಶಿವಾಜಿಯು ಮುಂದಕ್ಕೆ ಹೊರಡಬೇಕೆಂದು ತನ್ನ ಭಿಪ್ರಾಯವ 
ಸೂಚಿಸಿದನು. ಸುಲ್ತಾನನು “ನ್ನ ರಾಜ್ಯ ದಲ್ಲಿ ದಾರಿಯುದ್ದ ಕ್ಯ ತ 
ರಾಜನ ಸೈನ್ಯಕ್ಕೆ ಕ್ಯ ಸರಬರಾಜುಗಳನ್ನು ಮ ಚಜಾ ಪತ್ರ ಗಳನ್ನು 
ಕಳಿಸಿಕೊಟ್ಟ ಸ ಶಿವಾಜಿಗೆ ನೇಕ ರತಾ ಸ ಭರಣಗಳನ್ನು ಪಾಡ ಕಾಣಿಕೆ 
ಗಳನ್ನು ಬಪ್ಪ ಸಿದನು. ಶಿವಾಜಿಯು ಸುಲ್ರಾ ನನ ಅಪ್ಪ ಣೆಯನ್ನು ಪಡೆದು 
ಮುಂದಕ್ಕೆ ಹೊರಟನು, 


೭ 


ದಕ್ಷಿಣದೇಶದ ಕಡೆಗೆ ಶಿವಾಜಿಯ ಸೈ ನ್ಯವು ಹೊರಟಿತು. ಶಿವಾಜಿಯ 
ತಮ ನಾದ ವೆಂಕಾಜಿಯು ತಂಜಾವೂರಿನಲ್ಲಿ ರಾಜ್ಯ ಭಾರ: ಮಾಡುತ್ತಿ ದ್ದ ಮ, 
ಅವನು ಶಿವಾಜಿಯ ಚಿಕ್ಕ ತಾಯಿಯ ಮಗ, ಕರ್ನಾಟಕಕ್ಕೆಲ್ಲಾ ನಾನೇ ದೊರೆ 
ಎಂದು ವೆಂಕಾಜಿಯು ಅಟ್ಟ ಹಾಸ ಮಾಡುತ್ತಿದನು. ಅವನು ಶಿವಾಜಿಯ 
ಮೇಲೆ ಅಕಾರಣವಾಗಿ ದೆ 5 ಪಸಾಧನೆ ಮಾಡುತ್ತಿ ದ್ದ ನು. ಆ ವೆಂಕಾಜಿ ಜಿಯನ್ನು 
ಸೋಲಿಸಿ ದಕ್ಷಣವನ್ನು ತನ್ನ ಸಾ ಛೀನಕ್ಕೆ ತೆಗೆದುಕೊಳ್ಳ ಬೇಕೆಂದು ಶಿವಾಜಿಯು 


ದ 


ಅತ್ತ್ಯಕಡಗೆ ತನ್ನ ದಂಡನ್ನು ತಿರುಗಿಸಿದ. ರಾಜಾ, ಸೈನ್ಯಗಳು ರಭಸದಿಂದ 


ದಕ್ಷಿಣಾಪಥದಲ್ಲಿ ಮುಂದು ವರಿಯುತ್ತಿದ್ದ ವು, ಪ್ರ ಸಮಯದಲ್ಲಿ ಸಮೀಪ 
ದಲ್ಲಿಯೇ ಶಿ ಶ್ರೀಶೈ ಲ ಕ್ಷೇತ್ರ ಎದೆಯೆಂದು ವಾಗ ತಿಳಿಯಿತು. ಅವನು ತನ್ನ 


ಸೈನ್ಯ ದಲ್ಲಿ ಯಾರಿಗೂ ತಿಳಿಸದಂತೆ ಹನ.ಮಂತೆಯನ್ನು ಜೊತೆಯಲ್ಲಿ ಕಟೆದು 


೪೮ ಛತ್ರ ಪತಿ ಶಿವಾಜಿ 


ಕೊಂಡು ಶ್ರೀಶೈಲ ಕ್ಷೇತ್ರಕ್ಕೆ ಹ ಹೊರಟುಹೊದನು. ಮಲ್ಲಿಕಾರ್ಜುನ ಸ್ವಾಮಿಯ 
ದರ್ಶನದಿಂದ ಶಿವಾಜಿಗೆ ಪರಮಾನಂದವಾಯಿತು. ಆ ಈಶ್ವ ರ ಸಾನಿ ಧ್ಯ ವನ್ನು 
ಬಿಟ್ಟು ಹೋಗಲಾರದೇ ಶಿವಾಜಿಯು ಎಲ್ಲವನ್ನೂ ಹತತ” ಪರಶಿವನ ಧ್ಯಾನ 
ಮಾಡುತ್ತಾ ಕುಳಿತುಬಿಟ್ಟನು. ಒಂದು ದಿನವಾಯಿತು, ಎರಡು ದಿನಗಳಾದವು, 
ಹತ್ತು ದಿನಗಳೂ ಉರುಳಿಹೋದವು. ಶಿವಾಜಿಯು ಅನ್ನಾ ಹಾರಗಳನ್ನು 
ಮರೆತನು. ಹತ್ತು ದಿವಸಗಳು ಉಪವಾಸದಿಂದ ಈಶ್ವರ ಧ್ಯಾನಮಾಡುತ್ತಾ 
ಕುಳಿತುಬಿಟ್ಟ ನು. . ಹನುಮಂತೆ ಅವನನ್ನು ಹಿಂತಿರುಗಿಸಲು ಎಷ್ಟೊ ಪ್ರಯತ್ನ 
ಮಾಡಿದನು. "ನನಗೆ ರಾಜ್ಯ ಬೇಡ, ಸೈನ್ಯ ಬೇಡ, ಎಲ್ಲರೂ ಹೊರಟು 
ಹೋಗಿರಿ. ಮಹಾರಾಷ್ಟ ದೇಶವನ್ನು ಪೌರುಷದಿಂದ ಉಳಿಸಿಕೊಳ್ಳಿರಿ, 
ನಾನು ಶಿವಸಾನ್ನಿಧ್ಯ ವನ್ನು ಬಿಟ್ಟು ಅಲಗುವುದಲ್ಲ. ಆ ಪರಶಿವನು ಪ್ರತ್ಯಕ್ಷ 
ನಾಗಬೇಕು” ಎಂದು ಹೇಳಿದನು. ಹನುಮಂತೆಗೆ ಗಾಬರಿಯಾಯಿತು. 
“ಮಹಾರಾಜ, ಮಹರ್ಷಿಗಳು ನೂರಾರು ವರ್ಷಗಳ ತಪಸ್ಸಿನಿಂದ ಈಶ್ವರನನ್ನು 
ಪ್ರತ್ಯಕ್ಷ ಮಾಡಿಕೊಂಡಿದ್ದಾ ರೆಂದು ಪುರಾಣಗಳಲ್ಲಿ ಹೇಳಿದೆ. ಈ ಕಲಿಯುಗದಲ್ಲಿ 
ಪರಶಿವನ ಸಾಕ್ಷಾತ್ಕಾ ರವುಂಟೆ? ಆ ಶಿವನ ಪೂರ್ಣಾನುಗ್ರ ಹವಿರುವುದರಿಂದಲೇ 
ಇಂಥಾ ಮಹಾರಾಜ್ಯ ವನ್ನು ನಿರ್ಮಾಣಮಾಡಿರುವೆ. ಎಧರ್ಮಾಯರನ್ನು 
ಜಯಿಸಿ ಧರ್ಮೊೋದ್ದಾ ರ ಮಾಡಿರುವೆ. ಪರಮೇಶ ಶರನ ಆರಾಧನೆಯು ಸಾಕು. 
ನೀನು ಎದ್ದು ಹೊರಡು ಎಂದು ಕೇಳಿಕೊಂಡನು. 

ಶಿವಾಜಿಯು ಪರಶಿವನು ಪ್ರ ತ್ಯ ಕ್ಷನಾಗದಿದ್ದ ರೆ ನನ್ನ ಖಡ್ಗ ದಿಂದಲೇ ನನ್ನ 
ಶಿರಸ್ಸನ್ನು ಕತ್ತರಿಸಿ. ಪರಶಿವನಿಗೆ ಅರ್ಪಣಮಾಡಿದಿಡುತ್ತ. ನೆ. 'ಹಾಗೆಯೇ ನನ್ನ 
ತಪಸ್ಸು ಮುಕ್ತಾಯಗೊಳ್ಳಲಿ, ನಾನು ಮತ್ತೆ ರಾಜ್ಯಕ್ಕೆ ಹಿಂದಿರುಗಿ ಬರುವುದಿಲ್ಲ 
ಎಂದು ಹಟದಿಂದ ನುಡಿದನು, 

ಹನುಮಂತೆಯು ಶಿಬಿರಕ್ಕೆ ಹಿಂತಿರುಗಿ... ಹೋದನು. ಹತ್ತು 
ದಿನಗಳಿಂದಲೂ ಶಿವಾಜಿಯನ್ನು ಕಾಣದೇ  ಸೇವಾಧಿಪತಿಗಳೆಲ್ಲರೂ 
ಪರಿತಪಿಸುತ್ತಿದ್ದ ರು, ಎಲ್ಲೆ ಲ್ಲಿಯೂ ಹುಡುಕುತ್ತಿ ದ್ದ ರು. ಯಾರೋ ಮಾಯೆ 
ಯಿಂದ ಶಿವಾಜಿಯನ್ನು ಅಪ ಪಹರಿಸಿಕೊಂಡು ಹೋಗಿದ್ದಾ ರೆಂದು ದುಃಖದಿಂದಲೂ 
ರೋಷಾವೇಷದಿಂದಲೂ ಕುದಿಯುತ್ತಿದ್ದರು. ಹನುಮಂತೆಯನ್ನು ಕಾಣುತ್ತಲೇ 


ಅವರೆಲ್ಲರೂ ಓಡುತ್ತ ಬಂದು ಸುತ್ತುಗಟ್ಟಿದರು. ಹನುಮಂತೆಯು ಭಯದಿಂದ 


ಛತ್ರ ಪತಿ ಶಿವಾಜಿ ೪೯ 


ಎಲ್ಲ ವಿದ್ಯ ಮಾನಗಳನ್ನೂ ಸೇನಾಧಿಪತಿಗಳಿಗೆ ಅರುಹಿದನು. ಸೇನಾಧಿಪತಿಗಳು 
ಮಂತ್ರಿಗಳೂ ಧಾವಿಸುತ್ತಾ ಶ್ರೀಶ್ವೆ ೈಲಕ್ಕೆ ಬಂದು ಮಲ್ಲಿಕಾರ್ಜುನನ ಸನ್ನಿ ಧಾನ 
ದಲ್ಲಿ ಶಿವಾಜಿಯನ್ನು ದರ್ಶನ ಮಾಡಿದರು, ಪ್ರಾರ್ಥನೆ ಮಾಡದರು, 
ಮೊರೆಯಿಟ್ಟ ರು, ಶಿವಾಜಿಯು ಕದಲಲಿಲ್ಲ. ಸೇನಾಧಿಪ ಪತಿಗಳೆಲ್ಲರೂ ರಾಜ್ಯದ 
ನಾಶವಾಗಿಹೋಗುತ್ತ ದೆ, ಧರ್ಮವು ಮೂಲೋತ್ಪಾ ಟನವಾಗುತ್ತದೆ, ಜತ 
ನಮೆ ರನ್ನೂ ಈ ಶ್ರೀಶೈ ಲದಲ್ಲಿಯೇ ಬಲಿ "ಕೊಟ್ಟು ಬಿಡಿ ನಮಗೆ 
ರಾಜನಿಲ್ಲದೇ” ಅಧಿಪತಿಯಾದ ಯಾವ ಕಾರ್ಯ ಸಾಧನೆಗೂ ನಾವು ಅಸಮರ್ಥ 
ರಾಗಿದ್ದೆ €ವೆ ಎಂದು ಶಪಥಪೂರ್ವಕವಾಗಿ ಹಟತೊಟ್ಟು ನಿಂತರು, 

ವಜಯ ಮನಸ್ಸು ತಿರುಗಿತು. ಅವನು” ತನ್ನ ತಪಸ್ಸು ಭಂಗ 
ಗ ಶಿವನು ಈ ಟನ ಸಹವಾಸದಲ್ಲಿ ಈ ಸೇವೆಗಾಗಿಯೇ "ನನ್ನ ನ್ನ್ನ 

ಬ ಮಾಡಿದ್ದಾ ನೆ. ತುಕಾರಾಮನ ಸನಿ ಧಾನದಲ್ಲಿ ಸಂನ್ಯಾ ಸಿಯಾಗಿ ಆಸರ 
Ah ತಾಯಿಯು ನನ್ನ ನ್ನು ಹಿಡಿದುಕೊಂಡು an ಆ ಸಂಗಡಿಗರಿಗೆ 
ಒಪ್ಪಿ ಸಿದಳು. ಗುರುಸಮರ್ಥ ರಾಮದಾಸ ರ ಅನುಗ್ರಹದಿಂದ ಭಕ್ತಿ ಪಂಥವನ್ನು 
€ಕರಿಸಿದೆ, ಗುರುಗಳೇ ಆಜ್ಞ ಯತ್ತು ನನ್ನನ್ನು ಸ ಈ ಕರ್ಮಕ್ಷೇತ್ರಕೆ 
ಳ್ಳಿದರು, . ಇದು ಮೂರನೆಯ ಪರೀಕ್ಷೆ, ಘು ಜ್‌? ನನ್ನನ್ನು ಶಿವ 
ಸಮಾ ಪಕ್ಕೆ ಬಿಡಲೊಬ್ಬರು, ನಾನು ಈ ಜನರ ಸೊತ್ತು ಎಯಡು ಆ 
ಸೇನಾಧಿಸತಿಗಳೂಜನೆ ಶಿಬರಕ್ಕೆ ಹಿಂದಿರುಗಲು ನಿರ್ಧಾರ ಮಾಡಿಕೊಂಡನು. 
ಶ್ರೀಶೈಲನಾಥನಿಗೆ ಪು ಪೂಜಾದಿಗಳನ್ನು ನೆರವೇರಿಸಿ ಅಪಾರವಾದ ಧನಕನಕಗಳ 
ಕಾಣಿಕೆಗಳನ್ನೊ ಬ್ಲ ಬಿಸಿ ತನ್ನ ಸಿಂಗಡಿಗರಾದ ಸೇನಾಧಿಪತಿಗಳೊಡನೆ ಶಿಬಿರಕ್ಕೆ 
ಹಿಂತಿರುಗಿದನು. | 

ವೆಂಕಾಜಿಯು ತಂಜಾವೂರಿನಲ್ಲಿ ರಾಜ್ಯ ಭಾರ ಮಾಡುತ್ತಿ ದ್ದ ನು. ಶಿವಾಜಿ 
ಯನ್ನು ದಕ್ಷಿಣಕ್ಕೆ ಬಾರದಂತೆ ಹೊಡೆದು ಆಡಿಸುತ್ತ ನೆಂದು ಶನಥ ತೊಟ್ಟನು. 
ಬಿಜಾ ಪುರಕ್ಕೆ ರಾಯಭಾರಿಗಳನ್ನು ಕಳುಹಿಸಿ ಸೈನ್ಯ ಸಹಾಯ ಮಾಡಬೇಕು, 
ನಮ್ಮ ತುದೆ ಷಾಜಿಯವರೂ ತೆ ಚಿ ಬಿಚುವರದ ಸುಲ್ತಾನರಿಗೆ 
ಅಂಕಿತರಾಗಿದ್ದ ವೆ, ನಮ್ಮ ತಂದೆ 'ಷುಜಿಯವರು ಕಾಲವಾಗಿ RB 
ಶಿವಾಜಿಯು ನಮ್ಮ ಕಡಗೆ ತಿರುಗಿನೋಡಲಿಲ್ಲ, ನಮ್ಮ ತಂದೆಯು ಅವನನ್ನು 
ಮೊದಲೇ: ಪರಿತ್ಯ ಜಿಸಿಬಿಟ್ಟಿದ್ದ ರು, ' ಈಗ ಅನ್ನಾಯವಾಗಿ ನನ್ನಿ ಮೇಲೆ 


¢ 
4 


Gl 2 ಣ 


ಜಿ 


ಗ್ರ 


ಗ (ಸಷ ಡ್‌ ಕ ೧ 
\W | ಛತ್ರ ಪತಿ ಶಿವಾಜಿ 


ಹ ಸ ದಾ ನೆ, ಅವನಿಗೆ ತಕ್ಕ ಪ್ರತೀಕಾರ ಮಾಡುತ್ತೇನೆ ಎಂದು 
ಹೇಳಿಕಳಿಸಿ ಜಾಪುರದಿಂದ ಪ ಪ್ರತಿದಿನವೂ ಸಹಾಯವನ್ನು ನಿರೀಕ್ಷಣೆ ಮಾಡು 
ತ್ತಿದ್ದನು 


ತಂಜಾವೂರಿನ, ಸುತ್ತಮುತ್ತಲೂ ಇದ್ದ ಪಾಳೆಯಗಾರರುಗಳನ್ನು 
ನಾಯಕರುಗಳನ್ನೂ ಜೊತೆಗೆ ಸೇರಿಸಿಕೊಂಡು ಅಟ್ಟ ಕಿ ಹಾಸಮಾಡುತ್ತಾ 
ಶಿವಾಜಿಯ ಸೆ ನ್ಯು ವನ್ನು ಎದುರಿಸಲು ಹೊರಟನು. 

ಹಸಿದ ತುರುಷ್ವ ಸೇನಾಧಿಪತಿಯು ಸ್ಯ ನ್ಯ ಸಮೇತನಾಗಿ ಬಂದು 

ಜಿಗೆ ಸಹಾಯ ಯ 

ಕಾಂಚಿಯ ಸಮಿಾಪದಲ್ಲಿ ವೆಂಕಾಜಿಯ ಸೈನ್ಯಗಳಗೂ ಹಾಯ 
ಸ್ಪ ನ್ಯ ಕ್ಕೂ ಬಲವಾದ ಯುದ್ಧ ವಾಯಿತು. ಈ ಯುದ್ಧ ವು ನಡೆಯುತ್ತಿರು 
ಪತಯೇ ಮೆಂಕಾಜಿಯು ಶಿವಾಜಿಯ ಸಮಾಪಕ್ಕೆ ಅನೇಕ ರಾಯಭಾರಿಗಳನ್ನು 
ಕಳುಹಿಸಿಕೊಟ್ಟನು ».. ರಾಯಭಾರಿಗಳು ಶಿವಾಜಿಯ ಶಿಬಿರಕ್ಕೆ ಬಂದು ಶಿವಾ 
ಯನ್ನು ಭೇಟಿ ಮಾಡಿದರು. ಅವರುಗಳು, “ಹಿಂದೂ ಸಾರ್ವಭೌಮರಾದ 
ಶಿವಾಜೀ ಮಹಾರಾಜರವರೇ ನೀವು ಹಿಂದೂಧರ್ಮವನ್ನು ಉದ್ದಾ ರಮಾಡು 
ವುದಕ್ಕ್ಯೋಸ್ಕರ ಕಂಕಣಬದ್ಧ ರಾಗಿರುವ ಮಹಾಪುರುಷರು. ನಿಮ್ಮ ತಂದೆ ಷ್ಠಾ 
ಯವರು ಈ ರಾಜ್ಯವನ್ನು ನಿಮ್ಮ ತಮ್ಮಂದಿರಿಗೆ ಒಪ್ಪಿ ಸಿಕೊಟ್ಟಿದ್ದಾ ರೆ, ಈ 
ಪ್ರಾಂತ್ಯ ದಲ್ಲಿರುವ ಪಾಳಯಗಾರರೆಲ್ಲರೂ ಹಿಂದೂ ಜನರು, ಇವರೆಲ್ಲಾ ದೈ ದೈವ 
ಭಕ್ತರು. ತಮ್ಮಂಥಾ ಮಹಾರಾಜರು ಹಿಂದೂ ರಾಜರ ಮೇಲೆಯೇ ಯುದ್ಧ 
ಮಾಡುವುದು ಷ್ಕೌ ಯವೆನಿಸುಬ್ರುದೇ ? ನಮ್ಮಿ! ೦ದ ನಿಮಗೇನು ಅಪರಾಧವಾಗಿದೆ. 
ಅದರಲ್ಲಿಯೂ ನಿಮ್ಮ ತಮ್ಮನೇ ರಾಜನಾಗಿರುವಾಗ ಕಾರಣವಲ್ಲದೇ ನೀವು 
ಯುದ್ಧ ಮಾಡುವುದು ಧರ್ಮವಾದೀತೆ ? ” ಎಂದು ಹೇಳಿಕೊಂಡರು, 

ಶಿವಾಜಿಯು, “ ನೀವು ಹೇಳುವುದೆಲ್ಲವೂ ನ್ಯಾಯವಾನಿದೆ, ಅಣ್ಣ 
ತಮ್ಮಂದಿರ ಧರ್ಮಾಧರ್ಮಗಳನ್ನು ತಿಳಿದು ಹೇಳುತ್ತಿದ್ದಿ €ರಿ, ನಾನು ಹಿರಿಯಣ 
ನಂಬ ಭಾವನೆಯಿದ್ದ ದ್ರೆ ನಿಮ್ಮ ವೆಂಕಾಜಿ ಮಹಾರಾಜರವರೇ ಸೌಜನ್ಯದಿಂದ 
ನಮ್ಮ ಬಂದು ಪ್ರಾರ್ಥನೆಮಾಡಬಹುದಾಗಿತ್ತು. ನಾವು ಅವರನ್ನು ಹಿಡಿದು 


“ಖಿ 


Se ನತ್ತಿರಲಿಐ್ಲ. ಮಧುರೆ, ತಿರುಚನಾಪಳ್ಳಿ ಈ ಪ್ರಾಂತದಲ್ಲೆ ಲ್ಲಾ 
ಬೂಗಲರಿಂದ ನಿಯುಕ್ತರಾದ ತುರುಷ್ಕ ನೇನಾಧಿಪತಿಗಳು ಫೌಜುದಾರರು 


ಛತ್ರ ಪತಿ ಶಿವಾಜಿ ೪೧ 


ಪ್ರಬಲರಾಗಿದ್ದಾರೆ. ಹಿಂದೂ ಮಹಾರಾಜರೆಂದು ಹೆಸರು ಹೊತ್ತ ವೆಂಕಾಜಿ 
ಯವರು ಅವರ ತಕುಯದಲ್ಲಿ ತಮ್ಮ ಸುಖಭೋಗಗಳನ್ನು ನಡೆಸಿಕೊಳ್ಳು ತ್ತಾ 
ಕುಲಕಳೆ ಮುತ್ತಿ ದ್ಬಾ ಶೈ ಈ ದಕ್ಷಿಣಾಪಥದಲ್ಲಿ ಮ ಕ್ಷೇತ್ರಗ “ಳು 
ಪುಣ್ಯ ತೀರ್ಥಗಳು ಜೀಕಾದಷ್ಟಿ ವೆ. ಈ ತುರುಷ್ಕರ ಹಾವಳಿಯಿಂದ ಎಲ್ಲವೂ 
ಮಲನವಾಗಿಹೋಗಿವೆ. ನಿಮ್ಮ ಮಹಾರಾಜ ವೆಂಕಾಜಿಯು ನಮ್ಮಲ್ಲ ಬಂದು 
ಶರಣಾಗತನಾಗಿ ನಡೆದುಕೊಂಡರೆ ನಮ್ಮಿ ೦ದ ಅವನಿಗೆ ಯಾವ ಭಯವೂ 
ಉಂಟಾಗುವುದಿಲ್ಲ. ಹಿಂದೂ ವಿದ್ವೆ ಷಿಗಳಾದ ಯವನಸೇನಾಧಿಪತಿಗಳನ್ನೂ 
ಅಧಿಕಾರಿಗಳನ್ನೂ ನಿರ್ಮೂ ಬ ನಾವು ಹಿಂತಿರುಗುತ್ತೀವೆ. ನಾನೂ 
ವೆಂಕಾಜಯೂ ಅಣ್ಣ ತಮ್ಮಂದಿರಾಗಿರುವ ವಾಗ ನಮ್ಮಿಬ್ಬ ಬ್ಮರ ನಡುವೆ ರಾಯಭಾರ 
ವೆಂದರೇನು ? ನೀವೆಲ್ಲರೂ ರಾಯಭಾರಿಗಳಾಗಿ ಬರಲೇಕೆ ? ಸ್ವಯಂ ಅಪರಾಧ 
ವೇನೂ ಇಲ್ಲದಿದ್ದರೆ ವೆಂಕಾಜಿಯು ನಮ್ಮಲ್ಲಿಗೆ ಬರುವುದಕ್ಕೆ ಸಂಕೋಚವೇನಿದೆ, 
ನೀವೆಲ್ಲರೂ ಎದ್ವಾಂಸರಂತೆ ಕಾಣುತ್ತೀರಿ, ಅವನಿಗೆ ವಿವೇಕ ಹೇಳ ಧೈರ್ಯ 
ಗೊಟ್ಟು ನಮ್ಮಲ್ಲಿಗೆ ಕಳಿಸಿಕೊಡಿರಿ, ಎಲ್ಲವೂ ಸರಿಹೋಗುತ್ತದೆ. ನನ್ನ ತಮ್ಮ 
ನೆಂದು ಹೇಳಿಕೊಳ್ಳುತ್ತಾ ಈಮೆ ನ್ಲೀಂಛರ ಮರೆಯಲ್ಲಿ ಅ ಅವಿತು 
ಕೊಂಡಿರುವುದು ಬಹಳ ಅಪಮಾನಾಸ ಸ್ಪದಮಾಗಿದೆ” ಎಂದು ಹೇಳಿದನು, 

ಾಇಯಭಾರಿಗಳು ಮೌನದಿಂದ ಸ ಹಿಂದಕ್ಕೆ ಹೊರಟುಹೋದರು. 

ಅವರು ಶಿವಾಜಿ ಮಹಾರಾಜರ ಭೇಟಿಮಾಡಿದ್ದು ದನ್ನೂ ಅಲ್ಲಿ ನಡೆದ 
ಮಾತುಕಥೆಗಳನ್ನೂ ವೆಂಕಾಜಿ ಮಹಾರಾಜನಲ್ಲಿ ವಿವರವಾಗಿ ತಿಳಿಸಿದರು. 

ವೆಂಕಾಜಿ ಮಹಾರಾಜನ ಧರ್ಮಪತ್ನಿ ಯರು ಶಿವಾಜಿ ಮಾತುಗಳಂತೆ 
ಅವರಲ್ಲಿ ಹೋಗಿ ಸೇರಿಕೊಳ್ಳು ವುದೇ ಒಳ್ಳೆ ಜಿ ಮಹಾರಾಜನಲ್ಲಿ ನಾನಾ 
ವಿಧವಾಗಿ ಹೇಳಿಕೊಂಡರು. 

ವೆಂಕಾಜಿಯ ಮನಸ್ಸು ಅತ್ತಕಡೆಗೂ ಇತ್ತ ಕಡೆಗೂ ಉಯ್ಯಾಲೆಯಾ 
ತ್ರಿ ದ್ವಿತು. ಅವನ ಮಂತ್ರಿಗಳು ಶಿವಾಜಿಗೆ ಅಧೀನರಾಗಬಾರದು, ಯುದ್ಧವನ 
ಮುಂದುವರಿಸೋಣ- ಶಿವಾಜಿಯ ಶತ್ಛೃಗಳು ಎಷೊ ಶ್ರೀ ಮಂದಿ ಇದ; 
ನಮಗೆ. ಅವರ ಸಹಾಯವು ದೊರೆಯುತ್ತದೆ ಎಂದು ವೆಂಕಾಜಿಯ 
ಪ್ರೋತ್ಸಾಹಿಸಿದರು. 

ಯುದ್ಧ ವು ಮುಂದುವರಿಯಿತು. ಶಿವುಜಿಯ ಮರಾಠಾ ಸೈನ್ಯಗಳು 


೨೮ ೯% 
2 pd 
೩. ಲಸ ಸಿ | 


೫೨ ಛತ್ರಪತಿ ಶಿವಾಜಿ 


ಲಿಗಳ ಸಮಾಪ ದಲ್ಲಿ ಬಂದು ಬೀಡುಬಿಟ್ಟ ವು. 
ಶಿವಾಜಿಯ ಸ್ಕನ್ಯಗಳಿಗೂ ವೆಂಕಾಜಿಯ ಸೈನ್ಯಗಳಿಗೂ ಒಂದೆರಡು ದಿನಗಳು 
ಬಲವಾದ ಹು ನಡೆಯಿತು. : ವೆಂಕಾಜಿಯು ಶರಣಾಗತನಾಗುವ ವುದಾಗಿ 
ನಿಶ್ಚ ಯ ಮಾಡಿ ಹೇಳಿ ಕಳಿಸಿದನು. ಶಿವಾಜಿಯು ತನ್ನ ಸಮಿಾಪಕ್ಕೆ ಬರಬಹು 
ಟಿಂದೂ ಅವನ ತಪ್ಪ ಗಳನ್ನೆ ಲ್ಲಾ ಕ್ಷಮಿಸುವುದಾಗಿಯೂ ಜ್‌ 
ವೆಂಕಾಜಿಯು ತನ್ನ ಮಂತ್ರಿ sep ಶಿವಾಜಿಯ ಶಿಬಿರಕ್ಕೆ ಬಂದು ಶಿವಾಜಿಯ 
ಭೇಟಿಮಾಡಿದನು. ಟ್ಟ ತಮ ನನ್ನು ಸಾರ” ಕಂಡು ಸಮಾಧಾನ 
ಗೊಳಿಸಿದನು. “ತಂಜಾಊರು ರಾಜ್ಯ ವನ್ನು ನಿನಗೇ ಕೊಡಿಸುತ್ತೇನೆ. ನೀನು 
ಮೊದಲಿನಿಂದಲೂ ಈ ತುರುಷ್ಕ ರ ಸಹವಾಸದಿಂದ ನಿಸ ಸಿತ್ವನಾಗಿದ್ದಿ €ಯ್ಕೆ, 
ಚಂಚಲಮನಸ್ಯ ನಾಗಿದ್ದಿ ೀಯೆ, ಸ ಈ ದಕ್ಷಿಣ ದೇಶದ ವಿಜಯಯಾತ್ರೆ 
ಯನ್ನು ಪೂರೈ ಸುವವರೆಗೆ ನಿನ್ನ ಐವರು ಮಂತ್ರಿ ಗಳನ್ನು ನಮ್ಮ ಸ್ಟ್ರಾ ಛೀನಕ್ಕೆ 
ಕೊಡಬೇಕು ಬ ಶರತ್ತು ಹಾಕಿದನು. 

ಆ ಮಂತ್ರಿಗಳು ವೆಂಕುಜಿಯ ಜೊತೆಯಲ್ಲಿಯೇ ಬಂದಿ. ದ್ದ ರು. ಅವರಾಗಿ 
ಶಿವಾಜಯ ಅಧೀನರಾಗದಿದ್ದ ರೂ ಶಿವಾಜಿಯು ಅವರನ್ನು "ಓಡಿಸುತ್ತಾ ನೆಂದು 
ಅವರು ಖಚಿತಮಾಡಿಕೊಂಡಿದ್ದ ರು, ಸೆ ್ನೇಹದಿಂದಲೇ "ತಮ್ಮ ಕಾರ್ಯ ವನ್ನು 
ಸಾಧಿಸಿಕೊಳು ವುದು ಉತ್ತ ಮವೆಂದು ಬಗೆಬು ಅವರು ಶು ಹ 
ನನ್ನು ಭಿಮ ತಾವಾಗಿಯೇ ಆಥೀನರಾಗುತ್ತೆ "ವೆಂದು ಒಪ್ಪಿ ಕೂಂಡರು, 
“ನಮ ಪ್ರಭುವಾದ ವೆಂಕಾಜಿ ಮಹಾರಾಜರಲ್ಲಿ ನಾವು ಭಕ್ತಿ ಯಿಂದ ಸೇವೆ 
ಮಾಡಿದ್ದ 4. ಯವನಸೇನಾಧಿಪತಿಗಳಿಗೂ ನಮಗೂ ಯಾವ ಸ್ನೇಹ 
ಬಾಂಧವ್ಯ ವೂ ಇಲ್ಲ, ಅವರು ಪ ಪ್ರಬಲಾಗಿದ್ದಾ ರೆ, ನಾವು ದುರ್ಬಲರಾಗಿದ್ದೆ ಘಂ 
ಡಫ ಮಾತ್ರವೆ ಐ ಅವರೊಡನೆ ಸೆ ಸ್ನೇಹದಿಂದ ಕಾಲಕ್ಷೇಪಮಾಡುತ್ತಿ ದ” ರೀವ 
ಈ ಪ್ರುಂತ್ಯದ "ನಾಯಕರೆಲ್ಲರೂ ಕತಿ /'್ರಿಮಿಗಳು, ಅವರಲ್ಲ ಭರವಸೆ ಇಟ್ಟ 
ಈ ಮುಸ್ಲಿ 0 ಸೇನಾಧಿಪತಿಗಳೊಡನ ವಿರೋಧ ಕಟ್ಟಿ ಕೊಂಡರೆ ನಾವು ಬಾಳು 
ವುದೇ ಕಷ್ಟ, ಅಷ್ಟೆ € ಅಲ್ಲ. ನಿಮ್ಮ ತಂದೆಯವರಾದ ಷಂಜಿಯವರು ಈ 
ರಾಜ್ಯ ವನ್ನು ಸಂಪಾದಿಸಿದ್ದೂ ಬಿಜಾಪುರ ಸುಲ್ತಾನರ ಸಹಾಯದಿಂದಲೇ 
ಹೀಗಿರುವ , ನಾವು ಯವನರ ಕಡಯಿದ್ದೆ ವೆ ಎಂದು ಸಂದೇಹಪಡುವುದು 

ನ್ಯಾಯವಲ್ಲ ನಮ್ಮ ಮಹಾರಾಜರು ನಿಮ್ಮ ರಕ್ತವನ್ನು ಹಂಚಿಕೊಂಡು 


ಛತ್ರಪತಿ ಶಿವಾಜಿ ೫೩ 


ಹುಟ್ಟಿ ರುವವರಲ್ಲವೇ ? ಅವರಲ್ಲಿಯೂ ಪೌರುಷವಿದೆ, ಧರ್ಮಾಭಿಮಾನವಿದೆ, 
ಪರಿಸ್ಲಿ ತಿಯ ಮಾತ್ರ ಹೀಗಿದೆ ಎಂದು ಬುದ್ಧಿ ವಂತಿಕೆಯಿಂದ ಅರಿಕೆ ಮಾಡಿದರು. 

ಶಿವಾಜಿಯು ನಗುತ್ತಾ, ವೆಂಕಾಯ್ದುಜ್ವಿ ನನ್ನ ತಮ ನೇ ಹೌದು, ಆದರೆ 
ಎಂದೂ ಮುಸಲಾ ನರೊಡನೆ ಹೋರಾಡಿ ನೋಡಿಲ್ಲ, ಇ ಮುಸಲಾ ನರಿಗೆ 
ಯಾವಾಗಲೂ ಅಂಜುತ್ತಾ ನೆ, ಅವರ ಶಕಿ ಕಿಸಾಮಥ್ಯ ೯ಗಳು ಬಲು ಹೆಚ್ಚಿ ನದೆಂದು 
ಅವನೂ ಭಾವಿಸಿದಾ ನೆ ೨ನೆ, ನೀವೂ ಅದೇ ಭ್ರಾಂತಿಯಲ್ಲಿ ತೊಳಲುತ್ತಿ ದ್ಹೀರಿ, 
ಹಿಂದುಗಳು ಪೌರುಷದಿಂದ ಹೊಡೆದಾಡಿ ಆ ತುರುಷ್ಠರನ್ನು ಓಡಿಸದಿದ್ದ ರೆ, 
ಹಿಂದೂಧರ್ಮಕ್ಕೆ ಅಪಾಯವು ತಪ್ಪ ದು”. ಎಂದು ಹೇಳಿ ಅವರನ್ನೆ ಲ್ಲಾ ತನ್ನ 
ಶಿಬಿರದಲ್ಲಿಯೇ ಬಂಧನದಲ್ಲಿಡಿಸಿದನು. 

ವೆಂಕಾಜಿಯು ನಾಲ್ಕಾರು ದಿನಗಳ ತನಕ ಶಿವಾಜಿಯ ಶಿಬಿರದಲ್ಲಿಯೇ 
ಇರುತ್ತಿದ್ದನು, 


೮ 


ವೆಂಕಾಜಿಗೆ ಶಿವಾಜಿಯ ಶಿಬಿರದ ಅನುಭವವು ಅತ್ಯಂತ' ಹೊಸರೀತಿಯ. 
ದಾಗಿದ್ದಿ ತು. ಅವನು ಬೇರೊಂದು ಲೋಕದಲ್ಲಿಯೇ ಇರುವಂತೆ ಭಾವಿಸು 
ತ್ತಿದ್ದನು ಸೇನಾಧಿಪತಿಗಳೆಲ್ಲರೂ ವೆಂಕಾಜಿಯನ್ನು ಅತಿವಿಶ್ವಾ ಸದಿಂದ ಕಾಣು 
ತ್ತಿದ್ದರು. ಆ ಶಿಬಿರದಲ್ಲಿ ಯುವರಾಜನಿಗೆ ಸಲುವ ಮಾನ,” ಮನ್ನ ಣೆಗಳೆಲ್ಲ 
ವನ್ನೂ ತಾವಾಗಿಯೇ ಸಲ್ಲಿಸುತ್ತಿದ್ದರು. ವೆಂಕಾಜಿಗೆ ಶಿವಾಜಿಯನ್ನು ಕಂಡರೆ 
ಭಯವಾಗುತ್ತಿದ್ದಿ ತು. . ಅವನ ಸಮೀಪಕ್ಕೆ ಹೋಗುವುದಕ್ಕೆ ಹಿಂತೆಗೆಯ 
ತ್ತಿದ್ದ ನು, ಮಾತನಾಡುವುದಕೆ ಸಿಕ್ಕ ದೆ ತಪ್ಪ ಸಿಕೊಳ್ಳುತ್ತಿ ತ್ತಿದ್ದ ಸ ಸನ್ನ ದಲ್ಲಿ 
ಎಲ್ಲ “ಕಡೆಯೂ ನೋಡಿ, ಜ್‌ ಆಶ್ಚ 3] ಹಿನ ಎಷ್ಟೋ iJ 
ಅನುಭವಗಳಾಗುತ್ತಿ ದ್ದವು. ಪ್ರತಿಯೊಬ್ಬ ಸೈ ಸೈನಿಕನಿಗೆ ಶಿವಾಜಿಯಲ್ಲಿ ಅತ್ಯ ೦ತ 
ಭಕ್ತಿ ಸಹನ ಕಾದು ಸ LE ಪರಾಕ್ರಮದಲ್ಲಿ, ಧ್ಭರ್ಯ 
ಸಾಹಸಗಳಲ್ಲಿ ಯಾವ ಸೆ ಸಿ ನಿಕನೂ ಒಬ್ಬ ನಿಗಿಂತ ಒಬ್ಬನು ಕಡಿಮೆಯ ಬಾಗಿರಲಿಲ್ಲ, 
ಸೇನಾಧಿಪ ಪತಿಗಳಲ್ಲಿಯೂ" ಅಂತಹ ವ್ರ ಕರ್ಶವ ಇದ ರಾಜನಿಷ್ಠೆ ಯ ನ ನ್ನ್ನ 


ವೆಂಕಾಜಿಯು ಕಾಣುತ್ತಿದ್ದನು. ಮುಸಲ್ಮಾನರ ವಿಷಯದಲ್ಲಿ ಪ್ರತಿಯೊಬ್ಬ 


೫೪ ಛತ್ರಪತಿ ಶಿವಾಜಿ 


ಸೇನಾಧಿಪತಿಯೂ ಸೈ ನಿಕನಿಗೂ ತೀವ್ರವಾದ ದೋಷವು ಎದ್ದು ಕಾಣುತ್ತಿದ್ದಿ ತು. 
ಬುದ್ಧಿ ವಂತನಾದ ಮಟಟ; ಬ ಇದನ್ನೆಲ್ಲಾ ಸೂಕ್ಷ್ಮವಾಗಿ 'ಿಳಿದುಕೊಂಡೆನು. 
ಅವನ ಮನಸ್ಸಿಗೆ ಈ ಸಮೂಹದಲ್ಲಿರುವುದು ಸುಖಕರವಲ್ಲವೆಂದು ತೋರ 
ಲಾರಂಭಿಸಿತು. ಸುಖ ಮತ್ತು ಐಶ್ವ ರ್ಯ ಗಳನ್ನು ಸರ್ವದಾ ಬಯಸುವ ತನಗೂ 
ಶಿವಾಜಿಗೂ Le ಹೊಂದಿಕೆಯಾಗುವುದಿಲ್ಲವಂದು ಅವನ ಮನಸಿ ನಲ್ಲಿ 
ನಿರ್ಧಾರಮಾಡಿಕೊಂಡನು. 
ವೆಂಕಾಜಿಯು ಶಿವಾಜಿಗೆ ಮನಃ ಪೂರ್ವ ಕವಾಗಿ ಶರಣಾಗತನಾಗಿರಲಿಲ್ಲ. 

ಅಣ್ಣ ನೆಂಬ ಭಕ್ತಿಯು ಅವನಲ್ಲಿ ಲವಲೇಶವೂ ಇರಲಿಲ್ಲ. ಶಿವಾಜಿಯು ತನ್ನ 
ಮೇಲೆ ಆಕ್ರಮಣ ಮಾಡುವನೆಂಬ ಭಾವನೆ ಅವನಿಗಿರಲೇ ಇಲ್ಲ. ಏಕಾಏಕೇ 
ಮಹಾರಾಷ್ಟ್ರ ಸ ನ್ಯಗಳು ಬಂದು ಮುತ್ತಿಗೆ ಹಾಕಿಬಿಟ ತವು. ಅವನಲ್ಲಿ ಸ್ವಂತ 

ನ್ಯವು ಇರಲೇ" ಇಲ್ಲ. ಮುಸಲಾ ನ್‌ ಸುಲ್ತಾನರ ಸೈನ್ಯಗಳ ಮೇಲೆ ಬಹಳ 
ಹ ಇತ್ತು. ಪಾಳೆಯಗಾರರು” ತನ್ನ ಸಹಾಯಕ್ಕೆ ಬಂದು ಹಣಾಹಣೀ 
ಯುದ್ಧ ಮಾಡುವರೆಂದು ನಂಬಿಕೆ ಇಟು "ಕೊಂಡಿದ್ದ ಮು, ಅದೆಲ್ಲಾ ಬಯಲಾಗಿ 
ಹೋಯಿತು. ಶಿವಾಜಿಗೆ ಶರಣಾಗತನಾದದ್ದೆ ನೋ ಆಯಿತು, ಆದರೂ ನಾನು 
ಸ್ವತಂತ್ರನಾಗಿ ಬಾಳಬೇಕು, ಮುಸಲಾ ನಿಗೂ ಅಧೀನನಾಗಬಾರದು, 
ಶಿವಾಜಿಯ ಅಧೀನದಲ್ಲಿಯೂ ಇರಬಾರದು, ಶಿವಾಜಿಗೆ ಇಬ್ಬ ರು ಮಕ್ಕ ಳಿ 
ದ್ಬಾ ರೆ, ಸಾಂಬಾಜಿಯು ಪರಾಕ್ರ ವಶಾಲಿ ಎಂದು ಈ ಸೇನಾಧಿಪತಿಗಳು ಹೇಲು 
ತ್ವಾ ನೆ. ಯುವರಾಜಪಟ ವಾದರೂ ಅವನಿಗೇ ಸಲ್ಲತಕ್ಕ ದ್ದು ನನಗೆಲ್ಲಿ ಬರು 
ತ್ತದೆ, ಈ ತಂಜಾವೂರನ್ನು ಸ್ವತಂತ್ರ ವಾಗಿ ಉಳಿಸಿಕೊಳ್ಳಬೇಕು ಎಂದು 
ಆಲೋಚನೆ ಮಾಡಿ, ತನ್ನ ಕಡೆಯ. ಜನರನ್ನು ಗುಟ್ಟಾ ಗಿ ತಂಜಾವೂರಿಗೆ ಕಳುಹಿಸಿ 
ಕೊಟ್ಟ ನು. ರಾತ್ರಿ ವೇಳೆಯಲ್ಲಿ ಯಾರಿಗೂ ಕಣ್ಣಿ” ಗೆ ಬೀಳದಂತೆ ಅರಮನೆ 
ಯಲ್ಲಿದ್ದ ಐಶ್ವ ರ್ಯ ವನ್ನೆ ಲ್ಲಾ ಎತ್ತುಗಳ ಮೇಲೆ ಹೇರಿಸಿ ರಘೋಬನೆಂಬ ಆಪ್ತ 
ಸೇನಾಧಪತಿಯೊಡನೆ ಅದನ್ನೆ ಲ್ಲಾ ಮದರಾಸಿಗೆ ಸಾಗಿಸುವ ವ್ಯ ವಸೆ ಮಾಡಿದನು. 
ಶುಂಠಿ, ಮೆಣಸು, ಯಾಲಕ್ಕಿ. ಮುಂತಾದ ಪದಾರ್ಥಗಳನ್ನು ಇರ €ಹ್‌ ಕೋರಿಗೆ 
ಸಾಗಿಸಿಕೊಂಡುಹೋಗುವ ವ್ಯಾ ಪಾರಿಗಳಂತೆ ವೇಶವನ್ನು ಧರಿಸಿಕೊಂಡು 
ರಘೋಬನು ಮದರಾಸಿನ ಕಡೆಗೆ ಪ ಪ್ರಯಾಣ ಮಾಡಿದನು. 


ಹಂತಿ 


ವೆಂಕಾಜಿಯು ತಹತಹಸಡುತಾ ಸ ಅತಿಪ್ರ ಯಾಸದಿಂದ ಶಿವಾಜಿಯ ಶಿಬಿರ: 


ಛತ್ರ ಪತಿ ಶಿವಾಜಿ ಜ್‌ 


ದಲ್ಲಿ ದಿನದಿನಗಳನ್ನು ಎಣಿಸುತ್ತಾ ಕಾಲಕಳೆಯುತ್ತಿದ್ದನು.  ರಘೋಬನು 
ಮದರಾಸಿಗೆ ನಿರಾತಂಕವಾಗಿ ಸೇರಿದ ವಾರ್ತೆಯೂ ಬಂದಿತು. ವೆಂಕಾಜಿಯು 
ರಾತ್ರಿಯ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಶಿಬಿರದಿಂದ ಮಾಯವಾಗಿಹೋದನು. 
ಬೆಳಕು ಹರಿಯುತ್ತಲೇ ಶಿಬಿರದಲ್ಲಿ ವೆಂಕ್ಟ್ಯಾಯನ್ನು ಕಾಣದೆ ಸೇನಾಧಿಪತಿಗಳು 
ಗಾಬರಿ ಗೊಂಡರು. ಶಿವಾಜಿಗೆ: ವೆಂಕಾಜಿ ಮಹಾರಾಜನು ಮಾಂ ಸವಾಗಿದ್ದಾ 
ನೆಂದು ತಿಳಿಯಪಡಿಸಿದರು. ಶಿವಾಜಿಯು ತಂಜಾವೂರಿನಲ್ಲಿ ವೆಂಕ್ಟಾಯ ನ್ನ್ನ 
ಹುಡುಕಿಸಿದ, ಎಲ್ಲಿಯೂ ಅವನ ಸುಳಿವೇ ಸಿಗಲಿಲ್ಲ. ಸೇನಾಧಿಪತಿಗಳನ್ನು ಕರೆದು 
ತಂಜಾವೂರಿನ ಕೋಟೆಯನ್ನೂ ಅರಮನೆಯನ್ನೂ ವಶಪಡಿಸಿಕೊಳ್ಳುವಂತೆ 
ಅಪ್ಪ ಣೆ ಮಾಡಿದನು, 
ಮರಾಠಾ ಸೈನ್ಯ ಗಳು ತ ತಂಜಾವೂರನ್ನು ಮುತ್ತಿ ಸುಲಭವಾಗಿ ವಶಪಡಿಸಿ 
ಕೊಂಡವು, ಜಾಪ್‌ ಪ್ರತಿರೋಧವೂ ಇರಲಿಲ್ಲ ತಂಜಾವೂರು ಪೂರ್ತಿಯಾಗಿ 
ವಶವಾದ ನಂತರ ನ ಅರಮನೆಗೆ ಕಾವಲುಹಾಕಿ, ರಾಣಿವಾಸದವರೆಲ್ಲ 
ರಿಗೂ ಹೇಳಿಕಳುಹಿಸಿದನು. ವೆಂಕಾಜಿಯು ಮನಶ್ಯಾಂತಿ ಇಲ್ಲದೆ, ಎಲ್ಲಿಯೋ 
ಅಲೆಯುತ್ತಿದ್ದಾನೆ." ಅರಮನೆಗೆ ಬೇಕಾದ ಸರಬರಾಜುಗಳನ್ನೆ ಲ್ಲಾ ನಮ್ಮ 
ಸೇನಾಧಿಪತಿಗಳು ಗೌರವದಿಂದ ನಡೆಸುತ್ತಾರೆ. ಅರಮನೆಗೆ ಬಂದುಹೋಗುವ 
ಬ್ರಾ ಹ್ಮಣರು, ದಾಸದಾಸಿಯರು, : ಕಾರಕೂನರು, ಮುತ್ಸದ್ದಿ ಗಳು ಇವರ್ಯಾ 
ರಿಗೂ ಪ್ರವೇಶಕ್ಕೆ ಅಡ್ಡಿ ಯಿರುವುದಿಲ, ಅರಮನೆಯ ಮಾನಮರ್ಯಾದೆಗಳಿಗೆ 
ಎಳ್ಳಷ್ಟೂ ಕುಂದಿಲ್ಲ, ಎಲ್ಲರೂ ಧೈರ್ಯದಿಂದಿರಲಿ, ವೆಂಕಾಜಿಯು ಎಲ್ಲಿದ್ದ ರೂ 
ಹುಡುಕಿಸಿ ಕರೆಸಿಕೊಡುತ್ತೇನೆ, ಅವನ ತಪ್ಪು ಗಳನ್ನೆ ಲ್ಲಾ ಕ್ಷಮಿಸಿದ್ದೇನೆ ಎಂದು 
ಹೇಳಿಕಳುಹಿಸಿದನು. 
ಪುರಪ್ರ ಮುಖರನ್ನೂ ಅಧಿಕಾರಿಗಳನ್ನೂ ಶಿವಾಜಿಯು ತನ್ನ ಸಮ್ಮು ಖಕ್ಕೆ 
ಹಾರರ್‌ ಅವರೆಲ್ಲರಿಗೂ ಧ್ರ ರ್ಯ ಹೇಳಿ ಅಪಿರವರ ಕಾರ್ಯ ಗಳಲ್ಲಿ i 
ನಿರತರಾಗಿರುವಂತೆ ಅಪ್ಪಣೆ ಣೆ ಸಕತ! ಕೋಟೆ ಕೊತ ಲುಗಳಲ್ಲಿ ಲ್ಲಾ 
ಶಿವಾಜಿಯ ಸೈ ನಿಕರು ಆಕ್ರಮಿಸಿಕೊಂಡು ಕಟ್ಟು ಕಾವಲನ್ನು ಕಾಯಲಾರಂಭಿಸಿ 
ದರು, 
ಶಿವಾಜಿಯು ತನ್ನ ಶಿಬಿರದಲ್ಲಿ ಬಂಧನದಲ್ಲಿದ್ದ ವೆಂಕಾಜಿಯ ಮಂತ್ರಿ 
ಗಳನ್ನು ಕರೆಸಿ “ನಿಮ್ಮ ಮಹಾರಾಜನು ನಮ್ಮ ಶಿಬಿರದಿಂದ ತಲೆತಪ್ಪಿ ಸಿಕೊಂಡು 


೫೬ ಛತ್ರ ಪತಿ ಶಿವಾಜಿ 


ಓಡಿಹೋಗಿದ್ದಾ ನೆ. ಅವನು ಹುಡುಗರಂತೆ ಚಂಚಲ ಮನಸ್ಸಿ ನವನಾಗಿದ್ದಾ ನೆ, 
ಎಲ್ಲಿ ಹೋದರೂ ಮತ್ತೆ ನಮ್ಮ ಲಿಗೇ ಬರುತ್ತಾನೆ ನೆ, ಅವನನ್ನೆ ನಿಮ್ಮ ತಾ 
ನನ್ನಾ ಗಿ ಪಟ್ಟ ಕಟ್ಟಿ ಸುತ್ತೇನೆ, ನೇವುಗಳು ಅವನ ದುರ್ಮಂತ್ರಿ pH ವಿಸಿ 
ನಿಮ ನ್ನು 'ಬಂಧನದಲ್ಲಿಡಿಸದೆ, ನೀವು ಮುಸಲ್ಮಾನ್‌ ಫೌಜುದಾರರುಗಳ 
ಸುಲ್ಲಾ ನ ಆಶ್ರಯಕ್ಕೆ ಹೋಗಬೇಡಿರಿ. ಅವರು ನಿಜವಾಗಿಯೂ ಪ್ರೀತಿ 
ಯಿಂದ ಆಶ್ರಯ. ಕೊಡತಕ್ಕ ವರಲ್ಲ, ಅಷ್ಟೆ € ಅಲ್ಲ, ಅವರುಗಳನ್ನು ಪೂರ್ತಿಯಾಗಿ 
ನಿರೂ ಲ ಮಾಡದೇ ಭಾವ ಈ ದಕ್ಷಿಣರಾಜ್ಯ ದಿಂದ ಹಿಂತಿರುಗುವುದೂ ಇಲ್ಲ, 
ಹಲುಲ ಗಿ ಬಾಳಿ ಬದುಕಿರಿ, ಪರಾಕ್ರ ಮದ ಬಾಳನ್ನು ಸಾಧಿಸಿರಿ” ಎಂದು 
ಅವರುಗಳಿಗೆ ಬುದ್ಧಿ ವಾದಗಳನ ್ನ್ನ ಹೇಳಿ "ಉಡುಗರೆಗಳನ್ನೂ ಸುವರ್ಣ ವರಹ 
ಗಳನ್ನೂ ತರಿಸಿಕೊಟ್ಟು ಬಿಡುಗಡೆ ಮಾಡಿ ಕಳುಹಿಸಿದನು ತಂಜಾವೂರಿನ 
ಅಧಿಕಾರಕ್ಕೆ ಹನುಮಂತೆಯನ್ನು ನಿಯಮಿಸಿ ಧವಸ ಡೆಗೆ ಸೆ ೈನ್ಯ ವನ್ನು 
ತೆಗೆದುಕೆಬುಡು ಹೊರಟನು, 
ಮಧುರೆಯಲ್ಲಿ ಇನಾಯಿತುಲ್ಲಾ ಎಂಬ ಫೌಜುದಾರನಿದ್ದ ನು, : ಅವನು 
ಬಾದಶಹ ಔರಂಗಜೇಬನ ಸೆ ಸೇನಾಧಿಪತಿ ಎಂದು ಹೇಳಿಕೊಳ್ಳು ತ್ರಿ ದ್ದ ನು. ಆದರೆ 
ಜನರೆಲ್ಲರೂ ಅವನನ್ನು ಸುಲ್ತಾನನೆಂದೇ ಕರೆಯುತ್ತಿ ದ್ದ ತ ಮರಾಠಾ ಸೈನ್ಯ 
ನೃ ತನ್ನ ಮೇಲೆ ಯುದ್ಧಕ್ಕೆ ಕ್ಷೆ ಬರುತ್ತಿದೆ ಎಂದು ತಿಳಿದು ಸ ಸುಲ್ತಾನನು ತನ್ನ 
ನ್ಯವನ್ನು ಹುರಿದುಂಬಿಸಿ ಎತ್ತಿ ಕಟ್ಟಿ ದನು. ದೆಹಲಿಗೆ ಸ ಹಾಯವನ್ನು ಕಳುಹಿಸಿ 
hi ದೂತರನ್ನು ಅಟಿ ದನು. ಸುಲ್ಮಾನನು ಶಿವಾಜ ಯನ್ನು 
ಎದುರಿಸಲು ದಂಡೆತ್ತಿ ದಿಂಡಿಗಲ್ಲಿನವರೆಗೆ ಬಂದು ನಿಂತನು. ಶಿವುಜಿಗೂ 
ಸುಲ್ತಾನನಿಗೂ ಯುದ್ಧ ವು ನಡೆಯಿತು. ಸುಲಾ ನನನು ಪರಾಕ್ರ ಮದಿಂದ ಯುದ್ಧ 
ಮಾಡಿದರೂ ಹಿಂದುಹಿಂದಕ್ಕೆ ಸರಿಯುತ್ತಲೇ ಹೋದನು. ಸ ಮಧು ರೆಯೆ 
ಸಮೀಪದಲ್ಲಿಯೇ ಪ ಪ್ರ ಬಲವಾದ ಯುದ ವಾಯಿತು. ಸುಲಾ ನನನು ತನ್ನ ಸೇನಾ 
ಬಲವು ಕಡಿಮೆಯಾಗಿದೆ ಎಂದು ತಿಳಿದುಕೊಂಡು ಶಿವಾಜಿಯೊಡನೆ ಸಂನಿಯನು 
ಬೇಡಿದನು. ಶಿವಾಜಿಯು ಸಂಧಿಗೆ ಸಮ ತಿಸಲಿಲ್ಲ. ಮಧುರೆಯಲ್ಲಿ ಸುಲ್ತಾನೀ 
ರಾಜ್ಯವು ಎಂದೂ ಇರಲಿಲ್ಲ, ಹಿಂದೆಯೂ ದೆಹಲಿಯ ಬಾದಶಹನ ಕಡೆಯ 
ಭಜನಾ ಈ ರಾಜ್ಯದ ಮೇಲೆ ದುರಾಕ್ರಮಣ ಮಾಡಿ ಇಲ್ಲಿ ನಿಂತರು, 
ಈಗ ಆದೇ ಪುನರಾವ್ಯ ತ ಯಾಗಿದೆ. ಇನಾಯಿತುಲ ಜನು ಮಧುರೆಯ ಲ್ಲಿರಲು 


ಛತ್ರ ಪತಿ ಶಿವಾಜಿ ೫೭ 


ನಾವು ಎಡೆಗೊಡುವುದಿಲ್ಲ. ಅವನು ಅಳಿದುಳಿದಿರುವ ಸೈನ್ಯಗಳೊಡನೆ ತನ್ನ 
ಪರಿವಾರದೊಡನೆ ಹಿಂತಿರಿಗಿ ಹೋಗಬಹುದು ಪು ಣಸಹಿತ ನಿಟ್ಟು ಕೊಡುತ್ತೆ ವೆ. 
ಈ ರಾಜ್ಯದಲ್ಲಿ ಅಂಗೈ ಅಗಲವೂ ಫೌಜುದಾರನಿಗೆ ಸಿಕು ವುದಿಲ್ಲ ಎಂದು ಹೇಳಿ 
SLA. ಸುಲ್ರೌ ನನು ಅಪಮಾನಿತನಾಗಿ ಯುದ: ಕ್ಕೆ ಸಿದ್ದ ನಾಗಿ ಬಂದನು, 
ಯುದ್ದ ದಲ್ಲಿ ಪರಾಕ್ರಮದಿಂದ ಹೋರಾಡಿ ' ಒಂದೇ ದಿನದಲ್ಲಿ ಮಡಿದು 
ಹೋದನು. 
ಸುಲ್ತಾನನ ಸೈನಿಕರೆಲ್ಲರೂ ದಿಕ್ಕಾಪಾಲಾಗಿ ಓಡಿಹೋದರು. ಶಿವಾಜಿಯು 
ಮಧುರೆಯನ್ನು ಆಕ್ರಮಣಮಾಡಿದನು. ಸುಲ್ತಾನನ ಅರಮನೆಯಲ್ಲಿದ್ದ 
ಸ್ತ್ರ €ಯರನ್ನೆ ಲ್ಲಾ [i ಅವರವರ ತವರೂರುಗಳಿಗೆ ಸಾಗಿಸಿ 
ಸ ನ್ನು, ಶಪಡಿಸಿಕೊಂಡನು. ಶಿವಾಜಿಯು ಕೆಲವು ದಿನಗಳು ಮಧುರೆ 
ಯಲ್ಲಿಯೇ ಹುಸ ನು. ಮೀನಾಕ್ಷಿ ದೇವಾಲಯವನ್ನು ಮಂಟಪ ಸರೋವರ 
ಗಳನ್ನು ದುರಸ್ತು ಮಾಡಿಸಿ ಆ ಊರಿಂದ ಓಡಿಹೋಗಿದ್ದ ವೈದಿಕ ಬ್ರಾಹ್ಮಣರು 
ಗಳನ್ನು ಸುತ್ತಮುತ್ತಲಿಂದ ಕರೆಸಿ ಮಧುರೆಯಲ್ಲಿಯೇ ಇರುವಂತೆ ವ್ಯವಸ್ಥೆ 
ಮಾಡಿದನು. ಮಧುರೆಯ ಮೀನಾಕ್ಷಿ ದೇವಾಲಯಕ್ಕೆ ರತ್ನಾ ಭರಣಗಳನ್ನು 
ಸಿ ಭೂಮಿ. ಕಾಣಿಕೆಗಳನ್ನು ಕೊಡಿಸಿದನು. ಸುಲ್ತಾನನು ಮಧುರೆಯ 
ನಾಯಕರನ್ನು ದೂರದಲ್ಲಿದ್ದ ಪಳನಿ ಕ್ಷೇತ್ರದಲ್ಲಿ ಸೆರೆ ಇಟ್ಟಿ ತೈದ್ದನು. ಶಿವಾಜಿಯು 
ಅವರನ್ನು ಕರೆಸಿ ಮಧುರೆಯ ರಾಜ್ಯವನ್ನು ಅವರಿಗೊಪ್ಪಿ ಸಿ ಅವರ ರಕ್ಷಣೆಗೆ 
ಸೈನ್ಯ ವನ್ನು ಇಟ್ಟು ತಿರುಚನಾಪಳ್ಳಿ ಗೆ ಸೈನ್ಯ ಸಮೇತವಾಗಿ ಹಿಂತಿರುಗಿದನು. 
ತಿರಚನಾಪಳ್ಳಿ ಯಲ್ಲಿದ್ದ ನವಾಬನು ಮಧುರೆಯ ಸುಲ್ತಾನರ ಗತಿಯನ್ನು ಕೇಳಿ 
ಭಯದಿಂದ ತನ್ನಲ್ಲಿದ್ದ ಐಶ್ವ ರ್ಯವನ್ನೆ ಲ್ಲಾ ತೆಗೆದುಕೊಂಡು ಪರಿವಾರಸಮೇತನಾಗಿ 
ಮಲೆಯಾಳದ ಕಡೆಗೆ ಓಡಿ ಹೋಗಿದ್ದನು. ಶಿವಾಜಿಯು ತಿರುಚನಾಪ ಳ್ಫಿಯ 
ಕೋಟೆಯನ್ನು ನಿರಾತಂಕವಾಗಿ ವಶಪಡಿಸಿಕೊಂಡನು. ಶ್ರೀರಂಗ, ಜಂಬುಕೇಶ್ವ ರ 
ಮುಂತಾದ ದೇವಾಲಯಗಳನ್ನೆ ಲ್ಲಾ ಪುನರುದ್ಧಾ ರಗೊಳಿಸಿ ಜೆಳಗುಪಾತ 
ಮಾಡಿದನು. | 
ಶಿವಾಜಿಯು ದಕ್ಷಿಣಕ್ಕೆ ಬಂದು ' ಆರು ತಿಂಗಳುಗಳ ಕಾಲ ಕಳೆದು 
ಹೋಯಿತು. ಅವನು ಮಹಾರಾಷ್ಟ್ರಕ್ಕೆ ಹಿಂತಿರುಗಬೇಕೆಂದು ಅಲೋಚನೆ 
ಮಾಡುತ್ತಿದ್ದ ನು. 


uo ಛತ್ರಪತಿ ಶಿವಾಜಿ 


ಶಿವಾಜಿಯ ಶಿಬಿರದಿಂದ ಪ ಪಲಾಯನಮಾಡಿದ್ದ ವೆಂಕಾಜಿಯು ವ:ದರಾಸಿಗೆ 
ಹೋಗಿ ಇಂಗ್ಲಿ €ಷರ ಆಶ್ರಯದಲ್ಲಿ ಗೋಪ್ಯವಾಗಿ ಅಜ್ಜಾ ತವಾಸ ಮಾಡಲು 
ಆರಂಭಿಸಿದನ್ನು ತನ್ನ ಕಡೆಯ ರಾಯಭಾರಿಗಳನ್ನು ಬಿಜಾಪುರಕ್ಕೂ ದೆಹಲಿಗೂ 
ಕಳುಹಿಸಿಕೊಟ್ಟ ನು, "ಶಿವಾಜಿಯ ಮುಸಲಾ ನರ ವದ್ದೆ (ಶಿ, ಅವನನ್ನು 
ದಕ್ಷಿಣದಿಂದ ಹೊಡೆದೋಡಿಸ ದಿದ್ದರೆ, ಮುಸಲ. ನರಿಗೆ ದಕ್ಷಿಣದಲ್ಲಿ ಉಳಿಗಾಲ 
ಎಲ್ಲ. ಹುಟ್ಟಿ ದಂದಿನಿಂದಲೂ ನಾನು ಶಿವಾಜಿಯನ್ನು ದ್ವೇಶಿಸುತ್ತಲೇ 
ಬಂದಿದ್ದೇನೆ. ಅವನನ್ನು ಸೋಲಿಸಿ ಹಿಂದಕ್ಕೊ ಡಿಸಬೇಕೆಂದು* ದ ೈಢ ಸಂಕಲ್ಪ 
ಮಾಡಿದ್ದೆ ನೆ. ಮಧುರೆಯ ಸುಲ್ತಾನನು ರಣರಂಗದಲ್ಲಿ ಮದೆದಕದ 
ತಿರುಚನಾಪಳ್ಳಿಯ ನವಾಬನೂ ಪಲಾಯನಮಾಡಿದ್ದಾ ನೆ. ನನಗೆ ಸಹಾಯ 
ಮಾಡಿದರೆ, ಶಿವಾಜಿಯನ್ನು ತುಂಗಭದ್ರೆ ಯ ಆಚೆಗೆ ಹೊಡೆದು ಓಡಿಸುತ್ತೆ ನೆ 
ಮಧುರೆ, ತಿರುಚನಾಪಳ್ಳಿ ಯ ರಾಜ್ಯ ವನ್ನು ಮುಸಲಾ ನರಿಗೆ ಬಿಟ್ಟು ಕೊಡು 
ತ್ತೇನೆ, ತಂಜಾಊರು "ರಾಜ್ಯ ವನ್ನು ಮಾತ್ರ ನಾನು "ಇಟ್ಟು ಕೊಳ್ಳು ತ್ತೇನೆ 
ಎಂದು ಹೇಳಿಕಳುಹಿಸಿದನು, ರಾಯಭಾರಿಗಳು ಬಿಜಾಪ್ಪ ಪುರಕ್ಕೂ ದೆಹಲಿಗೂ 
ಯಥೇಚ್ಛ ಹಣವನ್ನು ತೆಗೆದುಕೊಂಡು ಹೋಗಿ, ಆ ದರ್ಜಾರುಗಳಲ್ಲಿ 
ವೆಂಕಾಜಿಯ ಸಂದೇಶವನ್ನು ಹೇಳಿ ಪ್ರಯತ್ನ ಪಟ್ಟರು, ಎರಡು ಸ ಸ್ಥಳಗಳಲ್ಲಿಯೂ 
ಪ್ರಯೋಜನವಾಗಲಿಲ್ಲ, ಬಿಜಾಪುರದಲ್ಲಿ ಸುಲಾ ನ ಅರಮನೆಯ ಅಂತಃಕಲಹ 
ಗಳಿಂದ ಬೇಯುತ್ತಿ ದ್ದಿ ತು, ಅಲ್ಲಿ ವೆಂಕಾಜಿಯ ರಾಯಭಾರಿಗಳ ಮಾತನ್ನು 
ಕೇಳುವವರೂ ಇಲ್ಲ, ವಿಗೊಡುವವರೂ ಇಲ್ಲ, ದೆಹಲಿಯಲ್ಲಿ ಔರಂಗಜೇಬ್‌ 
ಬಾದಶಹನು ಇರಲಿಲ್ಲ. ಅಲ್ಲಿದ್ದ ದರ್ಬಾರಿನ ಅಧಿಕಾರಿಗಳು ಆ ರಾಯಭಾರಿ 
ಗಳನ್ನು ದಖನ್ನಿನ ಸರ್ವಸೇನಾಧಿಪತಿ ದಿಲಿ ರೀಪ್‌ ಖಾನನಲ್ಲಿ ಸಾಗುಹಾಕಿದರು. 
ರಾಯಭಾರಿಗಳು ಔರಂಗಾಬ: ದಿನಲ್ಲಿದ್ದ ದಿಲೀಪ್‌ಖಾನನನ್ನು ಭೇಟಿ ಮಾಡಿ 
ವೆಂಕಾಜಿ ಮಹಾರಾಜರ ಸಂದೇಶವನ್ನು ಅರುಹಿದರು. ದಿಲೀಪ್‌ಖಾನನು ' 
“ಎಲ್ಲವೂ ಕೈ ಮಿಂಚಿಹೋಗಿದೆ. ನಿಮ್ಮ ರಾಜನು ಕೋಟೆಯನ್ನು ಬಿಟ್ಟು 
ಓಡಿಹೋಗಿದ್ದಾ ನೆ ನಿ ಮಧುರೆ ರಾಜ ್ಯವು ಪು ಕೋಟೆಯ ' 
ಶಿವಾಜಿಯ ವಶವಾಗಿದೆ, ಈಗ ನಾವು ದೊಡ್ಡ ಸೈನ್ಯ ವನ್ನು ತೆಗೆದುಕೊಂಡು 
ಬಂದು ಶಿವಾಜಿಯನ್ನು ಗೆದ್ದು ದಕ್ಷಿಣ ದೇಶವನ್ನೆ ಲ್ಲಾ ಸಾ ) ಧೀನಪಡಿಸಿಕೊಂಡು 
ನಿಮ್ಮ ಮಹಾರಾ ಜನನ್ನು ಅಧಿಪತಿಯ ಮಾಡಬೇಕು. ನು ಶಿವಾಜಿಯ 


ಛತ್ರಪತಿ ಶಿವಾಜಿ ರ್ಜ 


ಸೋದರನೇ, ಇದರಿಂದ ಬಾದಶಹರಿಗೆ ತೃಪ್ತಿ ್ರಯಾಗುವುದಿಲ್ಲ” ಎಂದು ಖಡಾ 
ಖಂಡಿತವಾಗಿ ಹೇಳಿ ರಾಯಭಾರವನ್ನು ಬಜ 

ರಾಯಭಾರಿಗಳಿಗೆ ನಿರಾಶೆ 2! ಅವರು ಹಿಂತಿರುಗಿ ಬರಲೇ 
ಇಲ್ಲ, ದೂತರ ಮುಖೇನ ತಮ್ಮ ರಾಯಭಾರಗಳು ನಿರರ್ಥಕವಾದುವೆಂದು 
ಹೇಳಿ ಕಳುಹಿಸಿದರು. 

ವೆಂಕಾಜಿಗೆ ನಿರಾಶೆಯಾಯಿತು, ದಿಕ್ಕು ತೋಚದಂತಾಯಿತು. ತಂಚಾ 
ಊರಿನ ಕಡೆಯಿಂದಲೂ ಗುಪ್ತ ಚಾರರ ಚನ ಅವನಿಗೆ ಸಮಾಚಾರಗಳು 
ಬರುತ್ತಿದ್ದಿತು. ಶಿವಾಜಿಯು ತನ್ನ ಅರಮನೆಯ ಗೌರವಕ್ಕೆ ಲೋಪವನ್ನು ಂಟು 
ಮಾಡಿಲ್ಲ. ಬಂಧನದಲ್ಲಿಟ್ಟು ಕೊಂಡಿದ್ದ ಮಂತ್ರಿಗಳನ್ನು ಮರ್ಯಾದೆಮಾಡಿ ಬಿಟ್ಟು 
ಬಿಟ್ಟಿದ್ದಾನೆ, ತನ್ನ ಕಡೆಯ ಅಧಿಕಾರಿಗಳನ್ನೆ ಲ್ಲಾ ಅವರವರ ಕೆಲಸಗಳಿಗೆ 
ನೇಮಿಸಿದ್ದಾ ನೆ, ಅಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಆಸೆ ಉಳಿದಿದೆ ಎಂದು ಯೋಚನೆ 
ಮಾಡಿಕೋ: ಡು ಸಕಾ ಬಜ ಹಿಂತಿರುಗಿ ಬಂದು ಶಿವಾಜಿಯನ್ನು ಭೇಟಿಮಾಡಿ 
ಅಣ್ಣನ ಪಾದಗಳಿಗೆರಗಿ ಕ್ಷಮಾಪ್ರಾ ರ್ಥನೆಮಾಡಿ RE 
ಶಿವಾಜಿಯು ಅವನನ್ನು ಎತ್ತಿ ಆಲಿಂಗಿಸಿ “ವೆಂಕಾಜಿ, ನಿನ್ನ ಲಿ ಏನೂ ತಪ್ಪಿ ಲ; 
ನಿನ್ನ ಬುದ್ಧಿ ಯಲ್ಲಿ ತಪ್ಪಿ ದೆ. ನಮ್ಮ ವಿರೋಧಿಗಳಾದ. ಮುಸಲಾ ರನ್ನು 
ನಂಬಿದ್ದೆ ೯ ನಿನ್ನ ದೋಷ. ನಮ್ಮ ತಂದೆಯವರಿಗೆ ಈ ಮುಸಲಾ ನರಿ ಹಕ 
ನಂಬಿ ಕೆ ಇತ್ತು. ಖಸೆಲ್ಮಾನ ಸಹವಾಸದಿಂದ ಅವರೂ ಎಷ್ಟೊ € ಸಂಕಟ 
ಗಳನ್ನು ಅನುಭವಿಸಿದರು ನಿನಗೂ ಅದೇ ಪ್ರಾಪ್ತವಾಯಿತು. ನಾನು ಜೀವಂತ 
ನಾಗಿರುವಾಗ ನನ್ನ ಹೆ ಸರು ಈ ರಾಜ್ಯ ದಲ್ಲಿ ಕೇಳಿಬರುವವರೆಗೆ ಮುಸಲಾ ನರಿಗೆ 
ಇತ್ತಕಡೆಗೆ ಇಣಕಿ ನೋಡದಂತೆ ಮಾಡಿದ್ದೆ ನೆ, ನೀನು ತಂಜಾಊರು 'ರಾಜ್ಯ 
ದಲ್ಲಿ ಸುಖವಾಗಿರು, ನಿನ್ನ ದೊರೆತನವು ವಂಶಪಾರಂಪರ್ಯ ವಾಗಿ ಬೆಳೆದುಬರು 
ತ್ತದೆ” ಎಂದು'ಹೇಳಿ ಅಶೀವ ಆವ ವನನ್ನು ಇ ಕರೆತಂದು ಪುನಃ 
ಪಟ್ಟಾಭಿಷೇಕ ಮಾಡಿಸಿದನು. ಹನುಮಂತೆಯನ್ನು ಅವನೆ ಮಂತ್ರಿಯಾಗಿ 
ನಿಯಮಿಸಿದನು. ಗೆದ್ದ ರಾಜ್ಯ ಗಳಲ್ಲೆ ಲ್ಲಾ ಆಡಳಿತ ವ್ಯ ವಸ್ಥೆ ಯನ್ನು ಏರ್ಪಡಿಸಿ 
ವ ಹಾರಾಷ್ಟ್ರ ರಾಜ್ಯ ಕ್ಕ ಮೆ ಸೂರು "ದೇಶದ En "ಶಿವಾಜಿಯು 
ಹಿಂತಿರುಗಿದರು. 

ಬೆಂಕಾಜಿಗೆ ಆ ದೊರೆತನವು ಸೊಗಸಲಿಲ್ಲ ಅವನಿಗೆ ಎಲ್ಲಾ ವಿಷಯ 


೬೦ ಛತ್ರಪತಿ ಶಿವಾಜಿ 


ಗಳಲ್ಲಿಯೂ ಬೇಸರ ಉಂಟಾಯಿತು, ತನ್ನಲ್ಲಿಯೇ ತನಗೆ ಇಗುಪ್ಸೆ 
ಉಂಟಾಯಿತು. 


ಕೆಲವು ದಿವಸಗಳ ನಂತರ ದಯೆ ಸವನ್ನು ಸ್ತೀಕರಿಸಿ 
ಚಿದಂ ರ ಕೇತ ಕ್ಕ ಹೊರಟ He ೧ನ್ನು, 
ಶಿವಾಜಿಗೆ ಎಲ್ಲ ಸಾಮಾನ್ಯ ತ್ಯ ದ ತೊಂದರೆಗಳೂ 


ಬೇಕಾದಪ್ಪಿ ದ ವು. ಗ್ಗ ; ಹೋಟಿತ ಸುಖಃ ಭೋಗಗಳಲ್ಲಿ ಅವನು ಆಸಕ್ತನಲ್ಲ 
ದಿದ್ದ ರೂ 'ಅವನಿಗೆ ಆ ದುಃಖಗಳು ತಪ್ಪಿ ರಲಿಲ್ಲ.. ಮೂರು ಜನ ಪತ್ನಿ ಯರು 
ಇದ್ದ ರು... ತಾಯಿಯ ಮರಣಾನಂತರ ತನ್ನ ಗೃ ಹಕ್ಕ ತ್ಯ ದ ವಿಚಾರದಲ್ಲಿ 
ಶಿವಾಜಿಯು ವ್ಯಾ ಕುಲಚಿತ್ತನಾಗಿಯೇ ಇರುತ್ತಿ ದ್ದ ನು. ಆಜ ಹಿರಿಯ ಹೆಂಡತಿ 
ಸಾಯಿಬಾಯಿಯ ಸತ್ತುಹೋದ ಮೇಲೆ ಎರಡನೆಯ ಹೆಂಡತಿಯಾದ ಸೋರ್ಯಾ 
ಬಾಯಿಯ ಅಧಿಪ ತ್ಯ ವೇ ಅಂತಃ ಪುರದಲ್ಲೆ ಲ್ಲಾ ಪ್ರಬಲವಾಗಿದ್ದಿ ತು. ಹಿರಿಯ 
ಹೆಂಡತಿಯ ಮಗ ಸಾಂಬಾಜಿಯ "ಮೇಲಿ ಶಿವಾಜಿಗೆ ವಿಶೇಷ ಪ್ರೇಮ 
ವಿದ್ದ ರೂ ಅವನ ನಡವಳಿಕೆಗಳಿಂದ ಶಿವಾಜಿಯು ಆಗಾಗ ಖೇದಪಡುತ್ತಿ ದ್ದ ನು. 
ಅದಕ್ಕೆ ಸರಿಯಾಗಿ ಸೋರಾ ಬಾಯಿಯು ತನ್ನ ಮಗನಾದ ರಾಜಾರಾಮನಿಗೆ 
ಪಟ್ಟ ಟಿ ಕೈಸಬೇಕೆಂದು ಮಹಾಪ್ರ ಯತ್ನ ಮಾಡುತ್ತಿ ದ್ದ ಳ್ಳ ಸೌಂಬಾಜಿಯ 
ನಡಸುಡಿಗಲ ಲ್ಲಿಯೂ ಆಚಾರದಲ್ಲಿಯೂ ವಿಧರ್ಮೀಯರ ಅನುಕರಣವು 
ಕಾಣುತ್ತಿದ್ದಿ ತು. ಅದನ್ನು ತಪಿ ಏಸುವುದಕ್ಕಾಗಿ ಶಿವಂಜಿಯು 
ಒಬ್ಬ ಗುರುವಿನಲ್ಲಿಗೆ ಸಾ ನಂಬಾಜಿಯನ್ನು. ಕಳುಹಿಸಿ ಮತಗ ಗ್ರಂಥಗಳ ಶಿಕ್ಷಣ 
ಕೊಡಿಸ ಬೇಕೆಂದು ಆಲೋಚನೆ ಮಾಡಿದನು. ಸಂಗವಜೆ. ರದಲ್ಲಿ ಮಹಾ 
ಪಂಡಿತನೆನಿಸಿಕೊಂಡಿದ್ದ ಕೇಶವಭಟ್ಟ ಉಪಾಧ್ಯಾ ಯನಲ್ಲಿಗೆ "ಮಗನನ್ನು ಕಳಿಸ 
ಬೇಕೆಂದು ಶಿವಾಜಿಯು ನಿಶ ಯಿಸಿದರು. ಆ ಕಾಲದಲ್ಲಿ ಕೇಶವಭಟ್ಟ ಉಪಾ 
ಧ್ಯಾ ಯನ ಹೆಸರು ಇಡಿ ಹಿಂದೂಸ rl ನದಲ್ಲಿ ಲ್ಲಾ ಪ್ರಸಿದ್ಧ ಖಡ ರಿತು, 
ಆಹರ ವ್ಯ ವಹಾರಗಳಲ್ಲಿ ಅವನು ಪ್ರಾ ಜೀನ ಯಷಿಗೆರಿಗೆ ಸಮಾನನೆ ನಿಸಿಕೊಂಡಿ 
ದ್ಧ ನು ಯುವರಾಜನಾದ ಸಾಂಬಾಜಿಯು ತಂದೆಯಿಂದ ಅಜ್ಜಪ್ಪ ನಾಗಿ 


ಛತ್ರಪತಿ ಶಿವಾಜ | L6 


ಸಂಗಮೇಶ್ವ ರಕ್ಕೆ ಹೋಗಿ ಉಪಾ ಧ್ಯಾಯರಲ್ಲಿ ವ್ಯ ಸಂಗಕ್ಕೆ ನಿಂತನು. ಯುವ 
ರಾಜನಿಗೆ ಕ ಜ್ಯ ಡಳಿತದ ಅನುಭವಗಳನ್ನು ಬ 11 ಪೇಷ್ಟೆ ಯವರ 
ಮಗನಾದ ನೀಲೋ ಮಾರೇಶ್ವ ರ್‌ ಸ ಸರದಾರನನ್ನು ಶಿವಾಜಿಯು ಕಳಿಸಿ 
ಕೊಟ್ಟಿ ದ್ಹನು, ಅವನಿಗೆ ಆ ಪ್ರಾಂತದ ಅಧಿಕಾರವು ಕೊಡಲ್ಪ ಟ್ರ್ಯ ದ್ದಿತು, 
““ಕಶವಭಟ್ಟ ರಲ್ರಿ' ವ್ಯಾಸಂಗವೇನೋ ಸರಿಯಾಗಿ ಯೇ ನಡೆಯುತ್ತಿ ತ್ತು. 

ಅವರು ಸಂಂಬಾಜೆಯ ಬುದಿ ಕ ಮೆಚ್ಚಿ ಅತ್ಯ ಂತ ಶ್ರದ್ದೆ ಯಿಂದ ಹಿಂದೂ ಮತ 
ಗ್ರ ೦ಥಗಳನ್ನು ಅವನಿಗೆ ಉಸದೇಶಮಡಿಸುತ್ತಿ ದ್ದ ರುತ ಸಾಂಬಾಜಿಯು ಅನೇಕ 
ಸ್ತೋತ್ರ ಪಾಠಗಳನ್ನೂ ಗೀತಾದಿ ಗ; ಗ್ರಂಥಗಳನ್ನೂ “ವಾಯಿಷ ಇಠಮಾಡಿ ಚೆನ್ನಾಗಿ 
ಒಪ್ಪಿ ಸುತ್ತಿದ್ದನು, ಅಜರ ಲಾಕ ವಿಚಾರಗಳಲ್ಲಿ ನೀಲೋ ಮಾರೇಶ್ವ ರಿಗೆ 
ಅತಿ ಪ್ರಯಾಸವಾಗುತ್ತಿ ತ್ತು, ಸಾಂಬಾಜಿಯಲ್ಲಿ ಗಾಂಭೀರ್ಯ ಉದಾತ್ತ ಗುಣ 
`ಗಳಿಲ್ಲದೇ ಅವನ ಬುದ್ಧಿ ಯು ನಾನಾ ಮಾರ್ಗಗಳಲ್ಲಿ ಹರಿಯುತ್ತಿ ದ್ದಿ ತು, ಅದಕ್ಕೆ 
ತಕ್ಕ ೦ಥಾ ಜನಗಳೇ ಯುವರಾಜನ ಆಶ್ರಯದಲ್ಲಿ ಸೇರುತ್ತಿ ದ್ದ ಹ ಆ ಮಂತ್ರಿ 3; 
he ಮಣ್ಣು ಪಾಲಾಗುವುದು ಮಾತ್ರ ವಲ್ಲದೇ ಶಿವಾಜಿ NR: 
ಕೇರ್ತಿಗೂ ಕಳಂಕ ತಟ್ಟು ವಂಥವುಗಳಾಗಿದ್ದ ಬ್ರ. ಈ ಸಿಮಾಚಾರಗಳೆಲ್ಲವೂ 
ಶಿವಾಜಿ ಮಹರಾಜನಿಗೆ ತಿಳಿದೇ ತಿಳಿಯುತ್ತ ದ, . ಶಿವಾಜಿಯು ಯುವರಾಜನ 
ಮೇಲೆ ಆಗ್ರ ಹಗೊಳ್ಳ ಬಹುದು ಅಥವಾ ಪು ಪುತ್ರ ಪ್ರೇಮದಿಂದ ಅವನನ್ನು ಕ್ಷಮಿಸ 
ಬಹುದು. ಆದರೆ ತನಗೆ ಮಾತೃ ನಿಸಾ ್ಯರವಿಲವೆಂದು ಅವನು ಭಯಪಡ 
ತೊಡಗಿದನು, ಮೊದಮೊದಲು ಯುವರಾಜನ ಎಲಾಸಗಳಿಗೆ ಅಡ್ಡಿ ಪಡಿಸುತ್ತ 
ಬಂದನು, ಆಮೇಲೆ ಆ ಹದ್ದು ಉಳಯದೇಹೋಯಿತು. ಸಾಂಬಾಜಯ 
ಭೇಟಿಯೇ ಆ ಮಂತ್ರಿಗೆ ದುರ್ಲಭವಾಯಿತು. ಯುವರಾಜನು ವಾಸಿಸು 
ಅರಮನೆಗೆ ಹೋಗುವುದು ಕೂಡಾ ತನ ಗೌರವಕ್ಕೆ ಕುಂದುಕವಾದುದಂದು 
ಅವನು ಖನ್ನ ನಾದನು. ಕೇಶವಭಟ್ಟ ರಿಗೂ ಶಿಷ್ಯನ ನ ವೃತ್ತಿಯು ಸಿರಿಬೀಳದ 


ಲ ಇಳಿ 
ಹೋಯಿತು. ಯುವರಾಜನು ಗುರಿಗಳ ಸ ಮೀಷಕ್ಕೆ ಬಂದರೆ ಬಂದ, ಇಲ್ಲ 
ದಿದ್ದರೆ ಇಲ್ಲ. Ke ಭಿಮಾನಿಗಳಾದ ಉಪಾಧ್ಯಾ ಯರು ಶಿಷ್ಯನಿಗೆ ಸ್ಪಷ ಸೈವಾಗಿ 
ತಿಳಸಿಬಟ್ಟರು, ಇಂಥಾ ವಿದ್ಯಾ ಭ್ಯ ಸದಿಂದ ಯ ಯುವರಾಜನಿಗೆ ಲಾ ಭವೀ ಇಲ್ಲ, 


ಉಪಾಧ್ಯಾ ಯರಿಗೆ ಗೌರ ಸ ಬರುವುದಿಲ್ಲ... ಯುವರಾಜನು ರಾಜಧಾನಿಗೆ 
ಹಿಂದಿರುಗಿ ಹೋಗುವುದು ಉತ್ತಮ ಎಂದು ಹೇಳಿಬಿಟ್ಟರು, ಯುವರಾಜನು 


೬೨ ಛತ್ರ ಪತಿ ಶಿವಾಜಿ 


ಗುರುಗಳ ಮಾತಿಗೆ ವಿಶೇಷ ಗೌರವ ಕೊಡಲಿಲ್ಲ, ಸಂಗಮೇಶ್ವರದಲ್ಲಿಯೇ 
ಕಾಲಕಳೆಯುತ್ತಿ ದ್ದ ಮ. 

ಮಂತ್ರಿ ಮಾರೇಶ್ವ ರನು ದೃ ಢನಿಶ್ವ ಯ ಮಾಡಿಕೊಂಡು ರಾಯಗಡಕ್ಕೆ 
ಹೋಗಿ ಶಿವಾಜಿ ೫ ರಾಜರ a. “ಮಹಾಪ್ರಭುಗಳೇ, 
ಸತ್ಯಾಂಶಗಳನ್ನು ಮುಚ್ಚಿಟ್ಟರೆ ಪ್ರಭುಗಳಿಗೆ ದ್ರೋಹಮಾಡಿದಂತಾಗುತ್ತದೆ. 
ಯೇಸು ಅತ್ಯ ೦ತ ತ ನ್ಡ ವಂತರು, ಸಾಮಥ್ಯ ೯ಶಾಲಿಗಳು, ಆದರೆ ಅವರ 
ಆಚಾರ ವ್ಯ ಹ ಚನ ಸರಿಯಾಗಿಲ್ಲ ಸಿ ಬಲು ಕೆಟು ಹೋಗಿದೆ. 
ಉಪಾಧ್ಯಾಯ ಕೇಶ ವಭಟ್ಟರು ಯುವರಾಜರಿಗೆ ಪಾಠಹೇಳುವುದಿಲ್ಲವೆಂದು 
ಒಡಾಹಿಂಡಿತವಾಗಿ ಹೇಳಿಬಿಟ್ಟರು. ದೈ ವಭಕ್ತಿಯಿಐ್ಲದೇ ಅನಾಚಾರಿಗಳಾಗಿರು 
ವವರಿಗೆ ಅಧ್ಯಾತ್ಮ ಎದ್ಯೆಯು ಲಭಿಸುವುದಿಲ್ಲವೆಂದು ಅವರು ಯುವರಾಜನಿಗೆ 
ತಿಳಸಿದರು. : ನನಗಂತೂ ಯುವರಾಜರಲ್ಲಿ ಯಾವ ಕಾರ್ಯವೂ ಇಲ್ಲ. ಈಚೆಗೆ 
ಅವರ ದರ್ಶನಲಾಭವೇ :ದುರ್ಲಭವಾಗಿದೆ. ಅವರ ವಾಸಸ್ಥಾ ನವು ನಟವಿಟ 
ಗಾಯಕರಿಂದ ತುಂಬಿಹೋಗಿದೆ, ಅದೊಂದು ವಿಲಾಸಭೂಮಿಯಂತೆ ಭಾಸ 
ವಾಗುತ್ತದೆ ಆ ವೆಚ್ಚಗಳಿಗೆ ಹಣ ಸರಬರಾಜು ಮಾಡುವುದಂತೂ ನನಗೆ 
ಪ್ರಯಾಸವಾಗಿದೆ. ತಮ್ಮ ಆಗ್ರ ಹಕ್ಕಿ. ನಾನು ಗುರಿಯಾಗುವುದಂತೂ ನಿಶ್ಚ ಯ. 
ಇಂಥಾ ಧರ್ಮಸಂಕಟದಿಂದ ನ್ನ ನ್ನ ಪಾರುಮಾಡಬೇಕು” ಜ್‌ ಕೇಳಿ 
ಕೊಂಡನು. 

ಶಿವಾಜಿಯು, “ಮೋರೇಶ್ವರ್‌ | ನೀನು ನಮ್ಮಲ್ಲಿ ಬಂದು ಯುವರಾಜರ 
ಮೇಲೆ ದೂರು ಕೊಟೆ ತ್ಟೈಯೆಂದು ನಾನು ಭಾವಿಸುವುದಿಲ್ಲ. ನಿನ್ನ ಕರ್ತವ್ಯವನ್ನು 
ನೀನು ಸರಿಯಾಗಿ ನಡಸಿದ್ದೀಯೆ. ಸಾಂಬುಜಯು ಈ ಸಿಂಹಾಸನಕ್ಕೆ ಅರ್ಹ 
ನಾಗಬೇಕಾದರೆ, ಶೌರ್ಯ ಪರಾಕ್ರ ಮಗಳಿದ್ದ ರೆ ಸಾಲದು. ನನ್ನ ಮಗನೆಂಬ 
ಅಧಿಕಾರದಿಂದ ಈ ಧರ್ಮಸಿಂಸಾಸನವನ್ನು ಏರಲಾಗುವುದಿಲ್ಲ.. ರಾಜನು 
ಧರ್ಮಾತ್ಮ ನೂ ಧರ್ಮಿಷ್ಠ ನೂ ಆಗಿರಬೇಕು. ಪರಿಶುದ್ಧ ಚಾರಿತ್ರ್ಯ ವಿರಬೇಕು, 
ಆಗಲಿ, ಗ ನಿಯ ಅನುಗ್ರ ಹವಿದ್ದ ರೆಆ ಸಾಂಬಾಜಿಯ ೨ ಎಂದಾದರೂ ಬುದ್ಧಿ 
ಕಲಿತಾನು” ಎಂದು Ws ತನ್ನ ಆಪ್ತರಾದ ರಾಜಭಟರನ್ನು 
ಸಂಗಮೇಶ್ವ ರಕ್ಕೆ ಹೋಗಿ ತಕ್ಷಣ ಸಾಂಬಾಚಯಯನ್ನು  ರಾಯಗಡಕ್ಕೆ ಕರೆತರ 
ಜೀ 1 ಛಪ್ಪ ಚ ಇತ್ತನು, 


ಛತ್ರ ಪತ್ನಿ ಶಿವಾಜಿ ೬ 


'" ಶಿವಾಜಿಯ ಅಂತರಂಗದ ದುಃಖವು ಮತ್ತೂ ಪ್ರಭಲವಾಯಿತು. 
ಅವನು ಯಾರೊಡನೆಯೂ ಯುವರಾಜನ ವಿಚಾರವಾಗಿ ಮಾತನಾಡಲಿಲ್ಲ, 
ಹೃದಯದಲ್ಲಿಯೇ ಕುದಿಯುತ್ತಿದ್ದಿ ತು. 

ಶಿವಾಜಿಯು ಹಠವಾದಿ, ಮನಸ್ಸಿಗೆ ತೋರಿದ್ದನ್ನು ಸರ್ವಥಾ 
, ಬಿಡುವವನಲ್ಲ. ಈ ಸಾಂಬಾಜಿಯನ್ನು ಸನ್ಮಾರ್ಗಕ್ಕೆ ತರಲೇಬೇಕು ಎಂದ 
ಹಠತೊಟ ರನು. ಆದರೆ ಏನು ಮಾಡಬೇಕೆಂದು ಅವನಿಗೆ ದಿಕ್ಕು ತೋಚದಾಯಿತು. 
ಲ ಸಮಯಕ್ಕೆ ಸರಿಯಾಗಿ ಸದ್ಗುರು ರಾಮದಾಸರ “ವು ಬಂದಿತು, 
ಗುರುಗಳ ಅನುಗ್ರ ಹವಾದರೆ ಸಾಕು, "ಅವರ ಕಟಾಕ್ಷವು ಬದ್ದ ರೆ ಸಾಕು, ಎಂತಹ 
ಪಾಪಿಗಳಾದರೂ ಪುಣ್ಯಾತ್ಮ ರಾಗಿಬಡುತ್ತಾರೆ ಎಂಬ ದ್ದ ಢಭಾವನೆ ಶಿವಾಜಿಗೆ 
ಇದ್ದಿ ತು. : ಅವನು ತಕ್ಷಣವೇ ಯುವರಾಜ ಸಾಂಬಾಜಿಯನ್ನು ಸಜ್ಜ ನಗಡಕ್ಕೆ 
ಗುರುಸನ್ನಿ ಧಿಗೆ ಕಳುಹಿಸಿಕೊಡುವ ಆಲೋಚನೆ ಮಾಡಿದನು. ಗುರುಗಳ 
ಸನ್ನ ಥಧಿಯಲ್ಲಿ ಭಕ್ತವೃಂದವು ನೆರೆದಿರುತ್ತದೆ, ಅಲ್ಲಿ ಆಡಂಬರ ಜೀವನಕ್ಕೆ 
ಆಸ್ಪದವೇ ಇಲ್ಲ, ಒಂದು ಪಕ್ಷ ಆಡಂಬರ ಮಾಡಿದರೂ ಧಾರ್ಮಿಕವಾದ 
ಆಡಂಬರ ಮಾಡಬೇಕು. ಭೋಗವಿಲಾಸಗಳಿಗಂತೂ ಆಸ್ಪದವೇ ಇಲ್ಲ ಎಂದು 
ಎಶ್ವಯಿಸಿಕೊಂಡನು. ಸಾಂಬಾಜಿಯು ಸ್ಮೀಲೋಲನೆಂದು ಅನೇಕ ದೂರುಗಳು 
ಶಿವಾಜಿಯ ಕಿವಿಗೆ ಬಿದ್ದಿ ದ್ದವು. ಸಾಂಬಾಜಿಯ ಪತ್ನಿ ಎಸಾಬಾಯಿಯನ್ನು 
ಯುವರಂಜನ ಜೊತೆಯಲ್ಲಿ ಸಜ್ಜನಗಡಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿದನು. 
ಏಸಾಬಾಯಿಯನ್ನು ಅಂತರಂಗದಲ್ಲಿ ಕರೆಸಿಕೊಂಡು ಶಿವಾಜಿಯು “ಮಗಳೇ ! 
ಮುಂದ ನೀನು ಈ ರಾಜ್ಯದ ಮಹಾರಾಣಯಾಗುವವಳು, ರಾಜನ ಗಣ 
ದೋಷಗಳನ್ನು ಕಂಡುಕೊಂಡು ಅವನನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು 
ಹೋಗುವ ಅಧಕುರವು ಮಹಾರಾಣಗೆ ಇದ. ನೀನು ಸಾಂಬಾಜಿಗೆ ಧರ್ಮಪತ್ನಿ 
ಯಾಗಿ, ಸಖಿಯಾಗಿ, ಗುರುವಾಗಿ, ಸು ಅವನನ್ನು ಸಿಂಹಾಸನಕ್ಕೆ ಅರ್ಹ 
ನಾಗಿ ಮಾಡಬೇಕು. ಸಜ್ಜ ಶ್ವನಗಡವು ಪ ಎತ್ರ ತ್ರಕ್ಷೇತ್ರ, ಗುರುಸಾ ನ ನ, ಭಕ್ತವೃಂದ 
ದಿಂದ ನಿಬಿಡವಾದ ಭಂ ಆಸ ಸ್ಥಳದಲ್ಲಿ ಸಾಂಬಾಜಿಯು ಇದ್ದ ರೆ ಗುರುಗಳ 
ಅನುಗ್ರ ಹಕ್ಕ ಪಾತ್ರ ನಾಗುವನೆಂಬ ಆಸೆಯಿಂದ ಅವನನ್ನು ಅಲ್ಲಗೆ ಕಳಿಸು 
ತ್ತಿದ್ದ ನೆ. ಆನೆಗೆ ಅಂಕುಶ ಹಾಕಿದಂತೆ ನಿ ನಿನ್ನನ್ನು ಅವನೊಡನೆ ಕಳಿಸುತ್ತಿ ದ್ದೆ ನೆ, 


¢ 


೬೪ ಛತ್ರಪತಿ ಶಿವಾಜಿ 
ಆ ಕ್ಷೇತ್ರದ ಲಿ ನೀವಿಬ್ಬ ರೂ ಗುರುಗಳ ಅನುಗ್ರಹ ಹ ಪಡೆದು ಬರಬೇಕು” ಎಂದು 


ಎಸಾಬಾಯಿಯು ಶಿವಾಜಿ ಪುಹಾರಾಜರಿಗೆ ಅಭಿವಾದನ ಮಾಡಿ, 
ಆಶೀರ್ವಚನ ನವನ್ನು ಪಡೆದು ಹೊರಟಳು, 

ಮರಾ ಆಜ್ಞೆ ಯಂತೆ ಸಾಂಬಾಜಿಯು ಪತ್ನೀಸ (ಸಮೇತನಾಗಿ ಸಜ್ಜ ನ 
ಗಡಕ್ಕೆ ಪ್ರಯಾಣ ಬೆಳೆಸಿದನು. ತನ್ನ ತಂದೆಯು ಏತಕ್ಕಾಗಿ ತನ್ನ ನ್ನು ಗುರ 
ಸಾನ್ನಿಧ್ಯ ಕ್ಕಾಗಿ ಕಳುಹಿಸುತ್ತಿ ದ್ದಾ ನೆಂದು ಸಾಂಬಾಜಿಗೆ ಚೆನ್ನಾ ಗಿ ಚ! 
ಚಿಕ್ಕತ ಹ ಸೋರ್ಯಾ ಬಾಯಿಯು ತನಗೆ ಸಿಂಹಾಸನವನ್ನು ಬ್ಬ ಸಬೇಕೆಂದು 

ಪ್ರಯತ್ನ ಮಾಡುತ್ತಿ ದ್ದಾ ಳೆಂದು ಅವನು ಚೆನ್ನಾ ಗಿ ತಿಳಿದುಕೊಂಡಿದ್ದ ನ್ನು 
ಭಾ ತು ಗಳು ಎಷ್ಟೆ N ಇರಲಿ, ಅವುಗಳ ನ್ನ್ನ ಲ್ಲಾ Gk ಸಿ ತನ್ನ ತಂದೆಯು 
ತನ್ನ ನ್ನು ಅತ್ಯ ೦ತ ಪಿ ಬೇತ್ಯಾ ದರಗಳಿಂದ ಆ 'ರುವನೊದು ಯೆ ಬಂತೆ 
ಚಿನ್ನಾ K ತಿಳಿದಿತ್ತು. ಇದರಿಂದ ಆ ತಂದೆಯ ಮೇಲಿನ ಭಕ್ತಿಯು ಅವನಲ್ಲಿ 
ಅಪಾರವಾಗಿದ್ದಿ ತು. ತನ್ನ ಅಪರಾಧಗಳು ಎಷೆ ಶೀ ಇರಲಿ ಮಹಾಗುರುವಿನ 
ಅನುಗ್ರಹ ದೊರೆತರೆ, ತಾಸು ಕ ಥ್ರ ತಾರ್ಥನಾಗುವೆನೆಂದು ಸಿಂಹಾಸನವು ತನ್ನ 1 
ಭಾನ ದ ಥೈ ಢವಾದ ನಂಬಿಕ ಹುಟ್ಟಿತ್ತು ತ್ನು. . ಯುವರಾಜನು ತನ್ನ 
ಯಾದ ಏಸಾಜಾಯಿಯೊಡನೆ ತಾನು ಸಜ್ಜ ನಗಡದಲ್ಲಿ ಬಹಳ ನಿಷ್ಠೆ ಯಿ ಭಕ 
ಸದಾಚಾರಸಂಪನ್ನ ನಾಗಿಯೂ ಇರುವೆನೆಂದು ಭಕ್ತಿ ಯಿಂದ ಗುರುಗಳನ್ನು 
ಮೆ ಚ್ಚ ಸಿ ಅನುಗ್ರ ಹಕ್ಕೆ ಪಾತ್ರನಾಗುವೆನೆಂದೂ ಹೆಮೆ ಯಿಂದ ಹೇಳಿಕೊಂಡು 
ಹೊರಟಿದ್ದ ನು. 
ಸಜ್ಜ ಸ್ಯ ನಗಡದಲ್ಲಿ ಸಾಂಬಾಜಿಯು ನಿಜವಾಗಿಯೂ ಭಕ್ತನಂತೆಯೇ ನಡದು 


ಕೊಳ್ಳುತ್ತಿದ್ದ ನು. ಅಲ್ಲಿದ್ದ ಹ ರೆಲ್ಲರೂ ಅವನನ್ನು ವಿಶೇಷ ಪ್ರೇಮದಿಂದ 
ಕಾಣುತ್ತಿದ್ದರು. ಅಐನ ಸ ಸರ ಸ್ವಭಾವ ಭಕಿ ಶ್ರಿ ಭಾವಗಳನ್ನು ನೋಡಿ ಗುರುಗಳು : 


ಆಗಾಗ ಸಂತೋಷತಿಕ್ಮರಾಗಿ ಸಸ ಸದುಪದೇಶಗಳನ್ನು ಮಾಡು 
ತ್ತಿದ್ದ ರು, 

ಈ ಸ್ಥ ತಿಯು ಬಹುದಿನಗಳು ಉಳಿಯಲಿಲ್ಲ. ಸ್ವಲ್ಪ ದಿನಗಳಲ್ಲಿಯೇ 

ಸಜ್ಜ ನಗಡದ ಕಿಲೇದಾರನಿಗೂ ಯುವರಾಜನಿಗೂ ವೈಮನಸ್ಯ ಉಂಟಾಯಿತು. 


ಜ 
ಕೋಫಾವೇಶದಿಂದ ಸಾಂಭ್ಯ್ಯಾಯು ಕಿಲೇದಾರನ ಅನುಚರರನ್ನೆ ಲ್ಲಾ 


ಛತ್ರ ಪತಿ ಶಿವಾಜ ೬೫ 


ವಿರೋಧವಾಗಿ ಎತ್ತಿಕಟ್ಟಿ ಸಿದನು. ದೊಡ್ಡ ದೊಡ್ಡ ಜಗಳಗಳಿಗೆ ಆರಂಭವಾದುವು. 
ಯು ವರಾಜನು ದೇವಮಂದಿರಕ್ಕೂ ಗುರುಗಳ ಸನ್ನಿಧಿಗೂ ಹೋಗುವುದನ್ನು 
ಮರೆತು ಕಿಲೇದಾರನ ಮೇಲೆ ನಾನಾ ವಿಧವಾದ ಉಪಟಳಗಳನ್ನು ಹೂಡಲು 
ಪ್ರಯತ್ನಿ ಸುತ್ತಿ ದ್ದ ನು, ಕಿಲೇದಾರನು ಸತ್ತು ರುಷನಾಗಿ ಶಿವಾಜಿಯ ಎಶ್ವಾ ಸವನ್ನು 

ಸಿದ್ದು, 3 ಮಾತ್ರ ವಲ್ಲದೇ ಗುರುಗಳ ಪರಮಾನುಗ್ರ ಹಕ್ಕೂ ಪಾತ್ರ ನಾಗಿದ್ದ ಎ 
ಅವನ ್ರತ್ಯ್ಯಕ್ಷವಾಗಿ ವಿರೋಧಿಸುವ ಧೃ ರ್ರ ವ ಯುವಣಟನಗೆರಲಿಲ. 
he ತಂತ್ರಗಳಿಂದ ಕಿಲೇದಾರನು ಅಪಾಯಕ್ಕೆ ಬೀಳುವ ಪ್ರಮೇಯವು 
ಸನ್ನಿ ಹಿತವಾಯಿತು. ಕಿಲೇದಾರನು ಆಕಿತರಂಸೆದಲ್ಲಿ' ಗುರುಗಳ ಭೇಟಿಮಾಡಿ 
he ತನಗಾಗುತ್ತಿರುವ. ವಿರೋಧವನ್ನು | ಕಷ್ಟ ಗಳನ್ನು 'ಹೇಳಿ : 
ಕೊಂಡನು. 


ಗುರುಗಳು, “ಏಕೆ ಭಯಪಡುತ್ತ್ವೀ, ಶ್ರೀರಾಮನು ಭಕ್ತ ರನ್ನು ಕಾಪಾಡು 
ತ್ತಾನೆ, ಈ ಸಜ್ಜನಗಡವು ಶ್ರೀರಾಮನ ರಾಜ್ಯ ಇಲ್ಲಿ ಸಾಂಬಾಜಿಯ. ಕಾರಸ್ಥಾನ 
ವೇನೂ ಫಲಿಸುವುದಿಲ್ಲ” ಎಂದು ಹೇಳಿದರು. | 

ಅಲ್ಲಿ ಅಡಗಿದ್ದ ಗುಪ್ತಚಾರರ ಮುಖಾಂತರ ಈ ವಿಚಾರಗಳು ಸಾಂಬಾಜಿಗೆ 
ತಿಳಿದವು. ಸಾಂಬಾಜಿಯು ಗುರುಗಳಿಗೆ ಮುಖ ತೋರಿಸಲು ಲಜ್ಜೆ ತನಾದನು. 
ಅವರಲ್ಲಿ ಹೋಗಿ ಕ್ಷಮಾಪ್ರಾರ್ಥನೆ ಮಾಡಬೇಕು ಬೇರೆ ಮಾರ್ಸ ಎಲ್ಲ, ' ಆ 
 ಷುಪಾಪುರುಷರಲ್ಲಿ ಕ್ಷಮಾಯಾಚನೆ ಮಾಡುವುದು ಸಾಂಬಾಜಿಗೆ ದೋಷವೆಂದು 
ಕಾಣಲಿಲ್ಲ. ಆದರೆ ಕೆಲೇದಾರನ ಎದುರಿನಲ್ಲಿ ತಾನು ಅಪಮಾನಿತನಾದಂತಾಗು 
ತ್ತದೆ, ತನ್ನಿ ೦ದಲೇ ಚಿತಾವಣೆ ಮಾಡಲ್ಲ ಟ್ಟ ಅಧಿಕಾರಿಗಳಲ್ಲಾ ರಾಜಾಗ್ರಹಕ್ಕ 
ಸುರಿಯಾಗುತ್ತಾ ರೆ. ಅದರಿಂದ ತನ್ನ ಸ್ಥ ತಿಯು ಹೀನಾಯಕ್ಕೆ ಬರುತ್ತದೆ, 
ಈ ಶಂಕೆಯಿಂದ ಯುವರಾಜನು ಪರಿತಫಿಸತೊಡಗಿದನು. ಅವನ ಮನವು 
ಡೋಲಾಯಮಾನವಾಯಿತು. ಆ ಸ್ಥಳದಲ್ಲಿ ಇರುವುದು ಅವನಿಗೆ ಕಷ್ಟತರ 
ವಾಗಿ ಭಾಸವಾಯಿತು, ಸಾಂಬಾಜಿಯು. ಇತಿ ಕರ್ತವ್ಯತಾ ಮೂಢನಾಗಿ ಏಕಾ 
ಏಕಿ ತನ್ನ ಪತ್ನಿ ಯೊಡನೆ ಕುದುರೆಯನ್ನೆ €ರಿ ಯಾರಿಗೂ ತಿಳಿಯದಂತೆ ಸಜ್ಜ ನಿಗಡ 
ವನ್ನು ಬಿಟ್ಟು ಹೊರಟನು, ಏಸಾಬಾಯಿಯು ಖನ್ನ ಳಾಗಿ ಅವನನ್ನು ಅನುವರ್ತಿಸಿ 
ದಳು. ಯುವರಾಜನು ರಾಜಧಾನಿಗೆ ಬಂದು ಸೇರಿಕೊಂಡ ಮೇಲೆ ಶಿವಾಜಿ 


೬ | ಛತ್ರ ಪತಿ ಶಿವಾಜಿ 


ಮಹಾರಾಜನಿಗೆ ಆ ವೃತ್ತಾಂತವೆಲ್ಲವೂ ತಿಳಿಯಬಂದಿತು, ಅವನು ಸಾಂಬಾಜಿ 
ಎಚಾರದಲ್ಲಿ ವಿರಕ್ತನಾಗಿ ಉದಾಸೀನವಾದನು. 


೧೦ 


ಶಿವಾಜಿಯು ಸೈನ್ಯ ಸಮೇತನಾಗಿ ರಾಯಘಡಕ್ಕೆ ಹಿಂತಿರುಗಿ ಬಂದು 
ಸೇರಿದನು. ಸೆ ಫನಿಕರೆಲ್ಲರಿಗೂ ಯಥೇಚ್ಛವಾದ ಬಹುಮಾನಗಳನ್ನು ಕೊಟ್ಟ ನು. 
ದಕ್ಷಿಣದಿಂದ ಹಿಂತಿರುಗಿ ಬರುವಾಗ ಅಪಾರವಾದ ಧನಕನಕಗಳನ್ನು ಅಮೂಲ್ಯ 
ವಾದ ರತ್ನ ಗಳನ್ನು ತೆಗೆಸಿಕೊಂಡು ಬಂದಿದ್ದ ನ್ನು ರಾಜಧಾನಿಗೆ" Mk le 
ಮೇಲೆ $ವಾಜಯ ಧರ್ಮಪತ್ನಿ ಸೋರ್ಯಾಜಾಯಿ ಎಂಬಾಕೆಯು ಅತ್ಯ ೦ತ 
ಉತ್ಪಾ ಹೆದಿಂದ ಗಂಡನನ್ನು ಉಸಚರಿಸುತ್ತಿ ದ್ದ ಳು. ಅವಳ ಮಗ | 
ಷಹಿ ಮೇಲೆ ಶಿವಾಜಿಗೆ ಹೆಚ್ಚು ವಿಶ್ವಾಸ ಸ ಉಂಟಾಗಿ ಅವನಿಗೆ ಯುವರಾಜ 
ಪಟ್ಟ ವನ್ನು ಕಟಿ ಕೈಸಬೇಕೆಂದು ಅವಳು ಸ್‌ ಎಧವಾಗಿ ` ಪ್ರಯತ್ನ ಗಳನ್ನು 
ನಡೆಸುತ್ತ ದ್ದ ಳು ಶಿವಾಜಿಯ ಹಿರಿಯ ಮಗ ಸಾಂಬಾಜಿಗಿ ಮೊದಲೇ ಯುವ 
ರಾಜ ಪಟಾ ೨ ಭಿಷೇಕವು ಆಗಿಹೋಗಿದ್ದಿ ತು. ಸಾಂಬಾಜಿಯನ್ನು ತಳ್ಳ ಹ ಹಾಕಿ 
ರಾಜಾರಾಮನಿಗೆ ಯುವರಾಜ ಪಟ್ಟ ವನ್ನು ಕಟ್ಟಿ ಸಲು ಅಂತರಂಗದಲ್ಲಿಯೇ 
ಪ್ರಯತ್ನ ಗಳು ನಡೆಯುತಿ ಶ್ರದ ವು. ರಣ ಸಾದನನಾಡುಷು ಯಾವು ವುದಕ್ಕೂ 
ಈಟ್‌ ಬರುತ್ತಿರಲಿಲ್ಲ, ಡಕ ಅವಳ ಇಚ್ಛೆಗೆ ಅನುಸಾರವಾಗಿ ತಾಳ ಹಾಕು 
ಪವರೂ ಶಿವಾಜಿಯ ದರ್ಬಾರಿನಲ್ಲಿ ಬೇಕಾದಷ್ಟು ಜನರಿದ್ದ ರು. ಸಾಂಬಾಜಯು 
ತಾಯಿ ಸಾಯೀಬಾಯಿ ವಿಧಿವಶಳಾಗಿ ಬಹುದಿನಗಳಾಗಿ ಹೋಗಿತ್ತು, 
ಶಿವಾಜಿಯ ಮಾತೆ ಜೀಜಾಬಾಯಿಯು ಪರಲೋಕವನ್ಫೈ ದಿದ್ದಳು,. ಅರಮನೆಯ 
ಅಂತಃಪುರದ ಅಧಿಕಾರವೆಲ್ಲವೂ ಸೋರ್ಯಾಬಾಯಿದೇ* ಆಗಿತ್ತು. ಅವಳ ಘನತೆ 
ವ ಅದಕ ಕೈ ನುಗುಣವಾಗಿಯೇ ಇದು ವು. ಅರಮನೆಯವರೆಲ್ಲರೂ 
ಜಾರಾಮನನ್ನು ನ ಪ್ರೀತಿಯಿಂದ ಕಾಣುತ್ತ ದ್ದ ರು. ಸಾಂಬಾನತಿಯು. 
Rs ಮತ್ತು "ಪರಾಕ್ರಮಿ, ಸ್ರ ಅವನ ದುರತನವನ್ನು ನೋಡಿ 
ಶಿವಾಜಿಗೆ ಆಗಾಗ ಅಸಮಾಧೂನವಾಗುತ್ತಿ ದ್ದಿ ತು. ದುರ್ನಡತೆಯ ದ 
: ಥಿಮುಜಿಯ ಕಿವಿಗೆ ಬಿದ್ದಾ ವಗಲಂತೂ ಅವರಿಗೆ ಬಹಳ ಕೋಪ ಬರುತ್ತಿತ್ತು ಸ್ಯ 


ಛತ್ರ ಪಶ್ಶಿಶಿವಾಜಿ | | ೬೭ 


ಆದರೂ ಅಂತರಂಗದಲ್ಲಿ ಸಾಂಬಾಜಿಯನ್ನು ವಿಶೇಷವಾಗಿ ಪ್ರೀತಿಸುತ್ತಿದ್ದನು. 
ಸಾಂಬಾಜಿಯು ಶೂರ. ಪರಾಕ್ರಮಿ, ಮುಂದೆ ತನ್ನ ಹೆಸರಿಗೇ ತಕ್ಕ ರಾಜನೆಂದು 
ಪ್ಯಾ ತಿರುಳು ಪಡೆಯುತ್ತಾನಂಬ ಆಸೆ ಯಾವಾಗಲೂ ಶಿವಾಜಿಯ ಮನದಲ್ಲಿ 
ಜೂಗ್ರತವ ವಾಗಿಯೇ : ಇದ್ರಿ ತು. ಶಿವಾಜಿಯು ಇದನ್ನು ಯಾವಾಗಲೂ ಬಹಿರಂಗ 
ದಲ್ಲಿ ತೊ ೋರ್ಪಡಿಸಿಕೊಳ್ಳುತ್ತಿರಲಿಲ್ಲ, ತನ್ನ ರಾಣಿ ಸೋರ್ಯಾಬಾಯಳ 
ಮನೋಭಪ್ರಾ ಯವನ್ನು ಶಿವಾಜಿಯು ಚಿನ್ನಾ ಗಿ ಅರ್ಥಮಾಡಿಕೊಂಡಿದ್ದ ಮೂ 
ರಾಜರಾಮನು ` ಬ ಬಾದಶಹನೆನಿಸಿಕೊಳ್ಳು ವಂತಹ ಪ್ರಭಾವಶಾಲಿ 
ಯಾಗುವುದಿಲ್ಲವೆಂಬ ಭಾವನೆಯು ಶಿವಾಜಿಯ ” ಅಂತರಂಗದಲ್ಲಿ ಚೆನ್ನಾಗಿ 
ಬೇರೂರಿತ್ತು. ಮುದ್ದಾ ಗಿ ಬೆಳೆದ ಮಗ ಮುದ್ದು ಮಗನೇ ಎಂದುಕೊಳ್ಳು 
ತ್ತಿದ್ದನು. ಆದರೆ ಶಿವಾಜಿಯು ಯಾವಾಗಲೂ ರಾಜಾರಾಮನ ವಿಷಯದಲ್ಲಿ 
ತಾತ್ಸುರವನ್ನು ತೋರುತ್ತಿರಲಿಲ್ಲ. ರಾಜಾರಾಮನ ಎಳೆಯ ವಯಸ್ಸಿನಲ್ಲಿ 
ಎಷ್ಟೋ ಬಾರಿ ಸಿಂಹಾಸನದ ಮೇಲೆ ಕೂಡುವಾಗ ಶಿವಾಜಿಯು ಆ ಮಗುವನ್ನು 
ತೊಡಯಮೇಲೆಪ್ಮೀಕೊಂಡು ಕುಳಿತಿದ್ದೂ ಉಂಟು. ಇದರಿಂದ ಸೋರ್ಕಾ ಭಾಮಳ 
ಆಅಶೂಂಕುರವು ಚಿಮ್ಮಿ ಪ್ರಕಾಶಿಸುತ್ತಿದ್ದಿತ ತು. ರೂಜಾರಾಮನು ಶ್ರೀರಾಮಚಂದ್ರನ 
ಅನುಗ್ರ ಹದಿಂದ ಹುಟ್ಟಿ ದವನಂದು ಶಿವಾಜಯೇ ಎಷ್ಟೋ ಬಾರಿ ಹೇಳಿದ್ದನು. 
ಶಿವಾಜಿಯು ದಕ್ಷಣದ ಯಾತ್ರೆಯನ್ನು ಪೂರೈಸಿಕೊಂಡು ಬಂದ ಮೇಲೆ 
ಒಂದೆರಡು ಬಾರಿ, ಸಾಂಬಾಜಿಯು ಬಂದು ತಂದೆಯ ದರ್ಶನ ಮಾಡಿಕೊಂಡು 
ಹೋಗಿದ್ದ ನು, | 
ಸಾಂಬಾಜಯು ರಾಯಘಡದಲ್ಲ ವಿಶೇಷವಾಗಿ ಇರುತ್ತಿರಲಿಲ್ಲ. ಯಾವು 
ದಾದರೂ ನೆಪ ಮಾಡಿಕೊಂಡು ಪ್ರತುಪಗಡದಲ್ಲಿಯೋ, ಪುಣೆಯಲ್ಲಿಯೋ 
ಇರುತ್ತಿದ್ದನು. ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿದ್ದವು. ಚಿಕ್ಕಮ್ಮ 
ನಿಂದ ದೂರ ಇರುವುದು ಒಂದು $k ವ:ತ್ಮೊಂದು ಸಾಂಬಾಟಿಯ ನ ಸ್ವೇಚ್ಛಾ 
ವೃತ್ತಿ, ಸಾಂಬಾಜಿಯು ಸಿ ಸ್ರೀ ಮೋಹದಿಂದ ಅಘಟನೆ ಘಟನೆಗಳಲ್ಲಿ ಸಿಕ್ಕಿ ಬೀಳು ' 
ತ್ರಿದ್ದನು. ಶಿವುಜಯ ಬರ್ಜಿಂನಲ್ಲ ಪರಸ್ತ್ರೀ ವ್ಯಾ ಮೋಹ ಅಪಮಾನಗಳು 
ಮಹಾಪರಾಧವೆಂದು ಪರಿಗಣಿಸಲ್ಪಟ್ಟಿದ್ದವು. ಸಾಮಾನ್ಯ ಸ್ಕನಿಕರಿಗೆ ಹಾಡೂ 
ಈ ಏಚಾರದಲ್ಲ ಕಟ್ಟ ಪ್ಪ ಣಾ ಇದ್ದಿ ತು. ಮದ್ಯಪಾನ, ಪರಸ್ತಿ ಹಾಗಿ 


ಕಠೋರ ಶಿಕ್ಧಯು ನ ಸಲ್ಪಡುತ್ತಿದ್ದಿತು. ಸಾಂಭಾಟಿಗೆ ಸ್ತ ನ್ವೀಟ್ಛಾ ಒಲದ 


೬೮ ಛತ್ರ ಪತಿ ಶಿವಾಜಿ. 


ಎಷ್ಟು ಆಸಕ್ತಿ ಇದ್ದಿ ತೋ ಶಿವಾಜಿಯ ರಾಜದಂಡದಲ್ಲಿಯೂ ಅಷೆ ಸೀ ಭಯ 
ಎದ್ದು ತು. ಯುವರಾಜ ನಿಗೆ ಸರ ಕಥಾ ಕ್ಷಮೆ ದೊರೆಯುವುದಿಲ್ಲವೆಂದು ಅವನು 
ಮನದಟ್ಟು ಮಾಡಿಕೊಂಡಿದ್ದ ನು. 

ಸಾಂಬಾಜಿಯು ಹಂದೆ ಕೆಲವು ದಿನಗಳು ಔರಂಗ್ಯಾಟಾಭಿನಲ್ಲ ಬಾದಶಹರ 
ಪ್ರತಿನಿಧಿಯ ಜೊತೆಯಲ್ಲಿರುವ ಅವಕಾಶವನ್ನು ಡೆದಿದ್ದ ನು. ಅದರಿಂದ. 
ಆವನ ಸ್ವೇಚ್ಛಾ ಪ್ರವೃತ್ತಿಗೆ ಅಮ ) ಹೇಚಸಾಮಂತ ಆದ್ದ ತು. ಅಲ್ಲಿ 
ಅವನು ಸ ಸ್ವರ್ಗ "ದಲ್ಲಿಯೇ ಇದ್ದೆ ಯತ ಏಷ್ಟೋ ಬಾರಿ ಭಾವಿಸುತ್ತಿ ದ್ದ ನು. 

ಶಿವಾಜಿಯು ದಕ್ಷಿಣ ಯಾತ್ರೆಗೆ ಹೊರಟು ಹೋಗಿದ್ದಾ ಗ ಸಾಂಬಾಜಿಯ 
ಸ್ಪೇಚಾ ಪ್ರವೃತ್ತಿಯು ತಡೆಬಡೆ ಇಲ್ಲದೇ ಹರಿದಿತ್ತು. ಅನೇಕ ಸುಂದರಿ 


ವ ಬು 
ಯರನು ಪ್ರಲೋಭದಿಂದ ವಶಪಡಿಸಿಕೊಂಡಿದ್ದ ಮು. ಬಲಾತ್ಕಾರದಿಂದ 


ಭೋಗೇಚ್ಛ ಯನ್ನು ಪೂರೈ ಸಿಕೊಂಡ ಕುತ್ತಗಳು ಎಷ್ಟೊ € ಇದ್ದವು, ಇದೆಲ್ಲದರ 
ಅಳಕು ಸಾಂಬಾಜಿಯ ಮನಸ್ಸಿ ನಲ್ಲಿ ಇದ್ದೆ ೯ ಇದ್ದಿ ತು. 
ಶಿವಾಜಿಯು ರಾಜಧಾನಿಗೆ ಬಂದ ಮೇಲೆ ಸಾಂಬಾಜಯ ಮೇಲೆ ಅಂತ 
ರಂಗದಲ್ಲಿ ಅನೇಕರು ದೂರುಕೊಟ್ಟಿದ್ದಾ ದ್ಲಾ ರೆಂದು ಸಾಂಬಾಜಿಗೆ ಅವನ ನರ್ಮಸ ಸಚಿವರ 
ಮೂಲಕ ತಿಳಿದಿದ್ದಿತು. ಅವನು ಶಿವಾಜಿಯ ಎದುರಿಗೆ ' ಬರುವಾಗಲೆಲ್ಲಾ 
ಹೆದರಿಕೊಂಡೇ ಬರುತ್ತಿದ್ದನು, ತಪ್ಪಿ ಸಿಕೊಂಡು ಹೊರಟುಹೋಗುತ್ತಿ ದ್ರ ನು 
ಸಾಂಬಾಜಿಯು ತನ ಮೇಲೆ ಶಿವಾಜಿಗೆ ಆಗ್ರಹ ಉಂಟಾಗುತ್ತದೆ. ಅಷ ನಳ 
ಗಾಗಿ ತಪ ios ಎಲ್ಲಯಾದರೂ ಓಡಜೋಗಟೇಕದು' ಮನಸ್ಸಿನಲ್ಲಿಯೇ 
ಷಿ ` 


ಪೂರ್ವಸ್ಥೆ €ಹವಿಬ್ದ ತು. ಬಂ ಸಾಂಬಾಜಿಯು ಹಿಂದೆ ಇದ್ದು ಸ 
ಅವರಿಬ್ಬ ಕ ಅನೇಕಬಾರಿ ಬೇಟೆಗೆ ಹೋಗುತ್ತಿ ದ್ದ ರು. ಪಾನಗೋಷ್ಠಿ ಗಳಲ್ಲ. 
ಸ್ತ್ರ ಯ್‌ ನಡುವೆ ಎಷೊ ಪೀ ಕಾಲವನ್ನು ಅವರಿಬ್ಬ ರೂ ಸುಖದಿಂದ ಕಳೆದಿದ್ದ ರು 
ನಿಲೀ ಬಾನನು ಈ ತಂದೆ. ಮಕ್ಕ ಲಲ್ಲಿ ಎರಿ ಇ ಪ್ರಬಲ ವಿರೋಧವನ್ನು 
ದರೆ ಶಿವಾಜಿಯ ಅರ್ಧಬಲವನ್ನು SE ದುರಾ 
reel ಮಾಡಿದ್ದ ನು, ಅನೇಕ ಬಾರಿ ಸಾಂಬಾಜಿಯನ್ನು ತಮ್ಮ ರಾಜಧಾನಿಗೆ 
ಬರಬೇಕೆಂದು ಪ್ರಾ ರ್ಥಿಸಿ ಆಹ್ವಾ ನೆಗಳನ್ನು ಕಸಹನಿಕೊಟ್ಟಿಡ್ದನು. 


ಛತ್ರಪತಿ ಶಿವಾಜಿ ರಿ 
ಸಾಂಬಾಜಿಯು ಶಿವಾಜಿಯ ಪ್ರತ್ಯಕ್ಷ ವಿಚಾರಣೆಯನ್ನು ತಪ್ಪಿ ಸಿಕೊಳ್ಳು 
ಕ್ಕಾಗಿ ದಿಲೀರ್‌ ಖಾನನ ಸಮೀಪಕ್ಕೆ « ರೊರಿಹೋಗಲೇ ಎಂದು ಅನೇಕ ಬಾರಿ 
ಯೋಚಿಸುತ್ತಾ ಅವನ ಮನಸ್ಸು ೋಲಾಯಮಾನವಾಗಿದ್ದಿ. ತು. 

ಶಿವಾಜಿಯು ರಾಜಧಾನಿಯಲ್ಲಿಲ್ಲದಾಗೆ ನಡೆದ ಅನೇಕ ಕೃತ್ಯಗಳ ಬಗ್ಗೆ | 
ಶಿವಾಜಿಯ ಕಿವಿಯಲ್ಲಿ ಅನೇಕ ಸಂಗತಿಗಳು ಸಿತಾಸಿತವಾಗಿ ಬಿದ್ದಿ ದ್ದ ಕ ಆದರ 
ಅವನು ಆ ವಿಚಾರವಾಗಿ ಯಾವಾಗಲೂ ಕುತೂಹಲವನ್ನು ತೋರುತ್ತಿರಲಿಲ್ಲ. 
ರಾಣಿ ಸೋರ್ಯಾಬಾಯಳೇ ' ಉಪಾಯಾಂತರಗಳಿಂದ ಈ ದೂರುಗಳನ್ನೆ ಲ್ಲಾ. 
ಶಿವಾಜಯ ಕಿವಿಗೆ ಮುಟ್ಟು ವಂತೆ ಮಾಡಿದ್ದ ಳು, 

ಶಿವಾಜಿಯು ಅಂತಃ ಪುರದಲ್ಲಿದ್ದಾ ಗೆ ಸೋರ್ಯಾಬಾಯಿಯು ಮೆಲ್ಲಗೆ 
ತಂಜಾವೂರಿನ ಪ್ರಸ್ತಾ ಪವನ್ನು ಎತ್ತಿದಳು. ಶಿವಾಜಿಯು ದಕ್ಷಿಣ ದೇಶದ 
ತೀರ್ಥಕ್ಷೇತ್ರಗಳ, "ಜಾದು ವರ್ಣನೆಯನ್ನು ಮಾಡಿ. ಆವೆ ಭವಗಳನ್ನು 
ಉತ್ಪಾಹದಿಂದ ಹೇಳಿದನು. “ಸೋರ್ಯಾ, ನನ್ನ ನ್ನು ಮತ್ತೊ ಸ ಬಾರಿ ಆ 
ದಕ್ಷಿಣ ಯಾತ್ರೆ ಗೆ ಕರೆದುಕೊಂಡು ಹೋಗುತ್ತೆ ನ್‌ ಬು ವಚನವಿತ್ತನು. 

ರ್ಯಾಂ ೫ ನಿಮ್ಮ ತಮ್ಮ ವೆಂಕಾಜಿ ಮಹಾರಾಜನು ಆಲ್ಲಿದ್ದಾ ನಂತೆ, 
ಅವನ ಅರಮನೆ ಅಂತಃ ಬರಗಳು $ | ಭವೋಪೇತವಾಗಿದೆಯಂತೆ, ಗ ಆ 
ಮೈ ದುನನ ಸಂತೋಷವನ್ನು ತಾ ಕುತೂಹಲವಿದೆ” ಎಂದು 
ಹೇಳಿದಳು. 

ಶಿವಾಜಿಯು ಉತ್ಸಾ ಹವನ್ನು ತೋರದೆ, ವಿಷಣ್ಣ ವದನನಾಗಿ “ಆ 
ವೆಂಕಾಜಿಯು ನನ್ನ ಸೋದರನೆನಸಿಕೊಳ್ಳ ಲು ಅರ್ಹನಾಗಿಲ್ಲ. ಅವನ ಅಂತಃ 
ಪುರವು ಅನೇಕ ವಿಧವಂದ ಸ್ತ್ರ ಖಿ ತುಂಬಿದೆ ಎಂದು ಕೇಳಿದ್ದೆ ನೆ, ಈ 
ಹುಚ್ಚು ಮನುಷ್ಯ ನುಸಿ ಸ್ತ್ರೀಯರ ಸ ೌೌಂದೆರ್ಯ ಗೆ ಮರುಳಾಗಿ ಧರ್ಮವನ್ನಿ ಇ ಮರೆತು 
ಬಿಡುತ್ತಾ ನೆ. ಆ ಸ್ತ್ರ ನಸ SE ತನ್ನ ಸರ್ವಸ್ವ ವನ್ನೂ ಅರ್ಪಣ 
ಮಾಡುತ್ತಾನೆ. ಇದ ಬಾ ಅವರು ಆಮರಣಾಂತ ಸ ಬದುಕುತ್ತಾ ರೆ, 
ಅವನು ಬಿಜಾಪುರದ ವೈಭವದಲ್ಲಿ ಬೆಳೆದವನು, ಅಲ್ಲಿಯ ಸುಲ್ತಾನರುಗಳು 
“ಹೀಗೆಯೆ ಇದ್ದಾ ರೆ, ವೆಂಬಜಿಯು ಒಬ್ಬ ಸುಲ್ಲಾನನಂತೆಯೆ.€ ಜೀವನಪಥವನ್ನು 
ಸವೆಸುತ್ತಿದ್ದಾನ. ನೋಡು ನೋರ್ಯಾ, ನಾನು ಗೋಲ್ಕಂಡದಲ್ಲಿ ಎರಡು 
ತಿಂಗಳು ಕಾಲ ಕಳೆಯಬೇಕಾಯಿತು. ಆ ಎರಡು ತಿಂಗಳು 2 ಗೋಲ್ಕಂಡದ 


೬೧ ಛತ್ರಪತಿ ಶಿವಾಜಿ 


ಸೃಭವಗಳನ್ನು ಕಣ್ಣಾ ರೆ ನೋಡುತ್ತಿ ಡೆ ನು. ದೆಹಲಿಯ ಬಾದಶಹನ ಐಶ್ವರ್ಯ 
ಕ್ಕಿಂತಲೂ ಗೋಲ್ಕಲ ಡದ ಸುಲಾ ನನ್ನ ಐಶೈರ್ಯವು ಮಿಗಿಲಾದುದು. ಆ 
ಸುಲಾ ರನನ ರಾಜಧಾನಿಯಲ್ಲಿ ಇಪ್ಪ ತ್ತು ಸಹಸ್ರ ವಾರಾಂಗನೆಯರಿದ್ದಾ ರಂತೆ, 
ನಾಲ್ಕು ದಿಕ್ಕು ಗಳಲ್ಲಿಯೂ ಹಗಲಿರುಳು A ್ಪ ಧ್ರ ನಿಯು ಕೇಳಿಸುತ್ತ ಲೇ 
ಇರುತ್ತ ದೆ. ಮದ್ಯಪಾನ, ವೃ ಸ ಭಿಚಾರಗಳಿಗಂತೂ ಎಲ್ಲೆ ಯಿಲ್ಲ. ಆ ರಾಜ್ಯದಲ್ಲಿ 
ಮುದ್ದ ಣನೆಂಬ ಪ ಪ್ರಧಾನಿ ಇದ್ದಾ ನೆ. ಅವನು ದೈ ವ ಬ್ರಾ ಹ್ಮ ಒಣ ಭಕ್ತ್ಕನೆಂದೂ, 
ವೇದಶಾಸ್ತ್ರ ಪಾರಂಗತನೆಂದು ಹನುಮಂತೆಯೇ ಒಪ್ಪಿ ಕೊಳ್ಳು. ತ್ತಾನೆ. ಅವನು 
ಬ್ರಾಹ ಣ. ಅವನಿಗೆ ನಾಲ್ವರು ಬ್ರಾಹ ್ಮ್ಮಣ ಪತ್ನಿ ಯರಬದೆ. ಇಬ್ಬ ರು ಯವನ 
ಸೆನದರೆಯರನ್ನೂ ಮದುವೆಯಾಗಿದ್ದ: ನಂತೆ, ಅವರಿಬ್ಬ ಚ ಸುಲ್ತಾನನ 
ಸೋದರಿಯರಂತೆ. ಅವರ ಅನುಗ್ರ ಹದಿಂದಲೇ ಮುದ್ದ ಡಾ ಕ್ರಧಾನ ಪಟ್ಟವು ವು 
ಅಲುಗದೆ, ಸಿ ಸಿ ರವಾಗಿದೆಯಂತೆ ಇಷ್ಟಾ ದರೂ ಅವನಿಗಾಗಿ ಸ 
ವಾರಾಂಗನೆಯರೂ ಇದ್ದಾ ರಂತೆ, ಇಂತಹವರಿಗೆ ರಾಜ ್ಯ ವಿರಬಾರದು, ರಾಜ ಕ್ಕೆ 
ಇಂತಹ ದೊರೆಗಳಿರಬಾರದು, ನನ್ನ ತಮ ನೆಂದುಕೊಳ್ಳುವ ವೆಂಕಾಜಿಯು ಇದೇ 
ಅನುಕರಣವನ್ನು ಮಾಡುತ್ತಿ ದ್ದಾ ನೆ ಇಂಥವನನ್ನು ನನ್ನ ತಮ್ಮ ನೆಂದು ನಾನು 
ಹೇಗೆ ತಾನೇ ಒಪ್ಪಿ ಕೊಳ್ಳ. ಲಿ % ಅಂತಹೆ ತಮ ನಿರುವುದು' ನನಗೊಂದು 
ಕಳಂಕವೇ ಹೊರತು ಭೂಷಣಪ್ಪಾ ಯವಲ್ಲ” ಎಂದು ನಿಟ್ಟು ಸಿರು ಬಿಟ್ಟ ನು. 
ಸೋರ್ಯಾಬಾಯಿಯು “ಮಹಾಪ ಪ್ರಭುಗಳೇ ಲೋಕನೆಲ್ಲವೂ ಹಾಗೆಯೇ 
ಇದೆ. ತಮ ಂಥ ಧರ್ಮ ಪ ರ್ರಭುಗಳು ನಿಜವಾದ ದೈವಭಕ್ತ ರು ಮತ್ತಾರು 
ಸಿಗಬೇಕು. ಈ ಸುಲ್ತಾನೀ ವೆ ಭವದ ಸ್ರ ಸ್ರಭೆಯು ತಮ್ಮ ಅರಮನೆಗೂ ಬೀಳು 
ತ್ಲಿದೆ, ತಮ್ಮ ಯುವರಾಜರೂ* ಇದೇ ಪಥವನ್ನೆ ತುಳಿಯು ತ್ರಿ ದ್ದಾ ರೆ. ನೀವು 
ಈ ರಾಜ್ಯ ವನ್ನು ಬಿಟ್ಟು ದೂರದೇಶದಲ್ಲಿರುವಾಗ ಇಲ್ಲಿಯ ಕಥೆಗಳು ನಿಮ್ಮ 
ಕಿವಿಗಿನ್ನೂ ಬಿದಿ. ) ಲವೆಂದು. ತೋರುತ್ತದೆ. ಎಷ್ಟು ಸುಂದರಿಯರ ಅಪಹರಣ 
ವಾಗಿದೆ, ಅಬ್ಬ ಬ್ಬಾ | ಒಬ್ಬೊ ಬ್ಬ ಸಿ ಸ್ತ್ರೀಯು ಎಷ್ಟು ಭಾಗ್ಯ ವತಿಯಾದಳು. 
ನಿಮ್ಮ ಅರಮನೆಯಿಂದ ಹೆಣ್ಣಿ ಗೆ ಹೆಣ್ಣಿನ ತೂಕದ "ಹೊನ್ನು. ಧಾರೆ ಎರೆದು 
ಕೊಡಲ್ಬ ಟ್ಟ ದೆ. ಬಹುಶಃ ಆಗರ್ಭಶ್ರೀಮಂತರೆಲ್ಲರೂ ಹೀಗೆಯೇ ಎಂದು 
ಕಣುತ್ತ ದೆ" 


ಶಿವಾಜಿಯು ಸಪ್ಪೆ ಮುಖಮಾಡಿಕೊಂಡು “ಸ್ವಲ ಸ್ನಲ 


ನೆಳವಬ 


ನನ್ನ ಕಿವಿಗೂ 


ಛತ್ರ ಪತಿ ಶಿವಾಜಿ ೬೧ 


ಬಿದ್ದಿ ಜ್ರ ಮನಸ್ಸಿಗೆ ವ್ಯ ಥೆ ಉಂಟಾಗಿದೆ, ಸಾಂಬಾಜಿಯು ಪ್ರಾಯಸಮರ್ಥನಾಗಿ 
ದ್ಬಾ 3 ಶೂರನೂ ಹೌದು, ಅವನನ್ನು ಮುಖಾಮುಖ ಖಂಡಿಸುವುದರಿಂದ 
ಬುದ್ಧಿ ಬರುವುದಿಲ್ಲ. : ಇದೊಂದು ಜೋಷವಿಲ್ಲದಿದ್ದ ರೆ, ಅವನು ನನಗಿಂತಲೂ 
ಪ್ರಖ್ಯಾ ತಿಗೆ ಬರುತ್ತಾನೆ, ನನ್ನ ಮನಸ್ಸಿ ನಲ್ಲಿ ಇದೊಂದೇ ಚಂತೆ”' ಎಂದು 
FI ಕಡೆಗೆ ನೋಡುತ್ತಾ ಮೌನವನ್ನು ಅವಲಂಬಿಸಿದನು. 


ರಾಣಿಯು ಸಮಯವು ಸರಿಯಾಗಿದೆಯೆಂದು ಅರಿತು ತನ ಸ್ನ ಅಸ್ತ್ರವನ್ನು 
ಬಲವಾಗಿ ಪ್ರಯೋಗಿಸಿದಳು. “ಪ ಪ್ರಭುಗಳೇ, ಮತ್ತೊಂದು ಎಜ್‌ರವಿದೆ. 
ಅದನ್ನು ಮ ನಸ್ಸಿ ನಲ್ಲಟ್ಟು ಕೊಳ್ಳ ಟ್‌ ಯುವರಾಜನು ಪಂಡರಾಪುಠದಿಂದ 
ಸಕ್ಕೂ ಜಡಿ ಎಂಬ ಬ್ರಾ ಕ ಸ್ತ್ರೀಯನ್ನು ಅಪಹರಿಸಿಕೊಂಡು ಬಂದು 
ಪ್ರತಾಪಗಡದ ಅರಮನೆಯಲ್ಲಿ ಬಚ್ಚಿ ಟ್ಟು [ಕೊಂಡಿದ್ದಾ ನೆ; ಪ್ರ ತಾಪಗಡವೆಲ್ಲಾ 
ಗುಲ್ಲೊ € ಗುಲ್ಲು ಎದ್ದಿ ಡೈ, ಸಂಡರಾವಿರ ದ ಕ್ಷೇತ್ರ. ದಲ್ಲಂತೂ ಎಲ್ಲರ ಬಾಯಿ 
ಮಾ ಇದೇ ಮಾತು, ಬಹುಮಂದಿ ಬ್ರಾಷ್ಟ ಣರು ನಿಮ್ಮ ಅರಮನೆಗೆ 
ಪವಿಡುತ್ತಿ ದ್ದಾ ರೆ, ಅದಕ್ಕಾ ಗಿಯೇ ಯುವರಾಜನು ಒಂದು ದಿನವೂ ನಿಮ್ಮ 
ಸನ್ನಿ ಧಾನದಲ್ಲಿ ನಿಭಿದೇ ಬು ಓಡಿಹೋಗುತ್ತಿ ದ್ದಾನೆ 


ಪೂ ಮಾತುಗಳನ್ನು ಕೇಳಿ ಶಿವಾಜಿ ತಿಯ ಕಣ್ಣು ಹ ನರಗಳೆಲ್ಲವೂ 
"ಸೆಟೆದುಕೊಂಡವು. ಒಲ ಸಾಂಬಾಜಿಯು. ಎಂತಹ ಸಾಪಕರ್ಮ ವನ್ನು ಮಾಡಿದ. 
ನಮ್ಮ ಸಿಂಹಾಸನಕ್ಕೆ ಅಪಖ್ಯಾ ತಿಯ ಮಾತ ತ್ರವಲ್ಲ, ಅನಿಷ ಸ್ಪವೂ ತಟ್ಟಿ ದಂತಾ 
ಯಿತು. ಸಾಂಬಾಜಯ ಈ” ಸ0ಹಾಸನಕ್ಕೆ ಇ ೦ದಿಗೂ ಅರ್ಹನಲ್ಲ, ಅವನನ್ನು 
ಹಿಡಿತರಿಸಿ ಕ್ರ ರದಂಡನೆ ವಿಧಿಸುತ್ತೆ ನೆ” ಎಂದು ಆಕ್ರೋಶದಿಂದ ನುಡಿದನು. 


ಸೋರಾ ಬಾಯಿಯು ವಿನಯದಿಂದ “ಮಹಾಪ ಪ್ರಭುಗಳು ಅಷ್ಟು ಸಿಟ್ಟಾಗೆ 
ಬಾರದು, ಸ ಪರಿಜನರ ಬಾಯಿಯಿಂದ ಕೇಳಿದ ಮಾತುಗಳಿವು, ನಿಜವೆಷ್ಟೋ 
ಸುಳ್ಳಿ ಷ್ಟೊ "೪ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಗಳಿಂದ ಪರೀ ಕ್ಷಿಸಬೇಕು, 
ಸೌ ಡು ೯ ಕ ಮ ರ ನಿಸಿಕೊಂಡ. ನೀವು ಇಷ್ಟು ಶೀ೨ಘ್ರಕೋಪಿಗಳಾದರೆ 


ಕ ನ್ಯಾ ಯಾನ್ಯಾ ಯ ವಿಮರ್ಶೆಯು ಹೇಗೆತಾನೇ ನಡೆಯಬೇಕು” ಎಂದು. ಹೇಳಿ 


ಶೆ ಮುಗಿದಳು. | ; ; 
ಶಿವಾಜಿಯು. “ಅದೂ ಸರಿಯೇ, ವಿಚಾರಣೆ ಮಾಡುತ್ತೇನೆ. . ಜನರ 


೬೨ ಭಶ್ರ ಪತಿ ಶಿವಾಜಿ 


ಬಾಯಲ್ಲಿ ಹೊರಟ ಮಾತು ಸುಳ್ಳಾ ದೀತೆ? ಬೆಂಕಿ ಇಲ್ಲದೆ ಹೊಗೆಯಾಗುವುದೇ” 
ಎಂದು ಹೇಳಿ ಅಂತಃಪುರದಿಂದ ಹಿರೆ: 

ರಾಣಿಯ ಹೃದಯವು ಕ್ಷಣಕಾಲ ತಲ್ಲಣಿಸಿತು. “ಶಿವಾಜಿ ಮಹಾರಾಜನು 
ಉಗ್ರ ಕೋಪಿ, ನಿಚಾರಣೆಯನ್ನೆ €ನೋ ನಡೆಸಿಯೇ ನಡೆಸುತ್ತಾನೆ. ನನ್ನ 
inex ನಿಜವಾಗಿದ್ದ ರೆ ಸಾಂಬಾಜಿಗೆ ಕಠೋರ ಶಿಕ್ಷೆ ತಪ್ಪ ದು, ಸುಳ್ಳಾ ದರೆ 
ಮಾತ್ರ ಮಹಾರಾಜನು. ಮತ್ತೆ ನನ್ನ ಮುಖದರ್ಶನ 'ಮಾಡದೇ ಹೆ ಹೋಗ 
ಬಹುದು” ಎಂದು ಭಯಪಟ್ಟ ಳು. ಮನಸ್ಸ ನ್ನ್ನ ಪುನಃ ಘಟ್ಟಿ ಮಾಡಿಕೊಂಡಳು. 
ದೇವರು ನನ್ನ ಕಡೆಗಿದ್ದಾ ಲ ಈ; ವಾರ್ತೆಯು ನಿಜ, ಸಾಂಬಾಜಿಯ ದಂಡನೆ 
ಯಿಂದ ನನಗೇನೂ ಲಾಭವಿಲ್ಲ. ಮಹಾರಾಜನು “ಸಾಂಬಾಜಿಯು ಸಿಂಹಾಸನಕ್ಕೆ 
ಅನರ್ಹ” ಎಂದು ಹೇಳಿದ ಮಾತು ಘಟ್ಟಿ ಮಾಡಿಸಿದರೆ ಸಾಕು ಎಂದು ಜಾ 
ಮಾಡಿಕೊಂಡಳು. 

ರಾಣಿಯು ಆ ರಾತ್ರಿ ನಿದ್ದೆ ಮಾಡಲಿಲ್ಲ. ತನ್ನೆ ಆಪ್ತರಾದ ದೂತರನ್ನು 
ಅಂತರಂಗದಲ್ಲಿ ಬರಮಾಡಿಕೊಂಡು ಅವರಿಗೆ ಕೈತುಂಬಾ ಪಿಷ ಹುಚ್ಚನಂತೆ 
ರಾಜಧಾನಿಯಲ್ಲಿ ಅಲೆಯುತ್ತಿ ದ್ದ ಶಂಕರಭಟ್ಟ ನನ್ನು ಕರೆತಂದು ಪ್ರಾತಃಕಾಲ 
ಮಹಾರಾಜರ ಮುಂದೆ ನಿಲ್ಲಿಸ ಬೇಕು. ಅವನು ಧೃ ರ್ಯ ವಾಗಿ ಯುವರಾಜನ 
ಮೇಲೆ ದೂರು ಕೊಡುವಂತೆ ಮಾಡಬೇಕು ಎಂದು ಪ್ರೇರೇಪಿಸಿ ಆ ದೂತರನ್ನು 
ಚೋ” ಳು. 


೧೧ 


ಶಿವಾಜಿ ಮಹಾರಾಜನಿಗೂ ರಾತ್ರಿ ಕಣ್ಣಿ ಗೆ ನಿದ್ದೆ ಹತ್ತಲಿಲ್ಲ. ಆ ರಾತ್ರಿ 
ಯೆಲ್ಲಾ ಶಿವಾಜಿಯು ಪರಿತಪಿಸುತ್ತ್ವಿ ದ್ದ ನ ಬೆಳಕುಹರಿಯುತ ತಲೇ ಸ್ನ ನಾನ್ಹಿ ಕ 
ಗಳನ್ನು ಪೂರೈ ಸಿಕೊಂಡು ದೇವಮಂದಿರ್ಕೆ ಬರುವ ಸ ಸಮಯಕ್ಕೆ ಸರಿಯಾಗಿ 
ನಿರ್ಭಾಗ್ಯ ಬ್ರಾ ಈ ಸಣ ಶಂಕರಭಟ್ಟ ನು he ಮಹಾರಾಜರ ಆಗಮನ ನಿರೀಕ್ಷೆ 
ಮಾಡುತ್ತಾ ನಜ ನು. 

ಮಹಾರಾಜನು ಅವನ ಕಡಗೆ se ಶಲೇ ಆ ಬ್ರಾಹ್ಮಣನು 


ಧಾಜನಿಗೆ ದೀರ್ಫ್ಥದಂಡ ಪ್ರ ಹಾಮಮಾಡಿ “ಪ್ರಭು, ನಾನು ಕಷ್ಟ ನದ ದ್ದೇನೆ, 


ಛಶ್ರಪತಿ ಶಿವಾಜಿ ಕಿ 


ಅತಿ ದುಃಖಪಡುತ್ತಿ ದ್ದೆ ನೆ, ಅಪಮಾನಿತನಾಗಿದ್ದೆ ನೆ , ನನ್ನ ದೂರನ್ನು ಲಾಲಿಸೆ 
ಬೇಕು. ತಮಗೆ ವಿಜ್ಞಾ ಪೆನೆ ಮಾಡಿ ಕಾಶೀಕ್ಷೇತ್ರ ಕ ಓಡಿಹೋಗಬೇಕೆಂದು 
ನಿಪ ಯಮಾಡಿಕೊಂಡಿದ್ದೆ ನೆ” ಎಂದು ಹೇಳಿದನು. 

ಶಿವಾಜಿಯು ಅವನನ್ನು ಕಾದಿರುವಂತೆ ಕೈಸನ್ನೆ ಮಾಡಿ ದೇವಮಂದಿರ 
ದೊಳಗೆ ಪ ಸ್ರವೇಶಮಾಡಿ ಭವಾನಿಯನ್ನು ಸ್ತೋತ್ರಗಳಂದ ಪ್ರಾರ್ಥನೆಮಾಡಿ, 
“ದೇವೀ, ಅಪಚಾರವನ್ನು ಮನ್ನಿ ಸು, ರಾಜ್ಯ ಕ್ಕ ಶು 'ಭವನ್ನು ಕರುಣಿಸು” ಎಂದು 
ಪ್ರಾರ್ಥನೆಮಾಡಿ ಪ ಸ್ರಸಾದವನ್ನು ಸಿ (ಕರಿಸಿ 'ಬೇವಮ ಂದಿರದ ಹೊರಮಂಟಪ 
ದಲ್ಲಿದ್ದ ಧರ್ಮಪೀಕದ ಮೇಲೆ ಕೊಂಡನು . ಮೊದಲು ಬ್ರಾಹ್ಮ ಣರಿಗೆ 
ನಿತ್ಯ ದಾನಗಳನು ಕೊಟ್ಟ ನು. ತರುವಾಯ ಆಬಾ ಬ್ರಾಹ್ಮ ಣನನ್ನು ಸಮ್ಮ ಕ್ಕೆ 
ತರಯ “ಹೇಳು, ನನ್ನ ದೂರೇನು? ಯಾರ ಮೇಲೆ ದೂರು ತಂದಿರುವೆ. 
ನಿನ್ನ ಹೆಸರೇನು ? ಧ್ಯ ರ್ಯವಾಗಿ ಹೇಳ್ದ, ಸತ್ಯ ವನ್ನು ನುಡಿ, ಭವಾನಿಯ 
ಸಾನಿಧ್ಯ ದಲ್ಲಿದ್ದಿ ಯೆ 2” ಎಂದು ಪ್ರಶ್ನೆ ಮಾಡಿದನು. 

“ಮಹಾಪ ಪ್ರಭು, ನನ್ನ ಹೆಸರು ಶಂಕರಭಟ್ಟ, ನಾನು ಸತ್ಯ ವನ್ನೆ € ನುಡಿಯು 
ತ್ರೇನೆ. ನನ್ನ ಆಸನ ತೌರೂರು ಪುಣೆ, ಬೀಯ ಯ ಜ್ಜ ಶ್ವ ರದೀಕ್ಷಿತರ 
ಧಗ ನನ್ನ ಧರ್ಮಪತ್ನಿ, ಅವಳ ಹೆಸರು ಸಕ್ಸೂ ಬಾಯಿ, by ಶಿವಪುರದ 
ಗ್ರಾಮಸ್ಥ ತ "ಮಕ್ಕ ಲದೇ ಪಂಡರಾಪುರಕ್ಕೆ ಹೋಗಿ ನಾವು ದಂಪತಿಗಳು ಸೇವೆ 
ಮಾಡು ದೆ ವ,” ಯುವರಾಜ ಸಾಂಬಾಜಿಯವರು ದೇವರ ದರ್ಶನಕ್ಕೆ ದಯ 
ಮಾಡಿಸಿದರು, ದೇವಸ ಸ್ಪಾ ನದಿಂದ ಅವರು ಹೊರಟುಹೋಗುವಾಗ ರಾಜರ 
ದರ್ಶನ ಕುತೂಹಲದಿಂದ ನನ್ನ ಹೆಂಡತಿಯು ಸಮೀಪದಲ್ಲಿ ನಿಂತು ರಾಜರನ್ನು 
ದರ್ಶನಮಾಡಿದಳು: ಯುವರಾಜರು ತಮ್ಮ ಕಂಠದಲ್ಲಿದ್ದ ಮುತಿ 3,ನಹಾರವನ್ನು 
ತೆಗೆದು ನನ್ನ ಪತ್ತಿ ಗೆ ಕೊಟ್ಟು ಹೊರಟುಹೋದರು. ನನ್ನ ಪತ್ನಿ ಯು ಗಾಬರಿ 
ಗೊಂಡು ಶ್ರಿ ಹಾರವನ್ನು “ಹಂಜೆರೀವಾಥನ ಪಾದಗಳಿಗೆ" ಜನನಿ ಹೊರಟು 
ಬಂದಳು. ಇದನ್ನು ಭಕ. ಜನರೆಲ್ಲರೂ ಕಣ್ಣಾರ ನೋಡಿದ್ದಾರೆ. ಆ ಹಾರವು 
ಪಂಡರೀನಾಥನ ಪುಟಗಳ ಮೇಲೆಯೇ ಇದೆ, 

ಆ ರಾತ್ರಿಯೇ ರಾಜದೂತರು ಬಂದು ನನ್ನನ್ನು ಯುವರಾಜರ 
ಸಮ್ಮುಖಕ್ಕೆ ಕರೆದೊಯ್ದ ರು. ಅವರು ನಿಶ್ಶಂಕೆಯಿಂದ ಆ ಸಕ್ಕೂಬಾಯಿ 
ಯನ್ನು ನನಗೊಪ್ಪಿ ಸಿಬಿಡಬೇಕು, ನಿನಗೆ ಅಪಾರ ಐಶ್ವರ್ಯ ವನ್ನು ಕೊಡಿಸು 


೬೪ ಛತ್ರಪತಿ ಶಿವಾಜಿ 


ತ್ರೇನೆಂದು? ಹೇಳಿದರು, ನಾನು ಕೈ ಮುಗಿದು “ಮಹಾಪ್ರಭುಗಳ ಬಾಯಿಯಿಂದ 
ಇಂತಹ ಮಾತು ಬರಬಾರದು' ಎಂದು. ಬೇಡಿಕೊಂಡೆ, ನಾನು ಪೂಜಾರಿಗಳ 
ಮನೆಯ ಹಿಂಭಾಗದಲ್ಲಿ ಬಿಡಾರಮಾಡಿದ್ದೆ, ಹಿಂತಿರುಗಿ ಬಂದು: ನೋಡುವ 
ವೇಳೆಗೆ ನನ ಪತ್ನಿ ಯು. ಮಾಯವಾಗಿಹೋಗಿದ್ದ ಳು, ಹಿಂತಿರುಗಿ ಬರುವಷ್ಟ ರಲ್ಲಿ 
ಯುಷಧಾಜರು-ನ ಪ “ರಿವಾರ ಸಮೇತ ಹೊರಟುಹೋಗಿದ್ದ ರು. ನನ್ನ ಪತ್ನಿ ಯನ್ನು 
ಪ್ರತಾಪಗಡದ. ಅರಮನೆಯಲ್ಲಿ ಬಂಧಿಸಿಟ್ಟಿ ದ್ದಾ ರೆಂದು' ಕೇಳಿದ್ದೆ ಕೆ, ಎಷ್ಟೋ € 
ಫಹ ಅಧಿಕಾರಿಗಳಲ್ಲಿ ಹೇಳಿಕೊಂಡೆ, ; ಎಲಿವೂ. ನಿಷ್ಟ ಲವಾಯಿತು. ಆ ಪತ್ನಿ ಯ 
ಆಶೆಯನ್ನು ತೊರೆದುಬಿಟ್ಟಿದ್ದೇನೆ. ' ಇನ್ನು ಅವಳು ನನ್ನ ವಳಲ್ಲ. ಸಂಡರಿನಾಥ 
ನಿಗೆ ಒಪ್ಪಿ ಸಿ ಬಿಟ್ಟಿ ದ್ದ ನೆ. ಐ: ದುಃಖದಿಂದ ನಾ ಹಿ ಬೇಗ ಸಾಯುತ್ತೇನೆ. 
ಸಾಯುವಾಗ ಹಿ: ಹೋಗಿ `ಗಂಗಾತೀರದಲ್ಲಿ' ಸಾಯಬೇಕೆಂದು ಸಂಕಲ್ಪ 
ಮಾಡಿದ್ದೇನೆ, ನನ್ನ ದೂರು ಇಷ್ಟೆ. ಪ್ರತಿಫಲವಿಲ್ಲದ ದೂರು, ಧರ್ಮಾ 
ಧರ್ಮಗಳನ್ನು ಮಹಾಪ್ರಭುಗಳು ವಿಚಾರಣೆ ಮಾಡಿಕೊಳ್ಳಿ ಬಹುದು” ಎಂದು 
ಕಣ್ಣಿ ರರಿಡುತ್ತಾ ಹೇಳಿದನು. 

ಆ ಬ್ರಾಹ್ಮ ಣ ಸಮೂಹದಲ್ಲಿ ಆ ದೇವಮಂದಿರದಲ್ಲಿ ದಹದ ಮೇಲೆ 
ಕುಳಿತ್ಯಿದ್ದ ಮಹಾರಾಜನಿಗೆ ಆ ಮಾತುಗಳನ್ನು ಕೇಳಿ ಸಿಡಿಲುಬಡಿದಂತಾಯಿತು. 
ಅವನು "ದೇವಿಯ ಕಡೆಗೆ ನೋಡುತ್ತಾ ಬ್ರಾಹ್ಮಣನಿಗೆ ಮನಃಪೂರ್ವ ಕವಾಗಿ 
ವಂದಿಸಿ ಅರಮನೆ ಒಳಗೆ ಪ್ರವೇಶಮಾಡಿದನು. ತನ್ನ ಸಟನ್‌ದಿತತಿಗಳಾದ 
ಏಂಗಳೆ ಮತ್ತು ದತ್ತೂ ಕಾಪಿ ಇವರಿಬ್ಬ ರನ್ನೂ ಕರೆಸಿ” “ನೀವುಗಳು ಪ್ರತಾಪ 
ಗಡಕ್ಕೆ "ಹೋಗಿ ಸಾಂಬಾಜಿಯನ್ನು ಕರೆತರಬೇಕು, ಅವನ : ವಿಚಾರಣೆಯಾಗ 
ಬೇಕು, ಅದುವರೆಗೆ ನಾನು ಅನ್ನಾ ಹಾರಗಳನ್ನು ಮುಟು ವುದಿಲ್ಲ, ಜಲಪಾನ 
ಮಾಡುವುದಿಲ್ಲ” ಏಂದು ಹೇಳಿದನು. ಭತಿಯಾರುಜನ ನಷ್ಟು ರ ವಚನಗಳನ್ನು 
ಕೇಳಿ ಅವರಿಬ್ಬ ರೂ ಗಾಬರಿ ಗೊಂಡರು, : ಮರುಮಾತನಾಡದೇ ಪ ಪ್ರತಾಪ ಪಘಡಕ್ಕೆ 
ಹೋರಟುಹೋದೆರು: 

ಅವರಿಬ್ಬ ರೂ ಸಾಂಬಾಜಿಯನ್ನು ಕಂಡು ಶಿವಾಜಿ ಮಹಾರಾಜರ ಆಸ್ಲೆ 
ಯನ್ನು ತಳಿಸಿದರೆ ಆ ಸೇನಾಧಿಪತಿಗಳು ಕಾರಣವನ್ನು ತಿಳಿಸಲಿಲ್ಲ. 
ಸಾಯಾಚಯು ಭಯಗೊಂಡನು. ಸೇನಾಧಿಪ ತಿಗಳಿಬ್ಬ ರೂ ಸನಂಚಾಟಗೆ ನಾನಾ 
ಎಧವಾಗಿ ಧೈ ರ್ಯ ಹೇಳಿ ಅವನನ್ನು ರಾಯಘ ಡಕ್ಕೆ ಚರು ಬಂದರು, 


ಛತ್ರ ಪತಿ ಶಿವಾಜ ೭೫ 


ಮರುದಿನ ಪಾ ್ರ್ರಾತಃಕಾಲ ಶಿವಾಜಿಯು ದರ್ಬಾರಿನಲ್ಲಿ ಬಂದು ಕುಳಿತನು, ಮಂತ್ರಿ 
ಗಳು, ವಿದ್ಧಾ ೦ಸರುಗಳು ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಸ 
ಸೇನಾಧಿಪತಿಗಳು ಯುವರಾಜನನ್ನು ಮಹಾರಾಜರ ಸಮ್ಮು ಖದಲ್ಲಿ ಕರೆತಂದು 
ನಿಲ್ಲಿಸಿದರು. ಶಿವಾಜಿಯು ಸಾಂಬಾಜಿಯ ಮುಖವನ್ನು ನೋಡದೆ, ಮಂತ್ರಿಗಳ 
ಕಡೆಗೂ ವಿದ್ದಾ ೦ಸರ ಕಡೆಗೂ ತಿರುಗಿ ನೋಡಿ “ಈ ಸಾಂಬಾಜಿಯು 
ಮಹಾಪರಾಧಮಾಡಿದ್ದಾ ನೆ. ಅಪರಾಧವು ಸಾಮಾನ್ಯ ವಾದುದಲ, ಅದು 
ಮಹಾಪಾತಕ, ನನ್ನ " ಮಗನೆಂದೂ, ಯುವರಾಜನೆ ದೂ ನೀವು ದಾಕ್ಷಿಣ್ಯ 
ಪಡಕೂಡದು, ಇವನಿಗೆ ತಕ್ಷ ಶಿಕ್ಷೆಯನ್ನು ವಿಧಿಸಬೇಕು; ಈ ಬಗ್ಗೆ ನನಗೂ 
ಪ್ರಾ 'ಯಶ್ಚಿ ತ್ರವಿಧಾನ ಮು ಡಬೇಕು” ಎಂದು ಹೇಳಿ ಶಂಕರಭಟ್ಟ, ನನ್ನು 
ಸಿಂಹಾಸನದ ಮುಂದೆ ಕರೆತಂದು ನಿಲ್ಲಿಸುವಂತೆ ಅಪ್ಪ ಣೆಮಾಡಿದನು. 

ಶಂಕರಭಟ್ಟ ನು ದರ್ಬಾರಿಗೆ ಬಂದು ಮಹಾರಾಜರಿಗೆ ಅಭಿವಂದಿಸಿ ನಿಂತು 
ಕೊಂಡನು. ಶಿವಾಜಿಯು “ಹೇಳು ವಿಪ್ರ, ನಿನ್ನ ದೂರನ್ನು ನಿಶ್ಶ ಂಕೆಯಿಂದ 
ಈ ರಾಜಸಭೆಯಲ್ಲಿ ಹೇಳು, ನನ್ನ ಮೇಲೆಯೇ ದೂರಿದ್ದರೂ ಧ್ರ ರ್ಯವಾಗಿ 
ಹೇಳು, ಈ ಸಿಂಹಾಸ ಸನವನ್ನಾ ದರೂ ಪರಿತ್ಯ ಜಿಸಲು ನಾನು” ಸಿದ್ದ ನಾಗಿ್ದೆ ನೆ” 
ಎಂದು ಹೇಳಿದನು. 

ಶಂಕರಭಟ್ಟ ನು ಕಣ್ಣಿ "ರುಗರೆಯುತ್ತಾ “ಮಹಾಪ್ರಭುಗಳೇ, ಈ ಯುವ 
ರಾಜರು ಪಂಡರಾಪುರ ಕ್ಷೇತ್ರ ದಲ್ಲಿ ನನ್ನ ಧರ್ಮಪತ್ನಿ ಯನ್ನು. ಅಪಹಾರಮಾಡಿ 
ದ್ದಾ ರೆ, ಕ್ಷೇತ್ರವನ್ನು ಅಪವಿತ್ರ ಗೊಳಿಸಿದಾ ರೆ, ನನ್ನ $ ಪತ್ನಿ ಯ ಪಾತಿವ್ರತ್ಯ ವನ್ನು 
ಭಂಗಗೊಳಿಸಿದ್ದಾ ರೆ, ತಮ್ಮ ಈ: ಧರ್ಮ ಸಿಂಹಾಸನಕ್ಕೆ ಕಳಂಕವನ್ನು ಮಾದ 
ದಾ ಎ ಇದಕ್ಕೆ ಪಂಡರೀನಾಥನೇ ಸಾಕ, ಅಲ್ಲಿ ನೆರೆದಿದ್ದ ಭಕ್ತ ವೃಂದವು 
ಸಾಕ್ಷ, ಪಂಡರೀನಾಥನ ಪಾದಗಳಲ್ಲಿರುವ ಮುಕಾ ಶಹಾರವು' ಸಾಕ್ಷಿ” "ಎಂದು 
ಹೇಳಿ ಎರಡು ಕ್ರೈ ಗಳಿಂದಲೂ ಮುಖವನ್ನು ಮುಚ್ಚಿ ಕೊಂಡು ಕಣ್ಣಿ ೇರಿಡುತ್ತಾ 
ನಿಂತುಕೊಂಡನು 

ಸಾಂಬಾಜಿಯು ತಲೆ ಎತ್ತ ಲಿಲ್ಲ... ಶಿವಾಜಿಯ ಮುಖವನ್ನು ಕಣ್ಣೆತ್ತಿ ತ್ರಿ 
`ನೋಡಲು ಅವನಿಗೆ ಧೈರ್ಯ ಬರಲಿಲ, ತಲೆತಗ್ಗಿ ಸಿಕೊಂಡು, ಕಲ್ಲುಗೊಂಬೆಯಂತೆ 
ಅಲುಗದೇ ನಿಂತಿದ್ದ ನು. 

ಶಿವಾಜಿಯು ಮಂತ್ರಿಗಳ ಕಡೆಯೂ: ವಿದ್ಧಾಂಸರ' ಕಡೆಯೂ ತಿರುಗಿ 


೭೬ 4. | ಛತ್ರಪತಿ ಶಿವಾಜಿ 


ನೋಡಿದನು. .. ಯಾರೂ ಮಾತನಾಡಲಿಲ್ಲ, ಎಲ್ಲರ ಮುಖಗಳೂ ಮ್ಲಾ ನವಾಗಿ 
ದ ವು. ಶಿವಾಜಿಯು ಗದ್ದ ರಿಸಿ “ಸಾಂಬಾಜೀ, ನಿನ್ನ ಅಪರಾಧವನ್ನು ಒಪ್ಪಿ 
ಕೊಳ್ಳು ವೆಯಾ, ಪಶ್ಚಾ ತಾಪದಿಂದ ಒಪ್ಪಿ ಕೊಳ್ಳು ಶಾ ? ಪ್ರಾಯಶ್ಚಿತ್ತ ತ ವನ್ನು 
ಜೀತ ಹ; ುವ ಧೈರ್ಯ ನಿದೆಯೇ ಕ್ಷ ಹಿ ಪ್ರಶ್ನೆ ಮಾಡಿದನು. 

ಸಾಂಬಾಜಯು ತಲೆ ಎತ್ತಿ ಕೈಮುಗಿದು “ನನ್ನ ನುವಾಸ ರಾಧಿ, 
ಒಪ್ಪಿ ಕೊಳ್ಳುತ್ತೇನೆ. ಮೊದಲು ಈ ಬ್ರಾ ಹ್ಮಣನಲ್ಲಿ ಕ್ಷಮಾಯಾಚನೆ ಮಾಡು 
ತ್ತೇನೆ. ನನಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ಮಹಾರಾಜರವರಲ್ಲಿ 
ಪ್ರಾರ್ಥನೆಮಾಡುತ್ತೇನೆ. ಎಷ್ಟು ಸಂತೋಷದಿಂದ ಪಾ ಪವನ್ನೆ ಸಗಿದೆನೋ 
ಅಷ್ಟೆ € ಹರ್ಷದಿಂದ ಶಿಕ್ಷೆಯನ್ನು ಅನುಭವಿಸುತ್ತೇನೆ” ಎಂದು ಹೇಳಿದನು. 

ಶಿವಾಜಿಯು ಮತೊ ಮ್ಮ ಸಭಾಸದರ ಕಡೆಗೆ ತಿರುಗಿನೋಡಿದನು, 
ಪುನಶ್ಚ -ಮೌನ-ಸರ್ವತ್ರ ಮೌನ, 

ಶಿವಾಜಿಯು ಕ್ಷಣಹೊತ್ತು ಆಕಾಶದ ಕಡೆಗೆ ನೋಡುತ್ತಿದ್ದು “ಈ 
ಅಪರಾಧಕ್ಕೆ ಶಿರಚೆ ಕ್ಸ್ರೇದನವು ಶಿಕ್ಷ” ಎಂದು ಹೇಳಿದನು. ಸಭೆಯಲ್ಲಿ ಲ್ಲಾ 
ಹಾಹಾಕಾರವೆದ್ದ ಹ ಮಂತ್ರಿಗಳೂ: ವಿದ್ವಾಂಸರೂ ಕ್ಳೈ ಮುಗಿದು “ಯುವರಾಜ 
ನನ್ನು ಕ್ಷಮಿಸ ಸಬೇಕು” ಎಂದು FSA 

ಶಿವಾಜಿಯು ಅಲುಗಲಿಲ್ಲ ಮುಖದ ಹುಬ್ಬ ನ ಗಂಟು ಸಡಿಲವಾಗಲಿಲ್ಲ. 

ಶಂಕರಭಟ್ಟನು ಕಣ್ಣು ಬಿಟ್ಟು ಸುತ್ತಲೂ 'ಭೋಡಿದನು. ಹಟಾತ್ತನೆ . 
ಸಿಂಹಾಸನದ ಸಮೀಪಕ್ಕೆ ಓಡಿಬಂದು ಶಿವಾಜಿಯ ಪಾದಗಳಿಗೆರಗಿ “ಮಹಾ 
ಪ್ರಭು, ಕ್ಷಮಿಸಬೇಕು. ಸಿ ಸ್ತ್ರೀಮೋಹವು ದೇವಾಧಿದೇವತೆಗಳನ್ನೂ ಬಿಟ್ಟದ್ದ ಲ್ಲ, 
ಆದರೆ ಈ ಸಿಂಹಾಸನದ ದೇಪವು ನನ್ನಿ ೦ದ ಆರಿಹೋಗಕೂಡದು. os 

ಎಪವನ್ನು ನನ್ನ ತಲೆಯಮೇಲೆ ಕಟ್ಟ ಕೂಡದು. ಈ ಮಹಾರಾಷ್ಟ್ರ ರಾಜ್ಯವು 
ಲ ನನ್ನ ಅಪಖ್ಯಾ ತಿಯು 'ಆಆಳಿ/ಹೋಗಲು ನನಗೇ ಏಕೆ. ಇಡೀ. 
ಬ್ರಾಹ ಣಕುಲಕ್ಕೆ € ಈ ಆಂ ಐ ಕಳಂಕವು ಶಾಶ್ವ ತವಾಗಿ ಅಂಟುವುದು. 
ಸಃ ಬೋ ತ ನ್ನಿ ಧಾನದಲ್ಲಿ ಧರ್ಮ ಪೀಠದಲ್ಲಿ ಜಾ ಬ್ರಾ ಹ ೈಣರೆಲ್ಲರಿಗೂ 
ದಾನಮಾಡಿದಿರಿ, wi ನಾನು ಪರಿಗ್ರಹಿಸ ಸಲಿಲ. ಈಗ ae 
ಯುವರಾಜರನ್ನು ಕ್ಷಮಿಸಿದ್ದೇನೆ, ಅವರ ಪ್ಪಾ ಪ್ರಿಣಭಿಕ್ಷೆಯನ್ನು ಬೇಡುತ್ತಿ ದ್ದೇನೆ. 
ಯುವರಾಜರ 'ಅಪರಾಧಕ್ಕ' ಹೇಗೆ ಪಂಡರಿನಾಥನು ಸಾಕ್ಷಿಯೊ ಹಾಗೆ ನಾನು 


ಛತ್ರಪತಿ ಶಿವಾಜಿ 


ಬಾ ಹ್ಮ ಸ ಜಾಯಾ ಎದ್ವ ತ್‌ ಜಟ ಸಮ: ತಿಸಿದರೂ ಮಂತ್ರಿಗಳು 
ಸಲಹೆ ಕೊಟ್ಟ ರೂ “ಅಪರಾಧಕ್ಕೆ ಶಿಕ್ಷೆ ಇಲ್ಲದೇ ಇರಕೂಡದು. ಯುವರಾಜ 
ಸಾಂಬಾಜಿಗೆ” ಆಮರಣಾಂತ ಕೌರಾಗೃ ಹ ಶಿಕ್ಷಯನ್ನು ಐಧಿಸಿದ್ದೆ ನೆ” ಎಂದು 
ಹೇಳಿ ಸಭಾಭವನವನ್ನು ಬಿಟು ಹೋದನು, 
ಯುವರಾಜ ಸ ಸಾಂಬಾಜೆಸುನ್ನು ಕಟು ೨ ಕಾವಲಿನೊಡನೆ ಪನ್ಹಾ ಲಾಕೋಟೆಗೆ 
ಕಳುಹಿಸಿಕೊಟ್ಟ ರು; ಪನ್ಹಾ ಲಾ "ಕೋಟೆಯಲ್ಲಿ ಸಾಂಬಾಜಿ ಜಿಯನ್ನು ಬಹಳ 
ಎಚ್ಚರಿಕೆಯಿಂದ ನೋಡಿಕೊಳ ಬೇಕೆಂದು ಅಜ್ಜಿ ಇತ್ತರು... ಮಹಾರಾಜರಲ್ಲಿ 
ಮೂರು ಕೂಟ್ಟ ಬ್ರಾಹ್ಮ: ಬನಿ ತನ್ನ ಪತ್ರಿ ) ಯನ್ನು ಪುನಃ ಪರಿಗ್ರ ಹಿಸಲು 
ಒಪ್ಪ ಲಲ್ಲ, ವಾದ ಮಹಾರಾಜನು ಖನ್ನ ಳಾದ ಆ ಬ್ರಾಹ್ಮ ಣೆಯನ್ನು 
ಫಂಡರೀಪುರಕ್ಕೆ ಹೋಗಿ ಭಗವತ್ಸೇವೆಯಲ್ಲಿ ಕಾಲಕಳೆಯುವಂತೆ ಅಪ್ಪ ಣೆಯಿತ್ತು 
ಕಳುಹಿಸಿಕೊಟ್ಟ ಮ. ಆ ಬ್ರಾಹ ಸ ಣನು ' ವಾರಣಾಸಿಗೆ ಹೊರಟುಹೋದನು. 
ಶಿವಾಜಿಯ ಮನಸ್ಸು ಇಷ್ಟಾ ಡ್‌ ಶಾಂತಿಯನ್ನು ಪಡೆಯಲಿಲ್ಲ. ಸಾಂಬಾಜಿಯ 
ಪಕ್ಕ ತ್ಯ ಗಳು ತನ್ನ ide ಮೇಲೆ ಕಳಂಕವನ್ನು ಬೀರದಿರವು ಎಂದು 
ಹಹ 'ಪರಿತಪಿಸುತ್ತ ಲೇ ಇದ್ದ ನು. ಅಂ ತಃಪುರಕ್ಕೆ A REE ಹೋಗುವು 
ದನ್ನ € ಬಿಟ್ಟು ಬಟ್ಟ ನು. ಚಿಕ್ಕ ರಾಣಿ ನೋರ್ಯಾಬಾಯಿಯು ಸಾಂಬಾಜಿಯ 
ಸ ಸರ್ವದಾ ಸ. ಹೇಳುತ್ತಾ ತನ್ನ ಮಗನಾದ ರಾಜಾರಾಮನಿಗೆ ಪಟ 
ಕಟ್ಟಿ ಸಬೇಕೆಂದು ಪ ಪ್ರಯತ್ನಿ ಸುತ್ತಿ ದ್ದ ಳು. ಸ ನುಗುಣವಾಗಿ ಅನೇಕ ಮಂದಿ 
ಎದ್ದೆ ತ್‌ ಜನರನ್ನು, ಮಂತ್ರಿ ಗಳನ್ನು ನಾನಾ ಎರಾ ಪ್ರೇರೇಪಿಸು 
ತ್ರಿ ದ ಳು. ಇವಲ್ಲ. ei ಶಿವಾಜಿಯು ಅತ್ಯ ೦ತ ಖನ್ನ ನಾಗಿದ್ದ ನು. 


೧೨ 


ಪನ್ಹಾಲಾ ದುರ್ಗದಲ್ಲಿ ಅರಮನೆಯಲ್ಲಿ ಏಕಾಂತವಾಸಿ ಸವನ್ನು ಅನುಭವಿಸು 
ತ್ರಿದ್ದ ಸಾಂಬಾಜಿಗೆ ತನ್ನ ಜೀವನವೇ ಭಾರವಾಗಿ ಕಾಣತೊಡಗಿತು. ಶಿವಾಜಿ 


೭೮ ಸ ಛತ್ರ ಪತಿ ಶಿವಾಜಿ 


ಮಹಾರಾಜರಲ್ಲಿ, ಪ್ರಾರ್ಥನೆ ಮಾಡಿ ಬಂಧನದಿಂದ ವಿಮುಕ್ತಿ ಹೊಂದೋಣವೇ 
ಎಂದು ಮನದಲ್ಲಿಯೇ. ಚಂತಿಸತೊಡಗಿದನು. ಬಹುಮಂದಿ ಮಂತ್ರಿಗಳೂ, 
ಅನೇಕ ಸೇನಾಧಿಪತಿಗಳೂ ತನ್ನ ಕಡಗಿದ್ದು ಲಂಬ. ಪೂರ್ಣಭರವಸೆಯು ಅವನಿ 
ಗಿದ್ದಿ ತು. ರಾಜರುಗಳು ತನ್ನ. ಮನಸ್ಸಿ ಗೆ ಒಲಿದ ಸಿ ಸ್ತ್ರೀಯರನ್ನು ಪರಿಗ್ರ ಹಸ 
ಬಾರದೆಂಬ ನ್ಯಾ ಯವೇ ಹಿಟ್‌ ಮನಸ್ಸಿ ಗೆ ಹೊಳೆಯುತ್ತಿ ರಲಿಲ್ಬ ಮಾ 
ವಿಮುಕ್ತನಂಗಿ ಪುನಃ ಎಲ್ಲಿಗೆ ತ ತನ್ನ ಮೇಲೆ ಹಹ ಬಂದೇ 
ಬರುತ್ತವೆ. ತಂದೆಯಾದ ಶಿವಾಜಿ ಮಹಾರಾಜನು ಅಡಿಗಡಿಗೆ ತನ್ನ ಮೇಲೆ 
ಆಗ್ರ ಹಪಟ್ಟು ಕೊಳ್ಳು ಫಿ ವಂಥಾ ಕಾರಣಗಳು ಬಂದೊದಗುತ್ತವೆ. ಆಷ್ಟೆ € ಅಲ್ಲ, 
ತನಗೆ ದರಬೌರಿನಲ್ಲ" ತಲೆ ಎತ್ತದಂಥಾ ಅಪಮಾನವಾಗಿದೆ. ಮಹಾರಾಜರವರೇ 
ಕ್ಷಮಿಸಿದರೂ ಕೂಡಾ ಇನ್ನು ದರಬಾರಿಗೆ. ಹೋಗಬಾರದು. ಚಕ್ಕ ತಾಯಿ 
ಸೋರಾ ಬಾಯಿಯು ತಿನ್ನ ಮೇಲೆ ಯಾವಾಗಲೂ ದ್ವ ೇಷವನ್ನು ಸತ ತ್ರಲೇ 
ಇರುತ್ತಾಳೆ, ತನಗೆ ಇ ಒಂದು ದೈ ವದತ್ತವಾದ TNE, ಆಡಂತಾಗಿದ, 
ಇನ್ನು ರಾಜಧಾನಿಗೆ ಹೋಗುವುದಿಲ್ಲ.” ತಂದೆಯು ಏನು ಬೇಕಾದರೂ ಮಾಡಿ 
ಕೊಳ್ಳ ಲ್ಲಿ: ರಾಜ್ಯಕ್ಕಾಗಿ ನಾನು ಆಸೆಪಡುವುದೂ ಇಲ್ಲ 'ಎಂದು ನಿರ್ಧಾರ 
ಮಾಸು 
ಸಾಂಬಾಜಿಗೆ ಬಿಜಾಪ್ಪ ಪುರಕ್ಕೆ ಹೋದರೆ ಅಲ್ಲಿ ಸುಲ್ತಾನನು ತನ್ನನ್ನು 
ಆದರಿಸಿ ಇಟ್ಟು ಕೊಳ ಬಹುದು. ಅಲ್ಲಿ ಬೇಕಾದಷ್ಟು ಸುಖಭೋಗಗಳನು 
ಆನುಭವಿಸಯಬಹುದು. ಆ ದರ್ಬಾರಿನಲ್ಲಿ ಭೋಗ ಜೀವನವನ್ನು ದೂಷ್ಯ 
ವಂದು ಛಾಎಸುವವರೂ ಯಾರೂ ಇಬ್ಬ. ತನ್ನ ಪಿತಾಮಹನಾ ದ್‌ ಷಾಜಿಯು 
ಆ ಬರ್ಬಾರಿನಲ್ಲದ್ದು ಗೌರವವನ್ನು ಸಂಪಾದಿಸಿದ್ದ ನು, ಷಾಜಿಯ ಮೊಮ ಗ 
ನಂದು ದರಬಾರಿಗಳೂ ತನ್ನ ನ್ನು ವಿಶೇಷ ಗೌರವಿಸುತಾ ರೆ, ಆದು ತನಗೆ ತಕ 
ಸಿಳ ಎಂದುಕೊಂಡು ತನ್ನ ಅತ್ಯ ಂತ ಅಪ್ತ ಈಡ ಗಂಗಾಧರರಾಯನನ್ನು 
ಬಿಜಾಪ ಪುರಕ್ಕೆ ರವಾನೆ ಹಾಕಿದನು. ಪನ್ಹಾ ಲಾದ ಸುಬೇದಾರನು ಸಾಂಬಾಜಿಗೆ 
ಹಚ್ಚು ಸ ೦ಭವನ್ನು ವಿಧಿಸಿರಭ್ಲ. ಸಾಂಬಾಜಿಯು ಬಂಧಿತನಂಗಿ 
_ ಐನ್ನಾ ಲಾಕ್ಕೆ ತರಲ್ಪ ಡುತ್ತಲೇ ಕಲ್ಲಿ "ದಾರ ರಘುನಾಥರಾಯನು ಯುವರಾಜನ 
ಭೇಟ, ಕವ ವರೇ, ನೀವು ನಮ್ಮ ಮಹಾಪ್ರಭುಗಳವರು, ಶಿವಾಚಿ 
ಮಹಾರಾಜರಿಗೆ ಇಂದು ಣು ಮೇಲೆ ಆಗ್ರ ಹಬಂದಿರಬಹುದು, ನಾಳೆ ಸಮಾ 


ಛತ್ರಪತಿ ಶಿವಾಜಿ | ೭೯ 


ಧಾನವಾಗಬಹುದು. ಇಂದು ಯುವರಾಜರಾದ ತಾವು ನಾಳೆ ಸಾರ್ವಬೌಮ 
ಸಿಂಹಾಸನಕ್ಕೆ ಪಟ್ಟ ತಿ ಭದ್ರ ರಾಗುವುದು ನ್ಯಾಯ. ನನ್ನ ಮೇಲೆ ಏನೂ ದೋಷ 
ಬಾರದಂತೆ ತಾವೇ ನೋಡಿಕೊಳ ಸಬೇಕು ಎಂದು ಕೇಳಿಕೊಂಡಿದ್ದ ನು. 
ಸಾಂಬಾಜಿಯು “ರಘುನಾಥರಾಯ, ಮಯಾ? ಕೊಟಿ ಸರುವ ಅಪ್ಪ ಣೆ 
ಯನ್ನು ಶಿರಸಾವಹಿಸಿ ನಾನಿಲ್ಲಿಗೆ ಬಂದಿದ್ದೆ ನೆ, ಎಲ್ಲಿ ಹೋದರೂ ಅವರ 
ಅಪ್ಪ ಹದು ನನ್ನ ತಲೆಯ ಮೇಲೆ ಇದ್ದೇ ಇರುತ್ತ ದೆ. ನಿನ್ನ ಮೇಲೆ ಆಕ್ಷೇಪಣೆ : 
ಬರುವಂಥ ಕಾರ್ಯ ವನ್ನು ನಾನೆಂದಿಗೂ ಆಚರಿಸುವವನಲ್ಲ” ಎಂದು ಅಭಯ 
ಪ್ರದಾನ ಮಾಡಿದ್ದ ಮ್ರು ಅಡಿಗೆಯವರು ಪರಿಚಾರಕರು. ಸೇವಕರು ಪೂಜೆಯ 

ಬ್ರಾಹ್ಮ ಇರು ಇವರೆಲ್ಲರೂ ಯುವರಾಜನಲ್ಲಿಗೆ ಬಂದುಹೋಗಲು ಯಾವ 
ಆಕ್ಷೇಪಣೆಯೂ ಇರಲಿಲ್ಲ ಯುವರಾಜನ. ಮಾತ್ರ ಕೋಟೆಯನ್ನು ದಾಟಿ 
ಹೋಗಬಾರದೆಂದು ಮಹಾರಾಜರ ಅಜ್ಜಿ ಯಾಗಿತ್ತು. 

ಗಂಗಾಧರರಾಯನು ಎಂದೂ ಬಜಾಪುರವನ್ನು ನೋಡಿದವನಲ್ಲ. ಅವನು 
ಬಿಜಾಪುರದ ಸೌಧಗಳನ್ನು ವ್ರೆ ್ರಿಭವವನ್ನು ನೋಡಿ ೮ ಆಶ 5 ರ್ಯಗೊಂಡನು. ಆ 
ದರಿಬಾರಿನಲ್ಲಿದ್ದ ಅಧಿಕಾರಿಗಳ ಐಶ್ವರ್ಯವನ್ನು ಕಂಡು ಬೆರಗಾದನು, 
ಬಿಜಾಪುರಕ್ಕೆ 'ಹೋಗಿದ್ದ ಗಂಗಾಧರರಾಯನು ಸುಲಾ _ನರ ಭೇಟಿಗೆ ಯಾರ 
ಇಸ ಹೋಗಬೇಕೆಂದು ಯೋಚನಮಾಡುತ್ತಿ: ದನು" ಸುಲ್ದೂ ನನರ 
ಅರಮನೆಯಲ್ಲಿ ಎಷ್ಟೋ ಮಂದಿ ಹಿಂದೂ ಅಧಿಕಾರಿಗೂ.. ಗೌರವದಿಂದ ಬಾಳು 
ತ್ರಿ ದ್ದ ರು. ನಾರಾಯುಣಪಂತನೆಂಬ ವೃ ದ್ಧ ಸರದಾರನು ಸುಲಾ ನನರ ಖಾಸ್‌ 
ಕಛೇರಿಯಲ್ಲ ಕಾರಕೂನನಾಗಿದ್ದ ನು. ತೇಹಿ ಯಾದ ಯುವಕ ಗಂಗಾಭರ 
ರಾಯನು ನಾರಾಯಣಪಂತನ ಮನೆಗೆ ಹೋಗಿ ಅವನಿಗೆ | ಸಾಷ್ಟಾಂಗ ನಮಸ್ಕಾರ 
ಮಾಡಿ ತನಗೆ ಸುಖಾ ಶನಿರ . ಭಟಿ . ಮಾಡಿಸಬೇಕೆಂದು ಕೇಳಿಕೊಂಡನು. 
ನಾರಾಯಣ ಪಂಡಿತನು “ನಿನಗೆ ಸಂಗೀತ ಬರುತ ಶಮೋ ಮತಾ ನವುಬಾದರೂ 
ಕಲೆಯನ್ನು ಕಲಿತಿರುವೆಯೋ ? ” ಎಂದು ಪ ಶ್ನೆ ಮಾಡಿದನು. 

re ತಬ್ಬಬ್ಬು ಯಿತು. 

“ಇಲ್ಲ ಪಂತ್‌ಜೀಯವರೇ |! ಆಂತಹ ಕಲಾನ್ಫೈ ಪ್ರ ಪುಣ್ಯವೇ ₹ನೊ ಇಬ್ಬ,” 

"ಹಾಗಾದರೆ ಈ ದರ್ಬಾರಿನಲ್ಲಿ ಹಿಂದುಗಳಿಗೆ ಮನ್ನಣ ಸಿಕ್ಕದು. ನಾವು 
ಗಳು ವಂಶಪಾರಂಪರ್ಯ ವಾಗಿ ಬಂದವರು ಅಪ್ಪ ಹಾಕಿದ ಆಲದ ಮರವಂದು 


೮೦ ಛತ್ರಪತಿ ಶಿವಾಜಿ 


ನಂಬಿಕೊಂಡು ಕುಳಿತಿದ್ದೇವೆ. ನಮ್ಮ ಕಾಲದಲ್ಲಿ ಮಹಾರಾಷ್ಮರಿಗೆ ಯಾವ 
ಮನ್ನ ಣೆಯೂ ಇರಲಿಲ್ಲ. ಈ ಸುಲ್ತಾನರುಗಳ ಸೇವೆಗೆ ಸೇರಿಕೊಂಡೆವು. ಈಗ 
ಬ ಮಹ ಸರಾಜರಿದ್ದಾ ರೆ, ನೀನು ಆಲ್ಲಿಗೆ ಹೋಗು. ನಿನ್ನ ಯೋಗ್ಯತೆಗೆ 
ತಕ್ಕ ಸ್ಥಾ ನವನ್ನು ನನನ್‌ | 

ಗಂಗಾಧರರಾಯನ ಆಟವೇನೂ ಸಡೆಯದೇ ಹೋಯಿತು. ಅವನು 
ಒಂದು ತಿಂಗಳ ಕಾಲ ಬಿಜಾಪುರದಲ್ಲಿ ಅಲೆಯುತ್ತಿದ್ದನು. ಸುಲ್ತಾನರನ್ನು 
ಭೇಟಿಮಾಡುವ ಸುಸಂಧಿಯೊಂದು ಅವನಿಗೆ ಸಿಕ್ಕಿತು. ಸುಲ್ರಾ ನರ ಅರಮನೆಯ 
ಪರಿಚಾರಿಕೆಯೊಬ್ಬ ಳು ಒಂದು ಮುತ್ತಿನ ಹಾರವನ್ನು ಕದ್ದು ತಂದು ಯಾರಿಗಾ 
ದರೂ ಸಜೆ ಪ್ರಯತ್ನ ಪಡುತ್ತಿದ್ದ ಳು. ಸನ ಮಾರುವ ಪೇಟೆಯಲ್ಲಿ 
ಪರದೇಶದ ವ್ಯಾಪಾರಸ್ಥ ನೊಬ್ಬನು ಆ ಮುತ್ತಿನಹಾರವನ್ನು ಪರೀಕ್ಷಿಸಿ ನೋಡಿ 
ಒಳ್ಳೆಯ ಬೆಲೆಬಾಳುವ ಪದಾರ್ಥವೆಂದು ತನ್ನ ಕಿಸೆಯಲ್ಲಟ್ಟು ಕೊಂಡು ಎರಡು 
ವರಹಗಳನ್ನು ತೆಗೆದು ಪರಿಚಾರಿಕೆಯ ಕೈಗೆ ಕೊಟ್ಟು ಹೋಗು ಎಂದು 
ಗದ್ದ ರಿಸಿದನು, 

ಪರಿಚಾರಿಕೆಯು ಅದಕ್ಕೊಪ್ಪ ಪದೇ ಹಾರವನ್ನು ವಾಪಸು ಕೊಡಬೇಕೆಂದು 
ಅವನನ್ನು ಬಲಾತ್ವ ರಿಸಿದಳು. ಪೇಟೆಯ ಮೂಲೆಯಲ್ಲೊ ಂದು ಕಡೆ ಈ 
ಗದ್ದ ಲ ನಡೆಯುತ್ತಿ ದ್ದಿ ತು. ಗಂಗಾಧರರೂಯನು ಅವರಿಬ್ಬರ ವ್ಯವಹಾರವನ್ನು 
ನೋಡುತ್ತ ನಿಂತಿದ್ದ ನು ಅಚ್ಚೆ ಪಾರಸೀಭಾಷೆಯಲ್ಲಿ “ಕೊಟ್ಟು ಬಿಡು, ಅವಳ 
ಪದಾರ್ಥ ಅವಳಿಗೆ ಕೊಡು' ಎಂದು ಹೇಳಿದನು. 

ಅವನು ಗಂಗಾಧರನ ಕಡೆಗೆ ದುರುಗುಟ್ಟಿ ನೋಡುತ್ತಾ ನೀನಾರೋ 
ಹಿಂದೂ ಭಿಕಾರಿ, ನಿನಗೇಕೆ ನಮ್ಮ ವ್ಯ ವ ಹತು ತಿರುಪೆಬೇಡಿದರೆ ದುಗ್ಗಾ ಣಿ 
ಸಿಕ್ಕಿ ತು, ನಮ್ಮ ತಂಟೆಗೆ ಬಂದರೆ ಬನ್ನು ಮೇಲೆ ಬಾಸುಂಡೆ ಬರುವಂತೆ ಪೆಟ್ಟು 
ಬನ್ನಿ €ತು ಎಂದು ಹೇಳಿದನ್ನು 

ಅವರವರಿಗೆ ಕೈಕೂಡಿತು, ಗಂಗಾಧರನು ಬೀದಿಯಲ್ಲಿಯೇ ಅವನನ್ನು 
ನೆಲದ ಮೇಲುರುಳಿಸಿ ಕಾಲಿನಿಂದ ಒದ್ದು “ಹರಾಂ, ಹೆಂಗಸಿನ ನಗ ಕಿತ್ತು 
ಕೊಂಡು ಭಂಡತನ ಮಾಡುತ್ತಾನೆ” ಎಂದು ಗದ್ದರಿಸಿದನು. 

ಪರಿಚಾರಿಕೆಯು ಗದ್ದ ಲ ದೊಡ್ಡ ದಾದುದನ್ನು ಕಂಡು ಭಯಪಟ್ಟು 
ನುಸುಳಿಕೊಂಡು ಓಡಿಹೋದಳು. ಕಾವಲಿನ ರಾಜಭಟರು ಅವರಿಬ್ಬರನ್ನೂ 


ಛತ್ರ ಪತಿ ಶಿವಾಜಿ ೮೧ 


ಹಿಡಿದುಕೊಂಡು ಹೋಗಿ ಕೊತ್ವಾ ಲನ ಮುಂದೆ ನಿಲ್ಲಿಸಿದರು. ಗಂಗಾಧರ 
ರಾಯನು ನಡೆದ ಕಥೆಯನ್ನು ಹೇಳಿದನು ದಳ್ಳಾ ೪ಿಯು ತನ್ನ ಕಿಸೆಯಲ್ಲಿರುವ 

ಮುತ್ತಿನ ಹಾರವು ತಿನ್ನ ದೇ ಎಂದು ಸಾಧಿಸಿದನು. ಕೊತ್ವಾ ಲರು ಹಾರವನ್ನು 
ಕ್ಕ ಗೆ ತೆಗೆದುಕೊಂಡು ನೋಡಿ, “ಇದು ಸುಲ್ತಾನರ ಅರಮನೆಯ ಹಾರ” ಎಂದು 
ಜಿ ವರ್ತ ಕನನ್ನು ಬಂಧಿಸಿದರು. 

ಈ ಸಮಾಚಾರ ಗತ್ವಾ ಗತ್ವಾ ಸುಲ್ವಾನರ ಕಿವಿಗೆ ಬಿದ್ದಿ ತು. ಹಾರವನ್ನು 
ತರಿಸಿಕೊಂಡು ನೋಡಿ ಆ ಬ್ರಾ ಹ ನನಿಗೆ ಇನಂಂ ಕೊಡುವಂತೆ ಅಪ್ಪ ಣೆಮಾಡಿ 
ದರು. ಬ್ರಾಹೆ ನಾಮು ಇನಾಮನ್ನು ನಿರಾಕರಿಸುತ್ತಾನೆಂದು ಅಧಿಕಾರಿಗಳು 
ಸುಲಾ ನರಿಗೆ. ಶೆ ದರು. .ಸುಲಾ ನರು ಆ ಬ್ರಾಹ ನನ್ನು ಕರೆಸಿಕೊಂಡು 
ಯಾವ ದೇಶದವನು ಇಲ್ಲಗೇಕೆ ಬಂದಿದ್ದಿ ಲ ಭಾ pr ಊ್ಭ 

“ನಾನು ರಾಯಗಡದವನು” ಎಂದು ಸ್ಪಷ್ಟವಾಗಿ ಹೇಳಿದನು. ಸುಲ್ತಾನ 
ರಿಗೆ ಆಶ್ಚರ್ಯ ವಾಯಿತು. ಅಲ್ಲಿದ್ದ "ಮನ್ನೆ ಲ್ಲಾ ದೂರ ಕಳಿಸಿ ಏಕಾಂತದಲ್ಲಿ 
ಗಂಗಧರಿರಾಯನನ್ನು ಕೂಡಿಸಿಕೊಂಡು ಶಿವಾಜೀ ಮಹಾರಾಜರ  ಎಷಯವಾಗಿ 
ಅನೇಕ ಪ ಪ್ರಶ್ನೆಗಳನ್ನು ಹಾಕಿದರು. 

ಗಂಗಾಧರನು ಸಮಂಜಸವಾದ ಉತ್ತ ಸರಗಳನ್ನು ಕೊಟ್ಟ ನು. ಸುಲಾ ನನನ 
ಮನಸ್ಸಿಗೆ ಇವನು ರಾಯಗಢದ ಅರಮನಯಲ್ಲಿರುವಸಂಬುದು ನಿಜ. ಸತ್ಯವನ್ನು 
ಹೇಳುತ್ತಾನೆ ಎಂದುಕೊಂಡು _.- “ಇಲ್ಲಿಗೇಕೆ ಬಂದೆ.?” | 

“ಜಹಾಪನೂ, ತಮ್ಮ ಭೇಟಿಗಾಗಿ ಬಂದೆ, ' ಒಂದು ತಿಂಗಳಿಂದ ಅಧಿಕಾರಿ 
ಗಳ ಮನೆಗಳಿಗೆ ' ಅಲೆದು ಅಲೆದು ಬೇಸತ್ತ ಹೋಗಿದ್ದೆ ನೆ.ಇಂದು ತಮ 
ಭೇಟಿಯಾಯಿತು.” ಸುಲಾ ನನಿಗೆ ಮತ್ತೂ ಆಶ್ವ್ವರ ವಾಯಿತು. "ನೀನು 
ಶಿವಾಜಿ ಮಹಾರಾಜರ ಆ ಆಸ್ಥಾ ನಕ್ಕೆ ನಿಕ್ಕೆ ಸೇರಿದವನು ನಮ್ಮ ಭಗ ಬಂದಿದ್ದು €ಯೆ, 
ಇದು ಆಶ್ಚರ್ಯವಾಗಿದೆ,” | 

೧. ಗ) ನ್ನ್ನ ಬ್ದ ಯುವರಾಜ ಸಾಂಬಾಜಿಯವರು 
ಖುದಾ ಓಗಿ ಸುಲ್ತಾನರ ಬಳಿಗೆ ಕಳಿಸಿದ್ದು ರೆಂದು ತಿಳಿಸಿದನು. ಸುಲಾ ನನಿಗೆ 
ಕುತೂಹಲವು ಹೆಚ್ಚ ತು, ನಮ್ಮ ಯುವರಾಜಾ ಸಾಂಬಾಜಿಯವರ ಮೇಲೆ 
ಶಿವಾಜಿ ಮಹಾಜರು ಆಗ್ರ ಹಗೊಂಡು, ಪನ್ನು ಲಾಕ್ಕೆ ಕಳಸಿಬಿಟ್ಟಿ ದ್ವಾರ ರ್ರ 
ಯುವರಾಜರು ತಮ್ಮ ಆಶ್ರಯದಲ್ಲರಬೇಕೆಂದು 'ನದ್ಧಾ ರಮಾಡಿಕೊಂಡಿದ್ದು ದೆ, 


ಆತಿ ಛತ್ರಪತಿ ಶಿವಾಜಿ 


ಇದು ಷಾಜಿಯವರಿದ್ದ ದರ್ಬಾರು, ಖಾವಂದರು ಪುರಸ್ಕ ರಿಸುವುದಾದರೆ 
ಯುವರಾಜಾ ಸಾಂಬಾಜಿಯವರು ಇಲ್ಲಿಗೆ ಬರುತ್ತಾರೆ ಎಂದು ತಿಳಿಸಿದನು. 

ಬಹಳ ಸಂತೋಷದಿಂದ ಸುಲ್ತಾನನು ತಮ್ಮ ಆಸ್ತಾ ನದಲ್ಲಿ ಯುವರಾಜಾ 
Weer ವ ನವನ್ನು ಕೊಡಿಸುವುದಾಗಿ ತಿಳಿಸಿದ 

ಗಾಧರನು ಸುಲ್ತಾನರ ಅಪ್ಪ ಣೆ ಬಡೆದು. ಬಿಜಾಪುರವನ್ನು ಬಿಟ್ಟು ವ 
he: ನಾರಾಯಣಪಂತರನ್ನು ನೋಡಿ ಅವರಿಗೆ " ವಂದನೆಗಳನ್ನ ರಿಸಿ 
ಹೋಗಬೇಕೆಂದು ಅವರ ಮನೆಗೆ 24 ಭಟ್ಟಿ ಯಾದನು. 

ಅನಿರೀಕ್ಷಿತವಾಗಿ ತನಗೆ ಸುಲ್ತಾನರ ಬೆೆಟಿಯಾಯಿತುದೆ ತಾನು ಬಂದ 

ರರ್ಯವು ಗೆ ಗೂಡಿತೆಂದೂ ತಿಳಿಸಿದನು. 

ಸಸ ಸಂತೋಷವನ್ನು ವ್ಯಕ್ತಪಡಿಸುತ್ತಾ “ನೀನು ಬಂದ ಕಾರ್ಯವೇನು? 
ನನಗೂ ಕುತೂಹಲವುಂಟಾಗಿದೆ” ಮದ: 

ಗಂಗಾಧರನು ಸಂತೋಷದಿಂದ ತಾನು ಬಂದ ಸಮಾಚಾರವನ್ನು ತಿಳಿಸಿ 
ದನು, ಶಿವಾಜಿ ಮಹಾರಾಜರಿಗೆ ಯುವರಾಜರ ಮೇಲೆ ಆಗ್ರಹ ಬಂದಿದೆ, 
ಅವರನ್ನು ಪನ್ಹಾ ಲಾದಲ್ಲಿ ಭಾ ರೆ. ಯುವರಾಜರು ಸ ನೈ ತಂತ್ರ 
ವನ್ನ ಪೇಕ್ಷಸಿ ಬಿಜಾಪುರದ ಸುಲ್ತಾನರ ಆಶ್ರ ಯವನ್ನು ಪಾ ್ರಾರ್ಥನೆಮಾಡಲು 
ನನ್ನನ್ನು ಕಳುಹಿಸಿದರು, ಸುಲ್ತಾನರು ಸಂತೋಷದಿಂದ ಒಪ್ಪಿ ಕೊಂಡರು, 
ಆಸ್ಚ್ಯಾ ನದಲ್ಲಿ ಪ್ರಥಮ ಸಾಮಂತ ಸ ಸ್ಥಾ ನವನ್ನು ಕೊಡಿಸುವುದಾಗಿ. ಹೇಳಿದರು, 
ಈ ಮಾತುಗಳನ್ನು ಕೇಳಿ ವೃದ್ಧ ಪಂತನ ಕಣ್ಣು ಗಳು ಕೆಂಡದಂತೆ ಕೆಂಪಾದವು. 
ಮಾಸೆಯು ಕುಣಿಯತೊಡಗಿತು. ವ ದ್ಧ ನು ಆಸನದಿಂದೆದ್ದು ದೇಶದ್ರೊ "ಹಿ ! 
ನಿನ್ನ ನಾಲಿಗೆಯನ್ನು ಸೀಳಬೇಕು.. ಹಿಂದೂಬಾದಶಹನ ಮಗ ತೆ 
ಸಾಂಬಾಜಿಯು ಬಿಜಾಪುರದ ಸುಲ್ತಾನನ ಆಶ್ರಯವನ್ನು ಕೋರುತ್ತಾನೆ. 
ಮಹಾರಾಷ ರಾಜ್ಯಕ್ಕೆ ಎಂಥಾ ಅಪಮಾನವಿದು. ಆ ಸಾಂಬಾಜಿ ಇಷ್ಟು 
ನೀಚನೆಂದುಕೂಂಡಿರಲಿಲ್ಲ. ನಿನ್ನ ತಲೆಯನ್ನು ಕತ್ತರಿಸಿ ಬಿಸುಡುತ್ತಿ ದ್ದ 
ನೀನು ಬ್ರಾಹ್ಮಣ. ನಿನ ಥಾ ಘಾತುಕರು ಮಹಾರಾಷ್ಟ್ರ ದಲ್ಲಿ ಮತ್ತೆ ಬೇರೆ. 
ಯಾರೂ ಇರಲಾರರು, ಹೋಗು ಎಂದು ಗದ್ದ ರಿಸಿ ಕಳಿಸಿಬಿಟ್ಟ ನು, 

ಗಂಗಾಧರರಾಯನು ಪನ್ಹಾ ಲಾಗೆ ವೇಗವಾಗಿ ಹಡರುರಿ ಬಂದನು. 
ಸಾಂಬಾಜಿಯೊಡನೆ ಸುಲ್ತಾನರು ನಮ್ಮ ಪ್ರಾರ್ಥನೆಯನ್ನು ಅತ್ಯಂತ ಸಂತೋಷ 


ಛತ್ರ ಪತಿ ಶಿವಾಜಿ ' ೮೩ 


ದಿಂದ ಅಂಗೀಕಾರ ಮಾಡಿದರೆಂದು ತಿಳಿಸಿದನು. ಬಿಜಾಪುರದ ನಗರ ಸೌಂದರ್ಯ 
' ವನ್ನು ವರ್ಣಿಸಿದನು. ಷಾಜಿಯವರು ವಾಸವಾ ಗಿದ್ದ ಆರಮನೆಯನ್ನು ನೋಡಿ 
ಬಂದುದಾಗಿ ತಿಳಿಸಿದನು. ಬಿಜಾಪುರದ ಐಶ್ವರ್ಯವನ್ನು ಬಣ ಸ 
ಅದೊಂದು ಗಂಧರ್ವಲೋಕ, ಅಪ್ಸರೆಯರ, ನಾಟ್ಯ ಭೂಮಿ, ರಸಿಕರ ಗಾ 
ಎಂದು ವರ್ಣನೆಮಾಡಿದನು. "ಕೊನೆಯಲ್ಲಿ ವೃದ್ಧ ನಾರಾಯಣಪಂತನ 
j ವಿಚಾದವನ್ನೆ ತ್ರ ತ್ಲಿದನು. ಆ ವೃದ್ಧ ಸರದಾರನನ್ನು ಮೊದಲು ಭೇಟಿಮಾಡಿದ್ದ ನ್ನ್ನು 
ಅವನಾಡಿದ ಮಾತುಗಳನ್ನೂ ಹೇಳಿದನು. ಆ ರಾಜಧಾನಿಯನ್ನು ಕನು 
ಬಿಟ್ಟು ಬರುವಾಗ ಪುನಃ ಪಂತನ ಭೇಟಿ ಮಾಡಿದುದನ್ನೂ ಅವನ “ಆಗ್ರ ಹ, 
ಪ್ರಚಂಡ ಕೋಪ ಅವನಾಡಿದ ಶಲ್ಯ ದಂತಹ ಮಾತುಗಳು ಇವೆಲ್ಲವನ್ನೂ ವಿವರ 
ವಾಗಿ ತಿಳಿಸಿದಳು. ಸುಲ್ತಾನನ ಆದರ ವಚನಗಳನ್ನು ಕೇಳಿ ಸಂತೋಷದಿಂದ 
ಪ್ರಫುಲ್ಲಿತವಾಗಿದ್ದ ಸಾಂಬಾಜಿಯ ಮುಖವು ವೃದ್ಧ ಪಂತನ. ಅವೇಶಪೂರ್ಣ 
ವಾದ ಮಾತುಗಳನ್ನು ಕೇಳಿ ವಿವರ್ಣವಾಯ್ತು, ಸಪ್ಪಗಾಯಿತು ತಾನು ಯಾವ 
ಸರಾಧ ಮಾಡಿ ಈ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೋ ಅದಕ್ಕಿಂತಲೂ 
ಬಿಜಾಪುರಕ್ಕೆ ಹೋಗುವುದು ಮಹಾಪರಾಧವೆಂದು ಅವನ ಮನಸ್ಸು ಮಿಡಿಯ 
ಲಾರಂಭವಾಯಿತು. . ಸಾಂಬಾಜಿಯು. ತಲೆ ತಗ್ಗಿಸಿಕೊಂಡು ನಿರ್ವಿಣ್ಣ ನಾಗಿ 
ಕುಳಿತುಬಿಟ್ಟ ನು. | 
ಸಾಜಾಜಿಯ ಮನಸ್ಸು ಈ ಪ್ರಕರಣದಿಂದ ನೊಂದಿದ್ದ ದ್ದರೂಸ್ಥಿ ಸಿ ರವಾಗ 
ಲಿಲ್ಲ. ಹೃದಯದಲ್ಲಿ ಚುಂಚಲ್ಮವು ತುಂಬಿದ್ದಿತು. ಅವನ ಯೌವನದ 
ಪ್ರ ಭಾವವು. ಅವನನ್ನು ಹಾಗೆ ಮಾಡಿದ್ದಿ ತು. ದೊಡ್ಡ ದೊಡ್ಡ ಮೊಗಲ್‌ 
ಸರದೂರರಂತೆ ವೇಷಭೂಷಣಗಳೂದ ಅಲಂಕೃತನಾಗಬೇಕು, ಕಾಮಿನಿಯರು 
ಕಲಾವತಿಯರು, ಸುಂದರಿಯರ ಮಧ್ಯದಲ್ಲಿರಬೇಕು ಎಂದು ಪದೇ ಪದೇ ಅವನ 
ಮನಸ್ಸು ತವಕಪಡುತ್ತಿದ್ದಿ ತು. ದಿನದಿನಕ್ಕೆ ಈ ಪನ್ಹಾ ಲಾದಲ್ಲಿ ಬಂಧನದಲ್ಲಿ 
ಇರುವುದು ಅಸಹ್ಯವಾಗಿ ಡಿತು. ಹಿಂದೊಮ್ಮೆ ಚಿರಂಗಾಬಾದಿನಲ್ಲಿ ತಾನಿದ್ದ 
ದಿನಗಳ ನೆನಪಾ ತೆ ' ಮೊಗಲರೊಡನೆ ಸಂಧಿಮಾಡಿಕೊಂಡು ಆಗ ಶಿವಾಜಿ 
 ಮಹಾರಾಜನೇ ಸಾಂಬಾಜಿಯನ್ನು ಅಲ್ಲಿಗೆ ಕಳಿಸಿಕೊಟ್ಟಿದ್ದನು. ಆ ನೆನಪು 
ಸಾಂಬಾಜಿಯನ್ನು ಪೀಡಿಸುತ್ತಿದ್ದಿತು. ಸಾಂಬಾಜಿಯು ದುರ್ಗದ ಅಧಿಕಾರಿ 
ಯಾಗಿದ್ದ ರಘುನಾಥರಾಯನಿಗೆ ಮೋಸಮಾಡಿ ಕೋಟೆಯ ಮಹಾದ್ವಾರವನ್ನು 


೮೪ ಛತ್ರಪತಿ ಶಿವಾಜಿ 


ದಾಟಿ ಮಿತಪರಿವಾರದೊಂದಿಗೆ ಇದ ಕಿ ಸಿಕ್ಕಿದ್ದ ಂತೆ ಪಲಾಯನ - ಮಾಡಿದನು. 
ಸಾಂಬಾಜಿಯು ಪನ್ಸಾ ಲಾದಿಂದ ಹೊರಟು ೬ ಚಿರಂಗಾಬಾದಿಗೆ ಹೋಗಿ ಸೇರಿದನು. 
ಔರಂಗಾಬಾದಿನಲ್ಲಿ ದಿಲೀರ್‌ಖಾನನು ಸರ್ವಸೇನಾಧಿಪತಿಯಾಗಿಯೂ ಮೊಗಲ್‌ 
ಸಾರ್ವಭೌಮನ ಪ ಪ್ರ ತಿನಿಧಿಯಾಗಿಯೂ ಇದ್ದ ನು... .ಸಾಂಬಾಜಿಯು ತಮ 
ರಾಜಧಾನಿಗೆ ಸ | ಸಮಾಚಾರವನ್ನು ಕೇಳಿ ದಿಲೀರ್‌ಖಾನನು ಗೌರವದಿಂದ 
ತನ್ನ ದರ್ಬಾರಿಗೆ ಬರಮಾಡಿಕೊಂಡನು. ಕೆಲವು ಕಾಲದ ಹಿಂದೆ ಸಾಂಬಾಜಿಯು 
ಅಲ್ಜದ್ದಾ ಗಲೂ ದಿಲೀರ್‌ಖಾನನೂ ಸಾಂಬುಜಿಯೂ ಬಹಳ ಸೆ ಸ್ನೀಹಿತರಾಗಿದ್ದ ರು. 
ಸಾಂಂಬಾಜಿಯ ಗುಣಗಳು ದಿಲೀರ್‌ಖಾನನಿಗೆ ಬಹಳ ಮಚ್ಚು ಗೆಯಾಗಿದ ಶವು. 
ಪರಾಕ ಕ್ರಮದವ್ಲಿಯೂ ಇವನು ಶಿವಾಜಿಗೆ ಯಾವ ಎಧದಲ್ಲಯೂ ಕಡಿಮೆ 
ಆದವನಲ್ಲವೆಂದು ದಿಲೀರ್‌ ಖಾನನು ನಂಬಿದ್ದನು. ಸಾಂಬಾಜಿಗೆ ಅವನ 
ಡೌರವಕ್ಕೆ ತಕ ಥಾ ಅರಮನೆಯನ್ನೂ ರಾಜೋಪಚಾರಗಳನ್ನೂ ಏರ್ಪಡಿಸಿ 
ಕೊಟ್ಟ ಗ 


ದೆಹಲಿಯ ದರ್ಬಾರಿಗೆ ಬರೆದುಕಳುಹಿಸಿ ಸಾಂಬಾಜಿಗೆ ಅತ್ಯು ನ್ನ್ನ ತ ಗೌರವ 
ಸಾ ನವನ್ನು ಕೊಡಿಸುವುದಾಗಿ ಭರವಸೆ ಇತ್ತನು, ಉಡಿಗೆ ಆ ಮೊಗಲ್‌ 
ರಾಜಧಾನಿಯ ಸನ್ನ ವೇಶ, ಅಜ್ಜದ್ದ ಸೌಭಾಗ್ಯ ಭೋಗ ಜೀವನಗಳು ಅಹ್ಲಾ ದ 
ಕಾರಿಯಾಗಿದ್ದವು,  ದಿಲೀರ್‌ ಖಾನನ ವಿಷಯದಲ್ಲಿ ಸಾಂಬಾಜಿಗೆ ಬಹಳ 
ಗೌರವವೂ ನಂಬಿಕೆಯೂ ಇದ್ದವು. ಅವನು ಕೊಟ್ಟ ಮಾತಿಗೆ ಸರ್ವಥಾ 
ತಪ್ಪು ವನಸ್ಸವೆಂದು ಸಾಂಬಾಜಯ ಯಥಾರ್ಥವಾಗಿ” ನಂಬಿದ್ದನು, ಅದಕ್ಕೆ 
ತಕ್ಷ ಕೈಂತೆಯೇ ದಿಲೀರ್‌ಖಾನನು ಸಾಂಬಾಜಿಯನ್ನು ವಿಶೇಷ” ಗೌರವದಿಂದ 
ಕಾಣುತ್ತ ದ ನನು. 


ಸಾಂಬಾಜಯನ್ನು ಅಷ್ಟೊಂದು ಆದರ ಗೌರವಗಳಿಂದ ತಮ್ಮ ರಾಜಧಾನಿ 
ಯಲ್ಲ ಇಟ್ಟು : ಕೊಂಡಿರಲು ದಿಲೀರ್‌ ಖಾನನಿಗೆ ವಶೇಷ ಅಭಿನಿವೇಶವೂ ಇತ್ತು. 
ಶಿವಾಜಿ WR ಮೊಗಲ್‌ ಸಾಮ್ರಾಟನ ಕಣ್ಣು ಕುಕ್ಕು ತಿ ಿದ್ದಾ ನ್ಮೆ 
ಮಹಾರಾಷ್ಟ್ರ ರಾಜ್ಯವು ಸಂಪೂರ್ಣ ಸ ಸ್ವತಂತ್ರವಾಗಿದೆ. ಈ ಸಾಂಬಾಜಿಯನ್ನು 
ಗೌರವಿಸಿ ಹಗ ಎದುರುಪಕ್ಷವಾಗ" ನಿಲ್ಲಿಸಿದರೆ ಮಹಾರಾಷ ವನ್ನು ಇಬಾ | 
ಬಾಗಿ ಒಡೆದು ಹಾಕಿದಂತಾಗುತ್ತದೆ, ತನ್ನ ಮಗ ಯುವಶಾಜನೇ ಎದುರು 


ಛಕ್ರ ಪತಿ ಶಿವಾಜಿ ೮೫ 


ಕಕ್ಷೆಯಾಗಿ ನಿಂತರೆ ಶಿವಾಜಿಯ ಪೌರುಷವು ಕುಂದಿ ಹೋಗುತ್ತದೆ. ನಾವ 
ಸರಿಯಾದ ಪಕ್ಷವನ್ನೆ ಸ್ಯ ಹಿಡಿದಂತಾಗುತ್ತ ದೆ ಎಂಬ ಅಭಿನಿವೇಶವಿತ್ತು. 


೧ತ್ಲಿ 


ಸಾಂಬಾಜಿಯು ಔರೆಂಗಾಬಾದಿಗೆ ಬಂದ ಮೇಲೆ ಸುಖಭೋಗೆಗಳಿಂದ 
ಸ್ಟೆ ಚ್ಛೆ ಯಾಗಿ ತನ್ನ ಮನವನ್ನು ದಣಿಸಿಕೊಳ್ಳಲು ಆರಂಭ ಮಾಡಿದನು. ಅವನ 
ಬಿಂಧನಿಗಳ್ಳವೂ ಕಡಿದುಕೋದಂತಾಯ್ಡು.. ಮ ಹಾರಾಷ್ಟ್ರ ದಲ್ಲಿ ಅತ್ಯಂತ 
ಪ್ರತಾಪಶಾಲಿಂಯದ ತಂದೆಯ. ಸಮೀಪದಲ್ಲಿ ರಾವ ನಾವ ನಿಬ್ಸಂಧ 
ಗಳಿದ್ದವೋ ಅವೆಲ್ಲವೂ ಕಳಚಿಬಿದ್ದಂತಾಯಿತು. ಶಿವಾಜಿಯ ದರ್ಬಾರಿನಲ್ಲಿ 
ಇದ್ದ ರೀತಿಯೇ ಬೇರೆ, ಮೊಗಲ್‌ ರಾಜಧಾನಿಯ ಲ್ಲಿ ನಡೆಯುತ್ತಿ ದ್ದ ವೈ ನವಗಳೇ 


ಬೇರೆ. ಎಂದಾದರೊಂದು ದಿನ ತಾನು ಮಹಾರಾ ರಾಷ್ಟ್ರ ಸಿಂಹಾಸಥವನ್ನೆ ೇರಿದರೆ 
ಇಂಥದೊಂದು ರಾಜಧಾನಿಯನ್ನು ನಿರ್ಮಾಣ ಮಾಡುತ್ತೇನೆಂದು ಸಾಂಬಾಡಿಯ 
ಹೆಗಲುಕನಸುಗಳನ್ನು . ಕಾಣುತ್ತಿ ದ್ದ ನು. ಸತ ನರ್ತಕಿಯರು ವಿವಿಧ 
ರೀತಿಗಳಿಂದ ಸಾಂಬಾಜಿಯನ್ನು ಓಲೆ ೫ ಸುತ್ತಿದ್ದರು. ದಿಲೀರ್‌ಖಾನನು ಇದಕ್ಕೆಲ್ಲಾ 
ಪರಿಪೂರ್ಣವಾಗುವಷ್ಟು ಜಾ ಹಣವನ್ನು ಒದಗಿಸಿಕೊಡುತ್ತಿ ದ್ದ ನು. 
ದಿಲೀರ್‌ಖಾನ್‌ “ಮತ್ತು ಸಾಂಬಾಜಿ ಅವರಿಬ್ಬ ರಸೆ ಸೀ ಹವು ಅಲ್ಪ ಇಲ 
ದಲ್ಲಿಯೇ ಪ್ರಗಾಢವಾಗಿ ಬೆಳೆಯಿತು, ದಿಲೀರ್‌ಖಾನನಿಗೆ ಭವ ಅಭಿನಿವೇಶ 
ಗಳಿದ್ದರೂ ಸಾಂಬಾಜಿಯ ವಿಷಯದಲ್ಲಿ ಕ್ಷ ತ್ರಿಮ ಭಾವನೆಯೇ ಇರಲಿಲ್ಲ. 
ಸಾಂದಾಜಿಯು ಶೂರೋದಾತ್ತ ಪುರುಷನೆಂದು. ದಿಲೀರ್‌ಖಾನನು ಮನಸಾರ 
ಜೌರವಿಸುತ್ತಿದ್ದ ನು.  ಬಾದಶಹೆರಿಗೆ ಸಾಂಬಾಜಿಯ ವಿಚಾರವಾಗಿ ಎರಡು 
ಮೂರು ಪತ್ರ ಗಳನ್ನು ಬರೆಸಿ ಕಳೆ, ಹಿಸಿದ್ದ ನು. ಮುಖ್ಯ ವಾಗಿ ಸಾಂಬಾಜಿಯನ್ನು 
ಸ್ನೇಹಮಾಡಿಕೊಂಡು ಸಾ ್ರ ಧೀನದಲ್ಲಿಟ್ಟು 'ಕೊಂಡಿರುವುದು ಮಹಾರಾಷ್ಟ್ರವನ್ನು 
ಜಯಿಸಿದ್ದ ಕ್ಸಿ ೦ತಲೂ ಮಹತ್ವ ಉಳ್ಳ ದ್ವೆಂದು ಬಾದಶಹರವರಿಗೆ ಬರೆಸಿದ್ದ ನು. 
ಸಸಿಯ ಸದ್ಗು ಣಸಂಪನ್ನ ತಾ ಶಿವಾಜಿಯಂತೆ ಕೃ ತ್ರಿಮ ಸ ಲ ಭಾವದವ 
ನಲ್ಲವೆಂದೂ ಬಾದಶಹರಿಗೆ ದಿಲೀರ್‌ಖಾನನು ಬರೆಸಿದ್ದ ನು, pr ಪತ ತ್ರಗಳಿಗೆಲ್ಲಾ 
ಪ್ರತ್ಯುತ್ತರವಾಗಿ ಬಾದಶಹರಿಂದ ಒಂದು ಪತ್ರವು ಬಂದಿತು. ಅದರಲ್ಲಿ. 


೮ ಛತ್ರಪತಿ ಶಿವಾಜಿ: 


ಸಾಂಬಾಜಿಗೆ ಹತ್ತು ಸಹಸ್ರ ಸೈ ನ್ಯಗಳ ಸೇನಾಧಿಪತ್ಯ ವು ಕೊಡಲ್ಪ ಟ್ಟಿ ದೆಯೆಂದು 
ಅದಕ್ಕೆ ಬೇಕಾಗುವ ಹಣವನ್ನ. ಲ್ಲಾ ಬಾದಶಹರ REA "ನೊಡಲ್ಪ ಡ 
ತಕ್ಕ ನೆಂದೂ ಆಜ್ಞೆಯು ಬಂದಿತ್ತು. ಬಾದಶಹರ ಒರ್ಬಾರಿನಲ್ಲಿ ಉನ್ನ pe 
Fp ಕೊಡಲಿ ಡುವ ಬಿರುದುಬಾವಲಿಗಳನ್ನು ಎರಡು ಆನೆ ನೆಗಳನ್ನು. ವ 
ಖಚಿತವಾದ ಹಿದಿಯುಳ್ಳ ಕತಿ ಶ್ರಿಯನ್ನು ಬಾದಶಹನು ನೆರಿ 
ಕಳುಹಿಸಿಕೊಟ್ಟಿ ದ್ದನು. 

ಆ ಕಾಲದಲ್ಲಿ ದೆಹಲಿಯ ದರ್ಬಾರಿನಲ್ಲಿ ಎಂಥಾ ಪರಾಕ್ರವ.ಶಾಲಿಗಳಾದ 
ಹಿಂದೂ ಸರದಾರರಿಗಾಗಲೀ ರಾಜರಿಗಾಗಲೀ ಇದಕ್ಕಿಂತಲೂ ಅತಿಶಯವಾದ 
ಗೌರವವು ಮತ್ತಾವುದೂ ಇರಲಿಲ್ಲ ಬಾದಶಹನು ತನ್ನ ಅಭಿಪಾ ಪ್ರಿಯಕ್ಕೆ 
ಮನ್ನ ಣೆ ಕೊಟ್ಟು ಸಾಂಬಾಜಿಯನ್ನು ಇಷ್ಟೊ ೦ದು ಮೀಲಂತಹಿ ನಲ್ಲಿ ರವ | 
ಪಡಿಸಿದ್ದ ಕ್ಕಾಗಿ "ದಲೀರ್‌ಖಾನನಿಗೆ ಆತ್ಮಾ ನಂದವಾಯಿತು. 

ದಿಲೀರ್‌ಖಾನ ನು ಔರಂಗಾಬಾದಿನ ಅರಮನೆಯಲ್ಲಿ ದೊಡ್ಡದಾದ 
ದರಬಾರನ್ನು ನಡೆಯಿಸಿದನು... ಉನ ನ ತಾಧಿಕಾರಿಗಳು ಸೇನಾಧಿಪ ಪತಿಗಳು ಆ 
ಪ್ರಾಂತದ ಆಶ್ರಿ ತ ರಾಜರು ಮತ್ತು ಪಾಳೆಯಗಾರರು ಎಲ್ಲರೂ ಆ ದರಬಾರಿನಲ್ಲಿ 
ಸೇರಿದ್ದ ರು. ಘು €ರ್‌ಖಾನನು ಸಾಂಬಾಜಿಯನ್ನು ಅತ್ಯ ಂತ ಗೌರವದಿಂದ ಆ 
ದರಬಾರಿಗೆ ಕರೆತಂದು ಆಸನದ ಮೇಲೆ ಕುಳ್ಳಿ ರಿಸಿ ಜಾದಶಷಕು ಅನುಗ್ರ ಹಿಸಿದ 
ಪೋಷಾಕುಗಳನ್ನೂ ಬಿರುದ:ಬಾವಲಿಗಳನ್ನೂ ಸಾಂಬಾಜಿಗೆ ತಾನೇ hai 
ಬಾದಶಹರಿಂದ ಕಳುಹಿಸಲ್ಪ ಟ್ಟಿ ದ್ದ ಕತ್ತಿ ಯನ್ನು ಸಾಂಬಾಜಿಗೆ ಕೊಟ್ಟು, ದೆಹಲಿಯ 
ದರ್ಬಾರಿನಿಂದ ಬಂದಿದ್ದ. ಗಡ ತ್ರ ವನ್ನು ಸಾಂಬಾಜಿಗೆ ಒಬ್ಬ ಸಿದನು. 
ದರಬಾರಿನಲ್ಲಿದ್ದ ಅಧಿಕಾರಿಗಳೆಲ್ಲರೂ ಸಾಂಬಾಜಿಗೆ ಮುಜರೆ ಮಾಡಿ ಗೌರವ 
ವನ್ನು ತೋರಿದರು. ದಿಲೀರ್‌ಖಾನನು ಗದ್ದು ಗೆಯ ಮೇಲಿದ್ದ ತನ್ನ ಆಸನ 
ಲ್ಲಿಯೇ ಸಾಂಬಾಜಿಯನ್ನು ಕೂಡಿಸಿಕೊಂಡು ಬಾವಶಹರ 'ಔದಾರ್ಯವ ವನ್ನು 

ಪ್ರಶಂಸೆ ಮಾಡಿ, ದೆಹಲಿಯ ದರ್ಬಾರಿನಲ್ಲಿ ಮಹಾರಾಜ ಜಯಸಿಂ ರವಿ 
ಕೊಡಲ್ಲ ಟ್ಟಿ ದ್ದ ಗೌರವವೂ ಮರ್ಯಾ ದೆಗಳು ಸಾಂಬಾಜಿಗೆ ಕಾದಿಡಲ್ಬ ಟ್ಟಿವೆ ವೆ ಎಂದು 
ಹೇಳಿ ಸಾಂಟಾಜಿಯನ್ನು ಪ್ರ ಶಂಸೆ ಮದರ ಸಾಂಬಾಜಿಯು ಸ ಅವರೆಲರಿಗೂ 
ಭನ್ಯ ವಾದಗಳನ್ನ ರ್ಪಿಸ ದಿಲೀಕ್‌ಹಾನಾಗಿ ಗೌರವಪೂರ್ವಕವಾದ ವಂದನೆಗಳನ್ನು 
ಸಮರ್ಥಿಸಿ ಬ್ರ. ದರ್ಬಾರಿನಿಂದ ತನ್ನ ರಮನೆಗೆ ಹಿಂತಿರುಗಿದನು, ಅಂದು 


ಳೆ 


ಛತ್ರಪತಿ ಶಿವಾಜಿ ೮೭ 


ಸಾಂಬಾಜಿಯ ಅರಮನೆಯಲ್ಲಿ ಆಮೋದ ಪ್ರಮೋದಗಳು ಯಥೇಚ್ಛೆವಾಗಿ 
ನಡೆಯುತ್ತಿದ್ದವು, ಔರಂಗಾಬಾದಿನಲ್ಲಿದ್ದ ನಾನಾ ಅಂತಸ್ತುಗಳ ಅಧಿಕಾರಿಗಳಕಿ 
ಕ ಗುಂಪುಗುಂಪಾಗಿ ಬಂದು ಆ ಆಮೋದ ಪ್ರಮೋದಗಳಲ್ಲಿ ಭಾಗಿಗಳಾಗಿ 
ಸಾಂಬಾಜಿಗೆ ಧನ್ಯ ವಾದಗಳನ್ನ ರ್ಪಿಸಿ ಹೋಗುತ್ತಿದ್ದರು. ಸಾಂಬಾಜಿಯು ತನ್ನ . 
ಜನ್ಮದಲ್ಲಿಯೇ ಅದೊಂದು ಸುದಿನವೆಂದೂ ಸುಯೋಗ ಕಾಲವು ಪ್ರಾಪ್ತವಾಗಿದೆ 
ಯೆಂದೂ ಹರ್ಷಿತನಾಗಿದ್ದ ನು. ಈ ಸಮಾರಂಭಗಳು ಎರಡು ವಾರಗಳ ತನಕ 
ಅವಿಚ ನ್ನ್ನ ವಾಗಿ ನಡೆಯುತ್ತಿ ದ ವು. | 

ದು ವಾರ ಕಳೆದು ಎರಡನೆಯ ವಾರವು ಆರಂಭವಾಗಿತ್ತು. ಆ ದಿನ 
ಪ್ರಾತಃಕಾಲ ಕಾಷಾಯವಸನಧಾರಿ ೫ಕಾದ ಜಟಾಜೂಟಗಳನ್ನು ಧರಿಸಿದ್ದ 
ತೇಜಸ್ವಿ ಯಾದ ಯೋಗೀಶ್ವ ರನೊಬ್ಬ ನು ಸಾಂಬಾಜಿಯ ಅರಮನೆಗೆ ಬಂದು 
ದರ್ಶನವಿತ್ತ ನು. : ಸಾಂಬಾ ಜಿಯ ಣಿ ಮಹಾಪುರುಷನನ್ನು ಆದರದಿಂದ ಕಂಡು 
ತನ್ನ ರಮನೆಯಲ್ಲಿ ಆ ಯೋಗೀಶ್ವರನಿಗೆ ಪೂಜಾದಿಗಳನ್ನ ರ್ಷಿಸಿ ತನಗೆ ಬಾದಶಹ 
ನಿಂದ ದೊರೆತಿರುವ ಮಹೋನ್ನ ತ ಅಧಿಕಾರ ಮನ್ನ ಣೆಗಳನ ನ್ನ್ನ ತಿಳಿಸಿ ತನ್ನ ನ್ನ್ನ 
ಹರಸಬೇಕೆಂದು ಪ್ರಾರ್ಥನೆ ಮಾಡಿದನು. 

ಯೋಗೀಶ್ವ Ka ತನ್ನೆ ರಡು ಕ್ಷೆ ಕೈ ಗಳ ಳ್ಳ ಸಾಂಬಾಜಿಯ ತಲೆಯಮೇಲಿಟ್ಟು 
ದೀರ್ಫಾಯುಷ್ಯ ಹಗ ಚ ಹರಸಿದನು. 

ಸಾಂಬಾಜಿಯು ಯೋಗೀಶ್ವ ರರ ಆಗಮನದಿಂದ ನಾನು ಧನ್ಯ ನಾಗಿದ್ದೆ ನೈ 
ನನ್ನಿ ೦ದ ಯಾವ ಸೇವೆಯಾಗಬೇಕಾಗಿದ್ದ ರೂ ಅದನ್ನು Ree "ದ್ದ 
ನಾಗಿದ್ದೆ (ನೆ ಎಂದು ಕೇಳಿಕೊಂಡನು, ಯೋಗೀಶ್ವ ರನು ಶಿವಕುಮಾರ 
ಕಾರ್ಯ ನಿಲ್ಲದೇ ನಾನು ಈ ಮೆ ್ಸ್ಟೀಂಛರ ರಾಜಧಾನಿಗೆ ನ ದವನಲ್ಲ, ನಿನ್ನ 
ಮಹೋನ್ನ ತ ಗೌರವಗಳನ್ನು ಇಲ್ಲ ನಾನು ನೋಡಿದೆ. ಇದೆಲ್ಲಾ ನಿನ್ನ ಂಥವನಿಗೆ 
ಅರ್ಹವಾದ: ವುಗಳೆಲ್ಲ, ನೀನು ಈ ಮ್ಲೇಂಛ ಭೂಪತಿಯ "ಸೀವಕನಾಗಿರಲು 
ಹುಟ್ಟಿ ದವನಲ್ಲ, ಭವಾನಿಯ ಅನುಗ್ರ ಹೆದಿಂದ ಹಿಂದೂ ಸಿಂಹಾಸನಕ್ಕೆ ಭೂಷಣ 
ಪ್ರಾಯನಾಗಿ ಹುಟ್ಟಿ ದವನು ಬೀದಿ ಸಾಂಬಾಜಿಯೆಂಬ ಹೆಸರನ್ನು ನೀನು 
ಮರೆತುಬಿಡಲಾದೀತ" ? ಅದು ಅಂಬಾನುಗ್ರ ಹ. ಇದನ್ನೆ ಲ್ಲಾ ಮರೆತು ನೀನು 

ಸಂತೋಷಚಿತ್ತನಾಗಿರುವುದು ನನಗೆ ಆಶ್ಸ ರ್ಯವಾಗಿದೆ, ಖೇದಕರವಾಗಿದೆ, 

ಇದೇಕೆ ಹೀಗಾಯಿತು, ಇಡೀ ಭಾರತವರ್ಷದ ಹಿಂದುಗಳ ಆಶಾಕಿರಣವನ್ನು 


೮೮ ಛತ್ರಪತಿ ಶಿವಾಜಿ 


ನೀನು ತೆಗೆದುಹಾಕುತ್ತಿ ರುವಿ. ಶಿವಾಜಿ ಮಹಾರಾಜರ ಸೀಮಂತ ಪುತ್ರನು ಈ 
ಮೊಗಲ ಆಧಿಕಾರಿಗಳ ಪಾದತಲದಲ್ಲಿ ಕುಳಿತಿರುವುದನ್ನು ನಾನು ನೋಡಲಾರೆ, 
ನೋಡಿ ಸಹಿಸಲಾರೆ, ನಿನ್ನ ನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದಕ್ಕಾಗಿ 
ನುನಿಲ್ಲಿಗೆ ಬಂದಿದ್ದೆ ನೈ, "ಚೀ ನೀನು ನನ್ನ ಜೊತೆಯಲ್ಲಿ ಹೊರಡಬೇಕು” 
ಎಂದನು, 

ಸಾಂಬಾಜಿಯು ದಿಗಾ ಎಂಿತೆನಾಗಿ ಮಹಾಮಹಿಮನಾದ ಯೋಗೀಶ್ವ ರನೇ 
ನಾನೆಲ್ಲಿಗೆ ಹೊರಡಬೇಕು. ತಮ ಗೆ ನನ್ನ ಈಜಿನ ದುಃಖಕರವಾದ ಫಿ 
ಗಳೆಲ್ಲಾ ತಿಳಿಯದಾಗಿದೆ, ಎಂದನು. 

'ಯೋಗೀಶ್ವ ರನು ತಿರಸ್ಕಾರದ ನಗುವನ್ನು ನಕ್ಕು “ನೀನು ಶಿವಪ್ರ ಭುಗಳ 
ಸನ್ನಿ ಧಾನಕ್ಕೆ ನನ್ನೊ ಡನೆ ಹೊರಟು ಬರಬೇಕು.” 

“ಮಹಾರಾಜರು ನನ್ನನ್ನು ಕ್ಷಮಿಸುವರೇ 9 ” 

“ಅವರು ನನ್ನ ನ್ನ್ನ ಕರೆತರುವಂತೆ ಆಜ್ಞೆ ಮಾಡಿದ್ದಾ ರೆಯೇ 9 ” 

“ಸಾಂಬಾಜಿ, ಶಿವಪ ಪ್ರಭುಗಳು ನಿನ್ನ ನ್ನ್ನ ಕರೆತರುವಂತೆ: ಆಜ್ಞ ಯನ್ನು 
ಕಳಿಸುವುದಾಗಿದ್ದ ರೆ ದೂತರನ್ನು ಕಳಿಸು ದ್ದ ರು, ಸೇನಾಧಿಪತಿ ತಿಗಳನ್ನು 
ಕಳಿಸುತ್ತ್ವಿ ದ್ದ ರು ನಾನೇಕೆ ಬರಬೇಕು. ನಾನು ಈಶ್ವ ರ ಪ್ರೇರಣೆಯಿಂದ ಇಲ್ಲಿಗೆ 
ಬಂದಿದ್ದೆ ನೆ ನಿನ್ನ ಅಪರಾಧವು ಅಕ್ಷಮ್ಯ ವಾದದ್ದು, ಇಡೀ ಹಿಂದೂಸ್ಥಾ ನದ 
ಹಿಂದುಗಳ ವರ್ಚಸ್ಸಿ ಗೆ ನೀನು ಕಳಂಕವನ್ನು ತುದಿದ್ದ. ನಾನು ನನ್ನ ನ್ನ್ನ 
ಜೊತೆಯಲ್ಲಿ ಕರೆದೊಯ್ದು ವುದರಿಂದ ಶಿವಪ ಪ್ರಭುಗಳು ಕ್ಷಮಿಸುತ್ತಾ ರೆ. ಅಂಥಾ 
ಕ್ಷಮೆಯನ್ನು ನಿನಗೆ ಕೊಡಿಸುವುದಕ್ಕೋಸ್ತ ಸ 3 ನಾನಿಲ್ಲಿಗೆ ಬಂದಿದ್ದೆ ನೆ.” 

ಸಾಂಬಾಜಿಯು ಉತ್ತರ ಹೇಳಲು ಅಸಮರ್ಥನಾಗಿ ” ಸ್ವಲ್ಪ ಹೊತ್ತು 
ಯೋಚನೆಮಾಡಿದನು. 

*ಯೋಗೀಶ್ವ ರರೇ | ನನ್ನ ಮಾತನ್ನು ನೀವು ಆಲೆ ಸಿರಿ. ನನ್ನ 
ದುದೆ ; ೯ವವಶಾತ್‌” ನನ್ನ ಮಾತೆಯು ಸ್ವ್ವ ರಕ್ಕೆ ಆದಿದಳು. ಮಾತೂಶ್ರೀ 
ನಾ ಬಾಯಿಯು ನನ್ನ ಮೇಲೆ ಒಂದಲ್ಲ Jey ವಿಧವಾಗಿ ಪಿತೂರಿಗಳ ಳನ್ನು 
ಮಾಡುತ್ತ ಲೇ ಇದ್ದಾ ಳಿ ನನ್ನ ತಮ್ಮ ನಾದ ರಾಜಾರಾಮನಿಗೆ 8 ಪಟ್ಟ ಕಟ್ಟಿ ಸ 
ಬೇಕೆಂದು. ಮಾತೂರಶಿ.. ಶ್ರೀಯವರು ೬ ಕಂಕಣಬದ್ದ ರಾಗಿದ್ದಾ ರೆ, ಅವರ ಇಷ ನತು 
ನಡೆಯಲಿ, ನಾನು ದೂರ ಸರಿದು NS ದ್ದೆ ಸೇನೆ: ನನ್ನ ಲತ್ರೆ ಮಾತಾಪಿತೃ 


ಛತ್ರ ಪತಿ ಶಿವಾಜಿ ಆನ 


ಗಳಿಂದ ತಿರಸ್ನ ತರಾದವರು ಪ್ರಬಲ ವಿರೋಧಿಗಳಾಗಿ ಕುಲಕ್ಕೆ ಅಪಘಾತ 
ವನು ಸ ೦ಟುಮಾಡಿದ ನಿದರ್ಶನಗಳೆಷ್ಟೊ €- ಇವೆ, ನಾನು ಹಾಗೆ ಮೇ ಅವರ 
ಮಾರ್ಗವನ್ನು ಅವರಿಗೇ ಬಿಟ್ಟು ಬಂದಿದೆ ಸೇನೆ, ಪುನಃ ಅಲ್ಲಿಗೇ ಬರಬೇಕೆಂದು 
ನೀವೇಕೆ ಪೆ ಸ್ರೋರೇಪಿಸ ಸುತ್ತೀರಿ, ಲ ಅಪಮಾನವನ್ನು ನಾನು ಸಹಿಸಲಾರೆ”, 


 ಯೋಗೀಶ್ವ ರನು ಆಸನದಿಂದ ಎದ್ದು ನಿಂತು ಬಾಳಾ |. ಮುಂದೆ ಬರುವು 
ದನ್ನು ನಾನು ನೋಡಬಲ್ಲೆ, ನೀನು ಕಾಣಲಾರೆ. ನಿನಗೆ ಇಲ್ಲಿ ಪ್ರಬಲವಾದ 
ಅಪತ್ತು ಸಂಭವಿಸಬಹುದು. ರಕ್ಷಣೆಯನ್ನು ಕೊಡುವುದಕ್ಕೊ ಸ್ಪರ ನಾನು 
ಬಂದಿದ್ದೆ ನೆ: ನಾನಾರೆಂದು ತಿಳಿದ: :ಕೊಳ್ಳುವುದು ನಿನಗೆ ಒಳೆ ಯದು ಸಮರ್ಥ 
ರಾಮದಾಸ ಗುರುಗಳ ಶಿಷ್ಯ ನು ನಾನು. ಗುರುಪ್ರೇರಣೆಯಂತೆ ನಾನು ಬಂದಿ 
ದ್ದೆ ನೆ, ನನ್ನೊ ಡನೆ ಬರುವೆಯೋ ಇಲ್ಲವೊ! ಈಗ ಹೇಳು” ಎಂದನು. 


“ಗುರುವರ್ಯರೇ, ನಾ ನಾನಿಲ್ಲಿ ಮೊಗಲ್‌ ಸರ್ವಾಧಿಕಾರಿಗೆ ಮಾತು ಕೊಟ್ಟಿ, 
ದ್ದೆ "ನೆ. ಶಿವಾಜಿ ಮಹಾರಾಜರ ಪುತ್ರನು ಕೊಟ ವಾಗ್ದು ನಕ್ಕೆ ತಪ್ಪಿ ದನೆಂದು 
ಲೋಕದಲ್ಲಿ ಅಪಖ್ಯಾತಿಯು ಕಡಡ ತಮ್ಮ ಅಶೀವ ೯ದವು ನನ್ನ 
ಮೇಲಿರಲಿ, ಅದು ಎಲ್ಲ ಆಪತ್ತುಗಳಿಂದಲೂ ಪಾರು 'ಮಾಡಿಸುತ್ತ ದೆ” ಎಂದು 
ನಮಸ್ಯ ರಿಸಿದನ್ನು 

ಯೋಗೀಶ್ವರ ಆಶೀರ್ವಾದ ಮಾಡಿ ಆ ಸ್ಟ ಳದಿಂದ ಹೊರಟು 
ಹೋದನು. 

ಸಾಂಬಾಜಿಯ ಮನಸಿ ನಲ್ಲಿ ಈ ಶಂಕೆಯು ಉತ್ಪ ನ್ಹವಾಯಿತು. ಗುರು 
ವರ್ಯ ರಾದ ರಾಮದಾಸರ ನನ್ಯ ರು ಅಕಾರಣವಾಗಿ ಇಲ್ಲಿಗೆ ಬರುವರೇ. ನನ್ನ 
ಮೇಲಿನ ಪರಮಾನುಗ ಹದಿರಿದಲೇ ಆ ಯೋಗೀಶ್ವ ರನು ಇಲ್ಲಿಗೆ ಬಂದಿದ್ದು ನೆ 
ಆದರೆ ಮಹಂರಾಜರವರ ಆಸ ಸ ನದಲ್ಲಿ ಅಷ್ಟು ಕ ಸೇನಾಧಿಪತಿಗಳು, 
ಮಂತ್ರಿಗಳು ಅವರ ಎದುರಿನಲ್ಲಿ ಇನಗಾದ ಅಪಮಾನವನ ಸ್ನ ಆ ಯೋಗೀಶ್ವ ರ 
ನೇನು ' ಬಲ್ಲ? ರಾಮದಾಸರ ಪ್ರೆ ೀರಣೆಯಾದರೆ ಮ್‌ ನಇಜರೇ ನನ್ನನ್ನು 
ಬರಬೇಕೆಂದು ಹೇಳಿಕಳಿಸುತ್ತು ರೆ. ಎಷೆ ಅಸ ಶ್ರ ಣೆಯಾದರೆ ನಾನಲ್ಲಿಗೆ ಹೋಗಲು 
ಅಡ್ಡಿ ಯೇನಿದೆ' ಎಂದ ಕೊಂಡನು. ಅಂದಿನಿಂದಲೂ ಅವನ ಮನಸ್ಸಿನಲ್ಲಿ 
ಯಾತಾಯಾತಕ್ಕೆ ಆರಂಭವಾಯಿತು. ವರೂ ಥ ಬಲೇರ್‌ ಖಾನನ ಸ್ನ ₹ಹ ಪೂರ್ಣ 


೯೦ ಛತ್ರ ಪತಿ ಶಿವಾಜಿ 


ವಾದ ಸೌಜನ್ಯ, ಕಾಮೋಪಭೋಗಗಳ ನೆ ಸ್ವೇಚ್ಛಾ ಚಾರ ಇವುಗಳ ಆಕರ್ಷಣೆಯಲ್ಲಿ 
ಸಿಕ್ಕಿ ಸಾಂಬಾಜಿಯು ಯೋಗೀಶ್ವರನ ಎಚ್ಚರಿಕೆಯನ್ನು ಮರೆತೇ ಬಿಟ್ಟನು. 
ಸಾಂಬಾಜಿಯು ಬಂಧನದಿಂದ ತಪ್ಪಿ ಸಿಕೊಂಡು ಹೊರಟುಹೋದ 
ಸಮಾಚಾರವು ಶಿವಾಜಿಗೆ ತಿಳಿಯಿತು, ಶಿವಾಜಿಯು ಉದ್ವಿಗ್ನ ನಾಗಲಿಲ್ಲ, 
ಯಾರೊಡನೆಯೂ ಸಾಂಬಾಜಿಯ ಮಾತನ್ನು ಎತ್ತಲೂ ಇಲ್ಲ. ಸಾಂಬಾಜಿಯು 
ಹೋಗಿ ದಿಲೀರ್‌ಖಾನನೊಡನೆ ಸೇರಿಕೊಂಡಿದ್ದಾ ನೆಂಬ ಸಮಾಚಾರವೂ ಬಂದಿತು, 
ಇರಲಿ, ಅಂತಹ ನೂರಾರು ಅನುಭವಗಳಾಗದಿದ್ದ ರೆ,  ಸಾಂಬಾಜಿಯು ಈ 
ಲೋಕದಲ್ಲಿ ಮನುಷ ್ಯನೆನಿಸಿಕೊಳ್ಳು ವನೇ? ಆ ನಗರ ಅಂತರಂಗದಲ್ಲಿದ್ದ ರಿ 
ಅವರಿಂದ ಭಟುಗಳಗ ಆಗುತ್ತ ರುವ ಅಪಮಾನ ಕಷ್ಟ ನಷ್ಟ ಗಳು ಅವನಿಗೇ 
ಪ್ರತ್ಯ ಕ್ಷವಾಗಿ ಗೋಚರವಾಗುವುದು. ಆಗ ಸಾಂಬಾಜಿಯು” ಅಷ್ಟೆ € ತೀವ್ರತೆ 
ಯಿಂದ ಪ್ರತೀಕಾರ ಮಾಡಲುಜ್ಚ ಗಿಸುವನು ಎಂದು ಸಮಾಧಾನ ಮಾಡಿ 
ಕೊಂಡನು. 
ಹಾಗೆಯೇ ಪನ್ಹಾ ಲದ ಸುಬೇದಾ ರನಾಗಿದ್ದ ರಘುನಾಥರಾಯನನ್ನು 
ದರಬಾರಿಗೆ ಬರಬೇಕೆಂದು ಆಜ್ಞೆ ಮಾಡಿದನು. ರಘುನಾಥರಾಯನು ಭಯದಿಂದ 
ನಡುಗುತ್ತಾ ಮಹಾರಾಜರ ಸ ಸಮ್ಮುಖಕ್ಕೆ ಬಂದು ನಮಿಸ್ಕ ರಿಸಿ “ಮಹಾಪ ಪ್ರಭು 
ಗಳೇ ! ನನ್ನ ನ್ನ್ನ ಕಾಪಾಡಬೇಕು. ನನ್ನ ಅಪ EE, ಇಲ್ಲ. ಭಧ 
ರನ್ನು ಣ್ಣ ನಲ್ಲಿ ಕಣ್ಣಿಟ್ಟು ಟು ನಾನು ಎಚ್ಚ ರಿಕೆಯಿಂದ ನೋಡಿಕೊಳ್ಳುತ್ತಿ ತ್ರಿದ್ದೆ. 
ಅದರಲ್ಲಿಯೂ ನಾನಾವ "ದೋಷ 'ವನ್ನೂ ಕಾಣಲಿಲ್ಲ. ನಿಷ್ಠೆಯಿಂದ. ಬಂಧನ 
ದಲ್ಲಿದ್ದರು ಯಾವ ಮಾಯೆಯೋ ಏನೋ ನಿಜವಾಗಿಯೂ ಅದನ್ನು 
ಊಹಿಸಲೂ ಅಶಕ ಕೈನಾಗಿದ್ದೆ "ನೆ. ಯುವರಾಜರು ಮಾಯವಾಗಿಹೋಗಿದ್ದ ರು. 
ನಾನೆಂದೂ ಸಾ  ಮಿಭಕ್ತಿ ಯಲ್ಲಿ ದ್ರೊ ೇಹವೆಣಿಸಿದವನಲ್ಲ” ಎಂದು ಹೇಳಿದನು. 
“ಎನೇ ಆಗಲಿ, ಅಪರಾಧಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು. ಇಲ್ಲದಿದ್ದರೆ 
ರಾಜ ಭಾರವು ಧರ್ಮ ದಿಂದ ನಡೆಯದು... ನಿರಪರಾಧಿಯೆಂದು ಬಗೆದು ನಿನಗೆ 
ಪ್ರಾಣದಾನವನ್ನು ನೀಡಿದ್ದೇನೆ. ಆದರೆ ನಮ್ಮ ರುಜ್ಯ ದಲ್ಲಿ ಎಲ್ಲಿಯೂ 
ಅಧಿಕಾರದಲ್ಲಿ ನಿನ್ನ ನ್ನ್ನ ಡಲ; ಸುಧ್ಯ ವಿಲ್ಲ” ಎಂದು ಹೆ ಟ್ರಿ ಸ ಮಘಾಜಾಷ್ಯ 
ಸೀಮೆಯಿಂದ ಗಡೀಪಾರು ಹೊ ಸಂತೋಷರಾವ್‌ RA ಸೇವಾಧಿಪತಿ 
ಯನ್ನು ಪನ್ನಾ ಲಾ ಕೋಟೆಯ ಅಧಿಕಾರಿಯಾಗಿ ನೇಮಿಸಿದನು, 


ಛತ್ರಪತಿ ಶಿವಾಜಿ ೯೧ 


ರಘುನಾಥರಾಯನು ಮಹಾರಾಜರ ಸನ್ನಿ ಧಾನದಿಂದ `: ಹೊರಟು 
ನೇರವಾಗಿ ಔರಂಗಾಬಾದಿಗೆ ಹೋಗಿ ಯುವರುಡಿನ ಭೇಟಿ ಮಾಡಿದನು. 
ಮಹಾರಾಜರು ತನ್ನ ನ್ನ್ನ ದೇಶದಿಂದ ಗಡೀಪಾರು ಮಾಡಿರ:ತ್ತಾರೆಂದು ತಿಳಿಯ 
ಪಡಿಸಿದನು. ಯುವರಾಜನ ಅಪ ಕೈ ಣೆಯಂತೆ ರಘುನಾಥರಾಯನು ಅಲ್ಲಿಯೇ 
ನಿಂತುಬಿಟ್ಟನು. 


ಮಹಾರಾಣಿ ಸೋರ್ಕಾ ಬಾಯಿಯು ಬಹುಪ್ರ ಯಾಸದಿಂದ ಮಹಾರಾಜ 
ರವರಲ್ಲಿ ಸಾಂಬಾಜಿಯ ಮಾತ್ಗೆ ತ ತ್ರಿದಳು. ಸರಳವರಿಗಿ ನಮ್ಮ ಯುವರಾಜರು 
ಮೊಗಲ ಸೇನಾಧಿಪತಿಯೊಡನೆ. ಸೇರಿಕೊಂಡಿದ್ದಾ ರೆಂದು ಸಮಾಚಾರ ಬಂದಿದೆ. 
ಯುವರಾಜನು ಇಷ್ಟು ದೂರ ಮಿತಿಮಾರಿ ಹ ೋಗುತ್ತಾ ನೆಂದು ಯಾರೂ 
ಭಾವಿಸಿರಲಿಲ್ಲ. ಇನ್ನು ಅವನಿಗಾಗಿ ಚಿಂತಿಸುವುದು ವ್ಯರ್ಥ ಎಂದು ಮಾತಿಗೆ 
ಪ್ರಾರುಭಿಸಿದಳು. 

“ನಿಮ್ಮಂತೆಯೇ ನಾನೂ ಯುವರಾಜನ ಸಮಾಚಾರ ಕೇಳಿದೆ, ಅವನು 
ಮೊಗಲ್‌ ಸೇನಾಧಿಪತಿಯೊಡನೆ ಸದ್ಯಕ್ಕೆ ಸೇರಿಕೊಂಡಿರಬಹುದು. ಮುಂದೆ 
ಬಾದಶಹನೇ ಅವನನ್ನು ಬೆಹಲಿಗೆ ಕರೆಸಿಕೊಂಡು ದೊಡ್ಡ ಅಧಿ ಸಾರವನ್ನು 
ಕೊಟ್ಟ ರೂ ಕೊಡಬಹುದು. ನಿಜವಾಗಿ ಅವನ ವಿಚಾರವಾಗಿ ಚಿಂತೆಯನ್ನು 
ಹಚ್ಚಿ ಕೊಳ ಫೈದಿರುವುದೇ ಒಳ್ಳೆ ಯದು.” 


ಕ ನಿಮ್ಮ ಎದ್ದೆ ೇಷಿಯಾದ ಬಾದಶಹನ ಸೇವೆಗೆ ಹೋದರೆ 
ನಿಮ್ಮ ಗೌರವವೇನಾಗುತ್ತದೆ % fs ; 

ಭಲೇ “ಶ್ರೀರಾಮನು ಮಾತೃವಾಕ್ಯ ಪರಿಪಾಲನೆ ಮಾಡಿದಂತೆ ಈ 
ಕಲಿಯುಗದಲ್ಲಿ ಸಾಂಬಾಜಿಯು ಮಾತೆಯ ಇಷ್ಟಾರ್ಥ ಸಿದ್ದಿಯನ್ನು ನೆರವೇರಿಸಿ 
ದಂತಾಗುತ್ತದೆ. ನಮ್ಮ ವಂಶದಲ್ಲಿ ಈ ಹಗಲು ಕತ್ತಲಗಳು ಹೊರಳುತ್ತಲೇ 
ಬಂದಿವೆ, ನಮ್ಮ ತಂದೆ ಷಾಜಿಯವರು ಬಿಜಾಪುರದ ಸುಲ್ತಾನರ ಸೇವೆಯಲ್ಲಿಯೇ 
ಆಯುಷ್ಯವನ್ನೆ ಲ್ಲಾ ಕಳೆದರು. ನಾನು ಹುಟ್ಟಿ ದಂದಿನಿಂದ ಮುಸಲ್ಮಾ! ನರ 
ವಿದ್ವೇಷದಿಂದಲೇ. ಆಯಸ್ಸನ್ನು ಕಳೆಯುತ್ತಿದ್ದೇನೆ. ಸಾಂಬಾಜಿ ಮೆತ್ತೆ 
ಮು: ಹೂ ನರ ಸೇವೆಗೆ ಹೋದರೆ ಅದರಲ್ಲಿ ಅಶ್ವ ರ್ಯವೇನೂ ಇರುವುದಿಫ. 
ನನ್ಶ್ನ ಮನ್ನಿ ಗೆ ಕಿಂಚಿತ್ತಾ ದರೂ ದುಃ ಖವಿಲ್ಲ. ನಿಮ್ಮ ಮು ತ ಮಗ ೮: ಜಾ 


೯೨ ಛತ್ರಪತಿ ಶಿವಾಜಿ 


ರಾಮನು ಇದ್ದೆ "ಇದ್ದಾ ನೆ, ನಮ್ಮ ಹಿಂಹಾಸ ಸನಕ್ಕೆ ಅವನ ಉತ್ತರಾಧಿಕಾರವು | 
ನಿಷ್ಕ €ಟಕವಾಗಿ' ಸಿದ್ದಿ ಸಿದಂತಾಯಿತು. ಷಿ 

ರಾಣಿಯು ಅತ್ಯ ೦ತ ಸಂತುಪ ಳಾಗಿ ಮಹಾರಾಜರ ಮನಸ್ಸು ನನಗೆ 
ಗೊತ್ತು, ನಿಮ್ಮ ಬಾಯಿಯಲ್ಲಿಯೇ ಒಂದು ಬಾರಿ ಈ ಮಾತನ್ನು ಕೇಳಬೇಕೆಂದು 
ನನಗೆ ಬ ದಿನಗಳಿಂದ ಆಸೆಯಿತ್ತು. ಜೋತಿ ಪ್ವರು ಜಾಜಿ ಹುಟ್ಟಿ, 
ದಾಗಲೇ ಜಾತಕವ ವನ್ನು ನೋಡಿ ಇವನು ರಾಜನಾಗುತ್ತಾ ನೆ ಎಂದು ನನ್ನೊ ಡನ 
ಅಂತರಂಗವಾಗಿ ಹೇಳಿದ್ದ ರು. 

ನಸುನಗುವ ನ್ನು ನಗುತ್ತಾ “ಹೌದು! ಅದನ್ನರಿತೇ ನಾನು ನಿಮ್ಮ 
ಮಗನಿಗೆ ರಾಜಾ ರಾಮಃ ನೆಂದು ನಾಮ ಮಕರಣ ಮಾಡಿದ್ದೆ ನೆ. 

“ತಮ್ಮ ಇಪ್ಪವು ಸಾರ್ಥಕವಾಗದೇ ಹೋದೀತೆ ? ರಾಜಾರಾಮನಿಗೆ 
ಯುವರಾಜನೊದು ಪ್ರೊ ಕಟ್ಟಿ ಬಿಟ್ಟ ರೆ ತಮ್ಮ ದರ್ಬಾರಿನವರೆಲರೂ ಸಂತೋಷ 
ಪಡುತ್ತಾರೆ. ಈ ರಾಜ ವೇವೂ ಆನಂದೋತ್ಸ ವಗಳನ್ನು ನಡೆಸುತ್ತದೆ.” 

“ಹೌದು ತೆ  ಬಾಯಿಯವರೇ ! "ನಿಮ್ಮ 'ಮಾತು ಚಿನ್ನ ದಂತಹ 
ಮಾತು. ನನ್ನ ಸಾ ರಾಜಾರಾಮನಿಗೆ ಹೊ ಇಸದಾಗಿ ಯುವರಾಜ 
ಪಟಾ ಬ ಭಿಷೇಕದ. ಅಗತ್ಯ ವೇನೂ ಇಲ್ಲ, ಸಾಂಬಾಜಿಯು ದೇಶಭ್ರಷ್ಟನಾಗಿ 
ಹೊ ್‌ಗಿಕೆವಾಗೆ ನ e ಸಿಂಹಾಸನವನ್ನೆ ೇರತಕ್ಕ ವನೆಂದು ಎಲ್ಲರಿಗೂ 
ತಿಳಿದೇ ಇದೆ. ಆದರೆ ಈ ರಾಜಕೀಯವನ್ನು ಮತ್ತೂ ಸೂಕ್ಷ್ಮ, ವಾಗಿ ನೋಡುವ 
ಅಗತ್ಯವಿದೆ. ಒಂದು ಬಾರಿ ಗುರು ರಾಮದಾಸರ ಅಪ್ಪ ಣೆಯಂತೆ ಸಾಂಬಾಜಿಗೆ 
ಯಂತೆ ಪಟ್ಟ ಕಟ್ಟಿ, ದ್ಹಾಗಿದೆ. ಅವನು ಶೂರ, ಪಠಾಕ್ರ ಮಿ ಎಂದು ನಮ 
ದರಬಾರಿನಲ್ಲಿ ಬಹುಜನ ಸೇನಾಧಿಪತಿಗಳು ಮತ್ತು ಮಂತ್ರಿ ಗಳು ಇವರುಗಳ 
ಪೂರ್ಣಾಭಿಮಾನವು ಸಾಂಬಾಜಿಯ ಮೇಲಿದೆ. ನಾವು ಆತುರಪಟ್ಟು ಏನಾದ 
ರೊಂದು ಕಾರ್ಯ ಮಾಡಿದರೆ ನಮ್ಮ ದರ್ಬಾರು ಇಬ್ಬಾ ಗವಾಗಿ ಹೋದೀತು. 
ಸಾಾಟಿಚಿಕಿಯು. ಹುಂಬಿನ ಮನುಷ್ಯ. ಹೋದ ಮಾರ್ಗದಲ್ಲಿ ಮತ್ತೆ ಮತ್ತೆ 
ಮುಂದುವರಿಯುತ್ತಾನೆ ನೆ. ದೆಹಲಿಯ ದರ್ಜಾರಿಗೂ ಹೋಗಬಹುದು ವಂಚಕ 
ನಾದ ಬಾದಶಹನು ಸಾಂಬಾಜಿಯನ್ನು ವಂಚಿಸಿದರೆ “ಇತೋ ಭ್ರಷ್ಟಃ ತತೋ 
ಭ್ರಷ್ಟಃ 1” ಆದಂತಾಗುವುದು ಅವನ. ಗತ್ತಿ, ಆಗ ಲೋಕವೆಲ್ಲಾ" ಅವನನ್ನು 
ನಿಂದಿಸುವುದು ಅಥವಾ ಬಾದಶಹನು ಸಾಂಬಾಜಿಯನ್ನು ಪುರಸ್ಕೃ ರಿಸಿದರೆ 


ಛತ್ರ ಪತಿ ಶಿವಾಜ | ೩ 


ಅವನು ಪೂರ್ಣವಾಗಿ ಶತ್ರು ಪಕ್ಷವನ್ನು ಸೇರಿದಂತಾಗುವುದು. ನಮ್ಮ ರಾಜ್ಯ ದಲ್ಲ 
ನಮ್ಮ ಸಿಂಹಾಸನದಲ್ಲಿ ಅವನಿಗಾವ ಅಧಿಕಾರವೂ ಇರುವುದಿಲ್ಲ. "ಅದನ್ನೆ ಲ್ಲಾ 
a ಕಳೆದುಕೊಂಡಂತಾಗುವುದು. ಆಗ ನಮ್ಮ ದರ್ಬಾರಿಗಳಿಲ್ಲರೂ. ಏಕ 
ಕಂಠದಿಂದ ನಿಮ್ಮ ಮಗನನ್ನು ಯುವರಾಜನೆಂದು ಕರೆಯುವರು. ಅದಕ್ಕಿ ೦ತಲೂ 
ಮಹತ ತರವಾದ ಔನಂದವ ತಾ ಫವುದಿದೆ,” 


ಮಹಾಣಿಯ ಮನಸ್ಸಿಗೆ ಒಂದು ವಿಧವಾಗಿ ಸಮಾಧಾನವಾದರೂ 
ಮತ್ತೊಂದು ವಿಧವಾಗಿ ಶಂಕೆಯು ಉಳಿದೇ ಉಳಿಯಿತು. ಇರಲಿ, : ಮಹಾ 
ರಾಜರು ಹಠವಾದಿಗಳೆಂಬುದು ಲೋಕಕ್ಕೆ ತಿಳದಿದ. ಇಂದಲ್ಲ ನಾಳೆ ಅವರು 
ರಾಜಾರಾಮನಿಗ ಪಟ ಕಟ್ಟ ಲೇಬೇಕಾಗುತ್ತ ದೆ ಎಂದು ನಿರ್ಧಾರ ಮಾಡಿಕೊಂಡು 
ತೀರ್ಥಯಾತ್ರೆ ಗಳನ್ನು ಮಾಡಿಕೊಂಡು ಬರಲು ಮಹಾರಾಜರಲ್ಲಿ ಅಪ್ಪಣ 
ಬೇಡಿದಳು, ರಾಣಿಯವರು ರಾಜಾರಾಮನನ್ನು ಮಹಾರಾಜರ ಸಮೀಪ 
ದಲ್ಲಿಯೇ ಬಿಟ್ಟು ಪಂಡರಪುರಕ್ಕೆ ಯಾತ್ರೆ ಹೊರಟರು. 


ಅಷ್ಟಿ ಯಥೇಚ್ಛ ಮದ ಬಾ ಹ್ಮ ಣ ಭೋಜನಗಳನ್ನೂ ಭೂರಿ ದಕ್ಷಿಣ 
ಗಳನ್ನೂ ಕೊಡಿಸಿ ಸ ಸವಗ ಆರಂಭಮಾಡಿದರು. ಬಾ ತ್ರಿ ಹ್ಮಣರಿಂದ 
ರಾಜಾಕುಮನ ಕ್ಷೇಮಾರ್ಥವಾಗಿಯೂ . ರಾಜ್ಯಪ್ರಾ ಪ್ರಿಗಾಗಿಯೂ ಹೋಮ 
'ಹವನಗಳನ್ನು ಮಾಡಿಸಿತೊಡಗಿದರು. ಆಸ ಹಸರಿನಲ್ಲ ಗ್ಯ ಹಗಳನ್ನು 
ನಿರಾ ಣಮಾಡಿಸಿ ಶ್ರೋತ್ರಿ ಯರಾದ ಬ್ರಾಹ್ಮ ರಿಗೆ ದಾನ ಮಾಡಿಸಿದರು. 
IE ಬಾನಧರ್ಮಗಳಿಂದ ಸುಪ್ರೀತರಾದ ಬ್ರಾಹ್ಮ ಣರು ರಾಜಾ 
ರಾಮನೇ ಯುವರಾಜನೆಂದು ಹೊಗಳಿ ಕೊಂಡಾಡಲಾರಂಭಿಸಿದರು. ಎದ್ವಾಂಸ 
ರಾದ ಹಲವರು ಬ್ರಾಹ್ಮಣರು ಮಹಾರಾಣಿಯವರನ್ನು : ಅಂತರಂಗದಲ್ಲ ಭಟ್ಟ 
ಯಾಗಿ ತಾವುಗಳು ಶಿವಾಜಿ ಮಹಾರಾಜರಲ್ಲಿ ಹೋಗಿ ನಾನಾ ಮಾರ್ಗಗಳಿಂದ 
ಪ್ರಯತ್ನ ಮಾಡಿ ರಾಜಾರಾಮನಿಗೆ ಯುವರಾಜ ಪಟಾ ನಿಭಿಷೇಕ ಜನ್ನ 
ಇಡ ಶಸಧ ಮಾಡಿ ರಾಯಗಡಕ್ಕೆ ಹೂರಟರು, 


ಛತ್ರಪತಿ ಶಿವಾಜಿ 


೧೪ 


ಔರಂಗಾಬಾದಿಗೆ ಬಂದು ಮೊಗಲ್‌ ಸೇನಾಧಿಪತಿಯ 
ಪಡೆದಿರುವುದು ದೆಹಲಿಯಲ್ಲಿ ಎಲ್ಲರಿಗೂ ಆಶ್ಚೆ ರ್ಯ ವನ್ನು ೦೬3) 
ಮಾಡಿತು, ಕುತೂಹಲವನ್ನು ಕೆರಳಿಸಿತು, ಎಲ್ಲೆ ಯೂ ಸ ಮಾತು. 
ಮಹಾರಾಷ, ವೀರ ಶಿವಾಜಿಯ ಮಗನು ತಾನಾಗಿ ಬಂದು ಸೇರಿದ್ದಾ ನಂತೆ, 
ಬಾದಶ ಹರು ಅವನಿಗೆ ಬಿರುದುಬಾವಲಿಗಳನ್ನು ಕೊಟ್ಟು ಗೌರವಿಸಿದ್ದಾ ರಂತೆ 
ಎಂದು ಸಾಮಾನ್ಯ ಜನರು ಕೂಡಾ ಮಾತನಾಡಿಕೊಳ್ಳು ದ ಸರು, ಅಂತಃಪುರ 
ದಲ್ಲಿಯೂ ಇದೇ "ಮನನ: ಅಂತಃಪುರದ ಸ್ತ್ರೀಯ ಯರು “ಎಂಥಾ ಮಹತ್ತರ 
' ವಾದ ರಾಜಕೀಯವನ್ನು ದರೂ ಲಘುವಾಗಿ ಮಾತನಾಡಿಕೊಳ್ಳು ತಿ ಕದ್ದ ರು. 
ನ ರಮಣಿಯರ. ಮಾತುಕತೆಗಳಿಂದ ದರಬಾರಿನ ಎಷ್ಟೊ! ದೊಡ್ಡ 
ಕರಣಗಳು ತಲೆಕೆಳಗಾಗಿಹೋಗುತ್ತಿ ದ್ದ ವು. ಷಯಿಸ ಸ್ವಾ ಖಾನನ 
ಪ್ರೆ i ದಖ್ಬನ್ನಿ ನ ಶಾಜ ಜಾ ಭಾರದಲ್ಲಿ ಯಾವಾಗಲೂ 
ಕಣ್ಣಿ ಟ್ರೈ ದ್ದ ಳು. ಳ ಪತಿ ದಖ್ಬ ನ್ನ್ನ ನಲ್ಲಿ ಸರ್ವಸ್ಥ ವನ್ನೂ ಕಳೆದುಕೊಂಡಿದ್ದ ನು, 
ಮಹೊ ನ್ನ್ನ ತವಾದ ks ಗೌರವಗಳ of ಮಣ್ಣು ಹ ಹೋದುದಲ್ಲದೇ 
ಪ್ರಿಯತಮನಾದ ಪುತ್ರನನ್ನು ಅವನು ದಖ್ಬ ನಲ್ಲಿ ಕಳೆದುಕೊಂಡಿದ್ದ ನು. 
ಷಯಿಸ್ತ್ವಾಖಾನಿನ ನಂತರ ಎಷ್ಟೋ ಅಧಿಕಾರಿಗಳು ದಖ್ಬಿನ್ನಿ ನಲ್ಲಿ ರಾಜ "ಭಾರ 
ಮಾಡಿದ್ದರು. ಎಲ್ಲರೂ ಒಂದೇ. ಒಂದಲ್ಲ ಒಂದು ವಿಧದಿಂದ ಶಿವಾಜಿಯಿಂದ 
ಪರಾಭವ ಹೂಂದಿದವರು ಅಥವಾ ಮೋಸಹೋದವರು. ಸಾಕ್ಷಾತ್‌ ಯುವ 
ರಾಜನೇ ಅಧಿಕಾರಿಯಾಗಿದ್ದು ಎಂಥಾ ಅಪಮಾನವನ್ನು ಅನುಭವಿಸಬೇಕಾ 
ಯಿತು. ಆದರೆ ದೆಹಲಿಯ ದರ್ಬಾರಿನಲ್ಲಿ ಔತಂಗಜೇಬ್‌  ಬಾದಶಹನು 
ಷಯಿಸ್ತ್ಯಾಖಾನನನ್ನು ಎಷ್ಟೊಂದು ಅಪಮಾನಕ್ಕೆ ಗುರಿಪಡಿಸಿದನು. ಈ 
ಅಪಮಾನ ಛಲ ದ್ವೇಷಾಸೂಯೆಗಳಿಲ್ಲಾ ಬೇಗಂ ಸಾಹೇ ಒಳ ಹೃದಯವನ್ನು 
ಸುಡುತ್ತಿದ್ದವು. ಬಾದಶಹನಿಗೆ ಪ್ರತೀಕಾರ ಮಾಡಲು ಆಸ್ಪ ದವಿಲ್ಲದೇ ಯಾರು 
ದಖ್ಬಿನ್ನಿ ನ ಸರ್ವಾಧಿಕಾರಿಯಾಗಿ ಹೋದರೂ ಅವರ ಮೇಲೆ ಏನಾದರೊಂದು 
ದೋಷವನ್ನು ಹೆಚ್ಚ ಬೇಗಂ ಸಾಹೇಬಳು ಆಟವಾಡಿಸುತ್ತಿದ್ದಳು. ಈಗ ಅವಳ 
ಅಭಿಯೋಗಕ್ಕೆ ಒಳ್ಳೆಯ ಆಸ್ಪದ ಸಿಕ್ಕಿದಂತಾಯಿತು. ಅಂತಃಪುರದಲ್ಲಿ ಬೇಗಂ 


a 


ವ್ರ 
ಬೇ 


ಛತ್ರಪತಿ ಶಿವಂಜಿ ಗ SNE 


ಸಾಹೇಬಳಿಗೆ ಇದ್ದ ಆಶ್ರಯವೆಂದರೆ, ಔರಂಗಜೇಬನ ಸಹೋದರಿ ರೋಷನಾರ 
| ಳೊಬ್ಬ ಳು, ಅವನ ಪಿ ಪ್ರಿಯತಮೆ ಉದಯಪುರಿ ಬೇಗಂಳೊಬ್ಬ ಳು. ಬೇಗಂ 

ಸಜ ಉದಯಪುರಿ ಬೇಗಂಳನ್ನು ಅಂತಃಪುರದಲ್ಲಿ. ಭೇಟಿಮಾಡಿದಳು. 

ಆ ರಾಣಿ ಆಗ ತಾನೇ ಸ್ನ್ನಾ ನಗ್ಭ ಹದಿಂದ pe ಅಲಂಕಾರಗೃ ಹದಲ್ಲಿ ಕುಳಿತಳು, 
ಭ್‌ ಸಾಹೇಬಳು ರ ಸಾಧನಗಳನ್ನು ತೆಗೆದುಕೊಂಡು ರಾಣಿ ಉದಯ 
ಪುರಿಗೆ ತಾನಾಗಿಯೇ ಅಲಂಕಾರ ಮಾಡಲಾರಂಭಿಸಿದಳು. ತಲೆಯ ಕೂದಲು 
ಗಳನ್ನು ಬಾಚಿ gpk ದಳು, ಉದಯಪುರಿಗೆ ಎಲ್ಲ ಸೌಭಾಗ್ಯ ಗಳಿಗಿಂತಲೂ 
ಆ ತಲೆಯ ಕೂದಲಿನ ಭಾಗ್ಯವು ಅತಿಶಯವಾದದ್ದು. ಕದ ಕನ್ನಡಿ 
ಯನ್ನಿಟ್ಟು ಮುಂದಿನ ಕ ಡಿಯಲ್ಲಿ ಆ ಹೆರಳು ಕಾಣುವಂತೆ ಮಾಡಿ ತೋರಿಸಿ 
ಬ ನಂ ಮೇಲೆ ಮುತ್ತಿ ನ ಸರವನ್ನು ಕಟ್ಟಿ ಉಭಯಪಾಶ ರ್ಸ್ರ್ರಗಳಲ್ಲಿಯೂ 
| ಕುಚ್ಚು ಗಳನ್ನು ಬಿಟ್ಟಳು. ಒಂದೊಂದಾಗಿ ಬೆ ಭರಣಗಳನ್ನು ತೆಗೆದು ಆ 
ಉದದ ಪ್ರರ" ಬೇಗಂಳಿಗೆ ತೊಡಿಸತೊಡಗಿದಳು. "ಬೇಗ ಸಾಹೇಬಳ ಕೌಶಲ 
ವನ್ನು ನೋಡಿ ಉದಯಪುರಿಯು ಪ್ರಶಂಸೆಮಾಡಿದಳು. ಹೀಗೆ ಸಂತೋಷ 
i ವಾಗಿದ್ದ ಸಂದರ್ಭವನ್ನು ಕಾದು ಬೇಗಂ ಸಾಹೇಬಳು, ಮಾತಿಗೆ ಮೊದಲು 
ಮಾಡಿದಳು, 

“ದಖ್ಬನ್ನಿನ ಸಮಾಚಾರಗಳನ್ನು ಕೇಳಿದಿರಾ ರಾಣೀ ಸಾಹೇಬ್‌. ಎಲ್ಲವೂ 
ತಲೆಕೆಳಗಾಗುವಂತೆ ಆಗಿದ. ಬಾದಷರು ಅತ್ತಕಡೆಗೆ ತಿರುಗಿ ನೋಡುವುದನ್ನೂ 
ಮರೆತುಬಟ್ಟ ೦ತೆ ಕಾಣುತ್ತದೆ ಅದು ಆ ಕಳ್ಳ ಶಿವಾಜಿಯ ಅದೃಷ್ಟ ವೆನ್ನ 
ಬೇಕು.” 

“ಅದೇಕೆ ಅತ್ತೆ ಆ ಶಿವಾಜಿಯ ಮೇಲೆ ಅಷ್ಟು ದ್ವೇಷ ಮಾಡುತ್ತೀರಿ, 
ದ್ವೇಷಿಗಳಾದರೂ ಪರಾಕ್ರಮಿಗಳನ್ನು ಮೆಚ್ಚ ಕೊಳ್ಳಬೇಕು.” 

“ಹಾಗಲ್ಲ ರಾಣೀ ಸಾಹೇಬ್‌, ಶಿವಾಜಿಯು ಎಂಥಾ ಪರಾಕ್ರಮಿ, 
ರಜಪೂತರಂತೆ ಅವನು ಶೂರನೂ ಅಲ್ಲ, ಪರಾಕ್ರಮಿಯೂ ಅಲ್ಲ. ಕಳ್ಳರಂತೆ ತಲೆ 
ತಪ್ಪಿ ಸಿಕೊಂಡು ಓಡಿಹೋಗುತ್ತಾನೆ, ಡಕಾಯಿತರಂತೆ ತಲೆ ಒಡೆದುಹಾಕುತ್ತಾನೆ, 
ಅವನೆಂಥಾ ಪರಾಕ್ರಮಿ ಬಿಡಿ, ನೀವೇನು ಬಲ್ಲಿರಿ ನಾನು ಕಣ್ಣಾ ರೆಕಂಡಿದ್ದೇನೆ.” 


“ಒಳ್ಳೆಯದು, ಈಗೇನು ಅವನ ಪ್ರಸ್ತಾಪವೆತ್ತಿದಿರಿ ? ಆಗೊಂದು 


೯ ಛತ್ರಪತಿ ಶಿವಾಜಿ 


ಸಾರಿ ರಾಜಧಾನಿಗೆ ಬಂದಿದ್ದ ನಂತೆ, ಒಡಿಹೋದ. - ಬಾದಶಹರು ಅವನ 
ಈಗ ಪುನಃ ರಾಜಧಾನಿಗೆ ಕರೆಸಿದ್ದಾ ರೇನು ? ” 

“ಇಲ್ಲ ರಾಣೀ ಸಾಹೇಬ್‌! ದಷ್ಟ್ರಿನ್‌ ರಾಜ್ಯವ್ಹೊವೂ ಅವನ ಎಶ 
ವಾದಂತೆಯೇ ಅವನೆಷ್ಟು ಬಾರಿ ಮೋಸಮಾಡಿದರೂ ನಮ ವರು ಅವನನ್ನು 
ನಂಬುತ್ತಾರೆ, ಇದೇ ಅಶ್ವ ರ್ಯ. ಹಿಂದೆ ಬಹದ್ದೂ ರ್‌ಖಾನನೊಡೆನೆ ಸೆ ಕ್ಲೀಹಮಾಡಿ 
ಕೊಳ್ಳು ತ್ರೇನೆಂದು ನಳನು ಏಕಾಏಕಿ ಅವರ ಶಿಬಿರದ ತೆ ಬದ್ದು 


ಭಿ 
ಯಥೇಚ. ಐತ ರ ವನ್ನು ಕೊಳ್ಳೆ ಹೊಡೆ ಡೆದುಕೊಂಡು ಹೋದ. ಅದಕ್ಕೆ ಜಂ 


ಬರ ಸ 

ಶಹನು ಮಾಡಿದ ಪ್ರತೀಕಾರವೇಸು? ಬಹದೂ ರ್‌ ಖಾನನ್ನು ದೆಹಲಿಗೆ ಕರೆಸಿ 
ದಿಲೀರ್‌ ಖಾನನನ್ನೆ ಸರ್ವಾಧಿಕಾರಿಯಾಗಿ ನೇಮಿಸಿಬಿಟ್ಟ. ಆ' ದಿಲೀರ್‌ ಖಾನನ 
ಪೂರ್ವ ಚರಿತ್ರೆಯನ್ನು ಕೇಳಿಲ್ಲವೇ ರಾಣೀ ಸಾಹೇಬು ] ; ಯುವರಾಜ ಆಜಂ 
ಮನಿಗೆ ತಿರುಗಿಬಿದ್ದು ಯುದ್ಧ ಕ್ಕೆ ಇಂತಿದ್ದ ವನು ಆ ದಿಲೀರ್‌ ಖಾನ್‌, ಎಷ್ಟ್ರಾ ದರೂ 
ಆಘ್‌ಘನನಲ್ಲವೇ, kb ನಮಗೂ ಮೊದಲಿನಿಂದಲೂ ಕೂಡಿಬಿದಿಲ್ಲ. 
ಈಗ ಶಿವಾಜಿಯ ಮಗ ಸಾಂಬಾಜಿಯು ಅವನೊಡನೆ ಬಂದು ಸೇರಿಕೊಂಡಿ. 
ದ್ದಾನೆ. ಅವನೂ ಮಹಾ ಪರಾಕ್ರ ಖುಯಾದ ಸೇನಾಧಿಪತಿಯೆಂದು ನೀವು 
ಕೇಳಿರಬಹುದು, ಅವರಿಬ್ಬ ರೂ ಸ್ನ ಚ್‌ ಹಿಂದೊಮ್ಮೆ ಬಾದಶಹನು 
ಔರಂಗಾಬಾದಿನಲ್ಲಿ ಆ ಸಾಂಬಾಜಿಯನ್ನು ಹಿಡಿದುಕಳಿಸಬೇಕಂದು ಅಪ್ಪಣ 
ಮಾಡಿದಾಗ ಈ ದಿಲೀರ್‌ ಖಾನನೇ ಗುಟ್ಟಾ! ಗಿ ಸಮಾಚಾರ ಕೊಟ್ಟು ನ, ಸ 
ಯನ್ನು ಪರಾರಿ ಮಾಡಿಸಿಬಿಟ್ಟಿ ದ್ದ, ಈಗ ಪುನಃ ಅವರಿಬ್ಬರೂ ಸೇರಿಕೊಂಡ 
ದ್ದಾ ರೆ ಆ ಸಾಂಬಾಜಿಗೆ ಬಾದಶಹನು ದರಬಾರಿನಿಂದ ಮೀ ಗೌರವಾಸ್ಟ ದ 
ವಾದ ಬಿರುದುಬಾವಲಿಗಳನ್ನು ಕಳಿಸಿದ್ದಾ ನೆ, ದೂಡ್ಡ ದೂಡ್ಡ ದರಬಾರಿ 
ಗಳ್ಲರೂ ಒಳಗೊಳಗೇ ಪರಿಹಾಸ್ಯ ಮಾಡಿಕೊಂಡು ನಗುತ್ತಾ ರೆ, “ಇದನ್ನೆಲ್ಲಾ 
ಕೇಳಿ ನನಗೆ ಹೊಟ್ಟ ಉರಿಯುತ್ತದೆ. ನಿಮ ವರೆಗೆ ಬಂದು ಹೇಳುವರಾರು ? 
ಬಾದಶಹನಿಗೆ ತಿಳಸುವವರಾದರೂ ಯಾರು ? ತತ ದರ್ಜಾರಿನ ಗೌರವವನ್ನು 
ಉಳಿಸುವುದು ನಮ ಕರ್ತವ್ಯ, ಅಮಿ ನಮ್ಮ ಕೈಯಲ್ರಿದೆ”: ಎಂದು 
ಪ್ರೋತ್ಸಾಹಿಸಿದಳು. | | 
'ನಾನೇನು ಮಾಡಬಹುದು ಬಾದಶಹರಿಗೆ ಒಂದು ಮಾತು ಹೇಳ 
ಓಹುದು, ಅವರು ನಾನು ಹೇಳಿದ್ದನ್ನ ಲ್ಲಾ ಸತ್ತಾರ 12 ಎನ್ಲರೂ ತಿಳಿ 


ಛತ್ರ ಪತಿ ಶಿವಾಜಿ "೯೭ 


ದಿದ್ದಾರೆ, ಅದು ಶುದ್ಧ ಭ್ರಾಂತಿ. ' ಬಾದಶಹರು ಮೊಲಕ್ಕೆ ಮೂರೇ ಕಾಲು 
ಮು ಹಠ ಹಿಡಿದರೆ ಅದನ್ನು ಬಿಡುವವರೇ ಅಲ್ಲ, ಫೆ ಅತಿ ಮ್ಮ, ವಾಮ. 
ಇಂದೇ ಬಾದಶಹರಿಗೆ ಹಿ Me 


“ಏನೂ ಇಲ್ಲ. ಆ ಸಾಂಬಾಜಿಯನ್ನು ಇಲ್ಲಿಗೆ ಹಿಡಿತರಿಸಿಬಿಟ್ಟರೆ ಇಲ್ಲ 
ತಕ್ಕ ಬಂದೋಬಸ್ತು ಮಾಡುವಂತೆ ಹನ ಮಾಡಬಹುದು, "ಅದೆಲ್ಲಾ. 
ನಮ್ಮ ಕೈಯಲ್ಲಿದೆ” ಎಂದು ಕಣ್ಣು ಹಾರಿಸುತ್ತಾ ಹೇಳಿದಳು. . . 


ಬೇಗಂ ಸಾಹೇಬಳು ಅಲ್ಲಿದ್ದ ಂತೆಯೇ ಬಾಬಶಹನು ಒರುತ್ತಿದ್ದಾ ನೆಂದು 
ದಾಸಿಯು ಬಂದು ತಿಳಿಸಿದಳು, ಉದಯಪುರ ಬೇಗಂಳು "ಒಳ್ಳೆ ಯದಾಯಿತು, 
ನೀವೇ ಒಂದು ಮಾತು ಬಾದಶಹರ ಕಿವಿಗೆ ಹಚ್ಚ ಬಿಡಿರಿ, ಆಮ ನಾನು 
ನೋಡಿಕೊಳ್ಳುತ್ತೇನೆ” ಎಂದಳು. 

“ಇಲ್ಲ, ಇಲ್ಲ. ಮೊದಲು ಉದಯಪುರಿ ರಾಣಿಯವರ ಬಾಯಿಂದ 
ಬರಬೇಕು, ನಿಮ್ಮ ಬಾಯಿಂದ ಒಂದದ್ದು ಅಮೃತವಾಗುತ್ತ ದೆ. ಬಾಬಶಹನು 
ಹುಟ್ಟ ದಂದಿನಿಂದ ಎರಡು ವಿದ್ಯೆ ಗಳನ್ನು ಕಲತಿದ್ದಾ 5 ಯಾರನ್ನೂ ಆಪ್ತರೆಂದು 
ನಂಬ ವನೂ ಯಾರ ಮಾತನ್ನೂ 4ಿಎಗೆ ಹಾಕಿಕೊಳ್ಳ ಸವದು 
ಇನ್ನೊಂದು. ನಾನು ಹೇಳಿದರೆ ಬಾದಶಹನು ಅಪಾರ್ಥ ಮಾಡುತ್ತಾನೆ ನ 
ದಿಲೀರ್‌ಖಾನನಿಗೂ ಸಾಂಬಾಜಿಗೂ ಇನ್ನೂ ದೊಡ್ಡ ಬೊಡ್ಡ ಬಿರುದುಗಳನ್ನು 
ಕಳಿಸಿಕೂಡುತ್ತಾನೆ”. ಎಂದು ಹೇಳಿ ಅಂತಃ ಪುರದಿಂದ ಬೇರಿ ಮಾರ್ಗವಾಗಿ 
ಹೊರಟುಹೋದಳು. | | 

ಬಾದಶಹನು  ಉದಯಪುರಿ ಬೇಗಂಳನ್ನು ನೋಡಿ ಆಶ್ಚರ್ಯದಿಂದ 
“ಇಂದೇನು ? ರಾಣೀಸಾಹೇಬರು ಭೂಷಣಗಳಿಂದ ಅಲುಕರಿಸಿಕೆೊಂಡಂತಿದೆ. 
ಎಂದೂ ಇಲ್ಲದ ಅಲಂಕಾರ ಇಂದು ರಾಣ ಉದು ಇಬೊಂದೂ 
ಶೋಭಿಸುವುದಿಲ್ಲವಲ್ಲಾ ” ಎಂದನು. 


-  ಉದಯಪುರಿಯು ತಲೆದೂಗಿ ಮಂದಹಾಸವನ್ನು ಬೀರುತ್ತಾ “ನಿಮ್ಮ 
ಸೋದರತ್ತೈ ಬೇಗಂ ಸಾಹೇಬರು ಬಂದಿದ್ದ ರು. ಹ ಬಲಾತ, ರಿಸಿ 


ಸ್ರ 
ಒಂದೊಂದಾಗಿ ಪ್ರ ಅಲಂಕಾರಗಳನ್ನೆ ಲ್ಲಾ ಮಜ ಹೋದರು” ಎಂದಳು, 


“ಹಾ! ಆ ಬೇಗಂ ಬ್ಯ ಬಹಳ ಅಲಂಕಾರಫ್ರಿ ಯಳಂದು 
? 


೯೮ ಛತ್ರಪತಿ ಶಿವಾಜಿ 


ಕೇಳಿದ್ದೆ ೇೀವೆ, ಇಂದಿನ ಅಲಂಕಾರವು ಬಹಳ ಸೊಗಸಾಗಿದೆ. ಆದರೆ ಇದೆಲ್ಲವೂ 
ಹಿಂದುಗಳ ಅಲಂಕಾರಗಳಂತಿದೆ.” 

ನಗುತ್ತಾ “ಈ ಅಲಂಕಾರಗಳನ್ನು ಕಂಡರೆ ಬಾದಶಹರಿಗೆ ಭಯವಾಗು 

ಶ್ಮದೇನು ? ಅವರ ಪ ಪ್ರೀತಿಯ ಉದಹಪುರಿ ಬೇಗಂಳು ಪುನಃ ಹಿಂದುವಾಗಿ 
ಬಿಡಬಹುದೆಂದು ಭಯವೇನು ?” 

“ಇಲ್ಲ ಇಲ್ಲ. ಆ ಹಿಂದುಗಳು ನಿರ್ಫ್ಯಣರು. ಅವರೆಂದಿಗೂ ನಮ ನ್ನು 
ಪುನಃ ತಮ್ಮ ಜಾತಿಗೆ ಸೆ ಸೇರಿಸಿಕೊಳ್ಳು ವುದಿಲ್ಲ. i 

ಬಾದೆಶಹನು ಬೇಗಂಳ ಕೆ ಹಿಡಿದುಕೊಂಡು “ಆ ಮಾತು ಬಿಡಿ, ಆ ಜಾತಿ 
ಹಾಳಾಗಿಹೋಗಲಿ, ಕಲ್ಲುದೇಪರುಗಳನ್ನು ಪೂಜೆಮಾಡುವ ಮೂಢರವರು. 
ನಿಮ್ಮ ಅಲಂಕಾರವೇನೋ ಇಂದು ಸೊಗಸಾಗಿದೆ” ಎಂದು ಹೇಳುತ್ತಾ ಪ ಪರ್ಯಂಕದ 
ಮೇಲೆ ಕುಳಿತುಕೊಂಡನು, 

ಉದಯಪುರಿಯು ನಗುತ್ತಾ “ಬಾದಶಹರು ದಖ್ಬ ನ್ನ್ನ ಗೆ ಪ್ರಯಾಣ 
ಹೊರಡುತ್ತಾರೆಂದು ಅಂತಃಪುರದವರೆಲ್ಲರೂ ಮಾತನಾಡಿಕೊಳ್ಳು ತ್ತಾರೆ, ಅದು 
ನಿಜವೇನು ? ನನಗಿಷ್ಟು ಹೇಳಬಾರದೇ” ಎಂದಳು. 

"ದಖ್ಬ ನ್ನ ಗೆ ನಾವು ಹೊರಡುವ ಪ್ರಮೇಯವೇನೂ ಕಾಣುವುದಿಲ್ಲ. ಆ 
ಶಿವಾಜಿಯು ತಣ್ಣ ಗಿದ್ದಾ ನೆ. ಬಿಜಾಪುರದವರೊಡನೆಯೋ ಗೋಲ್ಲಂಡದವ 
ರೊಡನೆಯೋ ಜಗಳವ. ಕೊಂಡು ಅಲೆದಾಡುತ್ತಿ ದ್ದಾ ನೆ. ಅದು ಇಲಿ ಹೆಗಣ 
ಗಳ ಜಗಳದಂತಾಗಿದೆ. :: ನಮಗೆ ಅಲ್ಲಿಗೆ ಹೋಗುವ ಕಾರ್ಯ ವೇನೂ ಇಲ್ಲ, 
ದಖ್ಬ ನ್ನ್ನ ನ ಸರ್ವಾಧಿಕಾರಿ ದಿಲೀರ್‌ಖಾನನು ಬಹಳ ಸಾಮಥ್ಯ ೯ಶಾಲಿಯೆಂದು 
ಷಿ ಕೇಳಿರಬಹುದು, ಅವನಿಗೆ ಪರಾಕ್ರ ಮವೆಷಿ ಸಿದೆಯೋ ಅದಕ್ಕಿ ೦ತೂ ಅಧಿಕ 
ವಾಗಿ ಉಪಾಯವಿದೆ. ಅಂಥವರನ್ನು ಕಂಡರೆ ನನಗೆ ಬಲು ಮೆಚ್ಚು ಗೆ. ರಾಜೀ 
ಸಾಹೇಬಾ, ನೀವು ಆ ಶಿವಾಜಿಯ ಮಗ ಸಾಂಬಾಜಿಯ ವಿಷಯ ಕೇಳಿರಬಹುದು. 
ಅವನು ಶಿವಾಜಿಗಿಂತಲೂ ಅತ್ಯ ೦ತ ಪರಾಕ್ರ ಮಶಾಲಿ, ಮಹಾ ಸುಂದರ 
ಸರುಷನ್ನೂ ಹೌದು, ದಿಲೀರ್‌ಖಾನನು ಅವನನ್ನು ಸಂಗ್ರ ಹಿಸಿಬಿಟ್ಟಿದ್ದಾ ನೆ” 

ಏನು ಸೆರೆಹಿಡಿದಿದ್ದಾನೆಯೇ ? ಸಾಂಬಾಜಿಯು ನಮ್ಮ ಸೆರೆಯಲ್ಲಿ 
ದ್ಹಾನೆಯೇ ‘Ny 
“ಇನ್ನಿಇಲ್ಲ, ಸಾಂಬಾಜಿಯು ದಿಲೀರ್‌ ಖಾನನ ವಶವರ್ತಿಯಾಗಿದ್ದಾನೆ,” 


ಛತ್ರಪತಿ ಶಿವಾಜಿ | 13 


“ಜಹಾಪನಾ! ಆ ಶಿವಾಜಿಯ ಮಗನನ್ನು ನೀವು ನಂಬುವಿರಾ? ” 
“ನಾನು ಮಾತ್ರ ವಲ್ಲ, ಈ ದರಬಾರಿನವರೆಲ್ಲರೂ ನಂಬುವಂಥಾ ಕಾಲವು 
ಬರುತ್ತದೆ. ದಿಲಿ ಟಾನ್‌ ನ ಸ್ನೇಹ ಸಹವಾಸಗಳಿಂದ ಸಾಂಬಾಜಿಯು ವೇಷ, 

Pee ಆಚಾರ, ವ್ಯ ಪ ನಡೆ, ನುಡಿಗಳಲ್ಲೆ ಲ್ಲಾ ಮೊಗಲ್‌ ಅಧಿಕಾರಿ 
ಗಳಂತೆಯೇ ಆಗಿಬಿಟ್ಟಿ ದ್ದ್ದಾ ನೆ. ನಾವೇನೂ ಪ್ರಯತ್ನ ''ಮಾಡಬೇಕಾದುದಿಲ್ಲ. 
ಅವನಾಗಿಯೇ ಪವಿತ್ರ ಇದ್ದಾ ೦ ಮತಕ್ಕೆ ಬಂದು ಸೇರಿಬಿಡುತ್ತಾನೆ. ದಿಲೀರ್‌ 
ಖಾನನ ಪ ಪ್ರ ಚೋದನೆಯು ಅಷ್ಟು ಪ್ರ ಪ್ರಬಲವಾಗಿದೆ. ಸ 

ಬೇಗಂ ಸಾಹೇಬಳ ಮನವ ಸಪ್ಪಗಾಯಿತು, “ಜಹಾಪನಾ ! 
ಇದನ್ನೆ ಲ್ಲಾ ತಮಗಾರು ಹೇಳಿದರು” ಡಡ 

“ಮೆದ್ದು ದಿಲೀರ್‌ಖಾನನೇ ಪತ್ರಗಳನ್ನು ಬರೆಸಿದ್ದಾ ನೆ. ಆ lain 
ಪ್ರೊ ೇತ್ಸುಹಿ ಸುವುದಕೊ ೀಸ್ಥರ ನಾವೂ ನೆ ಬಿರುದುಗಳನ್ನು ಕೊಟ್ಟ ದ್ದೆ ವೆ. 
ನೇರ ಕೊಟು ¥ ಮನ್ನ ಣೆ ಮಾಡಿದ್ದ ವೆ.” 

“ದಿಲೀರ್‌ ಖಾನನ " ಮಾತುಗಳೆಲ್ಲಾ ಸುಳ್ಳಾದರೆ 9 

ಔರಂಗಜೇಬನ ಕಣ್ಣು ಕೆಂಪಾಯಿತು. “ಸುಳ್ಳೆ ಸುಳ್ಳಾದರೆ ಅವನ 
ತಲೆಯು ನೂರು ಪಾಲಾಗಿ ಬೀಳುತ್ತ ದೆಂಬುದನ್ನು ಅವನು ಆರಿತಿಲ್ಲವೇನು ?” 

ಉದಯಪುರಿಯು ನಗುತ್ತಾ -ಬಾದಶಹರು ಚೆನ್ನಾ ಗಿ ತಲೆಗೆ ಹಚ್ಚಿ 

ಕೊಂಡಿರುವಂತಿದೆ. ಕೋಟೆಯು ಶತ್ರುಗಳ ವಶವಾದ ಮೇಲೆ ಬಾಗಿಲನ್ನು 
ಭದ್ರ ಪಡಿಸಿದಂತಿದೆ. ಆ ದಿಲೀರ್‌ಖಾನನು ಅಫ್‌ರ್ಫನೆಂಬುದನ್ನು ಖಾವಂದರು 
ಮತತೇಬಿಟ್ಟಿ ರುವಂತಿದೆ. ಸಾಂಬಾಜಿಯೂ ಅವನೂ ಒಳ್ಳೆ ಕೈಯ ಸ್ನೇಹಿತರು, 
ಇಬ್ಬ ರೂ ಪೆರಾಕ್ರ ಮಶಾಲಿಗಳಾದ ಸೇನಾಧಿಪತಿಗಳು. ಅವರಿಬ್ಬ ರೂ ಒಂದಾಗಿ 
ತಾಲಾಕಿಗೆ ತಿರುಗಿಬಿದ್ದ ರೆ ದಖ್ಬಿ ನ್‌ ರಾಜ್ಯವು ಕೈಬಿಟ್ಟು ೋಡುತೆಯೇ.” 

ಬಾದಶಹನು ಗಟ್ಟಿಯಾಗಿ ಸಕ್ಕು, ' "ಇದೆಲ್ಲ ನಿಮ್ಮ ಕಲ್ಪನೆಗಳು. ಬೂ 
` ಅಂತಃಪುರದಲ್ಲಿ ವಿಚಿತ್ರ ಕಲ್ಪ ನೆಗಳು ಹುಟ್ಟುತ್ತವೆ. ನಾನು ಸಿಂಹಾಸನದ 
ಮೇಲಿರುವಾಗ ಇತ್ತಕಡೆಯ ಸೂರ್ಯ ಅತ್ತಕಡೆ ಉದಯಿಸಿದರೂ ರಾಜಕೀಯದಲ್ಲಿ 
ವ ತ್ಯಾ ಸವಾಗುವುದಿಲ್ಲ. ಬೇಗಂ ಸಾಹೇಬಾ, ನಿಮಗಾರೋ ಚೆನ್ನಾಗಿ ಬೋಧನೆ 
: ಮಾಡಿದ್ದಾರೆ, ಈ ಅಂತಃ ಪುರವು ಇಂದ್ರ ಜಾಲಕನ ಪೆಟ್ಟಿ ಗೆಯಂತಿದೆ, ಪ್ರಪಂಚ 
ಅವೂ ತಲೆಕೆಳಗಾಗಿ ಕಾಣುತ್ತದೆ” ಎಂದು ಹೇಳುತ್ತಾ ಉದಯಖಪ್ಪರಿಯ 


೧೦೦ [ 4 ಛತ್ರಪತಿ ಶಿವಾಜ 


ಕಪೋಲಗಳನ್ನು ಚುಂಬಿಸಿದನು, - ಬೇಗಂ ಸಾಹೇಬಳು . ಮದ್ಯ ಪಾನ: ಮಾಡದೇ 
ಬಹಳ ಹೊತಾ. ಿಗಿದ್ದಿತು ಅವಳು ಮಧುಪಾತ್ರಯನ್ನು ಗೆ ತೆಗೆದುಕೊಂಡು 
ಚನ್ನ ದ ಬಟ್ಟ ಲಿಗೆ ಬಗ್ಗಿ ಸಿ ತುಟಿಗಳಲ್ಲಿಟ್ಟು ಕೊಂಡು ಆಸ್ತಾ ಸುತ್ತಾ ನಿಮ್ಮ 
ಹೃ pe "ಇಂದ್ರ ಜಾಲಿಕನ ಪೆಟಿ ಕೈಗೆ ಎಂದು ನಗುತ್ತಾ ಹೇಳಿದಳು. 

ಔರಂಗಜೇಬನು ಬೇಗಂ ಸಾಹೇಬರು ಇಷ್ಟು ಹೊತ್ತೂ ಸರಿಯಾಗಿರಲಿಲ್ಲ. 
ಈಗ ಇನ್ನು ಒಂದು ಕ್ಷಣದಲ್ಲಿ ಅವರ ಪೂರ್ಣಗಾಂಭೀರ್ಯವ್ನ ವ್ರ ಈ ಮುಖದ 
ಮೇಲೆ ಕಂಗೊಳಿಸುತ್ತ ದೆ. ಈ ಬೇವಕನ್ಯೆ eis: € ಬಹಳ 
ಹೂತ್ತಾಗಿತ್ತೆಂದು ಮರೆತೇ ಬಿಟ್ಟಿದ್ದ ಳು Hi ಹಾಸ್ಯ ಮಾಡಿ ರಾಣೀಸಾಹೇಬ 
ಳನ್ನು ಆಲಿಂಗನಮಾಡಿದನು. ನಿಜವಾಗಿಯೂ es ಬೇಗಂಳು ದರ್ಪ 
ವಿಚಾರಗಳನ್ನು ಕ್ಷಣದಲ್ಲಿ ಮರೆತುಬಿಟ ಳು. ದಿಲೀರ್‌ಖಾನನೂ ಸಾಂಬಾಜಿಯೂ 
ಮನಸ್ಸಿನಿಂದ ಯಾವಾಗಲೋ ಹುರಿಹೋದರು, ಅವಳ ಮುಂದಿರುವ 

ಪ್ರೇಮಸ್ವ ರೂಪಿ ಆಲಂಗೀರನೊಬ್ಬ, ಅವಳ ಕೈಯಲ್ಲಿರುವ ಮಧು ಪಾತ್ರ 

ಸ್ಯ ಇವೆರಡಲ್ಲದೇ ಜಸ ಬೇಗಂಳ ಮನಸ್ಸಿನ ನ ಮೇಲೆ ಮತ್ತಾವ 
ಪ್ರತಿಬಿಂಬವೂ ಉಳಿದಿರಲಿಲ್ಲ, 

ಔರಂಗಜೇಬನು ಅಂತಃಪುರವನು ನ್ನ್ನ ಬಿಟ್ಟು ಹೊರಡುವಾಗ ಅರ್ಧರಾತ್ರಿ ಯು 
ಮಾರಿಹೋಗಿತ್ತು. ಅವನು ನೇರವಾಗಿ ಪ್ರಾರ್ಥನಾ. "ಮಂದಿರಕ್ಕೆ ಶೋದ 

ಪ್ರಾರ್ಥನೆಗೆ ಕುಳಿತುಕೊಳ್ಳು ತ್ಮಲೇ ಬೇಗಂ ಸಾಹೇಬಳನ್ನು ಅವಳಾಡಿದ ಮಾತು 

ಗಳನ್ನೂ ಪೂರ್ತಿಯಾಗಿ ಮರತುಬಿಟ್ಟನು. ದೇವರ ಪಾ ಪ್ರಾರ್ಥನೆಯಲ್ಲಿ 
ಮೈ ಮರತು ಶರಣಾಗತಿಯೊಂದರಲ್ಲಿಯೇ ಮಗ್ನ ನಾದನು. | 

ಸೂರ್ಯೋದಯ ಸಮಯಕ್ಕೆ ಔರಂಗಜೇಬನ ಪ್ರಾರ್ಥನೆಯು 
ಮುಗಿಯಿತು. ಪ್ರಾರ್ಥನಾಮಂದಿರದಲ್ಲಿಯೇ ಕುಳಿತು ಆಲೋಚಿಸತೊಡಗಿದನು, 
ಮತ್ತೆ ಅವನ ಹ ್ರಿದಯಪಟಲಬ ಮೇಲೆ ಉದಯಪುರಿ ಬೇಗಂಳ ಪ ಪ್ರತಿರೂಪವು 
ಉದಯಿಸಿತು, "ವಾ ಇವಿಮಾತುಗಳು ಕಿವಿಯಲ್ಲಿ ಗುಂಜಿದವು, “ಸಾಂಬಾಜಿ 
ಮತ್ತು ದಿಲೀರ್‌ ಖಾನರು ಒಂದಾದರೆ, ಅವರಿಬ್ಬ wp ಮಗೆ ತಿರುಗಿಬಿದ್ದ ರ, 
ದಖ್ಬ ನ್‌ ರಾಜ ವು ಕ್ಸ ಬಿಟು ಹೋಗುತ್ತ "ಇಟ 

ಉದಯಪುರಿಯ 'ಬಾಯಿಂದ ಹೂರಟ ಈ ಇನ್ನು ಿತಿವಾಣಿಯನ್ನು 
ಅವನು ಪುನಃ ನೆನೆದುಕೊಂಡನು, 


ಛತ್ರಪತಿ ಶಿವಾಜಿ | ೧೦೧ 


ಬಾದಶಹೆನು ಪ್ರಾರ್ಥನಾಮಂದಿರವನ್ನು ಬಿಟ್ಟು | ಲಗುಬಗೆಯಿಂದ 
ದರ್ಬಾರು ಮಹಲಿಗೆ ಬಂದನು. ಮ 

ದರ್ಬಾರು ಶಾಲೆಯಲ್ಲಿ ಕೋಣೆಯೊಳಗೆ ಕುಳಿತು ರಾಯಸ ಸದವರನ್ನು 
ಕರೆಸಿ ದಿಲೀರ್‌ಖಾನನಿಗೆ ಪತ್ರ ಬರೆಸಿದನು, ಕ 

ದಟ್ಟ ನ್ನ್ನ ನ Aes ದಿಲೀರ್‌ ಖಾನನಿಗೆ-- 

ಮಕ ಮಗ ಸಾಂಬಾಜಿಯ ವಿಚಾರದಲ್ಲಿ ನೀನು ಬರೆದಿರುವುದೆಲ್ಲವೂ 

| ನಮ್ಮ ವ Me ಗೆ ಅತ್ಯಂತ ಹರ್ಷವನ್ನು ಂಟುಮಾಡುತ್ತಿ ದೆ. ಸಾಂಬಾಜಿಯು 
ಉದುರಪ್ಪರುಪನೆಂದು ಬಹಿಯಗಳದ ನಮ್ಮ ಮನಸ್ಸಿಗೆ ಗೋಚರವಾಗಿಯೇ 
ಇದ್ದಿತು ಸ ಸಾಂಬಾಜಿಯು ಎಲ್ಲ ವಿಚಾರಗಳಿಲೆಯೂ "ಮೊಗಲ್‌ ಸರದಾರರಂತೆ 
ಇದ್ದಾ ನೆಂದು ನೀನು ಬರೆಸಿದ್ದಿ. ಆ ಭಾಗದಲ್ಲಿ ನಮ್ಮ ಉಮ್ರಾಗಳೂ ನ ನರಪತಿ 
ಟ್‌ ಸಂತೋಷಚಿತ್ತ ರಾಗಿದ್ದಾ ರೆ. ಜರ್‌ ತಾನಾಗಿಯೇ ಇಸ್ಲಾಂ 
ಮತವನ್ನು ಆಂಗೀಕರಿಸುತ್ತಾ ಸಂದು ನಮಗೆ: ದೇವರ ಪ್ರೆ ರಣೆಯಾಗಿದೆ. 
ಸಾಂಬಾಜಿಯಂಥಾ ಮೇಧಾವಿಗಳಿಗೆ ಈ ವಿಷಯದಲ್ಲಿ ಸ ಪ್ರೇರಣೆಯೂ 
ಅಗೆತ್ಯವೇ ಇರುವುದಿಲ್ಲ. ಒಂದಲ್ಲ ಒಂದು ದಿನ ಶೀಘ್ರದಲ್ಲಿಯೇ ಸಾಂಬಾಜಿಯು 
ದಖ್ಬನ್ನಿನ ಸರ್ವಾಧಿಕಾರಿಯಾಗಬಹುದು. ಹೇಗೇ ಆಗಲಿ ಒಂದು ಬಾರಿ 
ನಮ್ಮ ದರ್ಬಾರಿನಲ್ಲಿ ಖುದ್ದಾಗಿ ಅವನಿಗೆ ಗೌರವವನ್ನು ಕೊಡಬೇಕೆಂದು ನಮ್ಮ 
ಆಕಾಂಕ್ಷೆಯಾಗಿರುತ್ತ ದೆ. ' ನೀನು ಸಾಂಬಂಜಿಗೆ ಸಿರಿಯಾದ ತಿಳಿವಳಿಕೆ ಹೇಳಿ 
ಗೌರವದಿಂದ ಅವನನ್ನು ನಮ್ಮ ದರ್ಬಾರಿಗೆ ಕಳಿಸಿಕೊಡತಕ್ಕ ದ್ದು. ದೆಹೆಲಿಯ 
ದರ್ಬಾರಿನಲ್ಲಿ ಸ ಸಾಂಬಾಜಿಗೆ' 'ಔರೆಯುವ ಮಾನ ಮನ್ನ 'ಜಗಳನ್ನೂ ಗೌರವ 
ವನ್ನೂ ಕೇಳಿ ಶಿವಾಜಿಯು ತಾನಾಗಿಯೇ ನಾಚುವತತಾಗುವನೆ ನೆಂದು ನಮ್ಮ 
ಭರವಸೆಯಿದೆ. ಬಹುದಿವಸಗಳಿಂದ ಅಪೇಕ್ಷಿಸಿದ ಮಹಾರಾಷ್ಟ್ರ ದ ಸ್ನ ಹವನ್ನು 
ಇಂದು ದೇವರು ತಾನಾಗಿಯೇ ಅನುಗ್ರಹಿಸಿದ್ದಾ ನೆ. | 

ಬಾದಶಹನು ಈ ಮೇರೆಗೆ ಪತ್ರವನ್ನು ಬರೆಯಿಸಿ ರಾಜದೂತರ ಕೈಯಲ್ಲಿ 
ಕೊಟ್ಟು ಔರಂಗಾಬಾದಿಗೆ ಕಳುಹಿಸಿಕೊಟ್ಟನು. 

ಔರಂಗಾಬಾದಿನಲ್ಲಿ ದಿಲೀರ್‌ಖಾನನಿಗೆ ಬಾದಶಹರ ಪತ್ರವು ಕೈಸೇರಿತಂ. 
ಅವನು ಆ ಪತ್ರ ವನ್ನು ಆಮೂಲಾಗ್ರವಾಗಿ ಓದಿನೋಡಿಕೊಂಡು ಮೊದಲು 
ಸಾಯ. ಉತ ಕ್ಷಣದಲ್ಲಿಯೇ ಅವನ ಮನಸಿ ನಲ್ಲಿ ಒಂದು ಶಂಕೆ 


೧೦೨ | ಛತ್ರಪತಿ ಶಿವಾಜಿ 


ಹುಟ್ಟಿ ತು, ಬಾದಶಹನು ಸಾಂಬಾಜಿಯನ್ನು ಇಸ್ಲಾಂ ಮತಕ್ಕೆ ಸೇರಿಸುವ 
ಪರಮೋದ್ದೆ "ಶ್ಯ ವನ್ನು ಇಟ್ಟು ು ಕೊಂಡಿರುವಂತಿದೆ. ದೇವರ ಪ್ರೇರಣೆಯಿಂದ 
ಹಾಗಾದರೆ ಸ ಎಷ್ಟೋ ಒಳ್ಳೆ ಯದು. ಆದರೆ ಶುದ್ಧಾಂಗವಾಗಿ ಅದು ಅಸಂಭವವೇ 
ಆಗಬಹುದು. ಇಷ್ಟು `ವೇಚನೆಯು ಬಾದಶಹರಿಗೆ ಬಾರದೇಹೋದದು 
ದುರದ್ಭ ಷ್ಟ ವೆಂದು ಹೇಳಬೇಕು. ಸಾಂಬಾಜಿಯು ಅಂಥಾ ವೀರ ಧರ್ಮಾಭಿ 
ಮಾನಿಜೆಳನೂ ಅಲ್ಲ. ಅವನ ಆಚಾರ ವ್ಯ ವಹಾರಗಳಲ್ಲಿ ಅಂತಹ ಬೇರ್ಬ ಡೆಯೂ 
ಇಲ್ಲ, ರಾಜಮನೆತನದ ಮೊಗಲ್‌ ರಾಜಕುಮಾರಿಯೊಬ್ಬ ಳ್ಳ ಒಲಿದು ಬಂದರೆ 
ಅವನು ಶಾಸೊ ್ರೀಕ್ತ ವಾಗಿ ಮದುವೆಯಾಗಲು ಓದ ಮಗಿರಬಹುದು. ಆದರೆ 
ಮಹಾರಾಷ್ಟ್ರರೆ. ಕಣ್ಣಿನಲ್ಲಿ ಸಣ್ಣ ವನಾಗಿ ಕಾಣುವುದು ಅವನಿಗೆ ಪಿ ಪ್ರಿಯವಾಗ 
ಲಾರದು. ಅಂಥಾ ಮಾತುಗಳು ಕೂಡಾ ಅಪ್ರಿಯವಾಗಬ ಳ್ಳ ಏನು 
ಮಾಡಲಾದೀತು ? ಬಾದಶಹರ ಮಾತಿಗೆ ಪ ಪ್ರತಿಹೇಳಿ ಜಯಿಸಬಲ್ಲವರಾರು ? 

ಹೇಗಾದರೂ ಅವರ ಆಜ್ಞೆ ಯನ್ನು ಪಾಲನೆಮಾಡುವದ. ನನ್ನ್ನ ಕರ್ತವ್ಯ 
ಎಂದುಕೊಂಡನು. ದಿಲೀರ್‌ಖಾನನು ಆ ದಿನವೇ . ಸಾಂಬಾಜಿಯ pe 
ತಾನೇ ಹೋಗಿ ಭೇಟಿಮಾಡಿದನು. ಸಾಂಬಾಜಿಯು ದಿಲೀರ್‌ಖುನನನು ಸ್ನ 
ಅತ್ಯಾ ದರದಿಂದ ಎದುರುಗೊಂಡು ದಿರ್ವಾಖಾನೆಯಲ್ಲಿ ಕೂರಿಸಿ ಗೌರವದಿಂದ 
ಮಾತುಕತೆಗಳಿಗೆ ಆರಂಭಿಸಿದನು, | 

ದಿಲೀರ್‌ಖಾನನು ಬಾದಶಹರು ಸಾಂಬಾಜಿಯ ವಿಚಾರದಲ್ಲಿ ಆತ್ಯಂತ 
ಪ್ರಸನ್ನ ರಾಗಿದ್ದಾ ರೆಂದು ತಿಳಿಸಿದನು, 

ಸಾಂಬಾಜಿಯು “ಅದೆಲ್ಲಾ ನಿಮ್ಮ ಸ್ನೇಹದ ಫಲ, ನೀವು ನನ್ನ ನಿಜ 
ವಾದ ಯೋಗ [ತೆಗಿಂತಲೂ ಮಿತಿಮಾರ' ಬಾದಶಹರಲ್ಲ ನನ್ನ ವಿಚಾರವಾಗಿ 
ಶಿಫಾಸು ಮಾಂ ಿದ್ದಿ "ರಿ, ಅದು ನನಗೆ ಭಯವನು ್ನಂಟುಮಾಡುತ್ತಿ ದೆ. ಅತಿ 

ಸ್ನೇಹವೆಂಬುದು ಯಾರಿಗಾದರೂ ಶಂಕೆಯನ್ನು ಟುಮಾಡುತ್ತದ” ಎಂದು 

ಹೇಳಿದನು. 

ಬಾದಶಹರ ಪತ್ರವನ್ನು ಖಾನನು ಕಿಸೆಯಿಂದ ತೆಗೆದು ಸಾಂಬಾ ಜಿಯ 
ಕೈ ಗೆ ಕೊಟ್ಟು, ನೋಡಿ ಯುವರಾಜರೆ ! ಬಾದಶಹರು ೩ ಖುದ್ದಾ ಗಿ ಈ ಪತ್ರ 
ವನ್ನು ಬರೆಯಸಿದ್ದಾ ರೆ. ಇದು ನನ್ನ ಹೆಸರಿಗೆ ಬರೆದ ಪತ್ರದಂತಿದ್ದ ರೂ ನಿಜ 
ವಾಗಿಯೂ ಬಾದಶೆಹರು ನಿಮಗೇ ಬರೆಸಿ ರುವ ಪತ್ರ ಎಂದನು, 


ಛತ್ರಪತಿ ಶಿವಾಜಿ ' ೧೦೩ 


ಸಾಂಬಾಜಿಯು ಆ ಪತ್ರ ವನ್ನು ಅಡರದಿಂದ ಕೈಗೆ ತೆಗೆದುಕೊಂಡು ಓದಿ 
ದನು, ಮತ್ತೊ ಮ್ಮೆ ಸಾ ಕ್ಷಣಹೊತ್ತು ಆಲೋಚನೆ ಮಾಡಿದನು. 
ಆ ಪತ್ರ ವನ್ನು ಗೌರವದಿಂದ ದಿಲೀರ್‌ಖಾನನ ಕೈಗೆ ಕೊಟ್ಟು ರ್ಯಾ ಸಾಹೇಬರೇ 
ಇದಕ ಂತಲೂ ಗೌರವವು ಮತ್ತಾ ವುದಿದೆ, ನನಗೂ ಒಂದು ಬಾರಿ ದೆಹಲಿಯ 
ದರ್ಬಾರಿಗೆ ಹೋಗಿಬರಬೇಕೆಂದು ಆಶೆಯುಂಟು. ಬಾಲ ದಲ್ಲಿ ಶಿವಾಜಿ ಮಹಾ 
ರಾಜರ ಜೊತೆಯಲ್ಲಿ ಬುದಶಹರ ದರ್ಬಾ ರಿಗೆ ಹೋಗಿದ್ದ ನಷೆ, ಅದು ಬಹೆಳ 
ಕಹಿನೆನಪು ಎಂದುಕೊಳ್ಳಿ. ನಮ್ಮ ಬ ಮಹಾರಾಜರು. ಅತ್ಯ ಂತ ಶೌರ್ಯ ವನ್ನು 
ತೋರಿದರು. ದರ್ಬಾರಿನಲ್ಲಿ ಬಾದಶಹರನ್ನು EN ES 
ಮಾಡಿಬಿಟ್ಟರು. ಅದನ್ನು ನೆನೆದುಕೊಂಡರೆ ನನ್ನ ಹೈದಯವು ಈಗಲೂ 
ನಡುಗುತ್ತದೆ. ಮತ್ತೊ ಹದ ಬಾರಿ ಯಾವಾಗಲಾದರೂ ಆ ಕತೆಯನ್ನು ನಿಮಗೆ 
ಎವರವಾಗಿ ಹೇಳುತ್ತೇನೆ. ಬಾದಶಹರ ದರ್ಬಾ ರಿನಲ್ಲಿ ಎಲ್ಲ ನರಪತಿಗಳಂತೆ 
ಮುಜರೆಮಾಡಲು ನಾನು ಸಂತೋಷದಿಂದ ಸಿದ್ದ ನಾಗಿದ್ದೆ ನೆ. ಈ ಬಗ್ಗೆ 
ನನ್ನ ದು ಒಂದೇ ಒಂದು ಕೋರಿಕೆಯಿದೆ. ಹಲಿಗೆ ನೀವೇ ನನ್ನ ನು 
ಕರೆದೊಯ್ಯ ಬೇಕು. ನಾವಿಬ್ಬರೂ ಒಟ್ಟಿಗೆ ಹೋದರೆ ಬಲು ಚೆಂದ, ದರ್ಬಾರಿ 
ನಲ್ಲಿ. ಬಹುಜನಕ್ಕ ನಮ್ಮ; ನ್ನು ಕಂಡರೆ ಅಸಹನೆ, ನಾವಿಬ್ಬರೂ ಒಟ್ಟಿ ಗೆ 
ಹೋದರೆ ಆ ತಂತ್ರ ಗಯಾ ನಡೆಯುವುದಿಲ್ಲ. ನಾಳೆಯೇ ನಾನು ದೆಹಲಿಗೆ 
. ಹೊರಡಲು ಸಿದ್ಧ. ನೀವೂ ಹೊರಟುಬಿಡಿ.” 

ದಿಲೀರ್‌ಖಾನನು “ನೀವು ಹೇಳುವುದೇನೋ ಚಾ: ಕು 
ಬಾದಶಹರ ಅಪ್ಪಣೆ ಣೆಯಿಲ್ಲದೆ ಏಕಾಏಕಿ ದೆಹಲಿಗೆ ಹೋಗಕೂಡದು, ಅದು 
ದರ್ಬು ರಿನ ಪದ್ದ ತಿ ಆದರೂ ಯೋಚನೆಮಾಡುತ್ತೇನೆ, ನೀವು ಹೇಳುವ ಮಾತು 
ನ್ಯಾಯವಾಗಿದೆ, ವಿಹಿತವಾಗಿದೆ. ಅಲ್ಲಿ ಯಾರಾದರೂ ನಿಮ್ಮ ಮೇಲೆ ಅಪಾಯ 
ವನ್ನು ತಂದೊಡ್ಡ ಬಹುದಿಂಬ ಶಂಕೆ ನನಗೂ ಇದೆ. ಎರೆಡು ಮೂರು ದಿನ 
ಗಳಲ್ಲಿ ಯೋಚನೆ ಮಾಡಿ ಇತ ್ಯೈರ್ಥಪಡಿಸುತ್ತೆ ನೆ” ಎಂದು ಹೇಳಿದನು. 

ಸಾಂಬಾಜಿಯು “ಸೀನಾಧಿಪತಿಗಳೇ, ಎಲ್ಲವೂ. ನಿಮ್ಮ ಜವಾಬ್ದಾರಿ, 
ಆಮೇಲೆ ನನ್ನ ಮೇಲೆ ತಪ್ಪು ಹಾಕಬೇಡಿರಿ, ನೀವು ಹೇಳಿದಂತೆ ನಾನು, ನೀವು 
ಹೆಜ್ಜೆ ಯನ್ನು "ಮುಂದಿಟ್ಟ ರೆ `ನಾನು ಹಿಂದೆಯೇ ಇದ್ದೆ ನೆ ಎಂದು ಹೇಳಿ ದಿಲೀರ್‌ 
ಖಾನನನ್ನು “ಅವನ ಅರಮನೆಗೆ ಕಳಿಸಿಕೊಟ್ಟ ಜು 


೧೦೪ | ಛತ್ರಪತಿ ಶಿವಾಜಿ 
೧೫ 


ಸಾಂಬಾಜಿಯು ಗಂಭೀರವಾದ ಆಲೋಚನೆಯಲ್ಲಿ ಮುಳುಗಿದನು, ಅವ 
ನಿಗೆ ದಿಕ್ಕು ತೋಚದಂತಾಯಿತು. ಯೋಗೀಶ್ವ ರನು ಹೇಳಿದ ಮಾತುಗಳೆಲ್ಲಾ 
ನಿಜವಾಗುತ್ತಿವಯೆಂದು ಕಂಡಿತು. ರಘುನಾಥರಾಯನೊಡನೆ. ಆಲೋಚನ 
ಮಾಡತೊಡಗಿದನು. 

“ರಘುನಾಥರಾಯ, ಬಾದಶಹನು ನನ್ನ ನ್ನು ಡೆಲ್ಲಿಗೆ ಬರಬೇಕೆಂದು 
ಬರೆದು ಕಳುಹಿಸಿದ್ದಾನೆ” ಎಂದು ಮಾತಿಗೆ ಮೊದಲು" ಮಾಡಿದನು. 

ರಘಃನಾಥರಾಯನು “ಪ್ರಭು, ಈಗ ನಿಮ ನ್ನು ದೆಹಲಿಗೆ ಕರೆಸಿಕೊಳ್ಳು 
ವಂಥಾ ಉರಣವೇನಿದ) ಈ ಸಮಯ ನ್ನ್ನ ಉಪ ಭಯೋಗಿಸಿಕೊಂಡು ಶಿವಾಜಿ 
ಮಹಾರಾಜ ಜರ ಮೇಲೆ ನಿಮ್ಮನ್ನು ಎತ್ತಿ ಕಟ್ಟು ವ ಆಲೋಚನೆ ಬಾಬಶಹನಿಗೆ 
ಬೀದಿರಬೇಕು, ಅಂಥಾ ಕಾರ್ಯಕ್ಕೆ ನಾವು-ಸ್ವ ಸೃಲ್ಪವೂ ಮನಗೊಡಕೂಡದು. 
ಶಿವಾಜಿ ಮಹಾರಾಜರಿಗೆ ಪ ಪ್ರತಿಕೂಲಾಚರಣ ಘಾಡುವಂಥಾ ಮಹಾಪ: ತಕಕೆ 
ಯಾವ ಹಿಂದುವೂ ಕೈ ಹಾಲ್‌ ಅದರಲ್ಲಿಯೂ ಯುವರಾಜರಾದ ನೀವು 
. ಅಂಥಾ ಕಾರ್ಯವನ್ನು ಮನದಲ್ಲಾ ದರೂ ಎಣಿಸುವುದು ಹೇಗೆ? ಮತೊ ಉಂದು 
ವಿಧವಾಗಿ ಆಲೋಜನೆ ಮಾಡಿದರೆ ಆ ಔರಂಗಜೇಬ್‌ ಬಾದಶಹನು ನಿಮ 
ಮೇಲೆಯೇ ಆಘಾತವನು ಪಿ ೦ಟುಮಾಡಬಹುದು. ಹಿಂದೆ ಶಿವಾಜಿ ಪ ಪ್ರಭುಗಳಿಗೆ : 
ಅವನು ಎಸಗಿದ ಅಪಚಾರವು ಲೋಕಕ್ಕೆಲ್ಲ ತಿಳಿದೇ ಇದೆ. Rae 
ಅತ್ಯಂತ ಕ್ರೂರಿಯಾದ ಮನುಷ್ಯ. ಅವನಿಗೆ ಹ ಬ್ರದಯವೆಂಬುದೇ ಇಲ್ಲ, 
ಹಿಂದುಗಳಲ್ಲ ವ ಪರಾಕ್ರ ಮ ಇಲಿಗಳನ್ನು ನೋಡಿ ಸಹಿಸನು. ದೆಹಲಿಗೆ ಹೋದರೆ 
ನಿಮಗೆ ಅಪಾಯವು gy ಎಂದು 'ಹೇಳಿದನು. 

ಸಾಂಬಾಜಿಯು “ನಾನೂ ಅದನ್ನೆ € "ಆಲೋಚನೆ ಮಾಡುತ ದ್ದೆ ನೆ. 
ಈ; ಕಷ್ಟ ಸಮಯದಲ್ಲಿ ದೇವರು ನನ್ನನ್ನೂ ಇಲ್ಲಿಗೆ ತಂದು ಸೇರಿಸಿದ್ದು ನೆ, 
ಇಂತಹ" ವಷಯಗ ಳಲ್ಲಿ: ಆಲೋಚನೆ ಮಾಡಬೇಕಾದರೆ ಒಬ್ಬರಿಗೆ ಇಬ್ಬ "ರು 
ಲೇಸು. ದಿಲೀರ್‌ಖಾನನ ವಿಷಯದಲ್ಲಿ ನನಗೆ ಎಳ್ಳ ಷ್ಟೂ ಸಂಶಯವಿಲ್ಲ. 
ಅವನು ನಿಷ್ಟ ಫಟಿ. ಓಳ್ಳೆ ಯ ಸೆ ಸ್ನೇಹಿತ. ನಿನ್ನೆ ಯ ಬಿನ ದಿದಶಹರಂ ಪತ್ರ 
ವನ್ನು ಮುಚ್ಚು ಮರೆಯಿನ್ಲಿದ ನನಿಗೆ ತೋರಿಸದ. ನಾನಾಗಿಯೇ ದೆಹಲಿಗೆ 


: ಛತ್ರಪತಿ ಶಿವಾಜಿ | ೧೦೫ 


ಹೋಗಲು ಒಪ್ಪಿ ದೆ. ಅವನದೇನು ತಪ್ಪಿದೆ? ನಾನು ದಿಲೀರ್‌ಖಾನನ 
ಸಂಮುಖಕ್ಕೆ ಹೋಗಿ “ದೆಹಲಿಗೆ ಹೆನೀಸೀಸ ನ ನನ್ನ ಮನಸ್ಸು ಹಿಂತೆಗೆಯುತ್ತಿದೆ. 
ನಾನು ದೆಹಲಿಗೆ ಹೋಗುವುದಿಲ್ಲ. ನಿಮ್ಮ “ಷ್ಟ ವಿಲ್ಲದಿದ್ದರೆ ಇಲ್ಲಿಯೂ 
ಇರುವುದಿಲ್ಲ” ಎಂದು ಹೇಳಿ ಬಂದುಬಿಡುತ್ತೆ ಕೆ ಫೆ 

ರಘುನಾಥರಾಯನು “ಅದೇನೋ ಸರಿ, ಇಲ್ಲಿಂದ ಹೊರಟು ನಾವೆಲ್ಲಿಗೆ 
ಹೋಗುವುದು ? ಬಿಜಾಪ ಪುರಕ್ಕೆ ಹೋಗುವ ಆಲೋಚನೆ ಮಾಡಿದ್ದಿ €ರೇನು ? 

“ಇಲ್ಲ ರಘುನಾಥರಾಯ. ಅದೊಂದು ಆಲೋಚಸೆಗಳೂ “ನಗೆ ಸರಿ 
ದೋರುತ್ತಿಲ್ಲ. ಯೋಗೀಶ್ವ ರನು ಬಂದು ದರ್ಶನವಿತ್ತು “ನನ್ನೊಡನೆ ಬಾ, 

ವಪ್ರ ಭುವಿನ ಸ ಸಮೀಪಕ್ಕೆ ರುಕಾ ಹೋಗುತೆ ತ್ತೇನೆ? ಮು ಸಚ್ಚಾ 
ಒಣಪ್ರ ತಿಷ್ಕೆ ಯಿಂದ ನಾನದಕ್ಕೆ ಒಪ್ಪ ಲಿಲ.' ಅಂದಿನಿಂದ ನನ್ನ ಮನಸ್ಸಿನ 
ಭಯ-ತಂಕೆಗಳು ಬರುತ್ತಲೇ ಇವೆ. . ಈಗ ಅದು ಪ ಪ್ರ ತೈ ಟಗ ತಾರ್ಕಾ ಸ 
ಬಂದಂತಾಗಿದೆ. ಆ ಯೋಗೀಶ್ವ ರನು ಜೂತೆ ಕಾಮದುಸ ರ ಶಿಷ್ಯ ಸದು 
ಹೇಳಿದ. ಅರ್ಥಾತ್‌. ನಾನು “ತ ನ್ನ ಧಾನಕ್ಕೆ pe ದೇ 
ಗುರವಿನ ಆಜ್ಞೆ. ನಾನು ಮಹಾರಾ ನಟ ಸನ್ನ ಧಾನಕ್ಕಿ ಹೋಗಲು ಅಂಜುವು 
ದಿಲ್ಲ. ಆ ಮಹಾಪ್ರಭುವ ಎಂತಹ ಅಪರಾಧವನ್ನಾ Lok ಮನ್ನಿ ಸುತ್ತಾನೆ. 
ಅಥವಾ ಪುನಃ ನನಗೆ ಶಿಕ್ಷೆಯನ್ನು ವಿಧಿಸಿದರೂ ಸಂತೋಷದಿಂದ ಆತನು 
ತ್ತೇನೆ. ನಾನು ಶಿವಪ ಪ್ರಭುವಿನ ಸ ನಿಧಿಗೆ ಹಿಂತಿರುಗಿ ಹೋಗಲು ನಿಶ್ಚಯ 
ಮಾಡಿದ್ದೆ ನೆ, ಇನ್ನು ಡವಸಿಡಲಾಗೆದು. ಇಂದೇ ಹೋಗಿ ದಿಲೀರ್‌ ಖಾನ 
ನಿಗೆ ಹೇಳಿ ಅಪ್ಪಣೆ ಣೆ ಪಡೆದು ಬಂದುಬಿಡುತ್ತೇನೆ.” 

“ಯುವರಾಜರೇ, : ಈ ಸಮಯದಲ್ಲಿ ದಿಲೀರ್‌ಖಾನನೊಡನೆ ಹೇಳಿ 
ಹೋಗುವುದು ಅಷ್ಟು ಉಚಿತವೆಂದು ನನಗೆ. ತೋರುವುದಿಲ್ಲ. ಎಷ್ಟಾ ದರೂ 
ದಿಲೀರ್‌ಖಾನನು ಮುಸಲ್ಮಾನ, ಈ ಮಸಲಾ ನರೆಲ್ಲಾ ಒಂದೆ... ದಿಲೀರ್‌ 
ಹ ಗುಣಶಾಲಿ ಲಿಯೆಂದು ನೀವು ಹೇಳುತ್ತಿ ರ ಇದ್ದ ರೂ ಇರಬಹುಹು. 

ಈಗ ಅವನು ಅಸ್ಪ ತಂತ್ರ. ಬಾದಷಹನ ಆಜ್ಞಾ ಬದ್ಧ. ನೀವು 
ಸಗ ರು ಹೋಗುವುದನ್ನು ಅವನು ನಿರೋಧಿಸಿದರೂ ನಿರೋಧಿಸ 
ಬಹುದು. . ಬಲಪ್ರಯೋಗ ಮಾಡಿದರೂ ಮಾಡಬಹುದು. ಈ ಸಮಯದಲ್ಲಿ 
ಅವನಿಗೆ ಅರಿಯ ದಂತೆ ನಾವು ಈ ಸ ಳವನ್ನು ಬಿಟ್ಟು ಹೋಗುವುದೇ ಲೇಸು. 


೧೦೬ ಛತ್ರಪತಿ ಶಿವಾಜಿ 


ನಮ್ಮ ರಾಜ್ಯದ ಗಡಿಯೊಳಗೆ ಹೋದ ಮೇಲೆ ನಾವು ನಿರ್ಭಯರಾಗುತ್ತೇವೆ. 
ಅಲ್ಲಿಂದ ದಿಲೀರ್‌ಖಾನ ನಿಗೆ ಸ್ನೇಹಪತ್ರ ಬರೆದು ಕಳುಹಿಸುವುದು ಮೇಲು” ಎಂದು 
ಹೇಳಿದನು, 

ಸಾಂಬಾಜಿಯು ದೀರುವಾದ ನಿಟ್ಟು ಸಿರು ಬಿಟ್ಟು ಹೇಳಿದನು. “ರಘುನಾಥ 
ರಾಯ ! ರಾಜರ ಕುಲದಲ್ಲಿ ಹುಟು ವುದು ಅಶಿಕಷ್ಟ. ದೊಡ್ಡ ವರಾಗಿ 

ಬಾಳುವುದು ಮಹಾಪ್ರಯಾಸ. ಸ್ನೇಹ, ಮಮತೆ, ದಯಾ, ದಾಕ್ಷಿಣ್ಯ ಗಳಿಗೆ 

ಎಂದೂ ಅವಕಾಶವಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಗಳ 
ಸಾಮಾನ್ಯ ಜೀವನವನ್ನು ಸಗಿಸುತಪನ ಷಃ ಪರಮಸುಖ. ನಾನಾಗಿ 
ಏತೃವಿನ ಸಾನ್ನಿಧ್ಯವನ್ನು ತ್ಯಜಿಸಿ ಇಲ್ಲಿಗೆ ಬಂದೆ. ದಿಲೀರ್‌ಖಾನನು ಆಶ್ರಯ 
ವಿತ್ತ; ಔದಾರ್ಯದಿಂದ ಗೌರವಿಸಿದ ; ಬೇಕಾದಷ್ಟು ಐಶ್ವರ್ಯವನ್ನು ನನಗಿತ್ತ; 
ಅಂಥವನಲ್ಲಿ ಸಂದೇಹಪಡುತ್ತಾ ಕಳ್ಳನಂತೆ ಹೇಳದೇ ಹೋಗುತ್ತಿದ್ದೇನೆ. ಇದು 
ಶೂರನ ಲಕ್ಷಣವೇ” ಎಂದು ಹೇಳಿದನು. 

ಆ ದಿನ ರಾತ್ರಿಯೇ ರಘುನಾಥರಾಯನೂ ಸಾಂಬಾಜಿಯೂ. ಇಬ್ಬರೇ 
ವೇಷ ಮರೆಸಿಕೊಂಡು ಕೋಟಿಯ ಬಾಗಿಲನ್ನು ದಾಟಿ ಹೊರಟುಹೋದರು. 

ಸಾಂಬಾಜಿಯು ತನ್ನ ನಿವಾಸ ಸ್ಥಾ ನವನ್ನು ಬಿಟ್ಟು ಹೋಗುವಾಗ 
ದಿಲೀರ್‌ಖಾನನಿಗೆ ಒಂದು ಪತ್ರ ವನ್ನು ಬರೆದಿಟ್ಟು ಹೊರಟುಹೋದನು, . ಆ 
ಪತ್ರವು ಈ ರೀತಿಯಾಗಿದ್ದಿ ಸ 

“ಪ್ರಿಯ: ಸ್ಥೆ ಸ್ನೇಹಿತನಾದ ದಿಲೀರ್‌ಖಾನನೇ | `ನಾನು ಅತ್ಯಂತ ದುಃಖ 
ದಿಂದ ನಿನ್ನ ನ್ನ್ನ ಆಗಲಿ ಹೊರಟುಹೋಗುತ್ತಿ ದ್ದೆ ನೆ. ಈ ಲೋಕದಲ್ಲಿ ನಿನ್ನಂಥಾ .. 
ಪರಮ ಮಿತ್ರನೂ ಬಂಧುವೂ ನನಗಾರೂ ಇಲ್ಲ್‌ ನಾನು ನಮ್ಮ ತಂದೆ ಶಿವಾಜಿ 
ಮಹಾರಾಜರಿಂದ ತಿರಸ್ನತನಾಗಿ ಬಂದಾಗ ನೀನು ನನಗೆ ಗೌರವಯುತವಾದ 
ಅಶ್ರಯವಿತ್ತ ಬಂಧು. ಅಂದು ನನ್ನನ್ನು ಮಹಾರಾಜನಿಗಿಂತಲೂ ಅತಿಶಯ 
ವಾಗಿ ಗೌರವಿಸಿದೆ, ನಿನ್ನ ರಾಜಧಾನಿಯಲ್ಲಿ ಉನ್ನತಾಧಿಕಾರವನ್ನು ನನಗೆ 
ಕೊಡಿಸಿದೆ. ಬೇಕಾದಷ್ಟು ಸಂಪತ್ತನ್ನು ನನಗಿತ್ತು ಆದರಿಸಿದೆ, . ನಾನು 
ಈಗ ಕಳ್ಳನಂತೆ, ಅಪರಾಧಿಯಂತೆ, ನಿನ್ನೊಡನೆ ಹೇಳದೇ ನಿನ್ನಪ್ಪ ಸೃಣೆಯನ್ನು ] 
ಪಡೆಯದೇ ಹೊರಟುಹೋಗುತ್ತಿದ್ದೇನೆ. ಇನ್ನುಮುಂದೆ ನೀನು ನನ್ನನ್ನು, 
ನಂಬುವೆಯಾ ? ನನ್ನ ವಿಚಾರವಾಗಿ: ನಿನ್ನ ಮನಸ್ಸಿನಲ್ಲಿ ಎಳ್ಳ ಸೈಷ್ಟಾದರೂ: 


ಛತ್ರ ಪತಿ ಶಿವಾಜಿ ೧೦೬ 


ಗೌರವವು ಉಳಿದೀತೇ ? ಸರ್ವಥಾ ಇಲ್ಲ. ನಾನದನ್ನು ಅಪೇಕ್ಷಿಸಲೂಬಾರದು, 
"ನಿನ್ನ ಭವ್ಯ ಮಂದಿರದಲ್ಲಿ. ಕಾಡಿನಿಂದ : ಓಡಿಬಂದು. ಒಂದು ಕಪೋತಿಯು 
ಆಶ್ರಯ ಪಡೆದಿತ್ತು, ಅದು ಹಾರಿಹೋಯಿತು' ಎಂದು ಭಾವಿಸಿಕೋ. ನೀನು 
ನನ್ನೆ ವಿಚಾರವಾಗಿ ಅದಕ್ಕಿ ೦ತಲೂ ಹೆಚ್ಚಿ ನ ಭಾವನೆಯನ್ನು ಹೇಗೆ ತಾನೆ 
ಮಾಡಬಲ್ಲೆ 

ಆದಾಗ್ಯೂ ನಿನ್ನನ್ನು ಅಗಲಿಹೋಗಲು ನನ್ನೆ ; ಮನವು ಪರಿತಪಿಸುತ್ತಿದೆ. 
ನಾನೇಕೆ ಹೊರಟುಹೋಗುತ್ತಿ ದ್ದೆ ನ ನೆಂಬುದನ್ನು. ನಿನಗೆ ತಿಳಿಸಲೇಬೇಕು. 
ಬಾದಷಹನು ನನ್ನನ ನ್ನ್ನ ದೆಹಲಿಗೆ ಕಳುಹಿಸಬೇಕೆಂದು ಪತ್ರ ಬರೆಸಿದ್ದಾ ನೆ. 
ಬಾದಷಹನ ಅಭಿಮಾನ-ಅನುಗ್ರ ಹಗಳ ಬಗ್ಗೆ ನನಗೆ ಬಾಲ್ಯದ ನೆನಪು ಒಲ 
ವಾಗಿರುತ್ತದೆ. ಅವನೇಕೆ ನಮ್ಮ ಮೇಲೆ ಅಕಾರಣವಾಗಿ ಅನುಗ್ರಹ ಮಾಡು 
ತ್ತಾನೆ ? ನಾನೊಬ್ಬ ಶೂರನೆಂದೇ ? ಛೇ ಛೇ. ಬಾದಪಹನಿಂದ ಗೌರವ 
ಪಡೆಯುವಂಥಾ ಶೂರನು ನಾನಲ್ಲ. ಬಾದಷಹನ ಪರಮ ಗೌರವಕ್ಕಾ ಗಲೀ, 
ಪರಮ ವಿರೋಧಕ್ಕಾ ಗಲೀ ಅರ್ಹನಾದವನು ಹಿಂದುಗಳಲ್ಲಿ ಯಾವನಾದರೊಬ್ಬ 
ಇದ್ದ ರೆ ಅದು ಮಾಜ ಮಹಾರಾಜನೊಬ್ಬ ನೇ. ಮತ್ತಾವನಿಗೂ ನ 
ಮನಸ್ಸಿನಲ್ಲಿ ಅಂಥಾ ಸಾ ನೆವಿಲ್ಲ. ಆದರದ ನಾನು ಬಾದಷಹನ ದರಬಾರಿಗೆ. 
ಹೋಗಿ ಗೌರವವನ್ನು ಪಡೆಯಲು ಅರ್ಹನಲ್ಲ. ಬಾದಷಹೆನ ಪತ್ರದಲ್ಲಿ 
ಸಾಂಬಾಜಿಯು ತಾನಾಗಿಯೇ ಇಸ್ಲಾಂ ಧರ್ಮವನ್ನು ಪರಿಗ್ರಹಿಸಬಹುದು' ಎಂಬ 
ನಿಷಾಣೆಯಿದೆ. ನಾನು ದೆಹಲಿಗೆ ಹೋಗುವುದಕ್ಕೂ ಸಾ 0 ಧರ್ಮವನ್ನು | 
ಸ್ವೀಕರಿಸುವುದಕ್ಕೂ ಏನೋ ಪ್ರಬಲವಾದ ಸಂಬವ ನನಗೆ ತೋರಿ 
ಬಂದಿದೆ. ಆದುದರಿಂದಲೇ ನಾನು ದೆಹಲಿಗೆ ಹೋಗುವುದನ್ನು ಒಪ್ಪುವುದಿಲ್ಲ. 
ನೀನು ಬಾದಷಹರ ಆಜ್ಞೆ ಯಂತೆ ನನ್ನ ನ್ನ್ನ ದೆಹಲಿಗೆ ಕಳುಹಿಸಲು ಬದ್ಧನಾಗಿ 
ದ್ದೀಯೇ. ಆಜ್ಞಾ ಪಾಲನೆ ಮಾಡದಿದ್ದರೆ ನಿನಗೆ ಸ್ವಾ ಮಿದ್ರೋಹವು ಬರುತ್ತದೆ. 
ಅಜ್ಜಿ ಯನ್ನು ಸಾಲಿಸಲಿಕ್ಕೆ ಹೊರಟರೆ ಮಿತ್ರದ್ರೋಹವು ಒದಗಿಬರುತ್ತದೆ 
ಈ ಉಭಯ ಸಂಕಟಕ್ಕೆ ನನ ನ್ನು ಗುರಿಪಡಿಸಲು ಇಷ್ಟವಿಲ್ಲದೆ ಇಲ್ಲಿಂದ ನಾನ್‌ 
ಹೊರಟುಹೋಗುತ್ತಿದ್ದ "ನೆ. ನೀನಿತ್ತ ಸಮಸ್ತ ಐಶ್ವರ್ಯವನ್ನೂ ಇಲ್ಲಿಯೇ 
ಬಿಟ್ಟುಹೋಗುತ್ತಿದ್ದೆ ನೆ. ಬಾದಷಹರು ಅನುಗ್ರಹಿಸಿದ ಬಿರುದು ಬಾವಲಿಗಳ 
ನ್ನೆಲ್ಲಾ ಇಲ್ಲಿಯೇ ಇಟ್ಟು ಹೋಗುತ್ತಿದ್ದೇನೆ. ” ನಾನಿಲ್ಲಿಂದ ತೆಗೆದುಕೊಂಡು 


೧೦೮ ಛತ್ರ ಪತಿ ಶಿವಾಜಿ 


ಹೋಗುತ್ತಿರುವುದು ಶುದ್ಧ ವಾದ ಅಪಾರವಾದ ನಿನ್ನ ಸ್ನೇಹದ ನೆನಪನ್ನು 
ಮಾತ್ರ. ಅದು ಯಾವಾಗಲೂ, ನಮ್ಮಿಬ್ಬರಲ್ಲಿ ಶಾಶ್ವತವಾಗಿರಲಿ. 
ಇತಿ ನಿನ್ನ ಪ್ರಿ ಯಸೆ ಸ್ನೇಹಿತ 
ಸಾಂಬಾಜಿಯ ek ಸ್ರ'ಣಾಮಗಳು.” 

ಸಾಂಬಾಜಿಯು ಈ ಪತ್ರವನ್ನು ತನ್ನ ಹಾಸಿಗೆಯ ಮೇಲಿಟ್ಟು ಆ ಪತ್ರದ 
ಮೇಲೆ ಬಾದಷಹನು ಕಳುಹಿಸಿಕೊಟ್ಟಿ ದ್ದ ರತ್ನ ಖಚಿತವಾದ ಹಿಡಿಯುಳ್ಳೆ ಕತ್ತಿ 
ಯನ್ನು ಒರೆಯಿಂದ ತೆಗೆದಿಟ್ಟು ಎರಡು ಕೈಗಳನ್ನೂ ಜೋಡಿಸಿ ಪ್ರಣಾಮ 
ಮಾಡಿ ಹೊರಟುಹೋದನು. 

ಮಾರನೆಯ ದಿನ ಬೆಳಕು ಹರಿಯುತ್ತಲೇ ಸಾಂಬಾಜಿಯ ಆರಮನೆಯ 
ಪಹರೆಯವರು, ಕಾವಲುಗಾರರು ; ಸಾಂಬಾ ಜಿಯನ್ನು ಕಾಣದೆ. ಗಾಬರಿ 
ಗೊಂಡರು. ಎಲ್ಲೆಲ್ಲಿಯೂ ಅರಸಿದರು. ಎಲ್ಲೆ ಲ್ಲಿಯೂ ಇಡ. ರಘುನಾಥ 
ರಾಯನೂ ಇರಲಿಲ್ಲ. ಆ ಪಹರೆಯವರ ಯಜಮಾನನು ಸಾಂಬಾಜಿಯ ಶಯನ 
ಗ್ಭ ಹಕ್ಕೆ ಒಂದು ನೋಡಿದನು. ಮಂಚದ ಮೇಲೆ ಬರದಟ್ಟ ಪತ್ರ ಎದೆ ! 
ತೆರದಿಟ್ಟ ಬಿಚ್ಚು ಕತ್ತಿ ಯಿದೆ ! ಅದನ್ನು ನೋಡಿ ಓಡಿಹೋಗಿ ದರೀರ್‌ಖಾನನಿಗೆ 
ಅರಿಕೆ ಮಾಡಿದನು. 

“ಹುಜೂರ್‌ ! ಯುವರಾಜ ಸಾಂಬಾಜಿಯು ಅರಮನೆ ನೆಯಲ್ಲಿಲ. ಕೋಟೆ 
 ಯಲ್ಲೆಲ್ಲಾ ಅರಸಿ ಬಂದೆವು. ಎಲ್ಲಿಯೂ ಕಾಣಲಿಲ್ಲ. ಅವರ ಶಯನಗೃಹದಲ್ಲಿ 
ಹಾಸಿಗೆಯ ಮೇಲೆ ಬರೆದಿಟ್ಟಿ ರುವ ಪೆತ್ರವೊಂದಿದೆ. ನಮಗೆ ಗಸಬರಿಯಾಸು 
ತ್ತದೆ” ಎಂದು ತಿಳಿಸಿದನು. 

ದಿಲೀರ್‌ಖಾನನು ಮಾತನಾಡದೇ ಸಾಂಬಾಜಿಯಿದ್ದ ಆರಮನೆಗೆ ಬಂದನು. 
ಶಯನಗ್ಸ ಹದೊಳಗೆ ಹೋಗಿ ಹಾಸಿಗೆಯ ಮೆಲೀಟ್ಟಿ ದ್ದ ಪತ್ರ ವನ್ನೂ ಅದರ 
ಮೇಲಿದ್ದ ಖಡ್ಗ ವನ್ನೂ ನೋಡಿ ಗಾಬರಿಗೊಂಡನು. ಖಡ್ಗ ವನ್ನು ತೆಗೆದಿಟ್ಟು 
ಪತ್ರ ವನ್ನು ಕೈ "ಇ ತೆಗೆದುಕೊಂಡನು. ಅದು ತನಗೇ. ಬರೆಯಲ್ಲ ಟ್ರಿ ದ್ದ ಪತ್ರ. 
ಸಾಂಬಾಜಿಯು ಸ್ವಹಸ್ತದಿಂದ ಬರೆದಿದ್ದ ಪತ್ರ ! ಮಂಚದ ಮೇಲೆಯೇ ಕುಳಿತು 
ಆ ಪತ್ರವನ್ನು ಓದಿ ನೋಡಿಕೊಂಡನು. ಇಟು ಸಿರುಬಿಟ್ಟು ಆಕಾಶದ ಕಡೆಗೆ 


ಶಿ 


ನೋಡುತ್ತಾ ಬಹಳಹೊತ್ತು ಸುಮ್ಮನೆ ನೆ ಕುಳಿತುಬಿಟ್ಟನು. ಕೊನೆ ಗೆ: ತನ್ನಪ್ಪಕ್ಕೆ 


ತಾನೇ “ಸಾಂಬಾಜೀ ನೀನೇಕೆ ಹೀಗಿ ಮಾಡಿದೆ ? ನಿನಗೆ ನನ್ನ ಸ್ನೇಹದಲ್ಲಿ 


ಛತ್ರಪತಿ ಶಿವಾಜ ೧೦೯ 


ನಂಬುಗೆಯಿಲ್ಲವೆ ? ನಿನಗೆ ದೆಹಲಿಗೆ ಹೋಗಲು ಇಷ್ಟವಿ ೪ದಿದ್ದ ರೆ ಸ್ಪ ಷ.ವಾಗಿ 


ಸಿ ಡನೆ ಹೇಳಬಾರದಿತ್ತೇ ? ನಾನು ಅಷ್ಟೇ ಸ್ಪಷ್ಟವಾಗಿ ಸಾಂಬಾಜಯನ್ನು 
ಹಲಗೆ ಗೆ ಕೂಹಿಸಲಾಗುವುದಿಬ್ಬ” ಎಂದು ಬರಸಿ ಕಳುಹಿಸುತ್ತಿದ್ದ - ಬಾದಶಹನು 
ನಮ್ಮನ್ನು ಸ್ಥಿ ಏನು ತಾನೇ ಮಾಡಬಲ್ಲ? ನಾಎಬ್ಬ ರೂ ಒಂದಾದಿ ಸೆಟೆದು ನಿಂತರೆ 
ಈ ಭೂಮಂಡಲದಲ್ಲಿ ನಮಗೆ ಎದುರು ಸೇ ಬಲ್ಲ ಬಲ್ಲವರು?” ಎಂದು 
ಕೊಂಡ. 
ದಿಲೀರ್‌ ಖಾನನ ಕಣ್ಣ ನಂದ. ಒಂದೇ ಒಂದು ಹನಿ ಕಣ್ಣ ರು ಆ ಪತ್ರದ ಡ 
ಲೆ ತೊಟಿ ಸೈ ಕ್ಯೈತು. - ಆ ಪತ್ರವನ್ನು ಮಡಿಸಿ ಜೋಪಾನವಾಗಿ ಕಿಸೆಯೊಳಗೆ 
ಇಟ್ಟು ಕೊಂಡು ಹಾಸಿಗೆಯ ಮೇಲಿದ್ದ ಕತ್ತಿಯನ್ನು ತೆಗೆದುಕೊಂಡು ತನ್ನ 
ಅರಮನೆಗೆ ಹೂರಟುಹೋದ. ಆ ಕತ್ತಿಯು ಯಾವಾಗಲೂ ದಿಲೀರ್‌ ಖಾನನ: 
ಹತ್ತಿರವೇ ಇಡಲ್ಬ ಟ್ಟ ತ್ತು. ಅದರ ಮೇಲೆ; ಪ್ರಿಯಬಂಧು ಸಾಂಬಾಜಿ, ಎಂಬ 
ಅಕ್ಷರಗಳು ಕೆತ್ತ್ವ ಲ್ಪ ಟಿ ದ್ವುವು. 
ಸಾಂಬಾಜಿಯೂ 'ರಘುನಾಥನೂ ನೇರವಾಗಿ ರಾಯಘಡಕ್ಕೆ ಹೋಗಿ 
ತಲುಪಿದರು. ಪ್ರಾ ತಕಾಲ ಶಿವಾಜಿಯು ಈಶ ಶ್ವರಪೂಜೆಯನ್ನು ಪೂರ ಸಿಕೊಂಡು 
ಹಣೆಯಲ್ಲಿ ಪ್ರಸಾದ ಗಂಧಾಕ್ಷತಗಳನ್ನು ಇಂಸಿಕೊಂಡು "ಜಾಗ್ಫ ಹದಿಂದ 
ಹೊರಗಬರುವ. ಸಮಯಕ್ಕೆ ಸರಿಯಾಗಿ ಸಾಂಬಾಜಯು ಶಿವಾಜಿಯ ರ 
ಗೆರಗಿ ಗಟ್ಟ ಯಾಗಿ ಹಿಡಿದುಕೊಂಡು ಕಣ್ಣಿ €ರು ಸುರಿಸಿದನು. 
ಶಿವಾಜಿ ಹಠಾತ್ತನೆ ಸಾಂಬುಜಯನ್ನು ಕಂಡು ಅಪ ಸರ್ಯವಾಯಿತು. 
ಅವನು ಸಾಂಬಾಜಿಯ ಎಂಡು ತೋಳುಗಳನ್ನೂ ಹಿಡಿದು, ಮೇಲಕ್ಷಿ ತ್ತಿ 
ಗೂಢಾಲಿಂಗನ ಮಾಡಿಕೊಂಡನು, ಆ ಪಿತೃೃ- ಪುತ್ರರ ಸಮಾಗಮವು ಅವ್ಭುತಿ 
ವರ್ಷದಂತಿದ್ದಿ ತು. ಬಹಳ ಹೊತ್ತೂದ ಮೇಲ “ಸಾಂಬಾಜಿ ಬಂದೆಯಾ” ಎಂಬ 
ಮಾತು ಹೊಂಟ 
ಸಾಂಬಾಜಿಯು ಗದ್ಗ ದ ಕಂಠದಿಂದ “ತಂದೆಯೇ ಈ ಅಪ್ರಿಯ ಕುಮಾರ 
ನನ್ನು ಕ್ಷಿಮಿಸುವಯಾ ? ನನ್ನ ಅಶ್ರಯದಲ್ಲ ಕಟ್ಟ ಕಡೆಯ ಸಾ ನವನ್ನೂ ದರೂ 
ನನಗೆ ನೀಡುವೆಯಾ ? ಶಿವಪ' ಸ್ರ ಭುವಿನ ಮಗನೆಂದು ಹೇಳಿಕೊಳ್ಳು ವ (ಹ 
ವಾದರೂ ನನಗಿದಯೇ” ಎಂದು ದೈನ ನ್ಯ ದಿಂದ ಬೇಡಿಕೊಂಡನು. 
ಶಿವಾಜಿಯು ಸಾಂಬಾಜಿಯ ಬನ್ನು ಸವರುತ್ತೂ ತಲಿಯನ್ನು ಆಘ್ರಾಣಸಿ, 


“000 ಛತ್ರಪತಿ ಶಿವಾಜಿ 


“ನಮ್ಮಿ ಬ್ಬ ರ ಸಂಬಂಧವನ್ನು ಕರುಣಾಮಯನಾದ ಭಗವಂತನು ಅನುಗ್ರಹಿಸಿ 
ಡ್ಜ್ದಾ ನೆ “ಪರ ಧ ಸಹಸ ಸ್ರಗಳನ್ನಾ ದರೂ ಕ್ಷಮಿಸುವಂತಹ ಮಹಿಮಾನ್ವಿ ತನಾದ 
ಶ್ರೀ ರಾಮಚಂದ್ರನ ಅನುಗ್ರಹವು ನಮಗಿದೆ. ನಮ್ಮ. ನ್ನು ಬೇರ್ರಡಿಸಬಲ್ಲವರು 
ಯಾರು? ನಾನು ನಿನಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿ, ಪನ್ಹಾಲದಲ್ಲಿ 
ಬಂಧನದಲ್ಲಿಟ್ಟೆ. ನೀನು ತಪ್ಪಿಸಿಕೊಂಡು ಹೋದರೂ ಎಲ್ಲಿಗೆ ಹೋಗಬಲ್ಲಿ ? 
ಆ ಮಹಾದೇವನ ರಾಜ್ಯದಲ್ಲಿ ಎಲ್ಲಿದ್ದರೂ ನಾನು ನಿನ್ನ ತಂದೆ, ನೀನು ನನ್ನ 
ಮಗ. ಈ ರಾಜ್ಯಭಾರವು ಅತ್ಯಂತ ಕಠೋರವಾದ ವ್ರತವೆಂದು ತಿಳಿದುಕೋ. 
ಲೋಕಾರಾಧನೆಗಾಗಿ ಸ್ಟೆ €ಹ, ದಯೆ, ಸೌಖ್ಯಗಳಿಲ್ಲವನ್ನೂ ರಾಜನಾದವನು 
ತೊರೆಯಬೇಕಾಗುತ್ತದೆ. ಆ ನಿಯಮಕ್ಕ ನಾನೂ ಮತ್ತು ನೀನೂ 'ಬದ್ಧರಾಗಿ 
ದ್ದೇವೆ” ಎಂದು ಹೇಳ ಸಾಂಬಾಜಿಯನ್ನು ಸಂತ್ರೆಸಿದನು. 

ಸಾಂಬಾಜಿಯ ಪುನರಾಗಮನವು ಮಹಾರಾಷ್ಟ್ರದಲ್ಲಿ ಲ್ಲಾ ಸಂತೋಷ 
ವನ್ನು ೦ಟುಮಾಡಿತು. ಮಂತ್ರಿಗಳೂ ಸೇನಾಧಿಪತಿಗಳೂ ಅಧಿಕಾರಿಗಳೂ 
| ಅರಮನೆಗೆ ಬಂದು ಸಾಂಬಾಜಿಯನು ಬ ನೋಡಿ ಹರ್ಷಚಿತ್ರರಾದರು. ಶಿವಾಜಿಯ 
ದರ್ಬಾರು ಪುನಶ್ಚಪ್ರ ಕಾಶಮಾನ ವಾದಂತಾಯಿತು. ಸಾಂಬಾಜಿಯು ಶಿವಾಜಿ 
ಮಹಾರಾಜನಲ್ಲಿ ಪ್ರಾರ್ಥನೆ ಮಾಡಿ ಪನ್ಹಾ ಲಾದುರ್ಗದಲ್ಲಿಯೇ ಇರುವಂತೆ ತನಗೆ 
ಅಪ್ಪ ಣೆ ಕೊಡಬೇಕೆಂದು ಕೇಳಿಕೊಂಡನು. ಶಿವಾಜಿಯ ಅನುಜ್ಞೆ ಯಂತೆ 
ಸಾಂಬಾಜಿಯು ಪತ್ನಿ (ಸಮೇತನಾಗಿ ಪನಾ ಸಿಲಾದಲ್ಲಿ ಹೋಗಿ ನಿಂತನು, 
ರಘುನಾಥನೂ ಪುನಃ ಕೋಟಿಯ ಅಧಿಕಾರವನ್ನು ಸ್ವೀಕಾರ ಮಾಡಿದನು. 


೧೬ 


ಔರಂಗಾಬಾದಿನ ರಾಜಮಹಲಿನ ದಿವಾನ್‌ಖಾನೆಯಲ್ಲಿ ದಿಲೀರ್‌ಖಾನನು 
ಇಬ್ಬರು ಸರದಾರರೊಡನೆ ಸಂಭಾಷಣೆ ಮಾಡುತ್ತಾ ಕುಳಿತಿದ್ದನು. ಅವರಿಬ್ಬರೂ 
ಬಿಜಾಪುರದಿಂದ ಬಂದಿದ್ದ ಷರ್ಜಾರ್ಪಾ ಮತ್ತು ಉವ:ರ್‌ ಹಯಾತ್‌ ಖಾನ್‌. 
ದಿಲೀರ್‌ ಖಾನನು, “ನೀವಿಬ್ಬರೂ ಬಿಜಾಪುರದ ಸುಲ್ತಾನರ ಸೇವೆಯಲ್ಲಿ 
ಇದ್ದವರು. ನಿಮಗೆ ಗೌರವದ ಸ್ಥಾನಗಳು ದರಬಾರಿನಲ್ಲಿ 'ಕೊಡಲ್ಪಟ್ಟಿವೆ. 
ನೀವೇಕೆ ಆ ದರಬಾರನ್ನು ಬಿಟ್ಟು ಬರಬೇಕೆನ್ನು ತ್ತ್ವೀರಿ ?” ಎಂದನು, 


ಛತ್ರಪತಿ ಶಿವಾಜಿ | 0೧೦ 


ಷರ್ಜಾಖಾನನು “ಆ ದರಬಾರಿನಲ್ಲಿ ವಿಚಿತ್ರ ಪರಿಸ್ಥಿ ತಿಯುಂಟಾಗಿದೆ, 
ಇನ್ನು ಅದು ಸರಿಹೋಗುವುದೆಂದು ನಮಗೆ ತೋರುವುದಿಲ್ಲ. ಬಹುಬೇಗನೆ 
ಅವಮಾನಕರವಾದ ಪರಿಸ್ಥಿ ತಿಯು ಬಂದೊದಗಬಹುದು. ಅಲ್ಲಿದ್ದರೆ ನಮ್ಮ 
ಭವಿಷ್ಯಕ್ಕೆ ಕತ್ತಲೆ ಕವಿದಂತಯೇ ಸರಿ” ಎಂದನು. 

“ಬಿಜಾಪುರದ ವಜೀರರಾದ ಸಿದ್ದಿ ಮಸೂದರವರು ಅತ್ಯಂತ ಪರಾಕ್ರಮ 
ಶಾಲಿಗಳೆಂದು ಕೇಳಿದ್ದೆ ನೆ. ಪರಾಕ್ರಮಶಾಲಿಯಾದವನು ಮತ್ತೊ ಬ್ಬನ 
ಪರಾಕ್ರಮದ ರಹಸ್ಯವನ್ನು ಅರಿಯಬಲ್ಲ. ಅಲ್ಲಿ ನಿಮಗೆ ವೈಮನಸ್ಯ 
ಉಂಟಾಗಲು ಕಾರಣವೇನು ?” 

“ಸಿದ್ದಿ ಮಸೂದರವರು ಪರಾಕ್ರಮಿಶಾಲಿಗಳೆಂದು ಜನರು ಹೇಳಿಕೊಳ್ಳುವು 
ದನ್ನು ನಾವೂ ಕೇಳಿದ್ದೆ ವೆ. ಅದೆಂಥಾ ಪರಾಕ್ರ ಮವೋ ನಮಗೆ ಅರ್ಥವಾಗುವ 
ಹಾಗಿಲ್ಲ” ಎಂದು ಷರ್ಜಾಖಾನನು ನಗುತ್ತ ಹೇಳಿದನು. 

`ನೀವು ಎಲ್ಲ ವಿಚಾರಗಳನ್ನೂ ಒಗಟೆಯಂತೆ ಬಚ್ಚಿಡುತ್ತಿದ್ದೀರಿ, ಅದ 
ರಿಂದ ವಿಷಯವು ಇತ್ಯರ್ಥವಾಗುವುದಿಲ್ಲ” ಎಂದು ದಿಲೀರ್‌ಖಾನನು ಹೇಳಿದನು. 

“ಅಂತಹ ರಹಸ್ಯವೇನೂ ಇಲ್ಲ. ನಾವು ಸುಲ್ತಾನರ ಉಪ್ಪೃಂಡವರು. 
ಅಲ್ಲಿಯ ದೋಷಗಳನ್ನು ಹೇಳಿಕೊಳ್ಳುವುದು ತರವಲ್ಲ, ಬಿಜಾಪ್ಪರವು ಸುಲ್ತಾನರ 
ದರಬಾರಿನ ಅಧಿಕಾರದಲ್ಲಲ್ಲ.  ಅಧಿಕಾರವೆಲ್ಲವೂ ಜನಾನಾದ ಆಜ್ಞೆ ಯಂತೆ 
ನಡೆಯುತ್ತದೆ. ಸುಲ್ತಾನರಿಗೆ ಇನ್ನೂ ಬಾಲ್ಯ. ಬೇಗಂ ಸಾಹೇಬರ ಬವಲತ್ತು 
ನಡೆಯುತ್ತಿದೆ. ಸಿದ್ದಿ ಮಸೂದರು ವಜೀರರೆಂದು ಹೆಸರಿಟ್ಟುಕೊಂಡು ಕಾರಕೂನ 
ರಂತೆ ಬೇಗಂ ಸಾಹೇಬರ ಹುಕುಂ ಜಾರಿ ಮಾಡುತ್ತಾರೆ. ಸೈನ್ಯ ವನ್ನೆ ಲ್ಲಾ 
ಒಡಿಸಿಬಿಟ್ಟಿದ್ದಾರೆ. ಜನಾನಾದ ಆಗ್ರಹಕ್ಕೆ ಪಾತ್ರರಾಗಿ ಮರ್ಯಾದಸ್ಥ ರಾದ 
ಮಂತ್ರಿಗಳು, ಒಬ್ಬಿ ಬ್ಬರು ಸೇನಾಧಿಪತಿಗಳು, ಒಳಗೊಳಗೇ ಸತ್ತುಹೋದರು. 
. ಇನ್ನು ನಮ್ಮ ಸರದಿಯು ಯಾವಾಗ ಬರುತ್ತದೋ ನಿರೀಕ್ಷಿಸುತ್ತಾ ಕುಳಿತಿರ 
ಬೇಕು,” 

“ಬೇಗಂ ಸಾಹೇಬರವರಾದರೇನು, ವಜೀರರಾದರೇನು, ಅವರಿಗೆ ಶತ್ರು 
ಗಳ ಭಯವಿಲ್ಲವೋ ? ” 

“ಅಂಥಾ ಭಯವೇನೂ ಕಾಣುವುದಿಲ್ಲ, ಈ ದಖ್ಬ ನ್ನ ನಲ್ಲಿ ಶಿವಾಜಿ ಭಯ 


ಯಾರಿಗೆ ತಾನೇ ತಪ್ಪಿದ? ಶಿವಾಜಿ ಮಹಾರಾಜನು ಸೈನ್ಯ ತೆಗೆದುಕೊಂಡು 


೧೩೨ ಛತ್ರಪತಿ ಶಿವಾಜಿ . 


ಬಂದರೆ ಬೇಕಾದಷ್ಟು ಹಣವನ್ನು ಕೊಟ್ಟು ಮರ್ಯಾದೆ ಮಾಡಿ ಕಳಿಸಿ 
ಬಿಡುತ್ತಾರೆ.” 

“ಆ ಶಿವಾಜಿಯು ಒಂದು ಪಕ್ಷ ರಾಜ್ಯ ವನ್ನ € ಕಿತ್ತು ಕೊಳ್ಳ ಲು ಸಾಹಸ. 
ಮಾಡಿದರೆ ? 
- “ಅವನೇಕೆ ಅಂಥಾ ಸಾಹಸ ಮಾಡುತ್ತಾನೆ? ಸುಲ್ತಾನರೆಂದು ಜಂಬ 

ಕೊಟ್ಟ ಕೊಳ್ಳು ತ್ತಾ ಅವನು ಹೇಳಿದ ಹಾಗೆ ಕೇಳ ಕೊಂಡು ಬಿದ್ದಿ ರುವ ರಾಜ್ಯದ 

ಮೇಲೆ: ಅವನೆಂದೂ ಕೈಯೆತ್ತುವುದ್ದಿ. ಅಂಥಾ ಥರ್ಮಾತ್ಮ ಶಿವಾಜಿ. 
ಗೋಲ ಸ ಂಡದ ವಿದ್ಯ ಮಾನವನ್ನು ನೋಡಿದರೆ: ಸಾಲದೇ? ಶಿವಾಜಿಯು 
ಕೀಳಿದಷ್ಟು ಹಣ ನಕೂಟ್ಟು ಸಲಾಂ ಹಾಕುತ್ತಾರೆ, ಮತ್ತೇನು ಬೇಕು ಶಿವಾಜಿಗೆ ? 
ಆ ಸುಲ್ರಾನರುಗಳಿಂದ ಹಣ ಕಿತ್ತುಕೊಂಡು ಬಂದು ಸೈನ್ಯಗಳನ್ನು ಕಟ್ಟಿ 
ಬಾದಶಹರ ಎದುರು ನಿಲ್ಲುತ್ತಾನೆ ಆ ಶಿವಾಜಿ. ನೀವಾದರೂ ಏನು ಮಾಡು 
ತ್ವಿದ್ದೀರಿ? ಕೂನೆಮುಟ್ಟಿ ಸಿ ಬಿಡುವುದಿಲ್ಲ. ಮತ್ತೆ ಮತ್ತೆ ಅವನನ್ನು ಚಿಗುರಲು 
ಬಿಡುತ್ತೀರಿ, ' ವರ್ಷೇ ವರ್ಷೇ ಶಿವಾಜಿಯ ಕಾಟ ನಿಮ್ಮ ರಾಜ್ಯ ಕ್ಯಾ ದರೂ 
ಎಲ್ಲ ತಪ್ಪಿದೆ? ಈ ದೊಡ್ಡ ದೊಡ್ಡ ರಾಜಕೀಯದ ಮಾತು ನಮಗೇಕೆ ? 
ಅದೆಲ್ಲಾ ನಮ್ಮ ಯೋಗ್ಯ ತೆಗೆ ಮೀರಿದ ಮಾತುಗಳು. ನಾವಿನ್ನೂ ತರುಣರು, 
ನಿಮ್ಮ "ಸೈನ ದಲ್ಲಿ ನಮ್ಮ ಯೋಗ್ಯ ತೆಗೆ ತಕ್ಕ ಹುದ್ದೆ ಗಳನ್ನು ಕೊಟ್ಟ ರೆ' ಸೇವೆ 
ಮಾಡಿ ನಮ್ಮ ಪರಾಕ್ರ ಹೆ ತೋರಿಸುತ್ತ ವೆ ಈ 

“ಒಳ್ಳೆ ಸಿ ಬಾದಶಹರ ಸೇವೆಯಲ್ಲಿರುವುದು ನಿಮ ಂಥಾ ತರುಣರಿಗೆ 
ಚಿತಾರ ಬಾದಶಹರು ಪ ಹ ಮೆಚ್ಚು ತ್ತಾರೆ. ನಮ 
ಸೈನ್ಯ ದಲ್ಲಿ ನಿಮ್ಮನ ನ್ನು ನೇಮಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಆತಂಕವಿದ, 
ಅದನ್ನು ಖುಲ್ಲಾ ಹೇಳಿಬಿಡು ತ್ರೆ ಸ ಮುಚ್ಚಿಟ್ಟು ಮಾತನಾಡಬಾರದು 
ನಿಮಗೆ ತಿಳದೇ ಇದೆ; ಬಿಜಾಪ್ರರದವರಿಗೂ ನಮಗೂ ಸರಿಬೀಳುವುದಿಲ್ಲ, 
ಮತ್ತೆ ಯುದ್ಧ ವಾಗಬಹುದು. : ಸಿದ್ದಿ ಮಸೂದರ ಎದುರಿಗೇ ನೀವು ಯುದ್ಧ ಕೆ 
ನಿಲ್ಲಬೇಕಾದ "ಪ್ರಸಂಗವು ಬರಬಹುದು. ಆಗ ಹಿಂದೆ ಮುಂದೆ ನೋಡಿದರೆ 
ಬಹಳ ಕಷ್ಟ ವಾದೀತು.” 

“ನಾವು ಬಿಜಾಪುರದ ಮೇಲೆ ಯದ್ಧ ಮಾಡಲು ಹಿಂತೆಗೆಯುವವರಲ್ಲ, 
ಅಂಥಾ ಸಂದೇಹ ಬಂದರೆ, ನೀವು ವಿಚಾರಣೆಯಿಲ್ಲದೇ ನಮ್ಮ ತಲೆಯೊಡೆದು . 


ಛತ್ರ ಪತಿ ಶಿವಾಜಿ ೧೧೩ 


ಹಾಕಬಹುದು. ಸಿದ್ದಿ ಮಸೂದರಿಗೆ ಶಪಥಪೂರ್ವಕವಾಗಿ ಹೇಳಿಯೇ ಬಂದಿ 
ದ್ದೇವೆ. "ಆದಿಲ್‌ಷಾಹಿಯು ಕೂನೆಮುಟ್ಟು ತ್ತಿದೆ ಯಾರೋ ಮುಗಿಸಿಬಿಡು 
ತ್ತಾರೆ. ನಾವೇ ಎದುರುಬಿದ್ದು ನಾಶಗೊಳಿಸಿದರೂ ಆಶ್ಚರ್ಯವಿಲ್ಲ. ಭೂಮಿಯ 


ಮೇಲೆ ಇಂಥಾ ದರ್ಬಾರು ಇರಬಾರದು. ನಿಮ್ಮ ಅಧಿಕಾರವು ಗೌರವಾಸ್ತ ಸಚ್‌ 


ವಾದುದಲ್ಲ. ನೀವು ನಿಮ್ಮ ಜಹಗೀರಿಗೆ ಹೋಗಿ ಉಳಿದ ಕಾಲವನ್ನು ಕಳೆಯಿರಿ? `` 


ಎಂದು ಆ ವಜೀರರಿಗೆ ಖಡಾಖಡಿ ಹೇಳಿ ಬಂದುಬಿಟ್ಟಿ ದ್ದೇವೆ. ಕತ್ತಿಯ ಮೇಲ 
ಆಣೆ ಹಾಕಿ ಪ್ರಮಾಣಮಾಡಿ ಬಂದಿದ್ದೆ ವೆ, ಇನ್ನೂ ನಿಮಗೆ ಸಂಶಯವಿದ್ದ ದ್ರೆ 
ನಮ್ಮನ್ನು ಸೇರಿಸಿಕೊಳ್ಳ ಬೇಡಿರಿ, ನಾವು ನಿಮ್ಮಲ್ಲಿ ಬೇಡುವುದಕ್ಕೆ ಬಂದಿಲ್ಲ ' ` 
ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕ ಸ್ಟ್ರಾ ನಮಾನಗಳು ದೊರೆತರೆ ಸೇವೆ ಮಾಡು 
ವುದಕ್ಕೆ ಬಂದಿದ್ದೇವೆ,” | ; 
ದಿಲೀರ್‌ಖಾನನು ಅವರಿಬ್ಬರನ್ನೂ ಸೇನಾಧಿಪತಿಗಳನ್ನಾ ಗಿ ಸೇರಿಸಿ 
ಕೊಂಡನು, ಸ 
ಬಿಜಾಪುರದ ವಿಚಾರಗಳನ್ನ ಲ್ಲಾ ದೆಹಲಿಗೆ ಬರೆಸಿ ಕಳಿಸಿದನು. "ಬಿಜಾಪುರ 


ದವರು ಶಿವಾಜಿಗೆ ಹಣ ಕೊಟ್ಟು ಸಹಾಯಮಾಡುತ್ತಾರೆ. ಅವರಲ್ಲಿ ಬೇಕಾ 


ದಷ್ಟು ಹಣವಿದೆ. ಯುದ್ಧಕ್ಕೆ ಅಪ್ಪಣೆ ಕೊಟ್ಟರೆ ಬಿಜಾಪುರವನ್ನು ಮುಗಿಸಿ | 
ಬಿಡುತ್ತೇನೆ, ಈಗ ಸಂದರ್ಭವು ಸರಿಯಾಗಿದೆ. ಸುಲ್ತಾನನು ಬಾಲಕ ವಜೀರ 
ನಾದ ಸಿದ್ದಿ ಮಸೂದನು ಭೋಗಲಾಲಸಿಗಳಲ್ಲಿ ಮುಳುಗಿದ್ದಾ ನೆ, ರಾಜ್ಯ ಭಾರ 
ವೆಲ್ಲವೂ ಜನಾನಾದ ಬೇಗಂ ಸಾಹೇಬರುಗಳ ಕೈಯಲ್ಲಿದೆ. ರಾಜನಿಷ್ಠ ರಾದ 
ಅಧಿಕಾರಿಗಳನ್ನು ಆ ಜನಾನಾ ಸ್ತ್ರೀಯರುಗಳು ನಾನಾ ಕಾರಣಗಳಿಂದ ಕೊಲ್ಲಿಸಿ 
ಬಿಟ್ಟಿದ್ದಾ ದ್ರೆ, ಸೈನ್ಯ ಗಳಲ್ಲಾ ಬಿಟ್ಟು ಒಡಿಹೋಗಿವೆ.' ಸೇನಾಧಿಪತಿಗಳು 
ತಲೆಮರೆಸಿಕೊಂಡು ಹೋಗಿದ್ದಾ ರೆ, ಇಬ್ಬರು ಪರಾಕ್ರ ಮಶಾಲಿಗಳಾದ ಸೇನಾಧಿ 
ಪತಿಗಳು ನಮ್ಮಲ್ಲಿಯೂ ಬಂದು ಸೇರಿಕೊಂಡಿದ್ದಾರೆ, ಬಿಜಾಪುರದ ಮೇಲೆ 
ಯುದ್ಧ ಕ್ಕೆ ಅಪ್ಪಣೆ ಕೂಡಬೇಕು, ಶಿವಾಜಿಯೋ ಅವನ ಕಡೆಯ ಸೇನಾಧಿಪತಿ 
ಗಳೋ ಬಿಜಾಪುರದೊಳಗೆ ಹೋಗಿ ಸೇರಿಕೊಳ್ಳು ವುದಕ್ಕಿಂತ ಮುಂಚಿತವಾಗಿ 
ನಾವು ಹೋಗಿ ಆ ಕೋಟೆಯನ್ನು ವಶಪಡಿಸಿಕೊಳ್ಳ ಬೇಕು' ಎಂದು ಪತ್ರ ಬರಿಸಿ 
ದೂತರ ಕೈಯಲ್ಲಿ ಕೂಟು ಸ ದೆಹಲಿಗೆ ಅಟ್ಟಿ ದನು, 

ಓಠಂಗಜೇಬನಿಗೆ ಈ ಪತ್ರ ಸುಲಾವಣಯಾಯಿತು, "ದಿಲೀರ್‌ಖಾನನ 

& 


೧೧೪ ಛತ್ರ ಪತಿ ಶಿವಾಜಿ 


ಪರಾಶ್ರ ಮದಲ್ಲಿ ಎಳ್ಳ ಷ್ಟ ಸಂದೇಹವಿಲ್ಲ. ಅವನ ರಾಜಕೀಯವೆಲ್ಲಾ ಜೊಳ್ಳು. 

ದಖ್ಬ ನ ನಲ್ಲಿ ಬೇಕಾದಷ್ಟು ಸೈನ್ಯ ಗಳಿವೆ, ದಿಲೀರ್‌ಖಾನನು ಸೈನ್ಯ ಗಳನ್ನು 
ತಗಮಕೊಂಡು ಹೋಗಿ ಬಿಜಾಪುರವನ್ನು ಮುತ್ತಲಿ. ಅವನು ಬರೆಸಿರುವುದಲ್ಲಾ, 
ನಿಜವಾದರೆ ನಮ ಇಷ್ಟ ಸಿದ್ದಿ ಯಾದಂತಾಗುತ್ತ ದೆ. ವ್ಯತ್ಯಸ್ತವಾದರೆ ಹಿಂದಕ್ಕೆ 
ಬರುತ್ತ್ವಾನೆ, ದಾರಿಯಲ್ಲಿ ಸೈನ್ಯ ದ ಖರ್ಚನ್ನು ಶೇಖರಿಸಿಕೊಳ್ಳು ತ್ತಾನೆ” ಸ್‌ 


ಆಲೋಚನೆ ಮಾಡಿದನು 


“ದಿಲೀರ್‌ಖಾನನಿಗೆ ಬಹು ರಹಸ್ಯವಾಗಿ ಪ ಪತ್ರ ಬರೆಸಿ ಕಳುಹಿಸಿದನು. 
ನಿಮ್ಮ ಪತ್ರ ಬಾದಷಹರಿಗೆ ಸುಲಾವಣೆಯಾಗಿದೆ, ನಿಮ್ಮ ಇಷ್ಟ ದಂತೆ ಬಿಜಾ 
ಪುರದ” ಮ್‌ ಯುದ್ದ ಮಾಡಬಹುದು. ಆದರೆ ದೆಹಲಿಯಿಂದ 1 ಸಮಯದಲ್ಲಿ 
ಹಣವನ್ನಾ ಗಲೀ ಸೈನ್ಯ ವನ್ನಾ ಗಲೀ ಸಹಾಯಮಾಡಲು ಸಾಧ್ಯವಾಗುವುದಿಲ್ಲ. 
ಅಲ್ಲಿಯ ಖರ್ಚನ್ನೂ" ಪರರಾಜ [ಗಳಲ್ಲಿಯೇ ಹುಟ್ಟ ಸಿಕೊಳ್ಳ ಬೇಕು, ಶಿವಾಜಿಯ 
ವಿಷಯದಲ್ಲಿ ಚಾರ ಕಣಿ ಟ್ವಿರಬೇಕು. ನಮ್ಮ ರಾಜಧಾನಿಯಿಂದ - 
ತಪ್ಪಿ ಸಿಕೊಂಡು ಓಡಿಹೋರಿರುವ ಸಾಂಬಾಜಿಯನ್ನು ಸ್ನೇಹದಿಂದಲೋ ಅಥವಾ 
ಯರ ಪ ಪುನಶ್ಚ ಸಂಗ್ರ ಹಿಸಲು ಪ ಪ್ರಯತ್ನ ಜಾ 


ಈರೀತಿ ಖಾಸ್‌ ಮುತ್ತ ದ್ದಿ ಗಳು ಬಾದಷಹರ ಅಪ್ಪ ಣೆ ಪ್ರ ಕಾರ ಬರೆಸಿ 
ದೂತರ ಮುಖೇನ ಸಾರು 


ದಿಲೀರ್‌ ಖಾನನು ರಹಸ್ಯವಾಗಿ ಸೈನ್ಯ ದ ಸಿದ್ಧ ತೆಗಳನ್ನು ಮಾಡಿದನು. 
ಬಿಚಾಪುರದ ಕೋಟೆಯು ಬಲು ಭದ್ರವಾದ' ಕೋಟ 3 ನದಾರು ತಿಂಗಳ ಕಾಲ 
ಕೋಟೆಯು ವಶವಾಗದೇ ಹೋಗಬಹುದು, ಅದಕ್ಕೆ ಬೇಕಾದಷ್ಟು ಆಹಾರ 
ಸಾಮಗ್ರಿ ಗಳನ್ನು ಸಿದ್ಧ ಪಡಿಸುವಂತೆ ಅಧಿಕಾರಿಗಳಿಗೆ ಆಜ್ಞೆ ಇತ್ತನು. ಶಾನೇ 
ಕುದುರೆಯ ಹ ನ್ಯ ಗಳನ್ನೂ ಕಾಲಾಳು ಭಟರನ್ನೂ ಚುನಾಯಿಸಿ ಸಿದ್ಧ ಗೊಳಿಸಿ 
ದನು, ಯುದ್ಧಕ್ಕೆ Hy ಯಾರ್ಯಾ ರು ಹೊರಡಬೇಕೆಂಬುದನ್ನು ಗೊತ್ತುಮಾಡಿ ಆಜ್ಞೆ 
ಇತ್ತ್ಯನು. . ಷರ್ಜಾರ್ಬಾ ಮತ್ತು ಉಮ್ಮರ್‌ಹಯಾತ್‌ಖಾನರನ್ನು ಬರಮಾಡಿ 
ಕೊಂಡು ಬಹಳ ಗೌರವದಿಂದ -ಕಂಡು ಅವರನ್ನು ಸೈನ್ಯದ ದ ಮುಂದೆ ಹೊರಡ 
ಬೇಕೆಂದು ಆಜ್ಞ ಇತ್ತನು, ಮದ್ದು ಗುಂಡು ಫಿರಂಗಿಗಳನ್ನೂ ಮತ್ತು ಪೋರ್ಚು 
ಗೀಸ್‌ ಸೈನಿಕರನ್ನೂ ತೋಪುಖಾನೆಗೆ ನೇಮಿಸಿದನು, 


ಛತ್ರಪತಿ ಶಿವಾಜ ೧೧೫ 


ದಿಲೀರ್‌ಖಾನನು ಈ ರೀತಿ ಸೈನ್ಯ ಸನ್ನಾ ಹಗಳನೆಲ್ಲಾ ಸಿದ್ಧ ಪಡಿಸಿ 
ಬಿಜಾಪುರದ ಕಡೆಗೆ ಹೊರಡಿಸಿದನು. ದಾರಿಯಲ್ಲಿ ಸಿಕ್ಕಿದ ಹಿಂದೂ ಜನರನ್ನೂ 
ವರ್ತಕರನ್ನೂ ಶ್ರೀಮಂತರನ್ನೂ ಲೂಟಮಾಡುತ್ತಾ ಮೊಗಲ್‌ ಸೈನ್ಯಗಳು 
ಬಿಜಾಪುರದ ಕಡೆಗೆ ಹೊರಟವು. ದಿಲೀರ್‌ಖಾನನು ಬಿಜಾಪುರಕ್ಕೆ ನಲವತ್ತು 
ಮೈಲಿಗಳ ದೂರದಲ್ಲಿ ಬೀಡು ಬಿಟ್ಟ ನು. 

ಮೊಗಲ್‌ ಸೇನಾಧಿಪತಿ ದಿಲೀರ್‌ ಖಾನನು ಬಿಜಾಪುರದ ಮೇಲೆ ಹದಿನೈದು 
ಸಾವಿರ ಸೈನ್ಯ ವನ್ನು ತೆಗೆದುಕೊಂಡು ಯುದ ಕ್ಕ ಬರುತ್ತಿದ್ದಾ ನೆಂದು ಬಿಜಾಪುರ 
ದಲ್ಲೆ ಲ್ಲಾ ವರ್ತಮಾನ ಹರಡಿತು. ಬಿಜಾಪುರದ ದರ್ಬಾರಿನಲ್ಲಿ ಸೇನಾಧಿಪತಿ 
ಗಳಾಗಿದ್ದ ಷರ್ಜಾರ್ಯಾ ಮತ್ತು ಹಯಾತ್‌ ಖಾನರಿಬ್ಬರೂ ದಿಲೀರ್‌ ಖಾನ 
ಮೊಡನೆ. ಸೇರಿಕೊಂಡಿದ್ದಾ ರೆಂಬ . ಸಮಾಚಾರವು ಬಂದಿತು. ನಗರದಲ್ಲೆ ಲ್ಲಾ 
ಅಲ್ಲೊ ಲಕಲ್ಲೊ ೇಲವಾಯಿತು, ವಜೀರ್‌ ಸಿದ್ದಿ ಮಸೂದನು ಯೋಚನೆ ಮಾಡ 
ತೊಡಗಿದನು, ರಾಜಧಾನಿಯಲ್ಲಿದ್ದ ಒಬ್ಬಿಬ್ಬರು ಸೇನಾಧಿಪತಿಗಳನ್ನು ಕಳಿಸಿ 
ತಮ್ಮ ರಾಜ್ಯ ದಲ್ಲಿರುವ ಸೈನ್ಯಗಳನ್ನು ಒಟ್ಟು ಗೂಡಿಸಬೇಕೆಂದು ಅಪ್ಪಣ 
ಮಾಡಿದನು. ಸುಲ್ತಾನರ ಅಂತಃ ಪುರದಲ್ಲಿಯೂ ಮೊಗಲ್‌ ಸೈನ್ಯಗಳು ಯುದ್ಧ ಕ್ಕೆ 
ಬರುತ್ತಿರುವ ವಾರ್ತೆ, ಅದರಲ್ಲಿಯೂ ಮೊಗಲ್‌ ಸೇನಾಧಿಪತಿಯೊಡನೆ 
ಷರ್ಜಾರ್ಯಾ ಮತ್ತು ಹೆಯಾತ್‌ಖಾನರವರು ಬರುತ್ತಿರುವರೆ.ಬ ಸುದ್ದಿ 
ಪುಂಖಾನುಪುಂಖವಾಗಿ ಹಬ್ಬತು. ಇದರಲ್ಲಿ ರಹಸ್ಯವೇನೂ ಇಲ್ಲ, ಎಲ್ಲರೂ 
ಮಾತನಾಡಬಹುದು. ದಾಸದಾಸಿಯರು, ಪರಿಚಾರಿಕೆಯವರು, ಪಹರೆಯವರು, 
ಮುತ್ಸದ್ದಿಗಳು ಎಲ್ಲರೂ ತಮತಿಮಗೆ ತೋರಿದಂತೆ ಮಾತನಾಡತೊಡಗಿದರು. 
ಆ ಪರಿಜನರಲ್ಲ ವಜೀರ ಸಿದ್ದಿ ಮಸೂದನಿಗೆ ವಿರೋಧಿಗಳೆಷ್ಟೋ ಮಂದಿ, 
ಬೇಗಂ ಸಾಹೇಬರ ಮೇಲೆಯೂ ಕೋಪವುಳ್ಳ ದಾಸದಾಸಿಯರಿಗೇನೂ ಆ 
ಅಂತಃಪುರದಲ್ಲಿ ಕೊರತೆ ಇರಲಿಲ್ಲ... ಷರ್ಚಾರ್ಯಾ ಹ ಖಾತ್‌ಖಾನರುಗಳೇ 
ಯುದ್ಧ ಕ್ಕ ಬಂದಿದ್ದಾ ರೆಂದು ಅವರ ನಂಬಿಕೆ, ಅವರಿಗೆ ಜಯವಾಗುವುದೇನೋ 
ಖಚಿತವಾದ ಮಾತೆಂದು ಆ ಜನರ ಸಿದ್ದಾಂತ. ಪಾಪ, ಸುಲ್ವ್ವಾನರೇನು ಮಾಡಿ 
ಯಾರು? ಅವರು ಬಲು ಒಳ್ಳೆ ಯವರು. ಈ ಪ್ರಪಂಚದಲ್ಲಿ ಯಾವ ಪಾಖ 
ಗಳೂ ಅವರನ್ನು ಎರೋಧಿಸುವುದಿಲ್ಲ. ಒಂದು ಪಕ್ಷ ಅಂಥಾ ಸಂದರ್ಭ ಒದಗಿ 
ದರೆ ನಾವುಗಳೆಲ್ಲಾ ಸುಮ್ಮನಿರುತ್ತೇವೆಯೇ ? ಸುಲ್ತಾನರನ್ನೆ ೦ದಿಗೂ ಬಟ್ಟು 


೧೦೬ ಛತ್ರ ಪತಿ ಶಿವಾಜಿ 


ಕೊಡುವುದಿಲ್ಲ, ನಮ್ಮ ಪ್ರಾಣವಿರುವತನಕ ಸುಲ್ತಾನರಿಗೆ ಭಯವಿಲ್ಲ, ಎಂದು 
ಪಹರೆಯವರು ಭರವಸ ಯಿಂದ ಹೇಳುತ್ತಿ ದ್ಹರು. ವಜೀರರು ಯುದ ದಲ್ಲಿ 
ಸಾಯುತ್ತಾರೆ, ಇಲ್ಲವೇ ಓಟ ಕೀಳುತಾ ರೆ, ಬೇಗಂ ಸಾಹೇಬರು ಮೆಕ್ಕಾ ಕ್ಕ 
ಹೋಗುವುದು ಖಂಡಿತ ಹೋದರೆ ಹೋಗಲಿ, ಷರ್ಜಾಖಾನನ bs | 
ಬರುತ್ತದೆ, ಅದೇ ಒಳ್ಳಯದು, ಎಂದು - ದಾಸದಾಸಿಯರು ಮಾತನಾಡಿ 
ಕೊಂಡರು. ಕೆಲವರು ಕೊನೆಗೆ ಅಯ್ಯೊ ಆ ಯಾರು ಸೂ ಬಂದರೇನು, 
ಯಾರು ಗೆದ್ದ ರೇನು, ಸೋತರೇನು? ನಮ್ಮ ಊಳಿಗ ಇದ್ದೆ € ಇದೆ, ಬೆಳಗಿನಿಂದ 
ಅರ್ಧರಾತ್ರಿ ಯವರೆಗೆ ದುಡಿದು ಹೊಟ್ಟೆ ಹೊರೆದುಕೋ, ಎಂದು ದೇವರು 
ನಮ್ಮ ಹಣೆಯಲ್ಲಿ ಬರೆದುಬಿಟ್ಟಿ ದ್ಬಾ ನೆ, ನ ನಿರಾಶೆಯ ಮಾತುಗಳನ್ನಾ ಡು 
ತ್ರಿ ದ್ದ ರು. 

ಸುಲ್ತಾನನ ಮಾತೆ ಬೇಗಂಸಾಹೇಬರಿಗೆ ಮೊಗಲ್‌ ಸೈ ನ್ಯಗಳು ಯುದ್ಧ ಕ 
ಬರುತ್ತಿರುವ ವಿಚಾರ ಕಿವಿಗೆ ಬಿತ್ತು, ಸಿಡಿಲು ನಸ ಮದನ 
ಮಾಡಬೇಕು ಎಂದು ಯೋಚನೆ ಮಾಡತೊಡಗಿದರು, ವಜೀರ ಸಿದ್ದಿ ಮಸೂದ 
ನನ್ನು ಅಂತಃಪುರಕ್ಕೆ ಕರೆಸಿದರು. ಅವರಿಬ್ಬ ರೂ ಅಂತರಂಗದಲ್ಲಿ ಕುಳಿತು ಮಾತ 
ನುಡತೊಡಗಿದರು* ಈ ರಹಸ್ಯ ಮಂತ: ್ರಿಲೋಚಿನೆಯ ಸುದ್ದಿ ಯು ಅರಮನೆ 
ಯಿಂದ ಹೊರಗೆ Bas ಆಮ ಕುಳಿತಿದ್ದ ಕೋಣೆಯ ಸುತ್ತಲೂ 
ಬಲವಾದ ಪಹರೆಯನಿ ್ನಿಟ್ಟಿದ್ದ ದರು. 

ವಜೀರ್‌ ಸಿದ್ದಿ ಮಸೂದನು ಮೊಗಲ್‌ ಸೇನಾಧಿಪತಿ ದಿಲೀರ್‌ ಖಾನನು 
ಬಿಜಾಪುರಕ್ಕೆ ನಲವತ್ತು ಮೈ ಲಿಗಳ ದೂರದಲ್ಲಿ ಸ್ಥೆ ಸ್ವ ನ್ಯ ಸಮೇತನಾಗಿ ಬಂದು 
ಬೀಡು ಬಟ್ಟೆ ದ್ದಾ ನೆಂದು. ಬೇಗಂ ಸಾಹೇಬರಿಗೆ ಆ ಗ] ಬಿಜಾಪುರದ 
ಸೇನಾಧಿಪತಿಗಳಾದ. ಖಾನ್‌ ಸಾಹೇಬರುಗಳಿಬ್ಬ ರೂ ಮೊಗಲ್‌ ಸೆ ಸ್ಫನ್ಯದಲ್ಲಿ ಸೇರಿ 
ಕೊಂಡಿದ್ದಾ ರೆಂದು ಮಸೂದನು ಖೇದದಿಂದ 9ಸದನು, 

ಬೇಗಂ ಸಾಹೇಬಳು ಅಧೆ ಶರ್ಯದಿಂದಿರಲಿಲ್ಲ. ಅವಳ ಧೃರ್ಯಃ ವನ್ನು ನೋಡಿ 
ಮಸೂದನಿಗೆ ಆಶ್ಚರ್ಯ ವಾಯಿತು. ಬೇಗಂ ಸಾಹೇಬಳು “ವಜೀರರೇ ಯಾರು 
ಶತು ಬಿ ಗಳು, ಯಾರು ಮುತ್ರರು ಎಂದು ಹೇಳುವುಬಕ್ಕಾ ಗುವುದಿಲ್ಲ. ಅವರವರ 
ಬಸ ಅವರವರು ನೋಡಿಕೊಳ್ಳು ತ್ತಾರೆ... ಈ ರಾಜ್ಯ ದಲ್ಲಿ ನೀವು ಅಧಿಕಾರಿ 
ಗಳಾಗಿರದೇ ಆ ಖಾನರುಗಳೇ ಅಧಿಕರಿಗಳಾಗಿದ್ದ ದ್ಧ ಕೆ ಅವರು ಮೊಗಲ್‌ 


ಛತ್ರಪತಿ ಶಿವಾಜಿ. | ೧೧೭ 


ಸೈನ್ಯ ದೊಡನೆ ಹೊರಾಡುತ್ತಿದ್ದರು. ನಿಮ್ಮ ಮೇಲಿನ ವಿರೋಧದಿಂದ ಅವರು 
ಶತ್ರುಗಳ ಕಡೆ ಸೇರಿಕೊಂಡಿದ್ದಾರೆ. ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಈ ಅದಿಲ್‌ 
ಷಾಹಿಯು ಅಂಥಾ ಸೇನಾಧಿಪತಿಗಳ ಗಮನಾಗಮನಗಳ ಮೇಲೆ ನಿರ್ಭರವಾಗಿಲ್ಲ. 
ಯಾರು ಇರಲಿ ಯಾರು ಇಲ್ಲದಿರಲ್ಲಿ ಈ ಸುಲ್ತಾನೀ ಸಿಂಹಾಸನವನ್ನು ಉಳಿಸು 
ವುದು ಈಗ ನಮ್ಮ ಭಾರವಾಗಿದೆ. ಇದಕ್ಕೆ ನೀವೇನು ಪ್ರತಿಕ್ರಿ ಯೆ Ui 
ಮಾಡಿದ್ದಿ €ರಿ, ಅದನ್ನು ಮೊದಲು ಹೇಳಿರಿ” ೫ 

“ಬೇಗಂ ಸಾಹೇಬ್‌ ! ನಿಜವಾಗಿಯೂ ನನಗೇನೂ ತೋರುವುದಿಲ್ಲ, 
ನಿಮ್ಮಲ್ಲಿ ವ್ರಥಾ ಜಂಬ ಕೊಚ್ಚಿ ಕೊಳ್ಳುವುದು ನನ್ನಂಥವನಿಗೆ ಸರಿಯಲ್ಲ. ನಮ್ಮ 
ಸ್ಪ ನ್ಯ ಬಲ ಏನೇನೂ ಸಾಲದು. ಆದರೆ ನಾನು ಯುದ್ಧ ಕ್ಕೆ ಅಂಜುವನಲ್ಲ, 
ರಣಭೂಮಿಯಲ್ಲಿಯೇ ಹುಟ್ಟಿ ರಣಭೂಮಿಯಲ್ಲಿಯೇ ಮಣ್ಣಾಗಿ ಹೋಗುವ 
ಯೋಧನು ನಾನು. ಇದ್ದ ಬದ್ಧ ಸೈನ್ಯ ವನ್ನು ಶೇಖರಿಸಿಕೊಂಡು ಯುದ್ದಕ್ಕೆ ಕೆ 
ಹೊರಡುತ್ತೇನೆ. ಮುಂದಿನ ಕಲ Sl ನಿಮಗೆ ಸೇರಿದ್ದು. ಸುಲ್ತಾನರು 
ದೇವರು ರಕ್ಷಿಸುತ್ತಾನೆ ಎಂಬ ನಂಬಿಕೆ ನನಗೆ ಬಂದಿದೆ.” | 

ವಜೀರರೇ | ನಿಮ್ಮ ಮಾತು ಸತ್ಯವಾಗಿದೆ. ನಾನು ಅದನ್ನು ನಂಬು 

ನೆ, ಈ ಸಮಯದಲ್ಲಿ ಯುದ್ಧ ಮಾಡುವುದಕ್ಕಿಂತಲೂ ಸಂಧಿ ಮಾಡಿ 
ಕೊಳ್ಳುವುದೇ ಲೇಸೆಂದು ನನಗೆ ತೋರುತ್ತದೆ. . ನೀವೇನು ಹೇಳುತ್ತೀರಿ,” 

ಸಿದ್ದಿ ಮಸೂದನು ಬೇಗಂ ಸಾಹೇಬಳಿಗೆ ತಲೆಬಾಗಿ ಎರಡು ಕೈಗಳನ್ನೂ 
ಜೋಡಿಸಿ ಹೇಳಿದನು. “ಬೇಗಂ ಸಾಹೇಬಾ ! ಬುದ್ದಿಯಲ್ಲಿ ನಿಮಗೆ ಯಾರೂ 
ಎಣೆಯಿಲ್ಲವೆಂದು ನಾನು ನಿಶ್ಚಯಿಸಿಕೊಂಡಿದ್ದೇನೆ, ಈ ಪ್ರಸಂಗದಲ್ಲಿ ನೀವು 
ತಪ್ಪು ಹೆಜ್ಜೆ ಇಡುತ್ತಿದ್ದೀರಿ. ಸಂಧಿಯಾಗುವುದೇ ಇಲ್ಲ ಇದು ನನ್ನ ಮೇಲಿನ 
ದ್ವ ೀಷದಿಂದ ಎದ್ದಿ ರುವ ಯುದ್ಧ. ನಾನು ಯುದ ದಿಂದಲೇ ಪೂರೈಸಬೇಕು. 
ಇಲ್ಲವೇ ರಣಭೂ, ಮಿಯಲ್ಲಿ ವಿರೋಚಿತವಾದ ಮರಣವನ್ನು ಆಲಂಗಿಸಬೇಕು. 
ನಮ್ಮ ಸೇನಾಧಿಪತಿಗಳು ನನ್ನ ಮೇಲೆ ಹಠತೊಟ್ಟು ಬಂದಿದ್ದಾ ಗ್ರ 

ಬೇಗಂ ಸಾಹೇಬಳು "ಗಹಗಹಿಸಿ ನಕ್ಕ ಳು, ನಿಜವಾಗಿಯೂ ವಜೀರರ 
ಬುದ್ಧಿ ಯು ಮೊಂಡಾಗಿ ಹೋಗಿದೆ. ಈ ಸೇತಾಧಿಪತಿಗಳು ನಿಮ್ಮ ಮೇಲಿನ 
ದ್ವೇಷದಿಂದ ಹೋಗಿ ಕರೆದು ಬಿಟ್ಟ ದೆ ಇಷ್ಟೊಂದು ಸೈನ್ಯವನ್ನು ಕಟಿ ಕೊಂಡು 
ಬರುವಷ್ಟು ಮೂರ್ಯನಲ್ಲ. ಆ ವಿಲೀರ್‌ಖಾನ್‌ ದೆಹಲಿಯ ಬಾದಷಹನಿಗೆ ನಮ್ಮ 


ಓಡ 


೧೧೪ ಛತ್ರ ಪತಿ ಶಿವಾಜಿ 


ಮೇಲೆ ಬಲವಾದ ದ್ವ ೇೀಹವಿದೆ. ಈ ರಾಜ್ಯ ವನ್ನು ನಿರ್ಮೂಲ ಮಾಡಿಬಿಡ 
ಬೇಕೆಂದು ಅವನು “ಸಕಲ ಸಿದ್ದಾ ನೆ, ಬ ಅಪ್ಪ ಣೆ ಇಲ್ಲದೇ 
ದಿಲೀರ್‌ ಖಾನನು ಇತ್ತ ಕಡೆಗೆ ಬಂದಿಲ್ಲ. ನಮ್ಮ ಸೇನಾಧಿಪತಿಗಳು ಅಲ್ಲಿ 
ಹೋಗಿ ಸೇರಿರುವುದು ಅಷ್ಟೆ ನೂ ಮಹತ್ವ ದ ವಿಚಾರವಲ್ಲ ನಾವು ಬಲವಾಗಿ 
ಎದುರಿಸಿ ಯುದ್ಧ ಮಾಡಬೇಕು. ಇಲ್ಲವೇ ಈ ಅದಿಲ್‌ಪಾಹಿಯು ನಿರ್ನಾಮ 
ವಾಗಿ ಹೋಗಬೇಕು. ಅದನ್ನು ನಾನೂ ಹಠ ತೊಟ್ಟಿ ದ್ದೆ "ನೆ. ನಾನು 
ಜೀವಂತಳಾಗಿ ಬದುಕಿರುವ ತನಕ. ಈ ಬಿಜಾಪುರದೊಳಗೆ ಹೊಗರು ಪ ಪ್ರವೇಶ 
ಮಾಡುವುದಕ್ಕೆ ಆಸ್ಪದ ಕೊಡುವುದಿಲ್ಲ. ಬಾಲಕನಾದ ಸುಲಾ ನನನ್ನು 
ಎಂದೆಂದಿಗೂ” ಆ ಬಾದಶಹನಿಗೆ ಒಪ್ಪಿ ಸುವುದಿಲ್ಲ. ಅವನ ಕೊರಳನ್ನು ನನ್ನ 
ಕೈಯ್ಯಿಂದಲೇ ಜಿಗುಟಿ ಹಾಕಿ ಪ್ರಾಣ ಬಿಡುತ್ತೇನೆ” ಎಂದಳು. ಅವಳೆ 
ಮುಖವು ಕಾದ ಕಬ್ಬ ಣದ ಗುಂಡಿನಂತೆ ಕೆಂಪಾಗಿದ್ದಿ ತು. ಕಣ್ಣು ಗಳು ಜ್ವಲಿಸು 
ತ್ತಿದ್ದ ವು, ಶರೀರವೆಲ್ಲವೂ ಉಕ್ಕಿ ನ ತಂತಿಯಂತೆ ೆಟಿದುಕೊಂಡಿತ್ತು. 

ಸಿದ್ಧಿ ಮಸೂದನು Bers ಸಾಹೇಬಳ ಈ ಭರವಾಕ್ಷ ೈ ತಿಯನ್ನು 
ನೋಡಿ ಗಾಬರಿಗೊಂಡನು. “ಬೇಗಂ ಸಾಹೇಬಾ ನನ್ನ ದೇನಿದೆ? ತಮ್ಮ 
ಮಾತನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಮಸೂದನು ರಣ ಕ್ಷೇತ್ರದಲ್ಲಿ 
ಪಾಣಬಿಟ್ಟ ನು ಎಂದರೆ ಎಂತಹ ಕೀರ್ತಿಯು ಬರುತ್ತದೋ, ಸಾಯುವ ತನಕ 
ಬೇಗಂ ನಾಹೇಬಳಲ್ಲಿ ಸ್ವಾಮಿನಿಷ್ಠೆ ಯಿಂದ ನಡೆದುಕೊಂಡನು, ಎಂದು ಜನ 
ಹೇಳಿದರೆ ಅದರ ನೂರರಷು, ಕೀರ್ತಿಯು ಲಭಿಸುತ್ತದೆ. ನಾನು ತಮ್ಮ 
ಆಜಂ ಸ್ಥಿ ಧಾರಕನಾಗಿದ್ದೆ ನೆ” ಎಂದನು. 

"ಸಿದ್ದಿ ಮಸೂದ್‌ | ಇದು ನಿಜವೇ? ಇದನ್ನು ಪ್ರಮಾಣ ಮಾಡಿ 
ಹೇಳುವೆಯಾ ? ನೀನು ಈ ಮಾತಿಗೆ ತಪ್ಪಿ ದರೆ ನಾನು ನಿನ್ನ ಮುಂದೆಯೇ 
ಬ್ರಾಣ ಬಿಡುತ್ತೇನೆ, ದೇವರ ಮೇಲೆ ಪ ಪ್ರಮಾಣ ಮಾಡಿ ಹೇಳು.” 

ವಜೀರನು “ ಅಲ್ಲಾ ವಿನ ಮೇಲೆ ಆಣಿ” ಇಟ್ಟು ಹೇಳುತಿ ದ್ದೆ "ನೆ ಬೇಗಂ 
ಸಾಹೇಬಾ ತಮ್ಮ ಆಜ್ಞಾ ಧಾರಕ ನಾನು, ವಂದು ಹೇಳಿ ಸೊಂಟದಲ್ಲಿದ್ದ 
ಕತ್ತಿಯನ್ನು ಹಿರಿದು ಬೇಗಂ ಸಾಹೇಬಳ ಪಾದದಡಿಯಲ್ಲಿಟ್ಟು ತಮಗೆ ಸಂದೇಹ 


ವಿದ್ಧ ರೆ ಈ ನನ್ನ ಕತ್ತಿಯಿಂದಲೇ ವನ್ನ ತಲೆಯನ್ನು ಕಡಿದು” ಹಾಕಿಬಿಡಿ” ಎಂದು 
ಹೇಳಿದನ್ನು, 


ಛತ್ರ ಪತಿ ಶಿವಾಜಿ ೧೧೪ 


ಬೇಗಂ ಸಾಹೇಬಳು ಶಾಂತಳಾದಳು. ವಜೀರನನ್ನ ಆಸನದ ಮೇಲೆ 
ಕುಳಿತುಕೊಳ್ಳು ವಂತೆ ಹೇಳಿ “ಈಗ ನಮಗಿರುವುದು ಒಂದೇ ಮಾರ್ಗ. ಆ 
ಶಿವಾಜಿಯನ್ನು ತಂದು ಇವರೆದುರಿಗೆ ನಿಲ್ಲಿಸಿಬಿಡಬೇಕು. ದಿಲೀರ್‌ಖಾನನು ಓಡಿ 
ಹೋಗುತ್ತಾನೆ, . ಬಿಜಾಪುರವು ಉಳಿದುಕೊಳ್ಳುತ್ತ ದೆ. ಇದೊಂದೇ ಮಾರ್ಗೆ. 
ಇದಕ್ಕೆ ನೀನೊಪ್ಪವೆಯಾ ? ನಿನಗೆ ಸಮ್ಮ ತಿ ಇದೆಯೇ? *” ಎಂದಳು. ಈ 
ಮಾತು ಕೇಳಿ ವೀರನ ಮುಖವು ಬಿಳೆಚಿಕೊಂಡಿತು. ಕ್ಷಣಹೊತ್ತು ವೌನ 
ದಿಂದಿದ್ದು ಮಸೂದನು, “ಬೇಗಂ ಸಾಹೇಬಾ !. ನಾವು ಕರೆದರೆ ಶಿವಾಜಿಯು 
ಬರುತ್ತಾ ನೆಂಬ ಭರವಸೆಯೇನಿದೆ? ದಿಲೀರ್‌ಖಾನನ ಸೆ ನ್ಯವು ನಮ್ಮ ಬಾಗಿಲಿ 
ನಲ್ಲಿ ಒಂದು ಕುಳಿತಿದೆ. ಶಿವಾಜಿ ಇರು ವುದೆಲ್ಲಿ ? ಅವನಿಗೆ ನಾವು ದೂಶರನ್ನು 
ಕಳಿಸುವುದೆಲ್ಲಿ ? ಅವನು ಸೈ ನ್ಯ ವನ್ನು ತೆಗೆದುಕೊಂಡು ಬರುವುದಕ್ಕೆ ಎಷ್ಟು 
ದಿನಗಳಾಗುತ್ತವೆ ? ಅಷ್ಟ - ನಮ್ಮ ಕೋಟೆಯ ಕಲ್ಲುಗಳು ಸಡಪುಡಿ 
ಯಾಗಿ ಹೋಗುತ್ತವೆ” ಬಚನ, 


ಬೇಗಂ ಸಾಹೇಒಳು ಗಹಗಹಿಸಿ ನಕ್ಕ ಳು. “ಹಾ! ದಿಲೀರ್‌ಖಾನನ 
ಶಿಬಿರವು ಎಲ್ಲಿದೆ ? ರಾಯಗೆಡವೆಲ್ಲಿದೆ? ಶಿವಾಜಿಯು ಎಲ್ಲಿದ್ದಾನೆ, ಎಂಬುದನ್ನು 
ನಾನರಿಯೆನೆ ? ಅದಕ್ಕೆ ತಕ್ಕ ಉಪಾಯವನ್ನು ಕಲ್ಪಿ ಸಬೇಕು. ನಮ್ಮ 
ರಾಯಭಾರಿಗಳನ್ನು ಘೂ ದೆನವೇ ದಿಲೀರ್‌ ಖಾನನ ಶಿಬರಕ್ಕೆ ಕಳಿಸಿ ಕೊಡಬೇಕು. 
“ಸಂಧಿ ಮಾಡಿಕೊಳ್ಳ ಬೇಕು, ಹೇರಳವಾಗಿ ಹಣ ಕೊಡುತ್ತೇವೆ, ಉತ್ತ ರಕ್ಕಿ ರುವ 
ಗೋದಾವರಿಯ ಪ್ರಾ ಂತವನ್ನೆ ಲ್ಲಾ ಮೊಗಲರಿಗೆ ಒಪ್ಪಿ ಸುತ್ತೇವೆ. ಪೂರ್ವದ 
ತೀರಪ್ರ ದೇಶಗಳನ್ನೂ ಅವರಿಗೆ ಬಿಟ್ಟು ಕೊಡುತ್ತೆ ವೆ” ಎಂದು ಹೇಳಿ ಕಳುಹಿಸಿ 
ಸಂಧಾನಕ್ಕೆ ಆರಂಭ “ಮಾಡಬೇಕು. ದಿಲೀರ್‌ಖಾನನು ಚಾಪಲ್ಯ ದಿಂದ ದೆಹಲಿಯ 
ತಿ ಹೇಳಿ ಕಳುಹಿಸುತ್ತಾನೆ, ಇತ್ತ ಪತ್ರ ಬರೆಸಿ ತಗೆ ಕಳುಹಿಸಿ 
ಕೊಡಬೇಕು. ಯಾವುದು ಮೊದಲು ಫಲಿಸಿದರೆ ಅದನ್ನು ಉಪಯೋಗಿ% 
ಕೊಳ್ಳಬೇಕು. ಕಟ್ಟ ಕಡೆಯ ಅಸ್ತ್ರ ಶಿವಾಜಿಗೆ ಶರಣು ಹೋಗುವುದು. ¥ 


ವಜೀರ್‌ ಸಿದ್ದಿ RS ಸಾಹೇಬಳ ಆಜ್ಞೆ ಯನ್ನು ಒಪ್ಪಿ ಕೊಂಡು 
ಅಂತಃ ಪುರದಿಂದ ಹೊರಡನು, 


೧೨೦ ಛತ್ರಪತಿ ಶಿವಾಜಿ 


೧೭ 


ವಜೀರ್‌ ಸಿದ್ದಿ ಮಸೂದನು ತನ್ನ ಮನೆಗೆ ಬಂದು ಆಲೋಚನೆ ಮಾಡ 
ತೊಡಗಿದನು. ಅವನಿಗೆ ಆಲೋಚನೆ ಮಾಡುವುದಕ್ಕೆ ಕೂಡಾ ಯಾರೂ 
ಇರಲಲ್ಲ, ಒಂದಲ್ಲ ಒಂದು ವಿಧದಿಂದ ದೊಡ್ಡ ದೊಡ್ಡ ಸ ನುಷ್ಕ ರುಗಳೆಲ್ಲರೂ 
ವಿಮುಖರಾಗಿದ್ದ ರು. ಅನೇಕರು ರಾಜಧಾನಿಯನ್ನೆ ಬಟು ಹೊರಟು 
ಹೋಗಿದ್ದ ರು. ಬೇಗಂ ಸಾಹೇಬಳು ಹೇಳಿದ ಆಲೋಚನೆಯೇನೋ ಒಳೆಯ 
ಆಲೋಚಿಸಿ. ಆದರೆ ತನ್ನ ನ್ನಾಗಲೀ ಬೇಗಂ ಸಾಹೇಬಳನ್ನೂ ಗಲೀ ಯಾರೂ 
ನಂಬುವುದಿಲ್ಲವೊದು ಅವನಿಗೆ ಸಂದೇಹ. ಸಿದ್ಧಿ ಮಸೂದನಿಗೆ ಇದ್ದ ಒಂದೇ 
ಒಂದು ಭರವಸೆಯೆಂದರೆ, ಬಾಲಕನಾದ ಸುಲ್ರಾ ನನ ಮೇಲೆ ಯಾರಿಗೂ 
ದ್ವ "ಷವಿಲ್ಲ. ಬಿಜಾಪುರದ ರಾಜ್ಯ ಹೋದರೆ ಹೋಗಲಿ, ಬಿಜಾಪುರದ ಕೋಟೆ 
ಜಸು ಉಳಿದರೆ ಸಾಕು, ಸ ಐಶ್ವ ರ್ಯವು ಲೂಟಿಯಾಗದಿದ್ದ ರೆ 
ಸಾಕು. ಸುಲ್ತಾನನು ಪ ಪ್ರವ ದ್ದ ಮಾನಕ್ಕೆ ಹರಾ ರಾಜ್ಯ ವನ್ನು ವಿಸ 5ರ 
ಕೊಳ್ಳು ತ್ತಾನೆ, ಎಂದು ಆಲೋಚನೆ" ಮಾಡಿದನು, ಶಕ್ಷಣ "ಬಂದಿರುವ 
ಆಪತ” ಶ್ರನ್ನು ನಿವಾರಿಸುವುದು ಹೇಗೆ ? ಬೇಗಂ ಸಾಹೇಬಳೆ ಆಲೋಚನೆಯೇ 
ಸರಿ ನನ್ನ. ಆಲೋಚನೆಯಿಂದ ಪರಿಣಾಮ ಒಳ್ಳೆಯದಾಗಲಿಕ್ಕಿ ಲ್ಲ ಲ್ಲ. ನಾನು 
ಈಸೆ ಸ್ವ ನ್ಯ ವನ್ನು ಕಟಿ ಕೈಕೊಂಡು ಹೋಗಿ ದಿಲೀರ್‌ಖಾನನಿಗೆ ಎದುರು ನಿಂತು 
ಯುದ ಮಾಡಿದರೆ, ಒಂದು ಎರಡು ಮೂರು ದಿನಗಳು ಕೂಡಾ ತಡೆಯುವುದಿಲ್ಲ. 
ಮ ಕೋಟೆಯು ಅವರ ಸಾ ನ; ಛೀನವಾಗುತ್ತದೆ. . ಆಮೇಲಾದರೂ ಸಂಧಿ 
ಮಾಡಿಕೊಳ ಸಬೇಕು, ಅದಕ್ಕಿಂತ ಅವರ ಮೇಲೆ ಯ ದ್ಧಕ್ಕೆ ಕೆ ಕತ್ತಿ ಕಟ್ಟಿ ನಿಲ್ಲದೇ 
ಸಂಧಿಯನ್ನು ಕೇಳುವುದೇ ಗೌರವ. ದಿಲೀರ್‌ಖಾನನು ಸಂಧಿಗೆ ಬಪ್ಪ pio? 
ಅವನು ಏನು ಕೇಳಿದರೂ ಕೊಡಲೇ ಬೇಕಾಗುತ್ತದೆ. 

ಮತ್ತೊಂದು: ಕಡೆ ಪ ಪ್ರಯತ್ನ ವೆಂದರೆ`ಶಿವಾಜಿಯೊಡನೆ ಸಂಧಾನ. ಅದು 
ನನಗೆ ತೋರಲೇ ಇಲ್ಲ. ನನಗೆ ಭರವಸೆಯೂ ಇಲ್ಲ. ಆ ವಿಷಯದಲ್ಲಿ ಬೇಗಂ 
ಸಾಹೇಬಳಿಗೆ ಬಹಳ ಭರವಸೆಯಿರುವಂತಿದೆ, ಕಾರಣವೇನೋ ದೇವರೇ ಬಲ್ಲ, 

ಶಿವಾಜಿಯೊಡನೆ ಸಂಧಾನವೇನಾದರೂ ಫಲಿಸಿದರೆ ನ ನಮ್ಮ ಅದ ಹ ; 
ನಮ್ಮ ಭಾಗ್ಯಕ್ಕೆ ಎಣೆಯಿಲ್ಲವೆನ್ನ ಬೇಕು, ಅವನು ಭಷ ಕೋಟೆಯನು 


ಛತ್ರಪತಿ ಶಿಷಾಜಿ | ೧೨೧ 


ವಶಪಡಿಸಿಕೊಳ್ಳ ಬೇಕೆನ್ನು ವುದಿಲ್ಲ. ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳುವ ಆಶೆ 
ಅವನಿಗಿಲ್ಲ. ಅವನಿಗೆ ಯಥೇಚ್ಛ ಹಣ ಬೇಕು. ನಮ್ಮ ಕೆಲಸವಾಗಬೇಕಾದರೆ 
ಹಣ ಕೊಟ್ಟೇ ಕೊಡಬೇಕು. ಆದರೆ ಅವನು ಸಂಧಿಗೊಪ್ಪ ವನೇ ? ಅವನು 
ಹಿಂದು. ಸಂಧಿಯಾದರೂ ಆಸೆ ಸೀ ಹವು ಎಷ್ಟು ದಿನಗಳು ನೇ ಉಳಿದೀತು 
ಹೇಗಾದರೂ ಆಗಲೀ, ಗೊಲ್ಯೊ ಂಡದ ಸುಲ್ತಾನರು ಶಿವಾಜಿಯೊಡನೆ ಸೆ ಸ್ಕೀ 
ಮಾಡಿಕೊಂಡಿದ್ದಾ ರೆ. ಜ್‌ ಸಂಧಿಮಾಡಿಕೊಂಡರೆ, ಈ ತ 
ಬಾದಷಹರು ನಮ್ಮ ಮೇಲೆ ಯುದ್ಧಕ್ಕೆ ಬರುವ ಧೈರ್ಯವಿಲ್ಲದೇ ಹೋಗುತ್ತದೆ. 
ದಖ್ಬ ನ್ನ ನಲ್ಲಿ ಅವರಿಗೆ ಸ ಕಠ ಳವಿಲ್ಲವಿದರೂ ಆಜ ಒಳೆ ಕೈಯ ಉಪಾಯ. 
ಬೇಸೆಂ ಸ ಬುದ್ಧಿ ಯನ್ನು ಎಷ್ಟು ಪ್ರಶಂಸಿಸಿದರೂ ಸಾಲದು, ಎಂದು 
ಕೊಂಡನು. 

ರಫಿ ಅಹಮದ್‌ ಮತ್ತು ಯೂಸುಫ್‌ಖಾನ್‌ ಇವರಿಬ್ಬರು ಸೇನಾಧಿಪತಿ 
ಗಳನ್ನು ಕರೆಸಿ ಅವರಿಗೆ ಹೇಳಿದನು. ನೀವಿಬ್ಬರೂ ಬಾದಷಹನ ಸೇನಾಧಿಪತಿ 
ದಿಲೀರ್‌ಖಾನರ ಶಿಬಿರಕ್ಕೆ ನಮ್ಮ ಹಾಂ ಹೋಗಬೇಕು. ನಮ್ಮ 
ಸುಲ್ತಾನರು ಬಾಲಕರಾಗಿದ್ದಾ ರೆ ನೀವು ಹಠಾತ್ತನೆ ; ನಮ್ಮ ಮೇಲೆ ಯುದ್ಧ ಕ 
ಬಂದಿರುವುದು ತರವಲ್ಲ. ಬೇಗಂ ಸಾಹೇಬರೂ ನಮ್ಮ ದರಬಾರಿನ ಉನ್ನ ಫಿಧಿ 
ಕಾರಿಗಳೂ ಸಂಧಿಯನ್ನು ಪ್ರಾ ರ್ಥನೆ ಮಾಡುತ್ತಾರೆ, pA ಹೇಳಿ ಅವರನ್ನು 
ಸಂಧಿಗೊಪ್ಪು ವಂತೆ ಮಾಡಬೇಕು. ನಾನು ದಿಲೀರ್‌ಖಾನರಿಗೆ ಒಂದು ಪತ್ರವನ್ನು 
ಬರೆದುಕೊಥುತ್ತೆ "ನೆ, ಅದನ್ನು ಅವರಿಗೊಪ್ಪಿ ಹಿ ಉತ್ತ ರವನ್ನು ತರಬೇಕು, 
ಷರ್ಜಾಖಾನ್‌ ಮತ್ತು ಉಮ್ಮ ps ಹೆಯಾತ್‌ಸಾನರನ್ನು ಭೇಟಿಮಾಡಿ ನಾವು 
ಹೇಳಿದೆವೆಂದು ಹೇಳಬೇಕು. ಗು ಸಾಹೇಬರು ಅಪ್ಪ ಣೆ ಮಾಡಿದ್ದು ರೆಂದು 
ತಿಳಿಸಬೇಕು. ನಮ್ಮ ರಾಜ್ಯದಲ್ಲಿ ಅವರಿಗೆ ಮೇಲಂತಸ್ತಿನ ಸೇನಾಧಿಪ ಪತ್ಯವನ್ನು 
ಕೊಡುತ್ತೇವೆ. ಮೊಗಲ್‌ ಸೈನ್ಯದಲ್ಲಿ ಅವರಿಗೆ ಸಾಮಾನ್ಯ ಅಧಿಕಾರವು 
ಸಿಕ್ಕು ತ್ತದೆ. ಅಷ್ಟೆ € ಅಲ್ಲ. ಅವರು ವಿಶೇಷವಾಗಿ ನಂಬುವುದೂ ಇಲ್ಲ. 
ಹ ಅವರಿಗೂ "ವೈಮನ್ಯ )ನೆ ಎದ್ದ ರೆ ನಮ್ಮ ರಾಜ್ಯ ದ ಸನರ್ಥವಾಗ ಅವರು 
ಹೇಳುವ ಷರತ್ತುಗಳಿಗೆ ನಾನೊಬ್ಬ ತ್ರೆ ಕ ಇದನ್ನು ಅವರಿಗೆ ತಿಳಿಸಬೇಕು, 
ಎಂದು ಹೇಳಿದನು. ಅರಮನೆ ಯಿಂದ ಅನಘ್ಯ ೯ವಾದ "ಬಿತ್ತು ಗಳನ್ನೂ ವಜ್ರದ 


೧೨೨ ಛಕ್ರ ಪತಿ ಶಿವಾಜಿ 


ಹಾರೆವನ್ನೂ ತರಿಸಿ .ಇದನ್ನು ದಿಲೀರ್‌ ಖಾನರಿಗೆ ಒಪ್ಪಿಸಬೇಕೆಂದು ಕಳುಹಿಸಿ 
ಕೊಟ ಕ್ರಿನು. ಅವರಿಬ್ಬರೂ ಆ ದಿನವೇ ಬಿಜಾಪುರದಿಂದ ಹೊರಟರು. 

ಸಿದ್ದಿ ಮಸೂದನು ಹಿಂದು ರಾಜ್‌ ಎಂಬ ಸರದಾರನನ್ನು ತನ್ನ ಮನೆಗೆ 
ಕರೆಸಿಕೊಂಡು “ನೀನು ನಮ್ಮ ಸುಲ್ತಾನರ ಪರವಾಗಿ ಶಿವಾಜಿ ಮಹಾರಾಜರಲ್ಲಿಗೆ 
ರಾಯಭಾರಿಯಾಗಿ 'ಹೋಗಬೇಕು. ಸುಲ್ತಾನರ ಮಾತೆ ಬೇಗಂ ಸಾಹೇಬಾರವರು 
ನನ್ನನ್ನೇ ಕಳಿಸಬೇಕೆಂದು ಆಜ್ಞೆ ಮಾಡಿದ್ದಾರೆ. ನಮ್ಮ ಮೇಲೆ ದಿಲೀರ್‌ಖಾನನು 
ದೊಡ್ಡ ಸೈನ್ಯ ವನ್ನು ತೆಗೆದುಕೊಂಡು ಯುದ್ದ ಕ್ಕ ಬಂದಿದ್ದಾ ನೆ. ನಮ್ಮ ಕೋಟೆ 
ಯನ್ನು ರಕ್ಷಿಸಿ ಸುಲ್ತಾನರ ಗೌರವವನ್ನು ಉಳಿಸಿಕೊಡಬೇಕೆಂದು ಶಿವಾಜಿ 
ಮಹಾರಾಜರಲ್ಲಿ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಬೇಕು. ಈಗ ಅವರು 
ಬಾರದಿದ್ದರೆ ನಮ್ಮ ರಾಜ್ಯ ಉಳಿಯುವುದಿಲ್ಲ. ಈ ಮಹತ್ಕಾರ್ಯವನ್ನು ಸಾಧಿ 
ಸುವ ಸಾಮರ್ಥ್ಯವು ನಿನಗಿದೆ” ಎಂದು ಅವನನ್ನು ಪ್ರ ಶಂಸೆಮಾಡಿ ಪ್ರೋತ್ಸಾಹಿಸಿ 
ಶಿವಾಜಿಯ ಭೇಟಿಗೆ ಕಳುಹಿಸಿಕೊಡಲು ಸಿದ ಗೊಳಿಸಿದನು. ವಜೀರನು 
ಶಿವಾಜಿಗೆ ಒಂದು ಪತ್ರವನ್ನು ಬರೆದು ಆ ಹಿಂದು ರಾಜ್‌ ಕೈಗೆ ಕೊಟ್ಟ ನು. 
ಅದರ ಪರಿಯು ಈ ರೀತಿಯಿದ್ದಿ ತು. 

“ಹಿಂದೂ ಬಾದಶಹ ಶಿವಾಜಿ ಮಹಾರಾಜರವರಿಗೆಮೊಗಲ್‌ ಸೇನಾಧಿ 
ಪತಿ ದಿಲೀರ್‌ಖಾನನು ಬ್ರಹ್ಮಾಂಡ ಸೈನ್ಯವನ್ನು ಕಟ್ಟಿ ಕೊಂಡು ಬಿಜಾಪುರದ 
ಮೇಲೆ ಯುದ್ಧ ಕ್ಕೆ ಬಂದಿದ್ದಾನೆ. ಮೊಗಲ್‌ ಸೈನ್ಯವು ಸಮೀಪಕ್ಕೆ ಬಂದು 
ಬಿಟ್ಟಿದೆ. ರಾಜಧಾನಿಗೆ ನಲವತ್ತು ಮೈಲಿಗಳ ದೂರದಲ್ಲಿ ಬಿಡುಬಿಟಿ ದ್ದಾನೆ, 
ಪ್ರಕೃತ ನಮ್ಮಲ್ಲಿ ಸೇನಾಬಲವಿಲ್ಲ. ಅಶ್ವ ಬಲವೂ ಇಲ್ಲ. ಕೋಟೆಯನ್ನು ರಕ್ಷಣೆ 
ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಯುದ್ಧ ಸಾಮಗ ಗಳಾಗಲೀ ಆಹಾರ 
ಸಾಮಗ್ರಿ ಗಳಾಗಲೀ ನಮ್ಮಲ್ಲಿ ಯಥೇಚ್ಛ ವಾಗಿಲ್ಲ. ಇಂಥಾ ದುಷ್ಕಾಲದಲ್ಲಿ 
ನಮಗೆ ಈ ಆಪತ್ತು ಒದಗಿದೆ. 

ಸುಲ್ತಾನರು ಬಾಲಕರು, ಅಪ್ರ ಬದ್ಧ ರು, ಎಂಬುದನ್ನು ನೀವು ಅರಿತೇ 
ಇದ್ದೀರಿ. ನೀಪು ಈ ಸುಲ್ತಾನೀ ರಾಜ್ಯಕ್ಕೆ ಸೇರಿದಂಥವರು. ಒಂದಾನೊಂದು 
ಕಾಲದಲ್ಲಿ ನಮ್ಮ ಹಿರಿಯರು ಈ ದರ್ಬಾರಿನಲ್ಲಿ ಉನ್ನತ ಸ್ಥಾನವನ್ನು ಪಡೆದು 
ಗೌರವವನ್ನು ಗಳಿಸಿದಂಥವರು. ನಿಮಗೂ ಆ ಭಾವೆಯೂ ಇರುವುದು ಸಹಜ 


ವಾಗಿಯೇ ಇದೆ, ನಾವು ನಿಸ | 
ನಾವು ನಿಸ್ಸೆಹಾಯಕರಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೆ "ವೆ, 


ಛತ್ರ ಪತಿ ಶಿವಾಜಿ ೧೨೩ 


ನೀವು ಸೈನ್ಯ ಸಮೇತರಾಗಿ ಬಂದು ನಮ್ಮ ಕೋಟೆಯನ್ನು 
ಸುಲ್ತಾನರವರ ಗೌರವವನ್ನು ಉಳಿಸಬೇಕು. ನೀವಿಲ್ಲಿ: ಜಂಘೆರೆ ಎಲ್ಲ ವಿಚುರ ಈ 
ಗಳಲ್ಲಿಯೂ ನೀವು ಹೇಗೆ ಆಜ್ಞೆ ಮಾಡುತ್ತೀರೋ ಹೆಗೆ ಶ್ರೆರಸಾವಹಿಸಿ ನಡೆ ಗೆ 
ಕೊಡಲು ನಾವು ಸಿದ್ಧ ರಾಗಿದ್ದೆ ವೆ. ಪ್ರತಿ ಕ್ಷಣದಲ್ಲಿಂ ಬಾ ; 
ನಿಮ್ಮ ಸಹಾಯವನ್ನು ನಿರೀಕ್ಷಣೆ ಮಾಡುತ್ತಿದ್ದೇವೆ. 
ಬಿಜಾಪುರದ ನ್ಯ 
ವಜೀರ್‌ ಸಿದ್ದಿ ಧ್‌ 
ಹಿಂದು ರಾಜನು ಈ ಪತ್ರವನ್ನು ತೆಗೆದುಕೊಂಡು ಬಿಜಾಪುರದಲ್ಲಿ 
ಯಾರಿಗೂ ತಿಳಿಯದಂತೆ ರಹಸ್ಯ ವಾಗಿ ಕರ್ನಾಟಕದ ಮಾರ್ಗವಾಗಿ ರಾಯಗಡಕ್ಕೆ 
ಪ್ರಯಾಣ ಬೆಳೆಸಿದನು. 

ದಿಲೀರ್‌ ಖಾನನ ಶಿಬಿರಕ್ಕೆ ಹೋಗಿದ್ದ ರಾಯಭಾರಿಗಳು ದಿಲೀರ್‌ ಖಾನನ 
ಭೇಟಿಮಾಡಿ ಖಲ್ಲತ್ತುಗಳನ್ನು ಒಪ್ಪಿಸಿ “ಬೇಗಂ ಸಾಹೇಬರವರೂ, ವಜೀರ್‌ 
ರವರೂ ನಿಮಗೆ ಶರಣಾಗತರಾಗಿ ಬೇಡಿಕೊಳ್ಳುತ್ತಾರೆ. ಸಂಧಿಯನ್ನು 
ಪ್ರಾರ್ಥನೆ ಮಾಡುತ್ತಾರೆ. ನೀವು ಅಪ್ಪಣೆ ಕೊಡಿಸುವ ಷರತ್ತುಗಳಿಗೆ ಒಪ್ಪಲು 
ಸಿದ್ದ ರಾಗಿದ್ದಾ ರೆ”, ಎಂದು ಬಿನ್ನ ಹಮಾಡಿ ಸಿದ್ದಿ ಮಸೂದನು ಕೊಟ್ಟಿ ದ್ದ ಪತ್ರ 
ವನ್ನು ದಿಲೀರ್‌ಖಾನನಿಗೆ ಒಪ್ಪಿ ಸಿದರು, 

ಆ ಪತ್ರದ ಒಕ್ಕಣೆಯು ಈ ರೀತಿಯಾಗಿದ್ದಿ ತು. 

“ಷಹಾನ್‌ಷಹಾ ದೆಹಲಿ ಬಾದಶಹರವರ, ಸರ್ವ ಸೇನಾಧಿಪತಿ ದಿಲೀರ್‌ 
ಖಾನ್‌ರವರ ಸಮ್ಮು ಖದಲ್ರಿ. ಈ ಬೇಡಿಕೆಯು ಬಿಜಾಪುರ . ಸುಲ್ತಾನರವರ 
ಪರವಾದದ್ದು. ಬಗ ರಾಜ ವು ಪುರಾತನವಾದದ್ದು. ಸುಲ್ತಾ ನರವರು 
ಇನ್ನೂ ಬಾಲ್ಯ ವಯಸ್ಸಿ ನವರಾಗಿದ್ದಾ ದೆ.  ಆಲಂಗೀರ್‌ ಬಾದಶಹರು ಹಿಂದೂ 
ಸ್ಟಾ ನದಲ್ಲಿ Rg ರಾಜ್ಯ ಗಳ ಸ ಸಂಸ್ಥಾ ಪಕರು. ಅವರು ಇಡೀ ಹಿಂದೂ 
ಸಾ ನದ ಸಾಮ್ರಾ ಟರು. A ಇಂಥಾ ಸಣ್ಣ ರಾಜ್ಯಗಳನ್ನು ಸಂಸ್ಥಾ ಪನೆ 
ಮಾಡಬೇಕು. ಕ ಕೋಪಗೊಂಡು ಈ ಎಳೆ ಚಿಗುರನ್ನು ಉಗುರಿನಿಂದ 
ಚಿಗುಟಿಹಾಕಿದರೆ, ಅದನ್ನು ಸಂರಕ್ಷಿಸಬಲ್ಲವರಾರು ? ಆಲಂಗೀರ್‌ ಬಾದಶಹ 
ರವರಿಗೆ ನಮ್ಮ ಸುಲ್ತ್ರಾ ನರವರು ಸಂಪೂರ್ಣ ಶರಣಾಗತರಾಗುತ್ತಾರೆ. ನಮ್ಮ 
ರಾಜ್ಯದಲ್ಲಿ ಯಾವ ಪ್ರದೇಶಗಳನ್ನು ಮೊಗಲ್‌ ಸಾಮ್ರಾಜ್ಯರೆ ಅಧಿಕಾರಕ್ಕೆ 


೧೨೪ ಛಕ್ರ ಪತಿ ಶಿವಾಜ 


ಒಪ್ಪಿ ಸಬೇಕೆಂದರೂ ಶಿರಸಾವಹಿಸಿ ಅದನ್ನೊ ಪ್ಪಿ ಕೊಳ್ಳ ತ್ತಾರೆ. ತಮ ಸೈನ್ಯ ದ 
ಯುದ್ದ ದ ಖಚು ೯ಗಳನ್ನೆ ಲ್ಲಾ ನಾವು ಒಪ್ಪಿ ಕೊಳ್ಳ ಲು "ಸದ ರಾಗಿದ್ದೆ ಷೆ. ನನು 
ರಾಜ್ಯ ವನ್ನು ಕಾಪಾಡಿ ಸಮ್ಮ” ಸುಲಾ ನರನ್ನು ಗೌರವಿಸುವ ಭಾರ: ತಮಗೆ ಸೆ 
ದ್ದಾ ಗಿದೆ: ಇಸ್ಲಾಂ ಧವ ರವ ಸೋದರತ್ವ ದ ಧರ್ಮವೆಂದು ತಮಗೆ ಟೆ 
ಇದ. ಲೆ ಸೋದರ ಪ್ರೇಮದಿಂದ ನಮ್ಮ ಸುಲ್ತ್ವಾನರನ್ನು ರಕ್ಷಣೆ ಮಾಡ 
ಬೇಕೆಂದು ಬೇಡಿಕೊಳ್ಳು ತೇ "ವೆ. 
ಸುಲ್ತಾನರ ಆಜ್ಞಾ ಧಾರಕ 
ಸಿದ್ದಿ ಮಸೂದ್‌ 
ದಿಲೀರಾಖಾನನು ಆ ಪತ ತ್ರವನ್ನೊ "ದಿಕೊಂಡು ಆ ರಾಯಭಾರಿಗಳಿಬ ಸಿರನ್ನೂ 
ಗೌರವಿಸಿ ಆಸನಗಳ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದನು. ಅವರು ವಿನಯ 
ದಿಂದ ಸಲಾಂ ಮಾಡಿ ಕುಳಿತುಕೊಂಡರು. ದಿಲೀರ್‌ಖಾನನು “ನಿಮ ವಜೀರರು 
ಮಹಾಸ ಸಾಮಥ್ಯ ೯ಶಾಲಿಗಳೆಂದು ಕೇಳಿದ್ದೆ ೇೀವೆ. ಅವರು ನಮೆ ದುರಿಗೆ ಯುದ್ಧ ಕ್ಕೆ 
ಬಾರದಿರುವುದು ಆಶ ಸರ್ಯವಾಗಿದೆ” ವದನ. 
ರಫಿ ಅಹಮದನು ಸಲಾಂ ಮಾಡಿ “ಸೇನಾಧಿಪತಿಗಳೇ ! ರಾಜಮಾತೆ 
ಬೇಗಂಸಾಹೇಬರು ಯ ಬದ್ದಕ್ಕೆ ಕ್ಲೆ ಸರ್ವಥಾ ಒಪ್ಪ ಎನದಿಲ. ಅವರು ಕೋಟೆ 
ಯನ್ನು ಅರಮನೆಯನ್ನು ಮ ಿ ವಶಕ್ಕೊಪ್ಪಿ ಸಿ ಬುಲಕನಾದ ಸುಲ್ತ್ವಾ ನನನ್ನು 
ಕರೆದುಕೊಂಡು ಎಲ್ಲಿಗಾದರೂ" ಹೊರಟುಹೋಗಲು ನಿಶ ಯಿಸಿದ್ದಾ ರೆ 
ಹೀಗಿರುವಲ್ಲಿ ನಮ್ಮ ವಜೀರರೇನು ಮಾಡಲಾದೀತು ?” ಎಂದನು. 
ಖಾನನು ತಲೆದೂಗಿದನು. ಈ ವಾಗಿದ್ದ ರೆ ಆ ಮಾತು ಬೇರೆಯಾಗಿ 
ದ್ಹಿತು. ಈಗ ನಿಮ್ಮ ವಜೀರರು ಸಂಧಿಯನ್ನು ಪ್ರಾರ್ಥಿಸುತ್ತ ದ್ದಾ ರೆ. ಈ ಸಂಧಿ 
ಪ್ರಸ್ತಾಪವು: ಆತ ಸಾಕ್ಷಿಯಾಗಿ ನಿಜವೆಂದು ನಾವ್ರ ನಂಬಬಹುದೇ ದ 
ರಫಿ ಅಹಮದನು ಎದ್ದು ನಿಂತು ಸಲಾಂ ಮಾಡಿ, “ಖುದಾನ. 
ಯಾಗಿಯೂ ನಂಬಬಹುದು ಹುಜೂರ್‌. ಪ ಮಾತಿನಲ್ಲಿ ಸಂದೇಹವಿಲ್ಲ 
ಎಂದನು, 
“ಒಳೆ ಯದು ಕು ಳಿತುಕೊಳ್ಳಿ ರಿ, ನೀವಿಬ್ಬರೂ ತರುಣ ಸರದಾರರು, 
ನಿಮ್ಮ ಮಾಸಿನ್ನು ನಾನು ಖಿ ವಾಗಿ ನಂಬುತ್ತೇನೆ. ಈ ಸಂಧಿಗೆ ಎಂಥವ 
ರಾಜಕೂ ಒಪ್ಪ ps ಆದರೆ ವಜೀರ್‌ ಸಿದ್ದಿ ಮಸೂದರವರೇ ಖುದ್ದಾಗಿ 


ಸಾಕ್ಷಿ 
ಬ 


ಛತ್ರ ಪತಿ ಶಿವಾಜಿ ೧೨೫ 


ನಮ್ಮ ಲಿಗೆ ಬಂದು ಸಂಧಿ ಪ್ರ ಪ್ರಸ್ತಾಪ ನಾಡಿದ್ದ ರೈ ಈ ಸಂಧಿಯು ಹದಿನಾರಾಣೆ 
"ಸಾಲಾ? ಎಂದು ನಂಬುತ್ತಿ ದ್ದವು ವು.” 

ಈ ಮಾತನ್ನು ಕೇಳಿ ರಫಿ ಚ ಜು. ತಬ್ಬಿ ಬ್ಬಾದನು, 

ಯೂಸಫ್‌ ಬಾನನು, “ಹುಜೂರ್‌ | ತಮ್ಮ ಧಾ ದೇವರಾಣೆಗೂ 
ಸತ್ಯ, ನಮ್ಮ ವಜೀರರು ಅದನ್ನೆ € ಮೊದಲು ಯೋಚನೆ ಮಾಡಿದರು, ಅವರು 

ಇಲ್ಲಿಗೆ 1 ಬರಲು ಹೊರಟೀ ಇದ್ದ ಗರು. ಇಲ್ಲಿ ಬಿಜಾಪುರದ ಸೇನಾಧಿಪತಿಗಳು 
ಇಬ್ಬರಿದ್ದಾರೆ. ಅವರು ವಜೀರರೊಡನೆ ದ್ವೇಷವನ್ನು ಸಾಧಿಸಲು ತಮ ಗೆ 
ಬಂದಿದ್ದಾ ರೆ. ಅವರಿಂದ re Fe ಗ ಅಪಾಯಕೆ "ಸಕ್ಕ 
ಬಹುದೆಂದೂ ಯೋಚಿಸಿ ನಮ್ಮ ವಜೀರರು ಹಿಂಜರಿದರು, sy 
ಮತ್ತು ಉಮ್ಮರ್‌ ಹಯಾತ್‌ ಖಾನ್‌ ಇವರಿಬ್ಬ ರನ್ನು ಬಿಟ್ಟು ಸಂಧಿಮಾಡ 
ಬೇಕೆಂದು ನಮ್ಮ ವಜೀರರ ಅಭಿಪ್ರಾ ಯವಎಲ್ಲ, ಸಾ ಡನೆ ಅವರಿಗೂ ಜ| ಸ್ನೇಹ 
ವಚನಗಳನ್ನು ಹೇಳಿಕಳಿಸಿದ್ದಾ ರೆ. ಈ ಸಂಧಿಯ ಭಾರೆವನ್ನು ಸಿದ್ದಿ ಮಸೂದ್‌ 
ರವರು ಅವರ ಮೇಲೆಯೇ" ಹೊರಿಸಿದ್ದಾ ರೆ. ಅವರು ಹೇಳಿದ ಷರತ್ತು ಗಳಿಗೆ 
ಒಪ್ಪು ವುದಾಗಿ ನಮ್ಮೊಡನೆ ಹೇಳಿಕಳಿಸಿದ್ದಾರೆ ರಿ. ನಾವು ತಮ್ಮ ಭೀಟೆಯ ನಂತರ 
ಅವರ ಭೇಟಿಗೆ ಹೋಗಬೇಕೆಂದು ನಿಶ್ವ ಯುಸಿಕೊಂಡು ಇಲ್ಲಗೆ ಬಂದಿದ್ದೇವೆ” 
ಎಂದನು, 

“ಭೇಷ್‌ ! ಇದು ನ್ಯೂಯವಾಗಿದೆ. ರಾಜನೀತಿಯಲ್ಲಿ ನಿಮ್ಮ ವಜೀರರು 
ನಮ್ಮ] ನ್ನು ಗೆದ್ದ ೦ತೆಯೇ ಕಯ ಬಿಜಾಪುರದ ಸೇನಾಧಿಪತಿಗಳುದ ಷರ್ಜಾ 
ಆ ಡ್‌ ಖಾನರೂ ಈ ಸಂಧಿಯ ಜವಾಬ್ದಾರಿಯನ್ನು ಒಪ್ಪಿ | 
ಕೊಂಡರೆ, ನಾವು ಇಷ್ಟ ಏರಲಿ, ಇಷ್ಟ ಎಲ್ಲದಿರಲಿ ಸಂಧಿಗೊಪ್ಪ ಲೇಬೇಕು. 
ಅರ್ಥಾತ್‌ ಈಗ ನ ಇವು ರಣಕ್ಷೇತ್ರ ದಲ್ಲಿ ನಿತಿದ್ದ "ವೈ. ಅ ಇಬ್ಬ ರು ಸೇನಾಧಿಪತಿ 
ಗಳು ಹೇಗೆ ಹೇಳುತ್ತಾ ರೋ ಹಾಗೆ ನಡೆಸಿಕೊಡಲು ನಾನು ತಯಾರಾಗಿದ್ದ ನೆ, 
ಅವರೊಪ್ಪಿ ಕೊಂಡರೆ ನಾನೇ ಖುದ್ದಾ ಗಿ. ಅವರೊಡನೆ ಬಿಜಾಪುರಕ್ಕೆ ಬಂದು 
ಸುಲ್ತಾ ನರ. ದರಬಾರಿನಲ್ಲ ಅವರಿಗೆ ಭೇಟಿಕೊಡುತ್ತ ನೆ. ನಾವು ಯುದ್ಧ ಎಲ್ಲದೇ 
ಗೆದ್ದ ೦ತಾಯಿತು. ಅವರ ಇಷಾ ನರ್ಥವೂ ನೆರವೇರಿದಂತಾಯಿತು. ಇದು 
` ಸಫಲವಾದರೆ ನಿಜವಾಗಿಯೂ ನಿಮ್ಮ ವಜೀರರ ಜಯ, ಎಂದು ನಾನೊಪ್ಪಿ 


ಕೊಳ್ಳು ತ್ತೇನೆ, ನೀವು ಹೋಗಿ ನಿಮ್ಮ ಸೇನಾಧಿಪತಿಗಳೊಡನೆ ಮಾಕನಾಡಿರಿ, 


೧೨೬ ಛತ್ರ ಪತಿ ಶಿವಾಜಿ 


ನಿಮ್ಮ ರಾಯಭಾರವು ಅಲ್ಲಿ ಯಶಸ್ವಿ ಯಾಗುತ್ತದೆ”, ಎಂದು ಹೇಳಿ ಅವರನ್ನು 
ಷರ್ಜಾಖಾನರ ಸಮೀಪಕ್ಕೆ ABA ನು. ರಾಯಭಾರಿಗಳಿಬ್ಬ ರೂ 
ಹೋಗಿ ಷರ್ಜಾಖಾನನ RUS: ವಜೀರರು ತಮ ನ್ನು Ls 
ಕೊಟ್ಟೆ ರುವ ಎದ್ಯ ಮಾನಗಳನ್ನೆ ಲ್ಲಾ ವಿವರವಾಗಿ ತಿಳಿಸಿದರು. 

“ಮ RN "ಬಿಜಾಪ್ರರವು ಇಷ್ಟು ನಿಸ್ಪತ್ತ ತ ವಾಗಿಹೋಗಿದೆಯೇ ? 
ಈ ದುರವಸ್ಥೆ ಯನ್ನು ನಾವೆಂದೂ ಕಂಡು ಕೆಳಿರಲ್ಲಿ. gE ನ್ಯ ಗಳು 
ಬರುತ್ತಿರುವ ಮಾರ್ಗದಲ್ಲಿಯೇ ವಜೀರರು ಶರಣಾಗತರಾಗಿ ಹೇಳಿಕಳಿಸದ್ದಾ ರೆ 
ಜಾಪುರದಲ್ಲಿ ಇನ್ನು ಜೀರರೇಕಿರಬೇಕು. ನಾವು ತಾನೇ ಯಾವ 
ಭಾಗ ಕ್ಕಾಗಿ ಅಲ್ಲಿಗೆ ಬರಬೇಕು. ರಾಜ್ಯ ವನ್ನು ದೆಹಲಿಯ ಸಾಮ್ರಾಟರಿಗೆ 
ಒಪ್ಪಿ ಇಲೆ ಮೇಲೆ ನಮಗೂ ಸಿದ್ಧಿ ಮಸೂರ ಸ ಹವೆಂದರೆ ಅರ್ಥವೇನು ? 
ನಾವು ದಿಲೀರ್‌ಖಾನರೊಂದಿಗೆ ಆಲೋಚನೆ "ಮಾಡಿ ನಿಮಗೆ ಉತ್ತರ 
ಕೊಡುತ್ತೇವೆ” ಎಂದು ಹೇಳಿದನು, 

ದಿಲೀರ್‌ ಖಾನನು ಷಜಾಖಾನನೊಡನೆಯೂ ಹಯಾತ್‌ ಖಾನನೊಡನೆಯೂ 
ಈ ಸಂಧಿಯ ರಹಸ್ಯ ವನ್ನು ಕುರಿತು ಆಲೋಚನೆ ಮಾಡಿದನು. ಷರ್ಜಾಖಾನನು 
“ಖಾನ್‌ ಸಾಹೇಬರೇ ! ನಮಗೇನೋ ಈ ಸಂಧಿಯಲ್ಲಿ ಸುತಾರಾಂ ನಂಬಿಕೆ 
ಇಲ್ಲ. ಸಿದ್ದಿ ಸ್ಹ ಮಸೂದರವರನ್ನು ನಾವು ಬಹುಕಾಲದಿಂದ ಬಲೆ ವು. ಹೀಗೆ. 
ಮಾರ್ಗಮಧ್ಯೆ ದಲ್ಲಿಯೇ ಸಂಧಿಯನ್ನು ಪ್ರಾರ್ಥಿಸುತ್ತಾ ರೆಂಬುದನ್ನು ನಾವು 
ನಂಬುವುದಿಲ್ಲ. ನಮ್ಮ ಮೇಲೆ ದೂರು ಹೊರಿಸಬೇಡಿರಿ, ಈ ಸಧಿಯಲ್ಲಿ 
ಏನೋ ಮಹತ್ತರವಾದ ಕುತಂತ ತ್ರವು ಅಡಗಿದೆಯೆಂದೇ ನಮ್ಮ ಭಾವನೆ” ಎಂದ 
ಹೇಳಿದನು. 

ದಿಲೀರ್‌ಖಾನನು ಬಹಳವಾಗಿ ಆಲೋಚನೆ ಮಾಡಿ ಆ ರಾಯಭಾರಿ 
ಗಳನ್ನು ಕರೆಸಿ “ಖಾನರು ಈ ಸಂಧಿಯನ್ನು ಪೂರ್ಣವಾಗಿ ಒಪ್ಪು ತ್ರಿಲ್ಲ್ಲ. ಏನೇ 
ಆಗಲಿ. ನಮಗೆ ಈ ಸಂಧಿಯನೊ ಶೆ ಬ್ಚಿ ಕೊಳ್ಳುವುದು ಸರಿಯಲ್ಲವೆಂದು ತೋರು 
ತ್ತದೆ, ಸಿದ್ದಿ ಮಸೂದರು ಬಿಜಾಪುರದ ಕೋಟೆಯನ್ನು ುಗಿಲು ತೆರೆದು 
ನಮಗೊಪ್ಪಿ ಸಿಬಿಡಲಿ.' ಸುಲಾ ್ಯನರನ್ನು ನಮ್ಮ ವಶಕ್ಕೊ ಪ್ಲ ಖಿ ಸಲಿ, ಅವರಿಗೆ 
ಯಾವ pe ಪಮಾನವೂ ಸಂಭವಿಸದಂತೆ ಸಿ ನೋಡಿಕ ಇಳ್ಳು ತ್ರ್ವೇವೆ, 
ಸುಲ್ತಾನರ ಅರಮನೆಗಾಗಲೀ, ರಾಜಭಾನಿಯಲ್ಲರುವ ಉ ಮ್ರಾ ಗಳ್ಳು 


ಛತ್ರ ಪತಿ ಶಿವಾಜಿ ೧೨೬ 


ನರಪತಿಗಳು ಇವರುಗಳ ಅರಮನೆಗಾಗಲೀ ಯಾವ ಅಪಾಯವೂ ಸಂಭವಿಸದಂತೆ 
ನೋಡಿಕೊಳ್ಳಲು ನಾನು ವಚನ ಕೊಡುತ್ತೇನೆ, ರಾಜ್ಯದ ಐಚಾರವೆಲ್ಲಾ 
ಬಾದಶಹರವರಿಗೆ ಸೇರಿದ್ದು ..: ಅವರು ಚಿತ್ತಕ್ಕೆ ಬಂದಂತೆ ಮಾಡಿಸಬಹುದು” 
ಎಂದು ಹೇಳಿದನು. 

ಆ ರಾಯಭಾರಿಗಳಿಬ್ಬರೂ ತಮ್ಮ ರಾಯಭಾರವು ವಿಫಲವಾಯಿತೆಂದು 
ತಿಳಿದುಕೊಂಡು ರಾಜಧಾನಿಗೆ ಹಿಂತಿರುಗಿದರು. 

ದಿಲೀರ್‌ಖಾನನ ಸೈನ್ಯ ಗಳು ಶಿಬಿರವನ್ನು ಕಿತ್ತು ಮುಂದಕ್ಕೆ ಹೊರಟವು. 
ಬಿಜಾಪುರಕ್ಕೆ ಆರು ಮೈಲಿಗಳ ದೂರದಲ್ಲಿರುವ ಭರತ್ಸಿ ಎಂಬ ಸ್ಥ ಳದಲ್ಲಿ 
ಮೊಗಲ್‌ ಸೈನ್ಯಗಳು ಬೀಡುಬಿಟ್ಟ ವು. 

ಶಿವಾಜಿಯಲ್ಲಿಗೆ ರಾಯಭಾರಿಯಾಗಿ ಹೋಗಿದ್ದ ಹಿಂದುರಾಜ್‌ನೆಂಬ 
ಸರದಾರನು ರಾಯಘಡವನ್ನು ತಲುಪಿ ಶಿವಾಜಿ ಮಹಾರಾಜರ ಭೇಟಿಮಾಡಿ 
ವಜೀರ್‌ ಸಿದ್ದಿ ಮಸೂದರವರು ಕೊ ಟ್ಟಿ ದ್ದ ಪತ್ರವನ್ನೊಪ್ಪಿ ಸಿದನು, 
ಶಿವಾಜಿಯ ಬಿಜಾಪುರದ ಸಮಾಚಾರಗಳನ್ನೆ ಲ್ಲಾ ಸಾವಧಾನವಾಗಿ ವಿಚಾರಿಸಿದನು. 
ತನ್ನ ಕಡೆಯ ಸೇನಾಧಿಪತಿಗಳನ್ನೂ ಮಂತ್ರಿಗಳನ್ನೂ ಕರೆಸಿ ಬಿಜಾಪುರದ 
ಸುಲ್ತಾನರ ಸಹಾಯಕ್ಕೆ ಹೋಗುವುದು ಸರಿಯೇ ತಪ್ಪೇ ಎಂದು ಸಮಾಲೋಚನೆ 
ನಡೆಸಿದನು. ಆ ಸೇನಾಧಿಪತಿಗಳು “ನಾವು ಯುದ್ಧ ಕ್ಕೆ ಹೋಗದಿದ್ದ ರೆ ದಿಲೀರ್‌ 
ಖಾನನಿಗೆ ಬಿಜಾಪುರದ ಕೋಟೆಯು ವಶವಾಗುವುದೇನೊ ಖಂಡಿತ' ಆಮೇಲೆ 
ನಮ್ಮ ರಾಜ್ಯಕ್ಕೆ ಉಭಯ ಪಾರ್ಶ್ವಗಳಲ್ಲಿಯೂ ಮೊಗಲರ ಕಾಟ ಸಂತತವಾಗಿ 

ಜ್ಞ. ಬಿಜಾಪುರದಲ್ಲಿ ಅಪಾರವಾದ ಐಶ್ವಯ್ಯವಿದೆ. ಅದೂ ದಿಲೀರ್‌ 
ಖಾನನ ಕೈಗೆ ಸಿಕ್ಕುತ್ತದೆ, ಅದನ್ನು ವಿನಿಯೋಗಿಸಿ ನಮ್ಮ ಮೇಲೆ ಯದ್ದ 
ವನ್ನು ಹಚ್ಚುತ್ತಾನೆ. ಈಗಲೇ ಅವನ ಮೇಲೆ ಬಿದ್ದು ಹೊಡೆದೋಡಿಸಿದರೆ, 
ಮತ್ತೆ ನಮ್ಮ ಕಡಗೆ ತಿರುಗಿನೋಡುವ ಸಾಹಸವು ಅವನಿಗಿರುವುದಿಲ್ಲ” ಎಂದರು, 

ಶಿವಾಜಿಯು ತಾನೇ ಯುದ್ಧ ಕೈ ಹೊರಡುವುದಾಗಿ ನಿಶ್ಚಯ ಮಾಡಿದನು. 
ಎಸಾಜಿ ನೀಲಕಂಠನೆಂಬ ಸೇನಾಧಿಪತಿಯೊಡನೆ ಹತ್ತು ಸಾಎರ 
ಸೈನ್ಯವನ್ನು ಮುಂಚಿತವಾಗಿ ಕಳುಹಿಸಿಕೊಟ್ಟನು. ಹಿಂದುರಾಜ್‌ನು ವಿಸಾಜಿ 
ನೀಲಕಂಠನ ಜೊತೆಯಲ್ಲಿಯೇ ಬಿಜಾಪುರಕ್ಕೆ ಬಂದನು. ವಿಸಾಜಿ ನೀಲಕಂಠನು 
ಬಿಜಾಪುರಕ್ಕೆ ಹೋಗಿ ಸಿದ್ದಿ ಮಸೂದನನ್ನು ಕಂಡು “ಬಿಜಾಪುರದ ಕೋಟೆಯ 


೧೨೮ ಛತ್ರಪತಿ ಶಿವಾಜಿ 


ರಕ್ಷಣೆಯನ್ನು ನೀವು ಮಾಡಿಕೊಳ್ಳಿ ರಿ, ನಮ್ಮ ಐದು ಸಹಸ್ರ ದಂಡು ಐನಾಪುರ 
ದಲ್ಲಿಯೂ ಐದು ಸಹಸ್ರ re ಬ ಗಡದಲ್ಲಿಯೂ ನನಗಾಗಿ ಕಾಯು 
ತ್ತಿದೆ. ಸ್ವಯಂ ಶಿವಾಜಿ ಗ ಸೈನ್ಯಸ ಸಮೆತರಾಗಿ ಬರುತ್ತಿ ದ್ದಾ ಥ್‌ 
ಎಂದು ತಿಳಿಸಿದನು. 

ಸಿದ್ದಿ ಮಸೂದನಿಗೆ ಅತ್ಯಂತ ಸಂತೋಷವಾಯಿತು. ಈ ಸಮಾಚಾರ 
ವನ್ನು ಬೇಗಂ ಸಾಪೇಬಳಿಗೆ ವಿಜ್ಞಾ ಪನೆ ಮಾಡಿದನು. ನಿಮ ಇಷ್ಟ ದಂತೆಯೇ 
ಎಲ್ಲಪೂ ಕೂಡಿಬಂದಿದೆ, ಇನ್ನು ನಮಗೇನೂ ಭಯವಿಲ್ಲ” ನಿತ ಹೇಳಿದನು. 

ಮರಾಠಾ ಸೈನ್ಯಗಳು ಏಸಾಜಿ ನೀಲಕಂಠನ ನಾಯಕತ್ವದಲ್ಲಿ ದಿಲೀರ್‌ 
ಖಾನನ ಶಿಬಿರದ ಮೇಲೆ ಯುದ್ಧ ಕ್ಕ ಕೆ ತೊಡಗಿದವು. ಬಿಜಾಪುರದ: 
ರಾಜ್ಯದ ನಾನಾ ಕಡೆಗಳಲ್ಲಿ ಮೊಗಲ್‌ ಸೈನ್ಯ ಗಳೂ, ಮರಾಠಾ ಸೈನ್ಯ ಗಳೂ 
ಹೊರಾಡುತ್ತಿ ದ್ದವು ವು. ಶಿವಾಜಿಯು ಸೆ ಸ್ಭ್ರ ನ್ಯ ಸಮೇತನಾಗಿ ಪನಾ ಸ್ಹಲಾದುರ್ಗಕ್ಕೂ , 
ಬಿಜಾಪುರಕ್ಕೂ ” ಮಧ್ಯದಲ್ಲಿರುವ ಸೆ ತ ನಲ್ಲಿ ಬಂದು ತನ್ನ ಶಿಬಿರವನ್ನು 
ಹೂಡಿದನು. "ದ ಮಸೂದನು ತನ್ನ ಕಡೆಯ ಅಧಿಕಾರಿಗಳನ್ನು ಸಾ 
ಕಳುಹಿಸಿ ಸ್ವಾ ಗತವಿತ ತನು. 

ದಿಲ್‌ ಬಾನ ಶಿವಾಜಿಯು ತಾನೇ ದೊಡ ಕ ಸೈನ್ಯ ದೊಡನೆ ಯುದ ಕ್ಕೆ 
ಬರುತ್ತಿರುವ ಸಮಾಚಾರವನ್ನು ಕೇಳಿ ಹಿಮೆ ಟ್ಟು ವ "ಜೋಚ ಕನೆ ಮಾಡುತ್ತಿ ದ್ದ ನು 
ಇಷ್ಟೊಂದು ಮಹಾ ಸೆ ಸ್ಫಿನ್ಯ ದೊಡನೆ ಡಾ ಏನೂ ಪ್ರಯೋಜನವಾಗದೇ 
ಹೋಯಿತು. ಶಿವಾಜಿಯು ಎರಡು ಸಾಎರದೈ ನೂರು ಸ್ವ ನ್ಯ ಗಳೊಡನೆ 
ಆನಂದರಾಯನನ್ನು ಜೊತೆಯಲ್ಲಿ ಕರೆದುಕೊಂಡು* ಬಿಜಾಪುರದ ಸ ಸಮೀಪಕ್ಕೆ 
ಬಂದುಬಿಟ್ಟಿನು. ರಾಜಧಾನಿಯಲ್ಲೆ ಲ್ಲಾ ಶಿವಾಜಿಯು ಬಂದಿರುವ ಸಮಾಚಾರವು 
ಹರಡಿ ಕೋಲಾಹಲವೆದ್ದಿ ತು. ಸಿದ್ದಿ ಮಸೂದನು ಬಂದು ಶಿವಾಜಿಯ ಭೇಟಿ 
ಮಾಡಿದನು. ಶಿವಾಜಿಯ ಸಹಾಯಕ್ಕಾ ಗಿ. ವಿಶೇಷ ಧನ್ಯ ವಾದಗಳನ್ನು 
ಅರ್ಪಿಸಿದನು. ಶಿವಾಜಿ ಯನ್ನು ಬಾಬರ ಕೋಟೆಯೊಳಗೆ ST cae 
ಸುಲ್ಲಾನರನ್ನು ದರಬಾರಿನಲ್ಲಿ ಭೇಟಿ ಮಾಡಬೇಕೆಂದೂ ಸಿದ್ದಿ ಮಸೂದನು 
ಪ್ರಾರ್ಥನೆ ಮಾಡಿದನು. ರಾಜಧಾನಿಯಲ್ಲಿ ಶಿವಾಜಿ ಮಹಾರಾಜನನ್ನು ಎದುರು 
ಗೊಳ್ಳು ವ ಸಿದ್ಧ ತೆಗಳೆಲ್ಲವೂ ನಡೆಯುತ್ತಿದ್ದ ವು. ಅರಮನೆಯಲ್ಲಿ ಶಿವಾಜಿಯ 

ಭೇಟಿಗಾಗಿ ಅಭೂತಪೂರ್ವವಾದ ಸಿದ್ಧತೆಗಳು ನಡೆಯುತ್ತಿದ್ದವು, ಮಂತ್ರಿ 


ಭತ್ರ ಪತಿ ಶಿವಾಜ ೧೨೯ 


ಯಾದ ಮೋರೋ ತ್ರಿಂಬಕನು ಶಿವಾಜಿಯನ್ನು ಅಂತರಂಗದಲ್ಲಿ ಭೇಟಿಮಾಡಿ 
ದನು. “ಮಹಾರಾಜರು 'ಏಕಾಏಕಿ ಬಿಜಾಪುರದ ಅರಮನೆಗೆ. ಹೋಗಿ ಆ 
ಬಾಲಕನಾದ ಸುಲ್ತಾನನನ್ನು ಭೇಟಿಮಾಡುವುದು ನಮಗೆಲ್ಲಾ ಒಪ್ಪಿ ಗೆಯಾಗಿಲ್ಲ. 
ಸಿದ್ದಿ ಮಸೂದನು ನಂಬಿಕೆಗೆ ಅರ್ಹನಾದ ದೊಡ್ಡ ಮನುಷ್ಯನಲ್ಲ. ಅವನು 
ಏನಾದರೂ ಉಪಾಯಮಾಡಿ ನಿಮಗೆ ಅಪಾಯವನ್ನು ತಂದೊಡ್ಡ ಬಹುದು, 
ಅದರಿಂದ ನಮ್ಮ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಈ ಬಿಜಾಪುರದವರಿಗೆ 
ಹೊರಗಿನಿಂದಲೇ ನಮ್ಮ ಸಹಾಯಗಳೆಲ್ಲವನ್ನೂ ಮಾಡಬಹುದು. ಬಿಜಾಪುರದ 
ಅರಮನೆಗೆ ಮಾತ್ರ ತ್ತಿ ಹೋಗಕೂಡದು” ಎಂದು ತಡೆಗಟ್ಟಿ ದನು. 
ಶಿವಾಜಿಯು, ಬು ಭಯವೇನೂ ಇಲ್ಲ, ಆದಾಗ್ಯೂ ನಾನು ಯಾವಾ ek 
ನಮ್ಮಗಳ ಮಾತನು ಮೀರಿದವನಲ್ಲ. ಈಗಲೂ ನಿಮ್ಮ ಮಾತಿಗೆ ಕಟ್ಟು ಬೀಳು 
ತ್ತೇನೆ” ಎಂದು ಹೇಳಿದನು, ಸಿದ್ದಿ ಮಸೂದನನ್ನು ಕರೆಸಿ *ವಜೀರರೇ, ನಮಗೆ 
ಬಿಜಾಪ್ಪರದೊಳಗೆ ಬಂದು ನಿಮ್ಮ ಆತಿಥ್ಯ ವನ್ನು ಸ್ವ €ಕರಿಸಲು ಎಷ್ಟೋ 
ಅಭಿಲಾಷೆಯಿತ್ತು. ಸುಲ್ತಾನರ ದರಬಾಂನ್ನು ನನ್ನ ಚಿಕ್ಕ ತದಲ್ಲಿ ನೋಡಿದ್ದೆ ಣಿ. 
ಆ ನೆನಪು ) ಇನ್ನೊ ಇದೆ. ಆಗ ನಿಮ ಸುಲ್ಲಾ, ನನ ಸ್ವಲ್ಪ ದೊಡ್ಡ 
ವಯಸ್ಸಿನವನಾನಿರಬಹುದು. ನಾನಾಗಿಯೇ ಸುಲ್ತಾನರ ಭೇಟಿಗೆ ಬರಬೇಕೆಂದು 
ನಿಶ್ಚ ಯ ಮಾಡಿದ್ದ ... ಆದರೆ ಈ ಮೊಗಲರ ಯುದ್ಧ ವು ಇನ್ನೂ ಪೂರ ಸಿಲ್ಲ. 
ನಿಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿಯೂ ಯುದ್ಧಗಳು ನಡೆಯುತ್ತಿವೆ, ಈ ಯುದ್ಧ 
ಗಳೆಲ್ಲಾ ಪೂರೈಸಿ ಶುಂತವಾದ ಮೇಲೆ ನಾನು ಸುಲ್ತಾನರ ಭೇಟಿಗೆ ಬರುತ್ತೇನೆ. 
ಈಗ ಈ ಭೇಟಿಯ ಉತ್ಸವವನ್ನು ಇಟ್ಟು ಕೊಳ್ಳ ಬೇಡಿರಿ. ನಿಮ್ಮ ಕೋಟೆ 
ಯೊಳಗೂ ಎಷೋ ಮಂದಿ ನಮ್ಮ ವರೋಧಿಗಳಿರಬಹುದು” ಎಂದು ಹೇಳಿ 
ಸಮಾಧಾನಗೊಳಸಿದನು. ಸಿದ್ದಿ ಮಸೂದನು, “ನಮ್ಮ ಕೋಟೆಯ ಜನರು 
ನಿಮ ನ್ನು ಉತ್ಸಾ ಹದಿಂದ ಎದುರುಗೊಳ್ಳಲು ಏರ್ಪಾಡುಗಳನ್ನು ಮಾಡಿ 
'ಕೊಳ ತ್ತಿದ್ದಾ ರೆ... ಅರಮನಯಲ್ಲಿಯೂ ನಿಮ್ಮ ಆತಿಥ್ಲ ಕೆ ಬೇಕಾದ ಸಿದ್ದ ಸೆ 


ಭಂ "1 
ಗಳೆಲ್ಲಾ ನಡೆಯುತ್ತಿವೆ. ಅವರೆಲ್ಲರ ಉತ್ಸಾಹ ಭಂಗವಾದಂತಾಗುತ್ತ ಡ್‌” 


ಎಂದು ಹೇಳಿದನು. 
ಶಿವಾಜಿಯು. “ವಜೀರರೇ ! ಮತ್ತೂ ಒಂದು ರಹಸ್ಯ ಕಾರಣವಿದೆ, 
ಅದನ್ನು ನೀವು ಅರಿತುಕೊಳ್ಳಬಲ್ಲಿರಿ, ನಾನು ಸುಲ್ತಾನರ ದರ್ಬಾರಿಗೆ ಬುದ 


9 


(2೩೦ | ಛತ್ರ ಪತಿ ಶಿವಾಜಿ 


ನಮಿ ಬ್ಬರ ಭಟ್ಟಿ ಯಾದರೆ ಈ ಸಮಯದಲ್ಲಿ ನೀವೆಲ್ಲರೂ ಸುಲ್ತಾನ ನರನ್ನು 
ಶರಣಂಗತರನ್ನಾ ಗಿ ಮಾಡಿದಿರಿ, ಎಂದು ನಿಮ್ಮ ಏರೋಧಿಗಳು ಗುಲ್ಲೆ ಬ್ಬಿಸು 
ತ್ತಾರೆ, ಆದರಿಂದ ನಿಮಗೂ ಕಳಂಕ. ಸುಲ್ರಾ ನರ ದರ್ಯಾ ರಿಗೂ ನಾನು 
ಆಗೌರವವನ್ನು ೦ಟು ಮಾಡಿದಂತಾಗುತ್ತದೆ. ನೀವು ನಮ ನ್ನ್ನ ಆಪ್ತರಂತೆ 
ಸಹಾಯ ಬೇಡಿದಿರಿ, 3 ಕಷ್ಟ ದಲ್ಲಿ ಬಂದು ನಾವು ನೆರವಾಗಿದ್ದ "ವೈ ಈ 
ದಿಲೀರ್‌ ಖಾನನನ್ನು ಪೂರ್ತಿಯಹಿಗಿ ನಿಮ್ಮ ರಾಜ್ಯದಿಂದ ಓಡಿಸಿಬಿಡುತ್ತೆ ವೆ, 
ಆಗ ನಮ್ಮ ಭಾ ಪ್ರಪಂಚಕ್ಕೆ ಲ್ಲಾ ವೇದ್ಯ ವಾದಂತಾಗುತ್ತ ದೆ, ನಮ್ಮೆರಡು 
ರಾಜ್ಯ ಗಳು ಸ್ನೇಹ ಬಾಂಧವ್ಯ ಗಳು ಸಮಾನ ಗೌರವದಿಂದ ಬೆಳೆಯಲು ಆಸ್ಪ ದ 
ವಾಗುತ್ತ ದೆ ಸ 

ಸಿದ್ದಿ ಮಸೂದನು ಅರಮನೆಯಿಂದ ಖಿಲ್ಲತ್ತು ಗಳನ್ನೂ ಅಪಾರವಾದ 
ಕಾಣಿಕೆಯನ್ನೂ ತಂದು ಶಿವಾಜಿ ಮಹಾರಾಜನಿಗೆ ಒಪ್ಪಿ ಸಿದನು. 

ಶಿವಾಜಿಯು ತನ್ನ ಸೈನ್ಯಗಳನ್ನು ಇಬಾ ಗವಾಗಿ ಹಂಚಿದನು. ಹತ್ತು 
ಸಾವಿರ ಸೆ ನ್ಯ ಗಳನ್ನು ತೆಗೆದುಕೊಂಡು ಸ ಸೇನಾಧಿಪತಿ ಆನಂದರಾಯನು ಒಂದು 
ಕಡೆ ಹೋಗತಕ್ಕ ದ್ದ ೦ದೂ, ಮತ್ತೊಂದು ಭಾರೀ ಸ್ಥೆ ಸ್ಕೈ ನ್ಯ ವನ್ನು ತೆಗೆದುಕೊಂಡು 
ಸ್ವ ಯಂ ಸಮಸ ಮಹಾರಾಟನೇ ಮೊಗಲರಿಗೆ ಸೇರಿದ ರಾಜ್ಯ pe ಮೇಲೆ ದಾಳಿ 
ಮಾಡುತ್ತಾ ಹೋಗಬೇಕೆಂದೂ ನಿರ್ಧರಿಸಿಕೊಂಡರು. 

ಶಿವಾಜಿಯು. ಮೊಗಲ್‌ ಪ್ರದೇಶಗಳ ಮೇಲೆ ಪ್ರಬಲ ಧಾಳಿಯನ್ನು 
ಆರಂಭ ಮಾಡಿದನು, ದಿಲೀರ್‌ಖಾನನು ಆ ಸಮಾಚಾರಗಳನ್ನು ಕೇಳಿ 
ಮೊಗಲರಿಗೆ ಸೇರಿದ ದಖ್ಬ ನ್‌ ಪ್ರದೇಶಗಳೆಲ್ಲವೂ ನಾಶವಾಗಿ ಹೋಗುತ್ತ ವೆ 
ಈ ಬಿಜಾಪುರದ' ಕೋಟೆಯು ಸಾ ಪ ಧೀನವಾಗುವ ಸಂಭವವೇ ಇಲ್ಲ, ಎಂದು 
ನಿರಾಶೆ ಮಾಡಿಕೊಂಡು ಹಿಂತಿರುಗಿದನು, 

ದಿಲೀರ್‌ಖಾನನು ಭರತಿ ಯಿಂದ ಶಿಬಿರವನೆ ಬಿಜಾಪುರಕ್ಕೆ 
ಹದಿಮೂರು ಮೈ ಲಿಗಳ ದೂರದಲ್ಲಿದ್ದ ಟಿಕೋಟಿ ಎಂಬ ಸ್ಥಳಕ್ಕೆ ಹೊರಟನು, 

ಜಗ ಐ ಹಿಂದಕ್ಕೆ ಹೂರಟಿದ್ದ ನು. ದಾರಿಯುದ್ದ ಕ್ಕೂ 
ಬಿಜಾಪುರದ ಸೀಮೆಯನ್ನು ಲೂಟಿಮಾಡಿಕೊಂಡು ಆದಷ್ಟು ಹಣವನ್ನು 
ಸಂಗ್ರಹಿಸಿಕೊಂಡು ಹೋಗಬೇಕೆಂದು ಹೊರಟಿದ್ದ ನು. ಶಿವಾಜಿಯ ಹಾವಳಿ 


ಯಿಂದ ತಮ್ಮ ರಾಜ್ಯವು ಕಂಗಾಲಾಗುವ ಮೊದಲೇ ಆದಷ್ಟು ಬೇಗ ತಾನು 


ಸ್ಮ” 
ಸ 


ಛತ್ರಪತಿ ಶಿವಾಜ ೧೩೧ 


ಔರಂಗಾಬಾದಿಗೆ ಹೋಗಿ ಸೇರಬೇಕೆಂದು ಅವನು ಸಂಕಲ್ಪ ಮಾಡಿದ್ದ ನು, ಮಾರ್ಗ 
ಮಧ್ಯ ದಲ್ಲಿ ಟಿಕೋಟಿಯು ಸಣ್ಣ ಗ್ರಾ ಮವಾದರೂ ಸಂಪದ್ಯು ಕ್ರ ವಾಗಿದ್ದಿ ತ 
ಗಿ ಮುಸಲಾ ನರು ಬಡಿಯ ೫ ಶ್ರೀಮಂತರೂ ಅಲ್ಲ ನೆಲಸಿದ್ದ ರು. 
ಮೊಗಲ್‌ ಸ್ಟ ನ್ಯಗಳು “ಸಮಾಪಕ್ಕೆ ಬಂದಿರುವ ಸುದ್ದಿ ಯನ್ನು ಕೇಳಿ ಊರು 
ಜನರು ಸ ಎಂಡು ತಮ್ಮ ದನಕರುಗಳನ್ನೆ ಲ್ಲಾ Ro ಕಾಡುಗಳ 
ಕಡೆಗೆ ಹೊಡೆದು ಓಡಿಸಿದರು. ಸ ಳಿದ್ದ 'ಧನಕೊಕಗಳನ್ನು ಮನೆಗಳಲ್ಲಿ 
ಆಳವಾದ ಹಳ್ಳಗಳನ್ನು ತೋಡಿ ಹುರಿದಿಟ್ಟ ರು. ಊರು ಮುಖಂಡರೆಲ್ಲರೂ 
ದಿಕ್ಕಾ ತಲಾ ಓಡಿಹೋಗಿ ಅವಿತುಕೊಂಡರು. ದಿಲೀರ್‌ಖಾನನು ಆ 
ಊರನ್ನ ಲ್ಲಾ ಲೂಟಿಮಾಡುವಂತೆ ತನ್ನ ಸೈನಿಕರಿಗೆ ಅಪ್ಪ ಣೆ ಮಾಡಿದನು. 
ಸೈನಿಕರು "ಮನೆ ಮನೆಗಳನ್ನು ನುಗ್ಗಿ ಮೆನಗಳಲ್ಲಿದ್ದ '' ಸಾಮಾನುಗಳನ್ನು 
ಸಂದೂಕುಗಳನ್ನು ಬೀದಿಗೆ ರ ಒಡೆದು. ನೋಡಿದರು, ಅವರು 
ಗಳಿಗೆ ವಿಶೇಷ "ಎಶ್ವರ್ಯವು ದೊರೆಯಲಿಲ್ಲ. ಕೈಗೆ ಸಿಕ್ಕಿದ ಸ್ತ್ರೀ ಪುರುಷರನ್ನು 
ಹಿಡಿದು ಹಿಂಸಿಸತೊಡಗಿದರು. ಮನೆಗಳಿಗೆ ಬೆಂಕಿ ಹಚ್ಚಿ ದರು. ಸ್ತ್ರ ಯ 
ರೆಲ್ಲರೂ ಭಯದಿಂದ ಓಡಿಹೋಗಿ ಕೊಳಭಾವಿಗಳಲ್ಲಿ ಬಿದ್ದು yf ನ ಹತ್ಯ ಪಃ 
ಕೊಂಡರು. ಸ್ಯ ನಿಕರು ಹುಡುಗರನ್ನು ಮುದುಕರನ್ನು ಇ ಗೆ' ಸ ದವರನ್ನು 
EA. ಗಟ್ಟ ಮುಟ್ಟು ಗಿದ್ದ ಮೂರು ನ ಮಂದಿಯನ್ನು 
ಹಿಡಿದುಕೊಂಡುಹೋಗಿ ರಿವರನ್ನೆ ಲ್ಲಾ pe ರಿಯುದ್ದ ಕ್ಕೂ ಗುಲಾಮರನ್ನಾ K 
ಮಾಡಿ ಮಾರಿಕೊಂಡು ಹೋದರು. ಪ್ರಾಣವನ್ನು ಕಳೆದುಕೊಳ್ಳ ದೇ ಉಳಿದಿದ್ದ 
ಯರು ಸ್ಥೆ ನಿಕರ ಪಾಲಾದರು. 
ಚನೆಗಲ್‌ ಸೈನ್ಯ ಗಳು ಅಲ್ಲಂದ ಅಥನಿ ಎಂಬ ಊರಿಗೆ ಹೋದವು. ಆ 
ಊರಿನಲ್ಲಿದ್ದ ವರೆಲ್ಲಾ ಹಿಂದೂ ಜನ, ಮುಸಲ್ಮಾನ ನ್‌ ನಿವಾಸಿಗಳು ಅಲ್ಲರಲಿಲ್ಲ, 
ಆ ಸಚ ಜನರ ಮೇಲೆ ನಡೆದ ಅತ್ಯಾ ಇಕೆ ನ್ನ್ನು ನೋಡಿ ಮೊಗಲ್‌ 
ಸೈನ್ಯ ದಲ್ಲಿದ್ದ ರಜಪೂತ ಸರದಾರರುಗಳು "ಖನ್ನ ರಾದರು. ಅನೇಕರು ಪ ಪ್ರತಿ 
ಭಟಿಸಿದರು. ಆದರೆ ದುರ್ದಮನೀಯವಾದ ಆ ಮೊಗಲ್‌ ಸೆ ನ್ಯ ದ ಅತ್ಯಾಚಾರ 
ಗಳನ್ನು ತಡೆಗಟ್ಟ ಲು ಅವರಿಂದ ಸಾಧ್ಯವಾಗಲಿಲ್ಲ. ಆ 'ಸರದಾರರುರಳು 
ಆ ಅಥನಿಯಲ್ಲಿದ್ದು ನೋಡಲಾರದೇ, ನೋಡಿ ಸಹಿಸಲಾರದೇ, ಮುಂದಕ್ಕೆ 
ಹೊರಟುಹೋದರು, 


೧೩೨ ಛತ್ರಪತಿ ಶಿವಾಜಿ 


ಹೀಗೆ ದಿಲೀರ್‌ ಖಾನನ ಸೈನ್ಯಗಳು ದಾರಿಯುದ್ದ ಕ್ಕೂ ಬಿಜಾಪುರದ 
ರಾಜ್ಯದ್ದಊರುಗಳನ್ನೂ ಗ್ರಾ ಮಗಳನ್ನೂ ಲೂಟಿಮಾಡುತ್ತಾ ಹೋಗುತ್ತಿದ್ದ ವು. 
ದಿಲೀರ್‌ಖಾನನು ಪನ್ಹಾ ಲಾ ಕೋಟೆಯ ಸಮಾಪಕ್ಕೆ ಹೋದನು. ತಾನು 
ಯುದ್ಧ ಕ್ಕ ಬಂದುದು ವ್ಯರ್ಥವಾಯಿತು. ಈ ಪನ್ತಾ ಲಾ ದುರ್ಗವು ಮರಾಠರ 
ವಶದಲ್ಲಿದೆ. ಇದನ್ನು ಸ್ವಾ ಧೀನಪಡಿಸಿಕೊಂಡರೆ ಬಹುಕಾಲದ ಸೇಡನ್ನು 
ತೀರಿಸಿಕೊಂಡಂತಾಗುತ್ತ, ದೆ. ಟೆ ಯುದ್ಧ ದಿಂದ ಅಲ್ಲಸ ಸ್ವಲ್ಪ ಪ್ರ ಪ ಪ್ರಯೋಜನವೂ 
ಆದಂತಾಗುತ್ತದೆ, ಎಂದು ಯೋಚನೆಮಾಡಿ ಪನ್ಹಾಲಾ ಕೋಡೆಗೆ ಮುತ್ತಿಗೆ' 
ಹಾಕಿದನು. 

ಪನ್ಹಾಲಾ ಕೋಟೆಯಲ್ಲಿ ಮರಾಠಾ ಸೈನ್ಯಗಳು ಬಲವಾಗಿ ಜಮಾಯಿಸಿ 
ದ್ದವು. ಪಶ್ಚಿ ಮತೀರದಲ್ಲಿ ಅನೇಕ ರೇವುಪಟ್ಟಣಗಳಲ್ಲಿದ್ದ ಫಿರಂಗಿಗಳನ್ನೂ 
ಮದ್ದು ಗುಂಡುಗಳನ್ನೂ ಶಿವಾಜಿಯು ಪನ್ಹಾಲಾ ದುರ್ಗದಲ್ಲಿ ಹೇರಳವಾಗಿ 
ಸಂಗ್ರಹಿಸಿದ್ದನು, ಕೋಟೆಯ ಬತೇರಿಯ ಮೇಲೆ ನಲವತ್ತು ತೋಪುಗಳು 
ಸಿದ್ಧವಾಗಿದ್ದ ಫು... ಒಂದೊಂದು ತೋಪು ಹಾರಿದರೆ ನೂರಾರು ಮೊಗಲ್‌ 
ಸೈನಿಕರು ಛಿನ್ನ ಭಿನ್ನ ವಾಗಿ ಬೀಳುತ್ತಿ ದ್ದ ರು. ಮೊಗಲ್‌ ಸೈನ್ಯಗಳು ಹಿಂದಕ್ಕೆ 
ಓಡಲಾರಂಭಿಸಿದವು. ದಿಲೀರ್‌ ಖಾನನ ಸೈನ್ಯ ದ ದಳಪತಿಗಳು “ಕೋಟೆಯ 
ಮುಂದೆ ವೃಥಾ ನಮ್ಮ ಸೈನ್ಯಗಳನ್ನು ಬಲಿಕೊಡುವುದರಿಂದ ಪ್ರಯೋಜನವಿಲ್ಲ. 
ಈ ಸನ್ನಿ ವೇಶದಲ್ಲಿ ನಾವು ಒಂದು ಕ್ಷಣಕಾಲ ಕಾದಾಡಿದರೂ ಪ್ರಯೋಜನವಿಲ್ಲ” 
ಎಂದು ದಿಲೀರ್‌ಖಾನನಿಗೆ ಅರಿಕೆ ಮಾಡಿದರು. 


ದಿಲೀರ್‌ಖಾನನು ಚದುರಿಹೋಗಿದ್ದ ತನ್ನ ಸೈನ್ಯ ವನ್ನೆಲ್ಲಾ ಒಟ್ಟು 


ಗೂಡಿಸಿಕೊಂಡುಔರಂಗಾಬಾದಿನ ಕಡೆಗೆ ಹಿಂತಿರುಗಿದನು, 


೧೮ 


ಶಿವಾಜಿಯು ಖಾಂದೇಶದಲ್ಲಿ ಮೊಗಲರ ಪಟ್ಟಣಗಳನ್ನು ಕೂಳ್ಳೆ ಹೊಡೆದು 
ಗುಲ್ಲೆ ಬ್ಬಿ ಸಿದನು, ದಿಲೀರ್‌ಖಾನನು ಹಿಂತಿರುಗುವ ಹೊತ್ತಿಗೆ ಎಲ್ಲೆಲ್ಲಿಯೂ 
ಹಾಸಯ“ ವು. ತಮ್ಮ ರಾಜ್ಯ ವನ್ನು ರಕ್ಷಣ ಮಾಡಿಕೊಳ್ಳು ವ 
ಆಶೆಯೇ ಉಳಿಯದುತಾಗಿದ್ದಿ ತು, ಮರಾಠಾ ಸೆ ನ್ಯ ಗಳ ಮತ್ತೊಂದು ತಂಡವು 


ಛತ್ರ ಪತಿ ಶಿವಾಜಿ ೧೩೬೩ 


ಬರುತ್ತಾ ದಾರಿಯಲ್ಲಿ ಸಂಪಗಾಂ ಸಮೀಪದಲ್ಲಿ ಮರಾಠಾ ಸೆ ೈನ್ಯ ಗಳು ಇ 
ಬಿಟ್ಟಿ ದ ವು. ಸಮೀಪದಲ್ಲಿ ಬೆಳವಾಡಿ ಎಂಬ ಗ್ರಾಮದಲ್ಲಿ ಆಗ್ರಾ ಮಸ್ತ 
ಮರಾಠಾ ಸ್ಕೈ ನಿಕರು ಲೂಟಿಮಾಡಿದ ಪದಾರ್ಥಗಳನ್ನು ಕರು Fa 
ತ್ರಿ ದ್ದ ಹೇರುಗಳನ್ನು ತಡೆಗಟ್ಟಿ ಸ್ವಾ ದೀನಪಡಿಸಿಕೊಂಡರು. ಮರಾಠಾ 
ಸೈನಿಕರಿಗೂ ಆ ಊರು ಜನರೂ ಹೊಡೆದಾಟ ನಡೆಯಿತು. ಆ ಹೋರಾಟವು 
ಜು ಸಣ್ಣ ಯು ದ್ಧ ದಂತೆಯೇ ಪರ್ಯ ವಸಾನವಾಯಿತು. ಊರು ಪಟೇಲನು 
ಹೋರಾಟದಲ್ಲಿ ಮಡಿದನು. ಮ ಸಂ ಹಿಂದುಗಳೇ ಶಿವಾಜಿ ಮಹಾರಾಜರ 
ಸೈನ್ಯ ದ ಮೇಲೆ ತಿರುಗಿಬಿದ್ದು ದನ್ನು ನೋಡಿ ಆಶ್ಚೈ ರ್ಯ ಪಟ್ಟ ರು. ತಮ್ಮ 
ಲೂಟಿಯ ಸಾಮಾನುಗಳನ್ನು "ಬಿಟ್ಟು “ಹೋದರೆ ಆ ಸೆ ಸೈನ್ಯ ಕೈ ತಿಗೌರವ. ಆ 
ಧಾಳಿ ಮಾಡಿದ ಜನರನ್ನು ಟಡಿಯಬೇಕೆಂದೂ ಆ ಜ್‌ ಸಾಮಾನುಗಳನ್ನು 
ಪುನಶ್ಚ ಸ್ವಾ ಧೀನಪಡಿಸಿಕೊಂಡು ಮುಂದಕ್ಕೆ ಹೋಗಬೇಕೆಂದೂ ಮರಾಠೌ 
ಸೈನಿಕರು ಹಟತೊಟ್ಟು ನಿಂತರು. ಪಟೇಲನ ಹೆಂಡತಿ ಸಾವಿತ್ರಿ ಬಾಯಿ ಎಂಬ 
ವೀರರಮಣಿಯು ತನ್ನೂ ರು ಜನರನ್ನು ಕಟಿ ಕೊಂಡು ಮರಾಠಾ ಸ್ಥೆ ನಿಕರ ಮೇಲಿ 
ಹೋರಾಟ ವಡೊದಳು. ತನ್ನ ಪತಿಯು ಮರಣ ಹೊಂದಿದ್ದ ಕ ದುಃಖದಿಂದ 
ಕುಂಠಿತಳಾಗದೇ ರಣಭೂಮಿಯಲ್ಲಿ ತಮ್ಮೆ. ದುರಿಗೆ ಬಂತು ಯುದ್ಧ ಮಾಡುತ್ತಿ ದ್ದ 
ಆ ವೀರರಮಣಿಯನ್ನು ನೋಡಿ ರಜ ಸೇನಾನಾಯಕರು ಅಧ್ವಿರಿಗೊಂಡರು. 
ಸೀನಾನಾಯಕನಾದ ಸಖೂಜೀ ಗಾಯಕ್‌ವಾಡನು ಆ ವೀರರಮಣಿಯ ಪರಾ 
ಕ್ರ ಮವನ್ನು, ' ರೂಪಲಾವಣ್ಯ ಗಳನ್ನು ನೋಡಿ ಮೋಹಿತನಾಗಿ ಅವಳನ್ನು 
ಬಡಿದುಕೊಂಡು ಹೋಗಬೇಕೆಂದು ಹಠತೊಟ ನು. 
ದಿನ ದಿನಗಳು ಕಳೆದವು. ವಾರಗಳು ಹೊರಳಿದವು. ಪ ಪ್ರತಿದಿನವೂ ಯುದ್ಧ 
ವಾಗುತ್ತಲೇ ಇದ್ದಿತು. ಈ ಸುದ್ದಿಯನ್ನು ಕೇಳಿ ಆ ಪ್ರಾಂತದ ಜನರೆಲ್ಲರೂ 
ತಮ್ಮತಮ್ಮಲ್ಲ ಲ್ಲಿದ್ದ ಆಯುಧಗಳನ್ನು ಇೃಿಗೆದುಕೊಂಡು ಬಂದು ಸಾವಿತ್ರಿ ಬಾಯಿಗೆ 
ಬೆಂಬಲವಾಗಿ ನಿಂಕರು. ಪ್ರ ಯುದ್ಧ ವು ಮತ್ತೂ ಬೆಳೆಯಿತು. ಇಪ್ಪ ತ್ರ್ವೇಳು 
ಡಿನಗಳ ತನಕ ಸಾವಿತ್ರಿ ಬಾಯಿಯು ಮರಾಠಾ ಸ್ಪೈ ನ್ಯ ದೊಡನೆ ಪರಮ ಸಾಹಸ 
ದಿಂದ ಹೋರಾಡಿದಳು. ಅವಳ ಕಡೆಯ ಬಿನರೆಲ್ಲರೂ ಸ ಸತ್ತು ಬಿದ್ದರು, 
ಸಾವಿಶ್ರಿಬಾಯಿಯು ಏಕಾಕಿನಿಯಾಗಿ ಸಿಕ್ಕಿ ಬಿದ್ದ ಳು, ಸಮಾಜೀಗಾಯಕ್‌ವಾಚನು 
ಸಾವಿತ್ರಿ ಬಾಯಿಯನ್ನು ಎತ್ತಿ ಕೊಂಡು ಕ್ಸ್‌ ಕುದುರೆಯ ಮೇಲೆ ಕೂಡಿಸಿಕೊಂಡು 


೧೩೪ | | ಛತ್ರಪಶಿ ಶಿವಾಜಿ 


ರಣಕ್ಷೇತ್ರದಿಂದ ದೂರವಾಗ್ಗಿಹೋದನು. ಅಲ್ಲಿ ಸಾವಿತ್ರಿ ಬಾಯಿಯಲ್ಲಿ ಪ್ರಣಯ 
ಭಿಕ್ಷೆಯನ್ನು ಬೇಡಿದನು, ಸಾವಿತ್ರಿಬಾಯಿಯು ಕಠೋರ ವಾಕ್ಯಗಳಿಂದ 
ಅವನನ್ನು ತಿರಸ್ಕರಿಸಿದಳು. “ನೀವು ಶಿವಾಜಿ ಮಹಾರಾಜರ ಸೈನಿಕರೆಂದು 
ಕೇಳಿದ್ದೆ ನೆ, ನೀನು ಸೇನಾಧಿಪತಿಯಂತೆ ಕಾಣುತ್ತಿ. ಶಿವಾಜಿ ಮಹಾರಾಜರ 
ರಾಜ್ಯದಲ್ಲಿ ಸ್ತ್ರ ಯರಿಗೆ ರಕ್ಷಣೆ ಇದೆಯೆಂದು ಹಿಂದೂಸ್ಸಾ ನದಲ್ಲೆ ಲ್ಲಾ ಹೊಗಳು 
ತ್ತಾ ಕ ಮುಸಲಾ ನ್‌ ಸ್ರ €ಯರಿಗೂ ಮರ್ಯಾ ದೆಯಿಂದ ಮಹಾರಾಜರು ರಕ್ಷಣೆ 
ಕೊಡುತ್ತಾ ರೆಂದು ಕೇಳಿದ್ದೇ ನೆ. ನಾನು ತಬ ಸ್ತ್ರೀ, ನನ್ನ ಗಂಡನು ಯುದ್ಧ 
ದಲ್ಲಿ ಮಡಿದು ಆ ದುಃ ಖದಲ್ಲ ಕೊರಗುತ್ತಿರುವ ಸ್ತ್ರೀ, ನಿಮ್ಮಿಂದಲೇ ಇಷ್ಟು 
ಅನಾಹುತಗಳಾಗಿವೆ. ನೀನು ನನ್ನಲ್ಲಿ ಪ್ರಣಯಭಿಕ್ಷೆಯನ್ನು ಬೇಡುತ್ತಿದ್ದಿ. 
ನಿನ್ನ ೦ಥಾ ಘೋರಪಶುಗಳು ಶಿವಾಜಿ ಮಹಾರಾಜರ ಸಮ್ಮುಖದಲ್ಲಿದ್ದಾ ರೆಂದು 
ನಾನು ನೆನೆದಿರಲಿಲ್ಲ” ಎಂದಳು. 
ಸಾವಿತ್ರಿ! ಈ ನಿನ್ನ ಬುದ್ದಿ ವಂತಿಕೆಯೊಂದೂ ನಡೆಯುವುದಿಲ್ಲ. ಶಿವಾಜಿ 
ಮಹಾರಾಜರ ಸೈ ನ್ಯದೊಂದಿಗೆ ಹೋರಾಡಿ ಮಹಾರಾ ಜರನ್ನು ಹೊಗಳಿದ 
ಮಾತ್ರಕ್ಕೆ ನಿನ್ನ ನ್ನು ಬಿಟ್ಟು ಬಿಡುತ್ತೇನೆಂದು ತಿಳಿದುಕೊಳ್ಳ ಬೇಡ. ನಿನ್ನ ರೂಪ 
ಲಾವಣ್ಯ ಗಳಿಗಿಂತಲೂ ಅತಿಶಯವಾಗಿ ನಿನ್ನ ಪರಾಕ್ರಮವನ್ನು ನೋಡಿ ನಾನು 
ಮೆಚ್ಚಿ ದ್ದ ನೆ. ನನ ್ನ್ನಂಥಾ ಪರಾಕ್ರಮಿಗಳಿಗೆ : ವೀರರಮಣಿಯರನ್ನು ಪಡೆಯುವುದ 
ಕ್ಕಿಂತಲೂ ವಿಶೇಷ. ಭಾಗ್ಯ ವು ಮತ್ತೇನೂ ಇಲ್ಲ. ನೀನು ನನ್ನ 'ವಶಳಾಗದಿದ್ದ ಶ್‌ 
ಹ ಬಲಾತಾ ) ರದಿಂದಲಾದರೂ ನಿನ್ನ ನ್ನು ಪಡೆಯುತ್ತೇನೆ. : ಶಿವಾಜಿ ಮಹಾ 
ರಾಜರು ನನ್ನ ನ ಸೆ ಸೈನ್ಯ ದಿಂದ ಕಿತ್ತು ಘಾಸಿವರೂ ನಾನು ನಿನ್ನ ನ್ನು ಬಿಡುವವನಲ್ಲ. 
ನೀನು ಯುದ್ದ ದಲ್ಲಿ" ನನ್ನ ಕೈಗೆ ಸಿಕ್ಕಿರುವ ಷಿಕಾರಿ. ನನ್ನ "ಮೇಲಿನ ಪೂರ್ಣ 
ಅಧಿಕಾರವು ನನ್ನದು.” ಶನೇ ಹೇಳಿ ಸಾವಿತ್ರಿಯನ್ನು ಬಲಾತ್ಕಾರದಿಂದ ಎತ್ತಿ 
ಕೊಂಡು ನಿರ್ಜನವಾದ ರಹಸ್ಯ ಸ್ಥಾ ನಕ್ಕೆ ಹೊರಟುಹೋದನು. 
ಶಿವಾಜಿ ಮಹಾರಾಜನಿಗೆ? ಸಾವಿತ್ರಿ ಬಾಯಿಯು ಮರಾಠ ಾ೨ ಸೈನ್ಯದ 
ಅನಯ ಹೇರುಗಳನ್ನು ವಶಪ ರ್‌ ಮರಾಠಾ ಸೈನ್ಯ ವನ್ನು ಎದುರಿಸಿ 
೭ ದಿನಗಳ ಕಾಲ ಯಂದ ಮಾಡಿದಳೆಂದು ಗುಪ್ತ ಚಾರರ ಮು ಖೇನ ತಿಳಿಯಿತು, 
ಆ ವೀರರಮಣಿಯ ಪರಾಕ್ರ ಮವನ್ನೂ ಕೇಳಿ ಶಿವಾಜಿಯು ಅಶ್ವ ರ್ಯಚಕಿತ 


ನಾದನು, ಆ ಸಾವಿತ್ರಿ ಬಾಯಿಯು ಎಲ್ಲಿದ್ದ ರೂ ಮರ್ಯಾ ದೆಯಿಂದ ಕರೆದು 


ಛತ್ರ ಪತಿ ಶಿವಾಜಿ ೧೩೫ 


ಕೊಂಡು ಬರಬೇಕು. ನಾನು ಅಂಥಾ ವೀರ ರಮಣಿಯನ್ನು ಕೇಳಿಯೂ ಇಲ್ಲ. 
ಅವಳಿಗೆ ನಮ್ಮ ವಂದನೆಗಳನ್ನ ರ್ಪಿಸಿ ನಮ ರಾಜ ದಲ್ಲಿ. ಜಹಗೀರಿಯನ್ನು 
ಕೊಡಬೇಕು. ನಮ್ಮ ದೇಶದಲ್ಲಿ ಅವಳ ಹೆಸರು ಶಾಶ್ವ ತವಾಗಿರಬೇಕು” ಎಂದು 
ಹೇಳಿದನು. 

ದೂತರು ನಾನಾ ದಿಕ್ಕು ಗಳಲ್ಲಿ ಸಾವಿತ್ರಿಬಾಯಿಯನ್ನು ಹುಡುಕುತ್ತ 
ಹೊರಟರು. ಎಲ್ಲಿಯೂ ಈ ಕಣ್ಣಿಗೆ ಬೀಳಲಿಲ್ಲ, ಯುದ್ಧ ಭೂಮಿ 
ಯಲ್ಲಿದ್ದ ಸೈನಿಕರು ಸಖೂಜಿಗಾಯಕ್‌ವಾಡನು ಆ ವೀರ ರಮಣಿಯನ್ನು 
ಹೊತ್ತು ಕೊಂಡು ಹೋದನೆಂದು ಇಷಾರೆ ಕೊಟ್ಟ ರು. ದೂತರುಗಳು 
ಎಲ್ಲೆ ಫಿಯೋ ಹುಡುಕಿ ಗಾಯಕವಾಡನನ್ನು ಪತ್ತೆ ಹಚ್ಚ "ದರು. ರಾಜಭಟರು 
ಶಿವಾಜಿ ಮಹಾರಾಜರ ಆಜ್ಞೆ ಯಾಗಿದೆಯೆಂದು ಹೇಳಿ ef ಸೇನಾಧಿಪತಿಯನ್ನು 
ಬಲಾತಾ ರದಿಂದ ಹಿಡಿದು ತಂದರು. ದೂತರುಗಳು ಶಿವಾಜಿ ಮಹಾರಾಜನ 
ಸಮ್ಮುಖಕ್ಕೆ ಬಂದು ರಣಕ್ಷೇತ್ರ ದಿಂದ ಸಖೂಜಿಯು ಸಾವಿತ್ರಿಬಾಯಿಯನ್ನು 
ಹೊತ್ತುಕೊಂಡು ಹೋ ದನೆಂದೂ ಬಲಾತ್ಕಾರದಿಂದ ಅವಳ ಮೇಲೆ ಅತ್ಯಾ ಚಾರ : 
ನಡೆಸಿದನೆಂದೂ ಅರಿಕೆಮಾಡಿದರು. ರಾಜಭಟರು ಸಖೂಜಿ ಗಾಯಕವಾಡನನ್ನು 
ಹಿಡಿದು ತರುತ್ತಿದ್ದಾ ರೆಂದು ಬಿನ್ನ ಹ ಮಾಡಿದರು. ಶಿವಾಜಿಯು ಆ ಮಾಕು 
ಗಳನ್ನು ಕೇಳಿ ಬೆಂಕಿಯಲ್ಲಿ ಬಿದ್ದ ಪಕ್ಷಿಯಂತೆ ಪರಿತಪಿಸತೊಡಗಿದನು. ಆ 
ಪಾಪವೆಲ್ಲವೂ ತನಗೇ ಸಂಘಟಿಸಿತೆಂದು ಖನ್ನ ನಾದನು. ಆ ಶಿಬಿರದಲ್ಲಿ 
ಶಿವಾಜಿಯ ದರಬಾರು ಸೇರಿತು. ಮಂತ್ರಿ ಗಳು ಸೇನಾಧಿಪತಿಗಳು ಎಡಬಲ 
ಪಾರ್ಶ್ವಗಳಲ್ಲಿ ಮ ೦ಡಿಸಿದ್ದ ರು. ಸೈ ನ ಭಯದಿಂದ ಗಾಯಕವಾದನಿಗೆ 
ಏನಾಗುವುದೋ ಎಂದು ನೋಡುತ ನಿಂತಿದ್ದ ರು. ರಾಜಭಟರು ಸಖೂಜಿ 
ಗಾಯಕವಾಡನನ್ನು ಶಿವಾಜಿ ಮಹಾರಾಜರ “ಎದುರಿಗೆ ತಂದು ನಿಲ್ಲಿಸಿದರು. 
ಸಖೂಜಿಯು ತಲೆಬಾಗಿ ನಿಂತಿದ್ದ ನು. ಶಿವಾಜಿಯು, “ಸೇನಾಧಿಪ ಪತಿಗಳೇ ! 
ಸ್ನೇಹಿತರೇ! ಇವನು ನಮ್ಮ “ಕೂಟಕ್ಕೆ ಅಪಮಾನ ತಂದಿದ್ದಾ ನೆ. ನಮ್ಮ 
ರಾಜ್ಯಕ್ಕೆ ಕಳಂಕವನ್ನು ಉ ೦ಟು ವಿ ಡಿದ್ದಾ ನೆ. ಆ ಮಣ 
ಸಾವಿತ್ರಿ ಬಾಯಿಯ ಕಥೆಯನ್ನು ನೀವುಗಳು ಕೇಳಿರಬಹುದು. ಹಲವರು ಅವಳ 
ದರ್ಶನವನ್ನು ಮಾಡಿರಬಹುದು: ಅವಳಂಥಾ ಅನಾಥ ಪತಿವಿಹೀನ ವೀರರಮ 
ಣಿಯ ಮಾನಾಪಹಾರ ಮಾಡಿದ ಪಾಪಿ ಇವನು. ಇವನಿಗೆ ತ ತಕ್ಕ ಶಿಕ್ಷೆಯನ್ನು 


೧೩೬ ಛತ್ರಪತಿ ಶಿವಾಜಿ 


ಎಧಿಸಬೇಕು. ಎಂಥಾ ಶಿಕ್ಷೆಯನ್ನು ವಿಧಿಸಿದರೂ ನಮ್ಮ ಪಾಪವು ಪರಿಹಾರ 

ವಾಗುವುದಿಲ್ಲ” ಎಂದು ಗರ್ಜಿಸಿದನು. ಸಖೂಜಿಗಾಯಕವಾಡಸು ತಲೆಯೆತ್ತಿ 
ಕೈ ಮುಗಿದು “ಮಹಾಪ ಪ್ರಭುಗಳೇ, ನನ್ನ ದು ಪರಮಾಪರಾಧವಾಗಿದೆ. ನಾನು 
ಕ್ಷಮೆಯನ್ನು ಕೇಳುವುದಿಲ್ಲ. ಕ್ಷಮೆಗೆ ವಾಸು ಪಾತ್ರನಲ್ಲ. ಆ ವೀರರಮಣಿಯ 
ರೂಪಲಾವಣ ಗಳನ್ನು ನೋಡಿ ನಾನು 2 ವಸ ನನ್ನನ್ನು ನಾನು 
ಮರೆತೆ, ಮಹಾಪ ಪ್ರಭುಗಳ ಕಠೋರ ಶಾಸನವನ್ನು ಮರೆತುಬಿಟ್ಟೆ ನಮ್ಮ 
ಸ್ಪ ನ್ಯ ದಲ್ಲಿ ಫಡ ಯಾರೂ ಇಂತಹ ಅಪರಾಧವನ್ನು ಮಾಡಬಾರದು. 
ನೀವೆಲ್ಲರೂ ಏಕವಾಕ್ಯ ತೆಯಿಂದ ನನಗೆ ಶಿಕ್ಷೆಯನ್ನು ವಿಧಿಸಿರಿ” ಎಂದು ಹೇಳಿ 
ಕೊಂಡನು. 


ಶಿವಾಜಿ ಮಹಾರಾಜನು ಸ್ವಲ್ಪ ಸ್ವಲ್ಪವಾಗಿ ಶಾಂತನಾದನು. ಕ್ಷಣ 
ಹೊತ್ತು ಯೋಚನೆ ಮಾಡಿ ಈ ಸಖೂಜಿಯ ಎರಡು ಕಣ್ಣು ಗಳನ್ನು ಕಿತ್ತುಹಾಕಿ 
ಆಮರಣಾಂತ ಇವನನ್ನು ಸೆರೆಯಲ್ಲಿಡಿಸಿರಿ, ಎಂದು ಅಪ್ಪ ಣೆ” ಮಾಡಿದನು. 

ಅಂದಿನ ದರಬಾರು ಗಾಯಕವಾಡನ ಶಿಕ್ಷೆಯಿಂದ ಪ ರಿಸಮಾಪ್ತವಾಯಿತು, 
ಸರದಾರರೆಲ್ಲರೂ ಗಾಯಕವಾಡನ ದುರ್ಲ ತಿಗಾಗಿ ದುಃಖಿಸುತ್ತಾ ಸಾವಿತ್ರಿ ಬಾಯಿಯ 
ಸಂಕಟಕ್ಕಾ ಗಿ ಪರಿತಪಿಸುತ್ತಾ ತಮ್ಮ ತಮ್ಮ ಗುಡಾರಗಳಿಗೆ ಹೋಯ. ಶಿವಾಜಿ 
ಮಹಾರಾಜನು ಆ ಸಾವಿತ್ರಿ ಬಾಯಿಯು 'ಎಲ್ಲಿದ್ದ ರೂ ಹುಡುಕಿ ಗೌರವದಿಂದ 
ನಮ ಹಲ್ಲಿಗೆ ಕರೆತರಬೇಕೆಂದು ಅಪ್ಪಣೆ ಮಾಡಿದನು. | 

ದೂತರು ಎಷ್ಟೊ 4 ಕಡೆ" ಆ ಸಾವಿತ್ರಿ ಯನ್ನು ಹುಡುಕಿದರು. ಅವಳು 
ಯಾರ ಕಣಿ ಗೂ ಕಾಣಲಿಲ್ಲ. ಈ ಪ್ರಪಂಚದಲ್ಲಿ ಅವಳನ್ನು ಮತ್ತಾರೂ 
ಎಂದೂ ನೋಡಲಿಲ್ಲ. ಶಿವಾಜಿಯು ಮಾತ್ರಾ ಆ ಸಾವಿತ್ರಿ ಯನ್ನು. ಎಂದೆಂದಿಗೂ 
ಮರೆಯಲಿಲ್ಲ. 

ಮರಾಠಾ ಸೆ ನ್ಯ ಗಳು ಔರಂಗಾಬಾದಿನ ಕಡೆಗೆ ಭರದಿಂದ ಹೋಗು 

ದವು. ಮಧ್ಯೆ ಮಧ್ಯ ಊರುಗಳನ್ನು ಲೂಟಿಷಾಡಿಕೊಂಡು ಮುಂದೆ 
ಗಿ ದ್ದು ವು. Ee ಹೋಗಬೇಕೆಂದು ಮರಾಠರ 
ಸಂಕಲ್ಪ ವಿತ್ತು. ಔರಂಗಾಬಾದಿಗೆ ನಲವತ್ತು ಮೈ ಲಿಗಳ ಸಮೀಪದಲ್ಲಿ ಜಾಲ್ಲಾ 
ಎಂಬ. ಊರಿನ ಸಮೀಪದಲ್ಲಿ ಮರಾಠಾ ಸ್ಕೈ ಪ ಗಳು. ಬೀಡು ಬಿಟ್ಟಿದ್ದವು ವು 
ಜಲ್ಲಾ ದಲ್ಲಿ ಬಹು ಮಂದಿ ಶ್ರಿ €ಮಂತರಿದ್ದಾ ಕೆಂದೂ ಅಲ್ಲಿ ಕೊಳ್ಳೆ ಹೆ ನಡೆದರೆ 


ಛತ್ರಪತಿ ಶಿವಾಜಿ | ೧೩೭ 


ಅಪಾರ ಧನಕನಕಗಳು ಸಿಕ್ಕುತ್ತವೆಂದೂ ಮರಾಠರು ಹೊಂಚಿ ಹಾಕಿದರು... ಆ 
. ಊರಿನ ಹೊರಗೆ ಕೊಂಚ ದೂರದಲ್ಲಿ ಸಯ್ಯದ್‌ಜುನ್‌ ಮಹಮದ್‌ ಎಂಬ 
ಫಕೀರನು ವಾಸ ಮಾಡುತ್ತಿದ್ದ ನು." ಅವನು ಸಿದ್ದಿ ಪುರುಷನೆಂದೂ ದೇವರಂಥಾ 
ಮನುಷ್ಯನೆಂದೂ ಆ ಪ್ರಾಂತದಲ್ಲಿ ಲ್ಲಾ ಪ್ರಸಿದ್ಧವಾಗಿತ್ತು. ಶಿವಾಜಿಯಾಗಲಿ 
ಅವನ ಸೈನಿಕರಾಗಲೀ ಸಾಧುಸಂತರ ಗೋಜಿಗೆ ಹೋಗುವುದಿಲ್ಲವೆಂದು ಆ 
ಪ್ರಾಂತದಲ್ಲೆಲ್ಲಾ ಪ್ರಸಿದ್ಧವಾಗಿತ್ತು. ಶಿವಾಜಿಯು ಎಷ್ಟೋ ಮಂದಿ ಖಾಜಿ 
ಗಳನ್ನೂ ಫಕೀರರನ್ನೂ ಕಂಡಲ್ಲಿ ಗೌರವದಿಂದ ನಡೆದುಕೊಂಡ ಅನೇಕ ಕಥೆ 
ಗಳನ್ನು ಅತ್ತ ಕಡೆಯ ಜನರು ಕೇಳಿದ್ದರು. ಶಿವಾಜಿಯು ಸೈನ್ಯ ಸಮೇತ 
ಬಂದಿದ್ದಾ ನೆಂಬ ಸುದ್ದಿಯನ್ನು ಕೇಳುತ್ತಲೇ ಆ ಜನರೆಲ್ಲರಿಗೂ ಗಾಬರಿಯಾಯಿತು* 
ಅವರೆಲ್ಲರೂ ಸೇರಿ ಆಲೋಚನೆ ಮಾಡಿದರು.  ಫಕೀರನು ವಾಸಮಗಿರುವ 
ಎಡೆಯಲ್ಲಿ ಹೋಗಿ ಅಡಗಿಕೊಂಡರೆ ತಾವು ಸುರಕ್ಷಿತವಾಗಿ ಬದುಕಿಕೊಳ್ಳ ಬಹುದು 
ಎಂದು ಅವರು ಆಲೋಡನೆ ಮಾಡಿದರು. 

ಸಯ್ಯದ್‌ಜಾನ್‌ ಮಹಮದ್‌ನಿದ್ದೆಡೆಗೆ ಹೋಗಿ “ಫಕೀಠ ಸಾಹೇಬರೇ ! 
' ಮರಾಠಾ ಸೈನ್ಯಗಳು ಬರುತ್ತಿವೆ. ನಮ್ಮ ಊರಿನ ಸಮೀಪಕ್ಕೆ ಬಂದೇಬಿಟ್ಟಿವ. 
ನಮ್ಮ ಊರನ್ನು ಕೊಳ್ಳೆ ಹೊಡೆಯುತ್ತಾರೆ. ಲೂಟಿ ಮಾಡುತ್ತಾರೆ. ನಮ್ಮ 
ಪ್ರಾಣ, ಮಾನ, ಧನಗಳೆಲ್ಲ ಹೋಗುವ ಕಾಲ ಬಂದಿದೆ, . ನೀವು ಆಶ್ರೆಯವಿತ್ತು 
ಕಾಪಾಡಬೇಕು” ಎಂದು ಕೇಳಿಕೊಂಡರು. | 

ಫಕೀರನು “ಎಲ್ಲ ರಾಜ್ಯಗಳಲ್ಲಿಯೂ ಇದೇ ಗತಿಯಾಗಿದೆ. ಸಂಭಾವಿತರು , 
ಎಲ್ಲಿಯೂ ನೆಮ್ಮದಿಯಾಗಿ ಇರುವುದಕ್ಕಿ ಲ. ರಾಜರು ದುಷ್ಟ ರಾಗಿ ಹೋಗಿರು 
ವುದೇ ಇದಕ್ಕೆ ಕಾರಣ. ಮೊಗಲ್‌ ಸೇನಾಪತಿ ದಿಲೀರ್‌ಖಾನನು ಮಹಾರಾಷ್ಟ್ರ 
ರಾಜ್ಯಗಳಿಗೆ ಹೋಗಿ ಕೊಳ್ಳೆ ಹೊಡೆದುಕೊಂಡು ಬಂದಿದ್ದುನೆ. ಇವರ ರಾಜ್ಯದ 
ಮೇಲೆ ಆ ಮರಾಠರು ಧಾಳಿ ಮಾಡಲು ಬಂದಿದ್ದಾರೆ. ಒಬ್ಬರ ಮೇಲೊಬ್ಬರು 
ಹೋರಾಟ ನಡೆಸುತ್ತಾರೆ. ಮುಯ್ಯಿ ಗೆ ಮುಯ್ಯಿ ತೀರಿಸುತ್ತಾರೆ. ಅವರಿಗೇನು 
ಕಷ್ಟ? ಇವರಿಗಾಗಿ ಜನರು ಕಷ ಕೈ ಪಡಬೇಕಾಗಿದೆ. ಸಂಸಾರಿಗಳು ತಮ್ಮಷ್ಟಕ್ಕೆ 
ತಾವು ಸುಖವಾಗಿರಲು ಇವರು ಬಿಡುವುದಿಲ್ಲ. ನಿಮ್ಮನ್ನೆಲ್ಲಾ ರಕ್ಷಿಸಲು ನನಗೇನು 
ಶಕ್ತಿಯಿದೆ ? ನಾನಿರುವೆಡೆ, ನೀವಿರುತ್ತೇವೆಂದು ಹೇಳಿದರೆ ನಾನು ಹೇಗೆ ತಾನೇ 
ಬೇಡವೆನ್ನ ಲಾದೀತು ? ಬನ್ನಿ ದೇವರು ಮಾಡಿಸಿದಂತೆ ಆಗುತ್ತದೆ” ಎಂಬನು. 


೧೩೮ ಛತ್ರಪತಿ ಶಿವಾಜಿ 


ಆ ಸಂಸಾರಿಗಳು ತಮ್ಮ ಐಶ್ವರ್ಯ ವನ್ನೆ ಲ್ಲಾ ಹೊತ್ತುಕೊಂಡು ಬಂದು ನೆಲದಲ್ಲಿ 
ಹೂತಿಟ್ಟು ಆ ಫಕೀರನ ಆಶ್ರಮದಲ್ಲಿ ಅವಿತುಕೊಂಡರು. 

"ಮರಾಠಾ ಸೈನ್ಯಗಳು ಜಾಲ್ನಾ ಊರಿನೊಳಗೆ ಪ್ರವೇಶ ಮಾಡಿದವು, 
ಅವರಿಗೆ ಅಲ್ಲಿ ಹೇರಳವಾದ ಧನ ಸಿಕ್ಕುವುದೆಂಬ ಆಸೆಯಿತ್ತು. ಶ್ರೀಮಂತರ 
ಮನೆಗಳಿಗೆ ಮೊದಲು ನುಗ್ಗಿ ದರು. ಅಲ್ಲಿ ಏನೂ ಸಿಕ್ಕಲಿಲ್ಲ. ಸಂದೂಕಗಳೆಲ್ಲಾ 
ಬರಿದಾಗಿದ್ದುವು. ಮನೆಗಳಲ್ಲಿ ನೆಲವನ್ನು ಅಗೆದು ನೋಡಿದರು. ಏನೂ ಇಲ್ಲ, 
ಕಾವಲುಗಾರರು ಕೂಡಾ ಇರಲಿಲ್ಲ. ಬಡವರ ಮನೆಗಳನ್ನು ಲೂಟಿ ಮಾಡಿದರು. 
ಅಲ್ಲಿಯೂ ಏನೂ ದೊರಕಲಿಲ್ಲ. ಸರದಾರರುಗಳಿಗೆ ಕೋಪ ಬಂದಿತು. ಇವರೆಲ್ಲಾ 
ಎಲ್ಲಿಗೆ ಹೋಗಿರಬೇಕು? ಕೂಡಿಟ್ಟ ಹಣವನ್ನು ಹೊತ್ತುಕೊಂಡು ಔರಂಗಾ 
ಬಾದಿಗೆ ರಕ್ಷಣೆಗಾಗಿ ಹೋಗಿರಬಹುದೇ ? ಧನಿಕರು ಅಲ್ಲಿಗೆ ಹೋಗುವುದೇ 
ಇಲ್ಲ. ಅಲ್ಲಿ ಅವರಿಗೆ ರಕ್ಷಣೆ ಎಲ್ಲಿದೆ? ಮೊಗಲ್‌ ಸೈನಿಕರು ಎಲ್ಲವನ್ನೂ 
ಕಿತ್ತುಕೊಳ್ಳುತ್ತಾರೆ. ದಿಲೀರ್‌ಖಾನನೇ ಕಿತ್ತುಕೊಂಡು ಓಡಿಸುತ್ತಾನೆ. ಈ 
ಸಾಹುಕಾರರಿಗೆ ಅಷ್ಟು ಬುದ್ದಿ ಇಲ್ಲದೇ ಹೋಗಿಲ್ಲ. ಅವರುಗಳು ಇಲ್ಲಿಯೇ 
ಸಮೀಪದಲ್ಲಿ ಕಾಡುಗುಡ್ಡ ಗಳಲ್ಲಿಯೋ ವನಪ್ರ ದೇಶಗಳಲ್ಲಿಯೋ ಅವಿತುಕೊಂಡಿರ . 
ಬೇಕು. ನಮ್ಮ ಸೈನ್ಯ ಗಳು ಮುಂದಕ್ಕೆ ಹೊರಟುಹೋಗುತ್ತಲೇ ಬಂದು ಊರು 
ಸೇರಿಕೊಳ್ಳೊ €ಣವೆಂದು ಹೊಂಚು ಹಾಕುತ್ತಿರಬಹುದೆಂದು ನಿರ್ಧರಿಸಿಕೊಂಡರು. 

ಈ ಜು ಎಲ್ಲಿ ಹೋಗಿದ್ದಾ ರೆ? ಹುಡುಕಬೇಕೆಂದು ಸೇನಾಧಿಪತಿಗಳು 
ದೂತರನ್ನು ನಾಲ್ಕು ಕಡೆಗಳಿಗೆ ಅಟ್ಟಿ ದರು. ದೂತರು ಸಮೀಪದಲ್ಲಿರುವ 
ಫಕೀರ ಸಯ್ಯದ್‌ಜಾನ್‌ ಮಹಮದನ ಆಶ್ರಮದಲ್ಲಿ `ಈ ಜನರೆಲ್ಲರೂ ಹೋಗಿ 
ಸೇರಿಕೊಂಡಿದ್ದಾ ರೆಂದು ಕಂಡುಹಿಡಿದರು. ಶಿಬಿರಕ್ಕೆ ಹಿಂತಿರುಗಿ ಬಂದು 
ಸೇನಾಧಿಪತಿಗಳಿಗೆ ಅರಿಕೆ ಮಾಡಿದರು. “ಇಲ್ಲಿಗೆ ಸಲ ದೂರದಲ್ಲಿಯೇ 
ಸಯ್ಯ ದ್‌ಜಾನ್‌ ಮಹಮದ ಎಂಬ ಫಕೀರನ ಠಾಣೆಯಿದೆ. ಈ ಶ್ರೀಮಂತ 
ಹ ಅಲ್ಲಿಗೆ ಹೋಗಿ ಸೇರಿಕೊಂಡಿದ್ದಾ ರೆ” ಎಂದು ತಿಳಿಸಿದರಂ. 

ಸೇನಾಧಿಪತಿಗಳು ಅವನೆಂಥಾ ಫಕೀರ ? ಕಳ್ಳ ಫಕೀರ, ಇವರನ್ನ ಲ್ಲಾ 

ಏಕೆ ಸೇರಿಸಿಕೊಂಡಿದ್ದಾ ನೆ. ಬೆಳಗಿನಿಂದ ಇರುಳಿನವರೆಗೆ ಬೇಡಿದರೂ ಭಿಕ್ಷವನ್ನು 
ನೀಡದ ಈ ಜನರಿಗೆ ಅವನೇಕೆ ಅಶ್ರಯವಿತ್ತ ಈ ಐಶ್ವ ರ್ಯವಂತರ 
ಸ್ವಭಾವವೇ ಹೀಗೆ, ಅವರು ಯಾವಾಗಲೂ ಭಯಗ್ರಸ್ವ್ರರು. ಭಷ ಬಂದಾಗ 


ಛತ್ರ ಪತಿ ಶಿವಾಜಿ ' ೧೩೯ 


ದೇವಾಲಯಗಳನ್ನೊ ಸಾಧುಸಂತರನ್ನೊ € ಆಶ್ರಯಿಸುತ್ತಾ ರೆ, 'ಭೆಯತಪ್ಪಿ 
ಹೋದ ಮೇಲೆ ಅವಗೆ ದುಡ್ಡ € ದೇವರು ಸ ಆ ಫಕೀರನ ಕತೆಗೆ 
ಹೋಗಿ ಆ ಧನಿಕರನ್ನು ಹಿಡಿದು. ತಿನ್ನಿರಿ. ಅವರು ಬಚ್ಚಿಟ್ಟ ತಿರುವ ಧನವನ್ನು 
ಪತ್ತೆಹಚ್ಚಿ ಹೊತ್ತುಕೊಂಡು ಬನ್ನಿರಿ. ನಾವು ಇಷ್ಟಾದ ಮೀಳ ಈ ಜಾಲ್ನ್ನಾ ದ 
ಹಣವನ್ನು . ಹೊತ್ತುಕೊಂಡೇ ಹೋಗಬೇಕು. ಈ "ನರಿಗೆ ಸರಿಯಾಗಿ ಬುದ್ಧಿ 
ಕಲಿಸಬೇಕು. ಹಾಗೇ ಬಿಟ್ಟುಹೋದರೆ ನಮಗೆ ಅಪಮಾನ. ಅಲ್ಲಿ ಫಕೀರ 
ನೇನಾದರೂ ಅಡ್ಡ ಬಂದರೆ ಅವನನ್ನು ನಮ್ಮ ಶಿಬಿರಕ್ಕೆ ಕರೆದು ತನ್ನಿ . ವಿಚಾರಣೆ. 
ಮಾಡೋಣ” ಎಂದು ಹೇಳಿದನು, 
ಸೈನಿಕರು ಉತ್ಸಾಹದಿಂದ ಫಕೀರನ ಠಾಣ್ಯಕ್ಕೆ ಹೋಗಿ ಧನಿಕರನ್ನು 
ಹಿಡಿದರು. ಅಲ್ಲಿ ಸೇರಿಕೊಂಡಿದ್ದ ಧನಿಕರು, ಬಡವರು, ಸ್ತ್ರೀಯರು, ಮಕ್ಕಳು 
ಗಳನ್ನೆ ಲ್ಲಾ ಹೊಡೆದು ಹಿಂಸೆಪಡಿಸಿದರು. ಆ ಹಿಂಸೆಯನ್ನು ತಡೆಯಲಾರದೇ 
ಆ ಜನರು ಬಾಯಿಬಿಟ್ಟರು. ಭೂಮಿಯಲ್ಲಿ ಹುಗಿದಿಟ್ಟಿ, ದ್ದ ಚಿನ್ನೆ, ಬೆಳ್ಳಿ, 
ರತ್ನಾ ಭರಣಗಳನ್ನೆ ಲ್ಲಾ ಅಗೆದು ತೆಗೆದು ತಮ್ಮ ಶಿಬಿರಕ್ಕೆ ಸಾಗಿಸಿಕೊಂಡು 
ಹೋದರು. ಎದುರು ಬಿದ್ದವರನ್ನು ಕಡಿದುಹಾಕಿದರು. ಆ ಠಾಣ್ಯದಲ್ಲಿ ರಕ್ತದ 
ಕೋಡಿಯು ಹರಿಯಿತು. ಹೆಣಗಳು ರಾಶಿರಾಶಿಯಾಗಿ ಬಿದ್ದು ಹೋದವು, 
ಫಕೀರನು ಬಂದು ಆ ದೃ ಶ್ಯ ವನ್ನು ಕಣ್ಣಾ ರೆ ನೋಡಿದನು.. ದುಃಖದಿಂದ 
ಉದ್ವಿ ಗ್ಗ ನಾಗಿ “ದೇವರೇ ಜಾ ಪಾಪಕ್ಕಾಗಿ ನೀನು ಈ ಜನರಿಗೆ ಇಂಥಾ 
ಶಿಕ್ಷೆಯನ್ನು ಕೊಟ್ಟೆ ಇವರೇನು ತಪ್ಪು ಮಾಡಿದರು ? ಈ ಭೂಮಿಯ ಮೇಲೆ 
ಮೆ ಬದುಕಿರಬಾ ನರದೆಂದು ನಿನ್ನ ಶಾಸನವಿದೆಯೇ ? ದುಷ್ಟರಾದ 
ರಾಜರು, ಕ್ರೂರಕರ್ಮಿ ಗಳಾದ ಸೇನಾಧಿಪತಿಗಳು, ಇವರಿಗಾಗಿಯೇ ಈ 
ರಾಜ್ಯವು ನಿರ್ಮಾಣವಾಗಿದೆಯೇ ? ದೇವರಿಲ್ಲವೆ? ದೇವರೇ ಸೃಷ್ಟಿಮಾಡಿದ 
ಈ ಭೂಮಿಯ ಮೇಲೆ ದೇವರ ರಾಜ್ಯಕ್ಕೆ ಜಾಗವೇ ಇಲ್ಲವೆ Y ಎಂದು 
ಉದ್ದಾ ರ ತೆಗೆದನು. 
| ಘೋರ ಸ ಸ್ಮಶಾನದಂತಿದ್ದ ಠಾಣೆಯಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥನೆ 
ನ ಸತ್ತ ಅಲ್ಲಿಂದ ಎದ್ದು ನೇರವಾಗಿ ಮರಾಠಾ ಸೆ ನ್ಯ ಗಳು ಎಲ್ಲಿ ಬೀಡು 
ಬಿಟ್ಟಿದ್ದವೋ ಅಲ್ಲಿಗೆ ಹೋದನು. | 
ಸೈನಿಕರು ಛ ಫಕೀರನನ್ನು ಕಾಣುತ್ತಲೇ “ ು! ಫಕೀರನು ಬಂದ. ಇವನೇ 


೧೪೦ ಛತ್ರಪತಿ ಶಿವಾಜಿ ' 


ಆ ಜಾಲ್ಲಾದ ಜನರನ್ನು ಬಚ್ಚಿಟ್ಟಿದ್ದ ವನು. ಅಲ್ಲಿ ಸಿಕ್ಕಲಿಲ್ಲ. ಈಗ ನಮ್ಮ ಕೈಗೆ 
ಸಿಕ್ಕಿದ್ದಾನೆ” ಎಂದು ಕೂಗಿಕೊಳ್ಳುತ್ತಾ ಅವನ ಸಮೀಪಕ್ಕೆ ಬಂದರು. 
ಫಕೀರನು ಆ ಸೈನಿಕರ ಆರ್ಭಟವನ್ನು ಕೇಳಿ ಹೆದರಲಿಲ್ಲ, ಅವರನ್ನೆಲ್ಲಾ 
ಧೈರ್ಯದಿಂದ ಎದುರಿಸಿ ನಿಮ್ಮ ಸೇನಾಧಿಪತಿಗಳು ಎಲ್ಲಿದ್ದಾರೆ? ನಿಮ್ಮ ರಾಜ 
ಶಿವಾಜಿಯು ಎಲ್ಲಿದ್ದಾನೆ? ತೋರಿಸಿರಿ. ನನ್ನನ್ನು ಮುಟ್ಟ ಬೇಡಿರಿ, "`ನಾನು 
ಓಡಿ ಹೋಗುವವನೂ ಅಲ್ಲ, ನಿಮ್ಮ ಕೈಗೆ ಸಿಕ್ಕುವವನೂ ಅಲ್ಲ, ಎಂದು 
ಹೇಳಿದನು, 
ಸೈನಿಕರು ಅವನನ್ನು ಅಧಿಕಾರಿಗಳಿದ್ದ ಗುಡಾರಕ್ಕೆ ಕರೆದೊಯ್ದ ರು. ವಿಸಾಜಿ 
ನೀಲಕಂಠ, ಮೋರೆ ತ್ರ್ಯಂಬಕ್‌ ಇವರಿದ್ದ ಸ್ವ ಛಕ್ಕೆ ಕರೆದೊಯ್ದು ನಿಲ್ಲಿಸಿದರು. 
ಆ ಅಧಿಕಾರಿಗಳು ಉಗ್ರ ರೂಪವನ್ನು ತಾಳಿ ಬಂದಿದ್ದ ಫಕೀರನನ್ನು 
ನೋಡಿ “ನೀವೇಕೆ ಬಂದಿದ್ದೀರಿ, ನಿಮಗೇನು 'ಬೇಕು” ಎಂದು ಕೇಳಿದರು. 
ಫಕೀರನು ಮ್ಮ ಸೈನಿಕರು. ನಮ್ಮ ಠಾಣ್ಯಕ್ಕೆ ಬಂದು 'ಅಲ್ಲಿದ್ದ 
ಜನರನ್ನೆಲ್ಲಾ ಕೊಂದುಹಾಕಿ ಹಣವನ್ನು ದೋಚಿಕೊಂಡು ಬಂದಿದ್ದಾ ರೆ. ಹೆಣ 
ಗಳೆ ರಾಶಿ ರಾಶಿಗಳು ಬಿದ್ದಿವೆ. ಅದನ್ನು ನೋಡಿದರೆ ಕಲ್ಲಿನ ಹೃ ದಯವಾದರೂ 
ಕರಗಿ ಹೋಗುತ್ತದೆ. ಇಂಥಾ ದುಪ್ಸತ್ಯಗಳನ್ನು ಮಾಡಲು ನಿಮಗಾರು 
ಅಪ್ಪ ಣೆ ಕೊಟ್ಟರು. ಛತ್ರಪತಿ ಶಿವಾಜಿಯ ಹೆಸರು ಕೇಳಿದ್ದೇನೆ. ಅವನು 
ಧರ್ಮಾತ್ಮನೆಂದು ಹಿಂದೂ ಜನ ಹೊಗಳುವುದನ್ನು ಕೇಳಿದ್ದೇನೆ. ಇಂಥಾ 
ಸುಳ್ಳು ಹೊಗಳಿಕೆಗಳೇಕೆ ! ಅಲ್ಲಿಗೆ ಬಂದು ನೋಡಿದರೆ ಗೊತ್ತಾಗುತ್ತದೆ. 
ಎಷ್ಟು ತ ಜನ ಹಿಂದೂಗಳು ಸತ್ತು ಬಿದ್ದಿದ್ದಾ ರೆ, ಶಿವಾಜಿಯು ಎಂಥಾ ಹಿಂದೂ 
ರಾಜ? ಎಂದಾ ಧರ್ಮಾತ್ಮಾ ೧ ಎಂದು ಉದ್ದಾ ರ ತೆಗೆದನು. 
ಸೇನಾಧಿಪತಿಯು ನಗುತ್ತಾ. ಫಕೀರರು ಇಷ್ಟೂ ೦ದು ಉದ್ರಿ ಕ್ರರಾಗಿರು 
ವುದು ನಮಗೆ ಆಶ್ಚರ್ಯಕರವಾಗಿದೆ. ಮೊದಲು ಜೀವ ದಾರಿ "ತಪ್ಪಿ ತಪ್ಪು 
ಸ್ಥಳಕ್ಕೆ ಬಂದಿದ್ದಿ ರೆಂದು ತೋರುತ್ತದೆ. ನೀವು ನೇರವಾಗಿ ಔರಂಗಾಬಾದಿಗೆ 
ಹೋಗಿ ದಿಲೀರ್‌ ಖಾನನಿಗೆ ಈ ಪ ಪ್ರಶ್ನೆ ಗಳನ್ನು ಹಾಕಿದ್ದರೆ ಬಲು ಚೆನ್ನಾಗಿತ್ತು. 
ಶಿವಾಜಿ ಮಹಾರಾಜರು ಯಾರೆಂಬುದನ್ನು "ಅವನು ಚೆನ್ನಾಗಿ ಬಲ್ಲ. ನಿಮ್ಮ 
ಧರ್ಮಜಿಚ್ಞಾ ಸೆಗೆ ಉತ್ತ ರ ಕೊಡಬೇಕಾದವನು ದಿಲೀರ್‌ಖಾನ್‌., ಅವನು 
ಮಾಡಿದ ಪಾ: ಪಕ್ಕೆ ಇದು ಪ್ರಾ ಯಶ್ಚಿ ತ್ರ ವೆಂದುಕೊಳ್ಳಿ ಅಥವಾ ಪ್ರಶೀಕಾರ 


3 


ಛತ್ರ ಪತಿ ಶಿವಾಜಿ C9೧ 


ವೆಂದುಕೊಳ್ಳಿ. ಫಕೀರರು ಹೆಣಗಳನ್ನೇ ಕಂಡಿಲ್ಲವೇನು ? ಇಂದೇ ಹೊಸದಾಗಿ 
ಹೆಣಗಳನ್ನು ನೋಡುತ್ತಿದ್ದಿ €ರೇನು? ಅತ್ತ ಬಿಜಾಪುರದ ಕಡೆ ಹೋಗಿ ಬನ್ನಿರಿ. 
ಎಷು ಸ ಊರುಗಳು ಸುಟ್ಟು ಬೂದಿಯಾಗಿವೆ! . ಊರು ಊರುಗಳಲ್ಲಿಯೂ 
ರಕ್ತದ ಕೋಡಿಗಳು ಹರಿದಿದ. ಹೆಣಗಳ ರಾಶಿಗಳು ಬಿದ್ದಿವೆ. 

ಫಕೀರನು “ಸೇನಾಧಿಪತಿಗಳೇ, ಯಾರ ಅಪರಾಧಕ್ಕೆ ಯಾರಿಗೆ ಶಿಕ್ಷೆ? 
ನನ್ನ ಕಣ್ಣು ಮುಂದೆ ಈ ಘೋರ ಕೃತ್ಯಗಳನ್ನು ನಡೆಸಿದ್ದಿ (ರಿ, ಈ ಜನ 
ನಿರಪರಾಧಿಗಳು. ಅದಕ್ಕೆ ನಾನು ಸಾಕ್ಷಿ.” 

ಸೇನಾಧಿಪತಿಯು “ಅಪರಾಧಿಗಳಾರು ?” ಎಂದು ಪ್ರಶ್ನೆ ಮಾಡಿದನು. 

“ನೀವು, ನಿಮ್ಮ ಸೈನಿಕರು, ನಿಮ್ಮ ಸೇನಾಧಿಪತಿಗಳು, ನಿಮ್ಮ 
ಮಹಾರಾಜರು, ನೀವು ಘೋರ ಪಾತಕಿಗಳು, ನಿಮಗೆ ಕ್ಷಮೆಯಿಲ್ಲ' ಎಂದು 
ಗದ್ದರಿಸಿದನು. 

ಸೇನಾಧಿಪತಿಯು “ನಾವು ನಿಮ್ಮಂಥವರಲ್ಲಿ ಕ್ಷಮಾ ಪ್ರಾರ್ಥನೆ ಮಾಡು 
ವವರಲ್ಲ. ನೀವು ಮನಸ್ವೀ ಹರಟುತ್ತಿದ್ದರೂ ಫಕೀರರೆಂದು ನಾವೇ ನಿಮನ್ನು 
ಕ್ಷಮಿಸಿದ್ದೇವೆ. ನೀವೇನು ಮಾಡಬಲ್ಲಲ ? ಹೋಗಿ. ನಿಮಗೆ ಶಕ್ತಿಯಿದ್ದರೆ 
ಧೈರ್ಯವಿದ್ದರೆ, ಆ ದಿಲೀರ್‌ಖಾನನಿಗೆ ಹೇಳಿರಿ, ಈ ಕೃತ್ಯಗಳಗೆಲ್ಲಾ 
ಅವನು ಹೊಣೆ” ಎಂದು ಹೇಳಿದನು. 

ಕೋಪದಿಂದ ಫಕೀರನು ಉತ್ತರ ಕೊಟ್ಟನು ; “ಲೋಕದ ಪಾಪಕ್ಕೆ 
ನೀವೆಲ್ಲರೂ ಹೊಣೆ. ದೇವರ ರಾಜ್ಯವನ್ನು ಹಾಳುಮಾಡುತ್ತಿರುವ ಸೈತಾನಿಗಳು 
ನೀವು. ನಿಮ್ಮ ಪಾಪದಿಂದಲೇ ನೀವು ಹಾಳಾಗಿ ಹೋಗುತ್ತೀರಿ. ನಿಮ್ಮ 
ರಾಜನು ಮರಣ ಹೊಂದುತ್ತಾನೆ ನನ್ನ ಶಾಪವು ತಪ್ಪಿ ಹೋಗುವುದಿಲ್ಲ” 
ಎಂದು ಹೇಳಿದನು. 

ಅವನ ಮಾತುಗಳನ್ನು ಕೇಳಿ. ಸೇನಾಧಿಪತಿಗಳಿಗೆ ತಡೆಯಲಾರದಷ್ಟು 
ಕೋಪ ಬಂದಿತು. “ನೀನು ಫಕೀರನಲ್ಲ. ಹರಾಂಕೋರ, ಮಹಾರಾಜರ 
ಹೆಸರೆತ್ತಬೇಡ. ಹೋಗು”: ಎಂದು ಹೇಳಿ ಆಸನದಿಂದ ಎದ್ದು ಬಂದು 
ಫಕೀರನ ಕಪಾಲಕ್ಕಿ ಬಲವಾಗಿ ಏಟು ಕೂಟ್ಟ ನು, 

ಫಕೀರನು ತಿರಸ್ಕಾರದ ನಗುವನ್ನು ನಕ್ಕು ಅವರ ಸಮ್ಮುಖದಿಂದ 
ಹೊರಟು ಹೋದನು, 


೧೪೨ ಛತ್ರಪತಿ ಶಿವಾಜ 


ಸೇನಾಧಿಪತಿಗಳಿಗೆ ಧೈರ್ಯ ಕೆಡದಿದ್ದರೂ ಫಕೀರನ ಮಾತುಗಳು" ಅವರ 
ಹೃ ದಯದಲ್ಲಿ ಕೊರೆಯುತ್ತಲೇ ಇದ್ದಿ ತು. 

ಮರಾಠರು ಎಲೆ ಲ್ಲಿಯೂ ಲೂಟಿ ಮಾಡಿ ಅಪಾರ ಹಣವನ್ನು ಶೇಖರಿ 
ಸಿದ್ದ ರು, ಮೊಗಲ್‌. ಅಧಿಕಾರಿಗಳ ರಾಜಧಾನಿಯಾದ ಔರಂಗಾಬಾದನ್ನು 
ಕೊಳ್ಳೆ ಹೊಡೆದುಕೊಂಡು ರಾಯಗಡಕ್ಕೆ ಹಿಂತಿರುಗಬೇಕೆಂದು ಅಲ್ಲಿಂದ ಸೈನ್ಯ 
ವನ್ನು ಮುಂದಕ್ಕೆ ನಡೆಸಿಕೊಂಡು ಹೋದರು. 


೧೯ 


ದಿಲೀರ್‌ಖಾನನಿಗೆ ಈ ಸಮಾಚಾರಗಳಿಲ್ಲವೂ ತಿಳಿದವು. ಮರಾಠರು 
ತಮ್ಮ ರಾಜ್ಯದಲ್ಲಿ ಲೂಟಿಯಿಂದ. ವಿಶೇಷ ಹಣವನ್ನು ಸಂಪಾದಿಸಿದ್ದಾ ರೆಂದೂ, 
ಚಿರಂಗಾಬಾದಿನ ಕಡೆಗೆ ಬರುತ್ತಿ ಶ್ರಿದ್ದಾರೆಂದೂ ಕೇಳಿದನು. ಜಾಲ್ನಾ ದಲ್ಲಿ 
ನಡೆಸಿದ ಅತ್ಯಾಚಾರಗಳೆಲ್ಲವನ್ನೂ ಕೇಳಿದನು. ಈ ಶಿವಾಜಿಯು ಔರಂಗಾ 
ಬಾದಿನವರೆಗೆ ಬರುವುದಕ್ಕೆ ಆಸ ಸದ ಕೂಡಬಾರದು. ಅವನನ್ನು ಮಾರ್ಗ 
ದಲ್ಲಿಯೇ ಹೊಡೆದು ಓಡಿಸಿ ಅವನು ಕೊಳ್ಳೆ ಹೊಡೆದುಕೊಂಡು ಬಂದಿರುವ ` 
ಹಣವನ್ನೆ ಲ್ಲಾ ಕಿತ್ತು ಕೊಳ್ಳ ಬೇಕೆಂದು ಹಟತೊಟ್ಟನು. ತಕ್ಷಣವೇ ಔರಂಗಾ 
ಬಾದಿನಲ್ಲಿದ್ದ.” ಸೈನ್ಯ ವನ್ನೆ ಲ್ಲಾ ಜೊತೆಗೂಡಿಸಿ ಹೊರಡಿಸಿದನು. ಆ ಸೈನ್ಯಗಳ 
ಜೊತೆಯ ಲ ಕರಣಸಿಂಗ್‌" ಎಂಬ ರಜಪೂತ ಸೇನಾಧಿಪತಿಯು ಹೊರಟಿದ್ದ ನು. 
ಮೊಗಲ್‌ ಸೈನ್ಯ ಗಳು ಭರದಿಂದ ಬರುತ್ತಿದ್ದ ವು. ಮೊಗಲ್‌ ಸೈನ್ಯ ಕ್ಕೂ 
ಮರಾಠ ಸೆ ಶ್ಯ ಕ ಇನ್ನು ಆರು ಮೈ ಲಿಗಳ ಆ? ಮಾತ್ರ ಉಳಿದಿದ್ದ ರ್ಟ 
ಕೂ, ಕಸೆ ಸ್ಟ ನ್ಯ ಗಳೆಲ್ಲಾ ಹ ಮರಾಠರ ಇಚ ಬಿದ್ದ ರೆ ಅವರು 
ನಾಶವಾಗುವುದು ಖಂಡಿತ ಎಂದು ಆಲೋಚನೆ ಮಾಡಿದನು.” ಅವನಿಗೆ 
ಅಂತರಂಗದಲ್ಲಿ ಶಿವಾಜಿಯ ಮೇಲೆ ಅಭಿಮಾನವಿತ್ತು. "ಈ ಮರಾಠರೂ 
ರಜಪೂತರೂ ಎಂದಾದರೂ ಒಂದಾಗಿ ಔರಂಗಜೇಬನನ್ನು ಮೂಲೆಗೆ ಕೂಡಿಸು 
ಶ್ರಾರಿ' ಎಂಬ ಭಾವನೆಯು ಅವನ ಮನದಲ್ಲಿ ನಾಟಿತ್ತು. ಶಿವಾಜಿಗೆ ತನ್ನ 
ಕ್ರೈ ಲಾದ ಸಹಾಯ ಮಾಡಬೇಕೆಂದು ನಿಶ್ಚ ಯಿಸಿಕೊಂಡು ರಹಸ್ಯ ವಾಗಿ ಒಬ್ಬ 
ದೂತನನ್ನು ಅವನ ಬಳಿಗೆ ಕಳುಹಿಸಿಕೊಟ್ಟ ನು, 


ಛತ್ರಪತಿ ಶಿವಾಜಿ ೧೪೩ 


ಈ ದೂತನು ಬೈರಾಗಿಯ ವೇಷದಿಂದ ಬಂದು ಮರಾಠಾ ಸೇನಾಧಿಪತಿ 
. ಗಳನ್ನು ಕಂಡನು. "ದಿಲೀರ್‌ಖಾನನ ಬ್ರಹ್ಮಾಂಡ ಸೈನ್ಯಗಳು ಬರುತ್ತಿವೆ. 
ಇಲ್ಲಿ ಯುದ್ಧ ವೊದಗಿದರೆ ನಿಮಗೆ ಜಯವಾಗದು. ಎಲ್ಲವನ್ನೂ ಕಳೆದುಕೊಂಡು 
ಸೈನ್ಯವನ್ನು ನಾಶಪಡಿಸಿಕೊಂಡು ಹೋಗುತ್ತೀರಿ, ಮೊಗಲ್‌ ಸೇನಾಧಿಪತಿ 
ಕರಣಸಿಂಗರ ದೂತನು ನಾನು” ಎಂದು ಹೇಳಿದನು. | 

ಮರಾಠಾ ಸೈನ್ಯಗಳು ತಕ್ಷಣವೇ ಹಿಂತಿರುಗಿ ಕಾಡು ಮಾರ್ಗಗಳಲ್ಲಿ 
ಹೊರಟವು. ' ಅಷ್ಟರಲ್ಲಿ ಮೊಗಲ್‌ ಸೈನ್ಯಗಳು ಹಿಂದಿನಿಂದ ಅಟಿ ಸಿಕೊಂಡು 
ಬಂದೇಬಿಟ್ಟ ವು. ದಾರಿಯುದ್ದ ಕ್ಕೂ ಮರಾಠರು ಲೂಟಿಮಾಡಿ ತಂದಿದ್ದ 
ಎಷ್ಟೊ € ಐಶ್ವರ್ಯವನ್ನು ಕಳೆದುಕೊಂಡರು. ದಾರಿಯಲ್ಲಿ ಹಲವು ಸೈನ್ಯಗಳು 
ನಾಶವಾದವು, ಮರಾಠಾ ಸೈನಿಕರು ಅತಿಕಷ್ಟ ದಿಂದ ತಮ್ಮ ರಾಜ್ಯದ ಗಡಿಯನ್ನು 
ಸೇರಿದರು. | 

ಜಾಲ್ಲಾ ದಲ್ಲಿ ಫಕೀರನು ಕೊಟ ಚ ಶಾಪವು ತಟಿ ಕ ತೆಂದು ಎಷ್ಟೊ € ಮಂದಿ 
ಸೈನಿಕರು, ಸೇನಾಧಿಪತಿಗಳು ಮನನೊಂದುಕೊಳ್ಳುತ್ತಾ ಹಿಂತಿರುಗಿದರು, 

ದಿಲೀರ್‌ಖಾನನು “ಇನ್ನು ಆ ಮರಾಠರನ್ನು ಹಿಂದಟ್ಟಿ ಕೊಂಡು ಹೋಗು 
ವುದು ವ್ಯರ್ಥ, ಅವರು ಅವರ ಗಡಿಯನ್ನು ಸೇರಿಕೊಂಡರು. ಇನ್ನು ಮುಂದೆ 
ಹೋದರೆ ನಮಗೆ ಅಪಾಯ ತಪ್ಪದು, ನಮ್ಮ ಸೈನ್ಯಗಳು ನಾಶವಾಗುತ್ತವೆ” 
ಎಂದುಕೊಂಡು ಕ ೈಗೆ ಸಿಕ್ಕಿದಷ್ಟು ಮರಾಠರ ಪದಾರ್ಥಗಳನ್ನು ವಶಪಡಿಸಿ 
ಕೊಂಡು ಹಿಂತಿರುಗಿದನು. 

ನಾನಾ ದಿಕ್ಕುಗಳಿಂದ ಮರಾಠಾ ಸೈನ್ಯಗಳೆಲ್ಲವೂ ಹಿಂತಿರುಗಿದವು. ಹೇರಳ 
ವಾದ ಸಂಪತ್ತನ್ನು ಕೊಳೆ ಹೊಡೆದು ತಂದಿದ್ದ ರು: ರಾಜ ಭಂಡಾರವನ್ನು 
ಬಂಗಾರದಿಂದ ತುಂಬಿದರು. ಶಿವಾಜಿಯು ಸೈನ್ಯ ಸಮೇತನಾಗಿ ಹಿಂತಿರುಗುತ್ತಾ, 
ಪ ಡಿ ಲಾದಲ್ಲಿ ಕೆಲವು ದಿನಗಳು ಮೊಕ್ಕಾ ಮಾಡಿದನು. ಸಾಂಬಾಜಿಯು 
ಪನ್ಹಾಲಾ ಕೋಟಿಯಲ್ಲಿ ಶಿವಾಜಿ ಮಹಾರಾಜನಿಗೆ ರಾಜಯೋಗ್ಯ ವಾದ ಆತಿಥ್ಮ 
ಗಳನ್ನು ಸಿದ ಗೊಳಿಸಿದನು. ತಂದೆ ಮಕ್ಕಳಿಬ್ಬರೂ ಸ್ವಲ್ಪ ದಿನಗಳು ಪನ್ಸಾ ಲಾ 
ದುರ್ಗದಲ್ಲಿ ಏಕತ್ರನಿವಾಸ ಮಾಡಿಬರು. ಸಾಂಬಾಜಿಯು ತಂದೆಯ ಪರಾಕ್ರಮ 
ವನ್ನೂ ಅವನ ಸದ್ದು ಗಳನ್ನೂ ಬಹಳವಾಗಿ ಮೆಚ್ಚ ಕೊಂಡಿದ್ದ ರೂ, ತಂದೆಯ 
ಎಷಯದದ್ಲ ವಿಶೇಷ ಗೌರಪವನ್ನು ತೋರುತ್ತಿದ್ದ ರೂ ಅನೇಕ ಎಚಾರಗಳಲ್ಲ 


೧೪೪ ಛತ್ರಪತಿ ಶಿವಾಜಿ 


ತಂದೆಯ ಅಭಿಪ್ರಾಯಕ್ಕೂ ಸಾಂಬಾಜಿಯ ಅಭಿಪ್ರಾಯಕ್ಕೂ ಭೇದವಿದ್ದಿ ತು. 
ಆದರೆ 'ಶಿವಾಜಿಯೊಡನೆ ಧೈರ್ಯದಿಂದ ನಿಂತು ಮಾತನಾಡುವ ಸಾಹೆಸವು 
ಸಾಂಬಾಜಿಗೆ ಎಂದೂ ಇರಲಿಲ್ಲ. 

ತಂದೆಮಕ್ಕಳಿಬ್ಬರೂ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದಾ ಗ 
ಸಾಂಬಾಜಿಯು ಮೆಲ್ಲಮೆಲ್ಲಗೆ ಹೇಳಿದನು. “ಮಹಾರಾಜರೇ, ಈ ಮೊಗಲರಿಗೂ 
ನಮಗೂ ವಿರೋಧವು ಕೊನೆ ಮುಟ್ಟು ವುದೇ ಇಲ್ಲವೆ ?” 

ಶಿವಾಜಿಯು ನಕ್ಕು ಹೇಳಿದನು. “ನಿನ್ನ ಮಾತುಗಳೂ, ಮನಸ್ಸೂ ನನಗೆ 
ಚೆನ್ನಾಗಿ ಅರ್ಥವಾಗಿದೆ. ಸಾಂಬಾಜಿ, ನೀನು ಮೊಗಲರೊಡನೆ ಸಂಧಿಮಾಡಿ 
ಕೊಳ ಬೇಕೆಂದು ಇಷ್ಟಪಡುತ್ತೀಯೆ, ಅದು ಎಂದೆಂದಿಗೂ ನಡೆಯದ ಮಾತು. 
ಔರಂಗೆಜೇಬನು ಜೀವಂತನಾಗಿರುವವರೆಗೆ ನಮಗೂ ಅವರಿಗೂ ಸಂಧಿಯಾಗಲೀ, 
ಸಮಾಧಾನವಾಗಲೀ ಅಸಂಭವ. ಔರಂಗಜೇಬನು ಅತ್ಯಂತ ಕ್ರೂರಿ, ಮೋಸ 
ಗಾರ, ವಂಚಕ. ಹಿಂದುಗಳನ್ನು ದ್ವೇಷಿಸುವುದೇ ಅವನ ಧರ್ಮ, ಅವನಿಗೂ 
ನಮಗೂ ಸಂಧಿಯೆಂದರೆ - ಆ ಮಾತಿನಲ್ಲಿ ಆರ್ಥವೇ ಇಲ್ಲ! : ನಾನು ಒಂದು 
ರಾಜ್ಯವನ್ನು ನಿರ್ಮಾಣ ಮಾಡಿದ್ದೇನೆ, ಒಂದು ಜನಾಂಗವನ್ನು ಕಟ್ಟಿ ದ್ವೇನೆ, 
ಈ ಸಿಂಹಾಸನದ ಮುಂದಿನ ಅಧಿಕಾರಿ ನೀನು. ಮೊಗಲರೊಡನೆ ನಮಗೆ ಸಂಧಿ 
ಯೆಂದರೆ ಅದು ಅಧೀನತ್ವ. ಆ ಅಧೀನತ್ವ ವನ್ನು ಒಪ್ಪಿ ಕೊಂಡರೆ ನಮ್ಮ 
ರಾಷ್ಟ್ರದ `ನಾಶವು ಸಿದ. ಈ ರಹಸ್ಯ ವನ್ನು ನೀನು ಯಾವಾಗಲೂ ಮನಸ್ಸಿ 
ನಲ್ಲಿಟ್ಟಿರಬೇಕು. ಇದನ್ನು ಎದುವರೆಗೆ ಮರಾಠರು ನೆನಪಿಟ್ಟಿ ರುವರೋ 
ಅದುವರೆಗೆ ನಮ್ಮ ಜಯವು ಸಿದ. ಯಾರೇ ಸಾಯಲಿ, ಯಾರೇ ಬದುಕಲಿ, 
ಈ ಧ್ಯೇಯವನ್ನು ಮನಸ್ಸಿನಲ್ಲಿಟ್ಟು ಕೊಂಡಿದ್ದ ರ ಎಂದಾದರೊಂದು ದಿನ ಡೆಲ್ಲಿಯ 
ಸಿಂಹಾಸನವು ಮರಾಠರ ವಶವಾಗುವುದು. ಅಂದು ಹಿಂದೂಧರ್ಮದ ಪೂರ್ಣ 
ಜಯವೆಂದು ತಿಳಿದುಕೊ,” 

“ಮಹಾಪ್ರಭುಗಳೇ |! ನಾನು ರಾಜ್ಯಗಳ ವಠಾತನ್ನು ಕುರಿತು ಪ್ರಸ್ತಾಪ 
ಮಾಡುತ್ತಿಲ್ಲ. ನೀವು ಈ ಮಹಾರಾಷ್ಟ್ರ ರಾಜ್ಯವನ್ನು ನಿರ್ಮಾಣ ಮಾಡಿದ 
ದೊರೆಗಳು, ಹಿಂದುಗಳಿಗೆ ಚೈತನ್ಯ ಶಕ್ತಿಯನ್ನು ನೀಡಿದ ಸಾಮ್ರಾಟರು. ಈ 
ಜಗತ್ತು ಇರುವವರೆಗೆ ಈ ಹಿಂದೂಸ್ಥಾನದಲ್ಲಿ ಮನುಮಾಂಧಾತರಂತೆ ನಿಮ್ಮ 
ಹೆಸರು. ಶಾಶ್ವತವಾಗಿ ಉಳಿಯುತ್ತದೆ. ನಾವೆಲ್ಲರೂ ಅದನ್ನು ರಕ್ಷಣೆ 


ಛತ್ರ ಪತಿ ಶಿವಾಜಿ ೧೪% 


ಮಾಡಿಕೊಂಡು ಬಂದರೆ ಸಾಕು. ಅದು ನನಗೆ ಮನದಟ್ಟಾಗಿದೆ, ನಾನು 
ತಮ್ಮ ಲ್ಲಿ ಪ್ರಸ್ತಾಪವೆತ್ತಿರುವುದು ಈ ಜನಗಳ ಸುಖದುಃಖಗಳ ಮಾತು. 
ಮೊಗಲರು ತಮಃ ಸಿಕ್ಕಿ ದಾಗ ನಮ್ಮ ರಾಜ್ಯದ ಮೇಲೆ ನುಗ್ಗಿ ಲೂಟಿ ಮಾಡು 
ತ್ತಾರೆ. ಜನಗಳನ್ನು ತನ್ಕಾ ಯವಾಗಿ ಕೊಲೆ ಮಾಡುತ್ತಾರೆ. ಧನವನ್ನು 
ಅಪಹರಿಸಿಕೊಂಡು pS ರೆ. ನಾವೂ ಹಾಗೆಯೇ ಮಾಡುತ್ತಿ ದ್ದೆ "ವೆ. 
ಸಮಯ ಸಿಕ್ಕಿದಾಗ ಅವರ ರಾಜ್ಯದ ಮೇಲೆ ಧಾಳಿ ನಡೆಸುತ್ತೇವೆ. ವಿಶೇಷ 
ಘಾಸಿಯಾಗುವುದು ಆ ಜನರಿಗೆ. ಸೇನಾ ಧಿಪತಿಗಳಿಗೇನು, ಬಾದಷಹರಿಗೇನು ? 
ಈ ತ ಕಷ್ಟ ವನ್ನು ನೋಡಿ ಎಂಥವರಿಗಾದರೂ ಸಂಕಟವಾಗದಿರದು.” 

"ಶಂಭು ! ಸರಿಯಾಗಿ ಹೇಳುತ್ತಿ ದ್ದ ೀಯೇ, ಆದರೆ ಅದರ ಮೂಲವನ್ನು 
ನೀನರಿತಿಲ್ಲ. ಓಂದು ರಾಜ್ಯ ದಲ್ಲಿ ಎರಡು ರಾಜತ್ವಗಳಿರಬಾರದು. ಈ ದಖ್ಬಿನ್ನಿ 
ನಲ್ಲಿ ಒಂದು ಕಡೆ ತಗಡು ರಾಜ್ಯ ಭಾರ. ಮತ್ತೊಂದು ಕಡೆ ನಮ ಪ್ರಭುತ್ವ. 
ಇವೆರಡಕ್ಕೂ ಧಕ್ಕೆ ಹೊಡೆಯುತ್ತ ಲೇ ಇರುತ್ತದೆ. ಅವರನ್ನು ನಾವು ನೇ 
ತ್ಪಾಟನ ಮಟ ಈ ರಾಜ್ಯ ದಲ್ಲಿ ಕಾಲಿಡಲು ಅವರಿ ನು ಅಧಿಕಾರ ?” 

ಸಾಂಬಾಜಿಯು ಕೈ nL. “ಏಕಚಕ್ರಾ ಧಿಪತ್ಯ ಎರಬೇಕೆಂದು ಮಹಾ 
ರಾಜರು ಅಪ್ಪ ಣೆ ಕ್ಕೆ ಡಿಸೋಣಾಗುತ್ತಿ ದೆ, ಅಲ್ಲವೇ ? ಹು 

ಟೆ: ಅದೇ ಸರಿಯಾದ ಮಾತು. ನಮ್ಮ ಗುರುವರ್ಯರಾದ ಸಮರ್ಥ 
ರಾವ:ದಾಸರು ನನ್ನ ನ್ನು “ಛತ್ರಪತಿ” ಎಂದು ಹ ಹೆಸರಿಟ್ಟು ಕೆಡಿರು. ಈ ಶಿವನನ್ನು 
ಗೌರವಿಸುವುದು ಆವ್‌: ತಾತ್ಪರ್ಯ ರ್ವ ವಲ್ಲ... ಈ ರಾಜ ವು ಏಕಚೆಕ್ರಾಧಿಪತ್ಯ ದಲ್ಲಿ 
ಇರಬೇಕೆಂಬುದೇ ಅವರ ಅಭೀಷ ಸಃ ಛತ್ರಪತಿ A ನಾಮಧ್ಯೇಯವು ಅದರ 
ಸಂಕೇತ.” | 

“ಹಾಗಾದರೆ ಮೊಗಲರಿಗೂ ನಮಗೂ ಯಾವಾಗಲೂ ಯುದ್ಧ ಮತ್ತು 
ಬದ್ಧ ವೈರ rh 

“ಓಹೋ ! ಅದಕ್ಕೆ ಸಂದೇಹವೇನು? ಅದರಲ್ಲಿ ಎಳ್ಳಷ್ಟೂ ಬನ್ನಾ 
ಪ್ರಾಯವಿಲ್ಲ. ಮಹಾ ತಪಸ್ವಿ ಗಳುದ ವಿದ್ಯಾರಣ್ಯ ಮಹಾಮುನಿಗಳು ನ 
ಬತ ೯ಗಳ ಪುನಃ ಪ್ರ ತಿಷ್ಟೆ ಗಾಗಿಯೇ ವಿಜಯನಗರವನ್ನು ಸ್ಕಾ ಪಿಸಿದರು. 
ಎಂದು ಬೋ ವಿಜಯನಗರದರಸರು ಸೆ ಸ್ನೀಹಬಾಂಧೆವ್ಯ ಗಳನ್ನು 
ನಡೆಸಿದರೋ ಅಂದೇ ಆ ಮಹಾಮುನಿಗಳ ತಪಸ್ಸು ಭಗ್ನ ವಾದಂತಾಯಿತು, 

16 


೪೬ ಛತ್ರಪತಿ ಶಿವಾಜಿ 


ಸಮರ್ಥ ರಾಮದಾಸರ ಧ್ಯ €ಯವು ಅದೇ. ಅವರು "ಮಹಾ ತಪ್ವ್ವ ಗಳು, 
ರಾಮಚಂದ್ರನ ಭಕ್ತರು. ದೇವರನ್ನು ಪ್ರ ತೃಕ್ಷವಾಗಿ ಕಂಡ ಮಹಾಪರುನರು. 
ಆವರ ಆಡ್ಜೆ ಹೀಗಿದೆ. ಬಾ "ಆಚಾರದಲ್ಲಿ KF ವಹಾರದಲ್ಲಿ ನಡೆನುಡಿಗಳಲ್ಲಿ ಪ್ರ 
ಯೊಂದರಲ್ಲಿಯೂ ಹಿಂದುಗಳು ಪೂರಾ ಜು ಹುಬ ಜ್ಯ 
ಹಾಗಾದರೆ ಮಾತ್ರ ಹಿಂದೂಸ್ಥಾ ನವು ಉದ್ದಾ ರವಾಗುತ್ತದೆ.' ಈ ವಿಧರ್ಮೀ 
ಯರ ಸಿಂಹಾಸನಗಳೆಲ್ಲಾ ಉರುಳಿಹೋಗುತ್ತವ” 
“ಮಹಾಪ್ರಭು, ಹಿಂದೂಸ್ಥಾ ನದಲ್ಲಿ ಒಬ್ಬ ಮುಸಲ್ಯಾವ್ಯ ಇರಬಾರ 
ದೆಂದು ಗುರುಗಳ ಅಧೀಷ್ಟ ವೇನು ? ಫೋರ್ಜುಗೀಸರು. ಫೆ ' ಂಚೆರು, ಇಂಗ್ಲಿ e 
ಷರು ಇವರೆಲ್ಲರನ್ನೂ ತೊಡೆದುಬಿಡಬೇಕೆಂದು ಗುರುಗಳ nea ವೇನು ok 
ಅಲ್ಲ. ಅಲ್ಲ. “ನೀನೇಕೆ ಹಾಗೆ ಅಪಾರ್ಥಮಾಡಿಕೊಳ್ಳು ತ್ರೀ? ಮುಸಲ್ಮಾ ನ 
ರಿರಬಹುದು. ಅವರು ನಮ್ಮ ರಾಜ್ಯದಲ್ಲಿ ದುಡಿದು ಜೀವಿಸಬಹುದು, ಐಶ್ವ ಕ್ಕ 
ವಂತರಾಗಿ ಬಾಳಲೂಬಹುದು. ಆದರೆ ನಮ್ಮ ರಾಜ್ಯ ವನ್ನು' ಅವರು ಭ್‌ 
ಕೂಡದು, ಹಿಂದೂಸ್ಸಾ ನದಲ್ಲಿ ಯಾವ ಮೂಲೆಯಲ್ಲಿಯೂ ಅವರ ಪ ಸ್ರಭುತ್ತ 
ಎರಕೂಡದು, ನಾನೆಂದೂ ಮಸೀದಿಗಳನ್ನು ಒಡೆದುಹಾಕಿಲ್ಲ. ಖುರಾನನ್ನು 
ಸುಟ್ಟು ಹಾಕಿಲ್ಲ. ಖಾಜಿಗಳನ್ನೂ, ಮೌಲ್ವಿ ಜೂ ಡೆ ಫಕೀರರನ್ನೂ ಆಗೌರವ 
ಪಡಿಸಿಲ್ಲ. ಒಬ್ಬ ಮುಸಲ್ಲಾ ನ್‌ ಸ್ತ್ರಿ ಯನ್ನೂ ಅಪಮಾನಗೊಳಿಸಿಲ್ಲ. ನಮ್ಮ 
ರಾಜ್ಯ ದಲ್ಲಿ ಬತ ಇಟು ಸ ಆ ಜೀ ನಡೆದುಬರಬೇಕು. ಅಂಥಾ ಸಾಧು 
ಸತ್ಪು ಚಾ ಭಯವೆಂಬುದೇ ಇರಬಾರದು.” 
ಮಹಾಪ್ರಭು ! ಕ್ಷಮಿಸಬೇಕು. ಬಹಳ ಮಾತನಾಡಿಬಿಟ್ಟೆ. ಮನು ನಲ್ಲಿ 
ಎಷ್ಟೊ € ಉದ್ದೆ €ಗಗಳಿವೆ. ತಾವು ಇಷ್ಟು ಉಪದೇಶ ಮಾಡಿದ ಮೇಲೆಯೂ 
ಜಾಈ ದ ಸಮಸ್ಯೆಗಳು ಬೀಕಾದಸ್ಟಿ ವೆ. ಮುಸಲಾ ನರ ಪ್ರ ಪ್ರಭುತ್ವ ಏರಕೂಡ 
ದೆಂದು ಅಪ್ಪ ಣೆ ಕೊಡಿಸುತ್ತೀರಿ. ೬. ತಾನೇ 'ನಿಜಾಪುರದ ಸುಲ್ತಾನರ 
ಸಿಂಹಾಸನವನ್ನು ಉಳಿಸಿ ಬಂದಿದ್ದಿ "ರಿ. ನನಗೆ ಹೇಗೆ ತಾನೇ ಅರ್ಥವಾ ಗಬೇಕು?ಿ” 
| ಶಿವಾಜಿಯು ನಕ್ಕು “ಶಂಭು | ನಿನಗೆ ಅರ್ಥಮಾಗುವುದಿಲ್ಬ. ಅದು 
ಅನುಭವದಿಂದಲೇ ಬರಬೇಕಾದ ಜ್ಞಾ ನ, ಬಿಸಿನೀರನ್ನು ಕುಡಿಯಬೇಕೆಂದರೆ 
ಸೀಸವನ್ನು ಕಾಸಿ ಕುಡಿಯಬಾರದು. ಬಿಜಾಪುರದ ವ ವಹಾರವು ಬಿಸಿನೀರಿನಂತೆ. 
ನೊಗಲರ ಸ ಸ್ನೇಹವು ಸೀಸ ವನ್ನು ಕಾಸಿ ಕುಡಿದಂತೆ, ನೀನು ಭರ್ಮವನು 


ಪೂರ್ಣವಾಗಿ ನಂಬಿದರೆ, ಗುರುಗಳಲ್ಲಿ ಸಂಪೂರ್ಣ ಭಕ್ತಿ ಇಟ್ಟರೆ, ಈ 
ವಿವೇಚನೆಯು ನಿನಗೆ ತಾನಾಗಿಯೇ ಹೊಳೆಯುತ್ತದೆ” ಎಂದನು. 

ಪನ್ನು ಲಾದುರ್ಗದಲ್ಲಿ ಶಿವಾಜೀ ಮಹಾರಾಜನು ಇರುವವರೆಗೆ 
ಸಾಂಬಾಜಿಯ ಧರ್ಮವತ್ನಿ ಯೇಸುಬಾಯಿಯು ಶಿವಾಜಿಯನ್ನು ಭಕ್ತಿಯಿಂದ 
ಉಪಚಿರಿಸುತ್ತಿದ್ದಳು. ಸೇವೆ ಮಾಡುತ್ತಿದ್ದಳು. ಶಿವಾಜಿಯು ಆ ಸಾಧ್ವಿಯ 
ಗುಣಗಳನ್ನೂ ಸೇವೆಯನ್ನೂ ನೋಡಿ ಪ್ರಸನ್ನ ನಾಗಿ “ಮಗಳೇ! ನೀನು 
ಏನಾದರೂ ವರವನ್ನು ಬೇಡು. ದೇವರು ಕೊಟ್ಟಿರುವುದರಲ್ಲಿ ಯಾವುದನ್ನಾ 
ದರೂ ನಾನು ನಿನಗೆ ಕೊಡುತ್ತೇನೆ” ಎಂದನು. 

“ಪೂಜ್ಯರಾದ ಪಿತೃವರ್ಯರೇ, ತಮ್ಮ ಅನುಗ್ರಹದಿಂದ ನನಗೆ ಎಲ್ಲವೂ 
ಇದೆ, ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡುವುದು ಒಂದೇ ಒಂದು ಅಂಶ. 
ನಿಮ್ಮ ಮಕ್ಕ ಳಾದ ಯುವರಾಜನ ಅಪರಾಧವೇನಿದ್ದ ರೂ ಕ್ಷಮಿಸಬೇಕು. ಈ 
ಸೀಮಂತ ಪುತ್ರನನ್ನು ಎಂದೆಂದಿಗೂ ಪರಿತ್ಯಜಿಸುವುದಿಲ್ಲವೆಂದು ಮಹಾರಾಜರು 
ವಚನವೀಯಬೇಕು.” 

ಶಿವಾಜಿಯು ನಕ್ಕನು. “ಮಗಳೇ ! ರಾಯಗಡದಲ್ಲಿ ಅರಮನೆಯಲ್ಲಿ 
ನಡೆಯುತ್ತಿರುವ ಅನೇಕ ಮಾತುಕಥೆಗಳು ಮತ್ತು ದರಬಾರಿನಲ್ಲ ಹುಟ್ಟಿರುವ 
ಪಕ್ಷ ಪ್ರತಿಪಕ್ಷಗಳು ಮತ್ತು ಸಾಂಬಾಜಿಯ ಧೂರ್ತತನ, ಇವುಗಳನ್ನೆಲ್ಲಾ 
ಚಿಂತಿಸಿ ನನ್ನ್ನ ಮನಸ್ಸು ವಿಹ್ವ ಲವಾಗಿದೆ. ಸಾಂಬಾಜಿ, ಮಹಾತ್ಮರ ಅನುಗ್ರಹ 
ದಿಂದ ಹುಟ್ಟಿದ ಮಗ. ಅವನಿಗೆ ಲಭ್ಯವಾಗುವ ಸಿಂಹಾಸನವನ್ನು ಯಾರೂ 
ತಪ್ಪಿ ಸಲಾರರು. ನಿನ್ನ ಹೊಟ್ಟೆ ಯಲ್ಲ ಜನಿಸಿದ ವಂಶವು ತಲೆತಲಾಂತರದವರೆಗೆ 
ಈ ಸಿಂಹಾಸನವನ್ನು ಅಲಂಕರಿಸುತ್ತದೆ” ಎಂದು ಹೇಳಿದನು. 

ಯೇಸುಬಾಯಿಯು ಶಿವಾಜಿಯ ಪಾದಗಳಿಗೆ ವಂದಿಸಿ, ಆಶೀರ್ವಾದವನ್ನು 
ಪಡೆದಳು. 

ಶಿವಾಜಿಯು ರಾಯಗಡಕ್ಕೆ ಹೊರಡುವ ದಿನಗಳು ಬಂದುವು. ಸಂಂಬಂಜಿ 
ಯನ್ನು ತನ್ನೊ ಡನೆ ರಾಜಧಾನಿಗೆ ಬರಬೇಕೆಂದು ಹೇಳಿ ಆ ದಂಪತಿಗಳಿಬ್ಬರನ್ನೂ 
ತನ್ನೊ ಡನೆ ಕರೆದುಕೊಂಡು ಹೋದನು. 


ಆ ಯುದ್ದದಲ್ಲಿ ಸಂಪಾದಿಸಿಕೊಂಡು ಬಂದಿದ್ದ ಅರ್ಥಪಾಲು ಏಶ್ವರ್ಯ 
4 ೧ ನ 


ಕ್ಲ 


೧೪೮ ಛತ ಪತಿ ಶಿಐಂಜಿ 


ವನ್ನೆ ಲ್ಲಾ ಸೈ ನಿಕರಿಗೆ ಯಥೇಚ್ಛವಾಗಿ ಹಂಚಿದನು. ಅವರೆಲ್ಲರಿಗೂ ಉಡುಗೊರೆ 
ಗಳನ್ನು ಜು ಅವರವರ ಊರುಗಳಿಗೆ ಕಳುಹಿಸಿಕೊಟ ನು. 
"ಶಿವಾಜಿಯು ರಾಯಗಡವನ್ನು ತಲುಪಿದ ಕೆಲವೇ ದಿನಗಳಲ್ಲಿ ಬಿಜಾಪುರದ 
ರಾಜಮಾತೆ ಬೇಗಂ ಸಾಹೇಬಳು ಅನೇಕ ಉಡುಗೊರೆಗಳನ್ನೂ ಹೇರಳವಾದ 
ಏಶ್ವ ರ್ಯವನ್ನೂ ಕಳುಹಿಸಿ, ರಾಯಭಾರಿಗಳ ಕೈ ಲಿ ಒಂದು ಪತ್ರ ವನ್ನೂ ಕೊಟ್ಟು 
A ಆ ಪತ್ರ ದ ಒಕ್ಕ ಣೆ ಈ ರೀತಿಯಾಗಿದ್ದಿ ತು 
“ಬಿಜಾಪುರದ ಸುಲ್ತ್ವಾ ದ ಸಕತ ಹಿಂದೂ ಸಾರ್ವಭೌಮ ಶಿವಾಜಿ 
ಮಹಾರಾಜರಿಗೆ ಬರೆಸಿ ಕಳಿಸುವುದೇನೆಂದರೆ-_ 
“ನೀವು ಬಿಜಾಪುರದ ಸಂರಕ್ಷಣೆಗೆ ಸಹಾಯ ಮಾಡಿದ್ದಿ ರಿ, ಸುಲ್ತ್ವಾನರು 
ಬಾಲ್ಯಾ ವಸೆ ಎ ಯುಣ್ಣರುವ ಈ ಸಮಯದಲ್ಲಿ ನೀವು ನಮ್ಮ” ಪ್ರಾರ್ಥನೆಯನ್ನು 
ರೀಸ್‌ ಸ ನ್ಯ ಸಮೇತರಾಗಿ ಬಂದು ಅಪತ್ವಾಲೆ್ಲ ಸುಲ್ತಾನರಿಗೆ 
ಮಾಡಿರುವ ಸಾವು ಚಿರಸ ಸ್ಮರಣೀಯವಾದುದು. ನಿಮ್ಮ ಮತ್ತು ಸುಲ್ತಾನೀ 
ರಾಜ್ಯದ ಸ್ಥೆ ಸೇಹ ಸೌಹಾರ್ದಗಳು ಹೀಗೆಯೇ ಶಾಶ್ಚ ತವಗ ಬೆಳೆಯಲಿ ಎಂದು 
ಆಶಿಸುತ್ತೈ ಸೆ 
“ಔರಂಗಜೇಬ ಬಾದಷಹರು ಇನ್ನು ಮುಂದಾದರೂ ನಮ್ಮ ಮೇಲೆ ಬ್ಬೆ €ಪ 
ಸಾಧನೆಯನ್ನು ಬಿಡುವರೆಂಬ ಸಾಗಿ ನಮಗಿಲ್ಲ. ಎಂದೆಂದಿಗೂ ಕ 
ಪತ್ತು ನಮಗೆ ಇದ್ದೆ € ಇದೆ, ನಾನು ರೋಗಗ್ರಸ್ತ ಳಾಗಿದ್ದ ನೆ, ವಕ್ಕಾಕ್ಕ 
ಹೋಗಿ ಸಾಯಬೇಕೆಂದು ಆಸೆಯುಳ್ಳ ವಳಾಗಿದ್ದೆ ನೆ, ನೇವು ಬಿಜಾಪುರಕ್ಕೆ 
ಬಂದಿದ್ದಾ ಗ್ಗ ನಮ್ಮ ಅರಮನೆಗೆ ಭೇಟಿಕೊಟ್ಟಿ ದ್ದ ರೆ, ಬಾಲಕನಾದ ನ 
ಪಹನನ್ನು ನಿಮಗೆ ಒಪ್ಪಿ ಸಿ ಧನ್ಯ ಛಾಗಬೇಕೆಂದು "ಬಯಸಿದ್ದೆ. ಹಾಗೆ ಪ್ರ ಸ್ರೃತ್ಯ ಕ್ಷ 
ವಾಗಿ ಸ ಒಪ್ಪಿ “2 ಸಾಧ್ಯ ವಾಗದಿದ್ದ ರೂ, ಪರೋ ಕ್ಷವಾಗಿಯಾದರೂ 
ನಿಮಗೆ ಸಿಕಂದರ್‌ಷನ ರಕ್ಷಣೆಯ ಭಾರವನ್ನು ಒಪ್ಪಿ ಸುತ್ತಿ ದ್ದೆ ನೆ, ನಿಮ್ಮ 
ಪೂಜ್ಯ ವತ್ಸ ಗಳಾದ ಷಾಜಿಯವರು ನಮ್ಮ ed ಸನದ ಸ ಹೇಗೆ 
ಅಭಿಮಾನವನ್ನು ಇಟ್ಟೆದ್ದರೋ ನೀವೂ ಅದೇ ರೀತಿಯ ಅಭಿಮಾನದಿಂದ 
ನಡೆಸಿಕೊಂಡು ಬರಬೇಕು. ನೀವು ಇಲ್ಲಗೆ ಬಂದಿದ್ದಾ ಗ್ಗೆ ಯುದ್ಧ ದ ಖರ್ಚು 
ಗಳನ್ನು ಕೂಡಾ ಒಪ್ಪಿ ಸದಿದ್ದು ದು ನಮಗೆ ಬಹಳ” ವಿಷಾದವೆನಿಸುತ್ತ ದೈ 
ಅದಕ್ಕಾಗಿ ಈಗ ಈ ರಾಯಭಾಶಿಗಳೊಡನೆ ಮೂವತ್ತು ಲಕ್ಷ ವರಹಗಳನ್ನು 


ಛತ್ರ ಪಶಿ ಶಿವಾಜಿ (೪೯ 


ಕಳುಹಿಸಿಕೊಟ್ಟಿ ದ್ದೆ ವೆ. ಅದನ್ನು ಗೌರವದಿಂದ ಸ್ರಿ ೇಕರಿಸಬೇಕೆಂದು ಪಾ ಪ್ರಾರ್ಥಿಸು 
ತ್ತೇವೆ. ನಿಮ್ಮ ಉಪಕಾರ "ಸ್ಮರಣೆಗಾಗಿ ನಮ್ಮ ರಾಜ್ಯ ದಲ್ಲಿರುವ ಎಲ್ಲ 
ಡೇವಾಲಯಗೆಳೆಗೂ ಪೂಜಾದಿ ಕಾರ್ಯಗಳನ್ನು ಶಾಶ್ಚ ತೂ ನಡೆಸಿಕೊಂಡು 
ಬರುವಂತೆ ವಿಶೇಷ ಧನಸಹಾ 'ಯವನ್ನು ಅರ್ಪಿಸಿರುತ್ತೆ ಷೆ. 

ಸುಲ್ತಾನರ ಮಾತೆ ಉರಿಯಾಬೇಗಂ.' 


ಬಿಜಾಪುರದಿಂದ ಬಂದಿದ್ದ ರಾಯಭಾರಿ ಹಿಂದ್‌ರಾಜನೂ, ರಫಿ ಅಹ 

ುದನೂ ರಾಯಗಡದಲ್ಲಿ ಶಿವಾಜಿ ಮಹಾರಾಜರ ಭೇಟಿಮಾಡಿ ಬಿಜಾಪುರದಿಂದ 
ಗ] ಖಲ್ಲತ್ತುಗಳನ್ನೂ ಕಾಣಿಕೆಗಳನೂ ನ್ನೂ ಮಹಾರಾಜರವರಿಗೆ ಒಪ್ಪಿ ಸಿ 
ಬೇಗಂ ಸಾಹೇಬರ ಪತ್ರವನ್ನು ಕೊಟ ನು. 

ವ್‌ ಕ್‌ ಟಿ 

ಶಿವಾಜಿಯು ಸಂತೋಷವನ್ನು ಸೂಚಿಸಿ ಆ ಪತ್ರಿಕೆಯನ್ನು ಓದಿ 
: ಕೊಂಡನು. 

ರಾಯಭಾರಿಗಳು ವಜೀರ್‌ ಸಿದ್ದಿ ಮಸೂದ್‌ರವರ ಪರವಾಗಿ ವಂದನೆ 
ಗಳನ್ನು ಸಮರ್ಪಿಸಿದರು. 


ಶಿವಾಜಿಯು ಆ ರಾಯಭಾರಿಗಳನ್ನು ಆದರಿಸಿ “ನಿಮ್ಮ ಸುಲ್ಮಾನರಾದ 
ಸಿಕಂದರ್‌ಷಾರವರನ್ನು ನೋಡುವ ಕುತೂಹಲ ನನಗೂ ವಿಶೇಷವಾಗಿತ್ತು. 
ಆದರೆ ಆ ಯಜ ಗಲಾಟೆಯಲ್ಲಿ ಅವಕಾಶವಿಲ್ಲದೆ ಹೋಯಿತು. , ಸ್ವಲ್ಪ 
ದಿವಸಗೆಳಲ್ಲಿಯೇ ನಾವು ಮತ್ತೊ ಮ್ಮ ರಾಮೇಶ್ವ ರದ ಕಡೆ ಯಾತ್ರೆ ಹೊರಡುವ 
ಅಭಿಲಾಷೆಯಿದೆ. ಆಗ ಬಿಜಾಪುರಕ್ಕೆ ಬಾ ಸುಲ್ತಾನರ ಧ್‌ ತೆಗೆದು 
ಕೊಳ್ಳುತ್ತೆ ೀವೆಂದು. ಬೇಗಂ ಸಾಹೇಜರವರಿಗೆ ತಿಳಿಸಬೇಕು. ಬಿಜಾಪುರದ 
ರಾಜ್ಯ ದಲ್ಲಿಯೂ, ದರ್ಬಾರಿನಲ್ಲಿಯೂ ಹಿಂದುಗಳನ್ನೂ , ಮುಸಲ್ಮಾ; ನರನ್ನೂ 
ಬಾ ಕಾಣುತ್ತಿರುವುದು ನಮಗೆ ಬಲು ಪಸ, ಮಚಾ 
ಅಲಂಗೀರ್‌ ಬಾದಶಹನು ಮತ್ತೆ ದಕ್ಷಿಣಕ್ಕೆ ಬರುವ ಸ್ಮರಣೆಯನ್ನ ಮಾಡಲಾರ. 
ಒಂದು ಪಕ್ಷ ಬಿಜಾಪುರದ ಮೇಲೆ ದೂ ಭು ಮತ್ತೆ ದಾಳಿ ಮಾಡುವುದಾದರೆ, 
ನಮ್ಮ ಸೈನ್ಯ ಸಹಾಯವು ಸುಲ್ತಾ ನರಿಗೆ ಯಾವಾಗಲೂ ಇದೆಯೆಂದು ನಂಬಿ 
ಧೈರ್ಯದಿಂದ ಇರಬಹುದು ಎಂದು ಹೇಳಿ” ಮತ್ತೊ ಮ್ಮ ಬೇಗಂ ಸಾಹೇಬರಿಗೆ 


ತನ್ನ ವಂದನೆಗಳನ್ನು ತಿಳಿಸಬೇಕೆಂದೂ, ವಜೀರ್‌ ಸಿದ್ಧಿ 'ಮಸೂದ್‌ರಿಗೆ ನಮ್ಮ 


೧೫೦ 4 | ಛತ್ರ ಪತಿ ಶಿವಾಜಿ 


ಅಭಿನಂದನೆಗಳನ್ನು ತಿಳಿಸಬೇಕೆಂದೂ ಹೇಳಿ ಆ ಇಬ್ಬರು ರಾಯಭಾರಿಗಳಿಗೂ 
ವಶೇಷ ಉಡುಗೊರೆಗಳನ್ನು ಕೊಡಿಸಿ ಮರ್ಯಾದೆಮಾಡಿ ಕಳುಹಿಸಿಕೊಟ್ಟ ನು. 

ದೆಹಲಿಯಲ್ಲಿ ಔರಂಗಜೇಬನಿಗೆ ಈ ಸಮಾಚಾರಗಳೆಲ್ಲವೂ ವಿವರವಾಗಿ 
ತಿಳಿಯಿತು. ದಿಲೀರ್‌ಖಾನನ ಮೇಲೆ ಬಾದಷಹನಿಗೆ ಉಗ್ರಕೋಪ ಬಂದಿತು, 
ಶಿವಾಜಿಯು ಬಿಜಾಪುರದ ಯುದ್ದ ದಲ್ಲಿ ವ ದಿಲೀರ್‌ ಖಾನನ 
ಅವಿವೇಕದಿಂದಲೇ ಎಂದು ಬಾದಷಹನು ಭಾವಿಸಿಕೊಂಡನು, ಶಿವಾಜಿಯು 
ದಖ ನ್ನ ನಲ್ಲಿ ಮೊಗಲ್‌ ಸಾಮ್ರಾ ಜ್ಯ ಕ್ಕೆ ಸೇರಿದ ಅನೇಕ ಊರುಗಳ ಮೇಲೆಯೂ 
ಪಟ್ಟಿ ಣಗಳ ಮೇಲೆಯೂ RE ಧಾಳಿ ನಡೆಸಿದ ವಾರ್ತೆಯನ್ನು ಕೇಳಿದ 
ಮೇಲಂತೂ ಬಾದಷಹನಿಗೆ ಉಗ ಗ್ರಕೋಪವು ಬಂದಿತು. “ಗೋಲ್ಕೊಂಡ, 
"ಬಿಜಾಪುರ ರಾಜ್ಯ ಗಳ ಇಬ್ಬ ರು ಸುಲಾ ನ್ಯನರುಗಳು ಶಿವಾಜಿಯ ವಶವರ್ತಿಗಳಾಗಿ 
ಹೋದಮೇಲೆ ಕ ಜು ಬಾದಶಹನೆಂದು ಕರೆಸಿಕೊಳು ವುದಕ್ಕೆ ಅಡ್ಡಿ 
ಏನಿದೆ ?” ಎಂದು ಉಚ್ಚ ಳಿಸಿದನು. ದಿಲೀರ್‌ಖಾನನು ತಕ್ಷಣ ಹಲಿ 
ಹಿಂದಕ್ಕೆ ಬರಬೇಕೆಂದು ಆಜ್ಞೆ ಮಾಡಿದನು. 

ಹಾಸು ಮಗನಾದ ಷಾ ಆಜಂನನ್ನು ದಖ ಖ್ಭನ್‌ ಸರ್ವಾಧಿಕಾರಿಯಾಗಿ 
ಕಳುಹಿಸಲಾಯಿತು. ಆದಷ್ಟು ಜಾಗ್ರ ತೆಯಾಗಿ ಸೈನ್ಯಸ ಸಮೇತರಾಗಿ ಅಲಂಗೀರ್‌ 
ಬಾದಷಹರೇ ದಖನಿ ನ್ನ್ನ ಗೆ ಬದು ಜಾ ತಕ್ಕ ಬಂದೋಬಸ್ತು ಮಾಡಿಸು 
ವುದಾಗಿ ಅಪ್ಪ ಣೆಯಾಯಿತು. ಯುವರಾಜ ಆಜಂಷಹನು ಪರಿವಾರ ಸಮೇತ 
ಸಾಗಿ ಅಹಮದ್‌ ನಗರಕ್ಕೆ ಬಂದು ಸೇರಿದನು. ಅಂದಿನಿಂದ ದಖ್ಬನ್ನಿ ನ 
ಮೊಗಲ್‌ ರಾಜಧಾನಿ ಅಹಮದ್‌ನಗರವಾಯಿತು. 

ಯುವರಾಜ ಆಜಂಷಹನು ಬಾದಷಹನಿಂದ ವಿಶೇಷ ಅಧಿಕಾರಗಳನ್ನು 
ಪಡೆದು ಬಂದಿದ್ದಾ ಗ್ಕೂ ಶಿವಾಜಿಯನ್ನು ಕೆಣಕುವ ತಂಟಿಗೆ ಹೋಗಲಿಲ್ಲ. ಆ 
ಸಮಯಕ್ಕೆ ಶಿವಾಜಿಯ ಪ್ರಾಬಲ್ಯವು "ಮಹತ ತ್ರರವಾಗಿ ಹೋಗಿತ್ತು. ಸೈನ್ನ 
ಸಂಪತ್ತಿ ನಲ್ಲ, ಆಡಳಿತ ಎಚಕ್ಷಣೆಯಲ್ಲಿ, ಐಶ್ವಂ ರ್ಯ ದಲ್ಲಿ ಶವಾಚಮ ಎಲ್ಲರಿ 
Ji ಅಧಿಕನಾಗಿದ್ದನು ಸ್ವಯಂ ನರಕ: ಮೊಗಲರ ಸಮಸ್ತ 

ನ್ಯ ವನ್ನು ತೆಗೆದುಕೊಂಡು ಸೆಟ ನ ಗೆ ಬಂದಿದ್ದ ಅ ಶಿವಾಜಿಯ 


' ಛತ್ರಪತಿ ಶಿವಾಜಿ ೧೫೧ 


ಮಾಡಿದರೆ ಸಾಕು” ಎಂದುಕೊಂಡು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿದನು. 
ಗಡಿಪ್ರದೇಶದಲ್ಲಿರುವ ಮೊಗಲರಿಗೆ ಸೇರಿಸ ದುರ್ಗಗಳಲ್ಲೆ ಲಾ ರಜಪೂತ 
ಸೇನಾಧಿಪತಿಗಳನ್ನೆ ೇ ಅಧಿಕಾರಿಗಳಾಗಿ ನೇಮಿಸಿದನು, ಬಿಜಾಪುರ, ಗೋಲ್ಕೊ ೦ಡ 
ಗಳಿಗೆ ರಾಯಭಾರಿಗಳನ್ನು ನ್ನ್ನ ಕಳುಹಿಸಿ ಆ ಸುಲ್ಮಾನರುಗಳೊಡನೆ ಪುನಃ ಸೆ ನೇಹ 
ಸೌಹಾರ್ದಗಳನ್ನು ಬ ಬೆಳೆಸಲು ಏರ್ಪಾಡು ಮಾಡಿದನು. ಆಜಂ ಷಹನ ಆಡಳಿತ 
ದಿಂದ ಕೆಲವು ದಿನ ಗಳು ದಷ್ಟುನ್‌, ಶಾಂತ ಪರಿಸ್ಥಿ ತಿಯಲ್ಲಿದ್ದಿ ತು. ; 

ರು ಭು 


೨೦ 


ರಾಯಗಡದಲ್ಲಿ ಶಿವಾಜಿಮಹಾರಾಜನ ದ್ವಿ ತೀಯ ಪುತ್ರ ರಾಜಾರಾಮನಿಗೆ 
ಉಪನಯನ ಮಾಡಿಸುವ ಏರ್ಪಾಡುಗಳಿಗೆ ಮೊದಲಾಯಿತು. ರಾಮೇಶ್ವ ರದಿಂದ 
ಕಾಶಿಯವರೆಗೆ ಆಯಾ ರಾಜ್ಯ ಗಳಲ್ಲಿ ಪ್ರಸಿದ್ಧ ರಾಗಿದ್ದ ವೈ ದಿಕ ವಿದ್ವಾ ಂಸರಿಗೆಲ್ಲಾ 
ಆಹ್ವಾನ ಪತ್ರಗಳು ಕಳುಹಿಸಲ್ಪ ಟಿ ತವು. ದ ದಲ್ಲಿದ್ದ ಆನೇಕ ಹಿಂದೂ 
ರಾಜರುಗಳಿಗೂ ಪ ವಾಕೀಯಗುವರುಗಳಿಗೂ ಕೆರೆಯೋಲೆಗಳನ್ನು ಬರೆಸಿ: ದೂತರ 
ಮುಖೇನ ಕಳುಹಿಸಲಾಯಿತು. ಕಾಶೀಕ್ಷೇತ್ರಕ್ಕೆ ಮುತ್ಸದ್ದಿ ಗಳನ್ನು ಕಳುಹಿಸಿ 
'ವಿದ್ವಾಂಸರುಗಳನ್ನು ಮೊದಲೇ ಜಟಕ ನಂಡನು. ಅವರು ಹೇಳಿದ ಕ ಕ್ರಮದಿಂದ 
ಉಪನಯನದ ಉತ್ತ ವಗಳಿಗೆಲ್ಲಾ ಸಜ್ಜು ಗೊಳಿಸಲಾಯಿತು. ಮಹಾರಾಷ್ಟ್ರ ದ 
ಎಲ್ಲ ಕಡೆಗಳಿಂದಲೂ ಬ್ರಾ ಸ್ರಾಹ್ಮೆ ಇರು ಬಂದು ನೆರೆದಿದ್ದ ರು. ಈ ಉತ್ಸ ಜು 
ವೈಶಾಖ ಮಾಸದಲ್ಲಿ ನಡೆಯಿತು. ಪುರೋಹಿತರುಗಳು ಶಾಸ್ತ್ರೋಕ್ತವಾಗಿ 
ರಾಜಾರಾಮನಿಗೆ ಉಪನಯನ ಮಾಡಿಸಿದರು. ಒಂದು ತಿಂಗಳ ಸಾಲ, ಈ 
ಉತ್ಸ ವಗಳು ವಿಜ ಸ ಂಭಣೆಯಿಂದ ನಡೆಸ ಲ್ಪ ಟ ವು. ಬ್ರಾಹ್ಮ ಣ ಭೋಜನ, 
ಭೂರಿದಕ್ಷಿಣಗಳು ಯಥೇಚ ವಾಗಿ ಕೊಡಲ್ಬ ಡಿ ವು. ವೈ ದಿಕ ವಿದ್ವಾ ಂಸರುಗಳಿಗೆ 
ಸನಾ ನಗಳು ದೊರೆತವು. ಈ ಉತ್ಸ ವಗಳಲ್ಲಲ್ಲಾ ಲಾ ಚಯ! ಉತ್ಸಾಹ 
ದಿಂದ ಯಾಜಮಾನ್ಯವನ್ನು ವಹಿಸಿದ್ದನ ನು, ಅವನ 'ಔದಾರ್ಯವನ್ನೂ ವಿತರಣೆ 
ಯನ್ನೂ ಎಲ್ಲರೂ ಕೊಂಡಾಡಿದರು. ಇ ಉಪನಯನಕ್ಕೆ ಬಂದಿದ್ದ ರಾಜರುಗಳಿಗೂ 
ಪಾಳೆಯಗಾರರಿಗೂ ಔತಣಗಳನ್ನು ಮಾಡಿ 'ಉಡುಗೊರೆಗಳನ್ನು ಕೊಟ್ಟು 


ಕಳುಹಿಸಿದನು 


೧೫೨ ಛತ್ರ ಪತಿ ಶಿವಾಜಿ 


ಈ ಉತ ಶವವು ಕಳೆದ ತರುವಾಯ ಮುಂದಿನ ರಾಜಾ  ಧಕಾರವು ಯಾರಿಗೆ 
ಸಲ್ಲಬೇಕು ಎಂಬ ಜಿಜ್ಞಾಸೆ ಸೆಯು ಅಲ್ಲಲ್ಲಿ ea ಶಿವಾಜಿಗೆ 
ಅಪ್ಟ €ನೂ ವಯಸ್ಸಾಗಿರಲಿಲ್ಲ. ಐವತೆ ತೈರಡು ವರ್ಷಗಳು ಕಳೆದಿದ್ದು ವು. 
ಕೋ ಪಂತ್‌ ತ್ರ $೦ಬಕ್‌ ಮಂತಾದ ಹಿರಿಯ ಮಂತ್ರಿ ಗಳು “ಈಗ 
ಸಿಂಹಾಸನಕ್ಕೆ ke ಅಧಿಕಾರಿಗಳಾರೆಂಬ ಪ ಪ್ರಸ್ತಾಪ ಪವನ್ನೆ ಸಾ ವ ಅವಸರವೇ 
ಇಲ್ಲವೆಂದು" ಖಂಡಿಸಿ ಬಿಟ್ಟ ರು, ಆದರೆ ಶಿವಾಜಿಯ ಮನಸ್ಸು ಆ ರೀತಿ 
ಯಾಗಿರಲಿಲ್ಲ, ನಿಜವಾಗಿಯೂ ಅವನ ಅಂತರಂಗವು ಪರಿಪಕ್ವ ವಾಗಿದ್ದಿ ತು. 
ಒಂದೊಂದು ಬಾರಿ ನಾಲ್ಕಾರು ದಿನಗಳಾದರೂ ಉಪ ಸರಣ ದೇ ವರ 
ಸನಿ ಸಿ ಧಿಯಲ್ಲಿ ಧ್ಯಾ ನಮಾಡುತ್ತಾ ಕುಳಿತು ಬಿಡುತ್ತಿ ದ್ದ ನು. ಮಂತ್ರಿ ಗಳು 
ರಾಜಕಾರ್ಯಗಳನ್ನು ಬಿನ್ನ ಹ ಮಾಡಿದರೆ ನಗುಮೊಗದಿಂದ ನಿ ಕ ಎಲ್ಲ 
ವನ್ನೂ ನಿರ್ವಹಿಸಬಲ್ಲಿರಿ. ಇದಕ್ಕೆ ನನ್ನ ಆಜ್ಞೆ ಯನ್ನು ಪಡೆಯಬೇಕಾದುದಿಲ್ಲ. 
ರಾಜ್ಯ ದ ರಕ್ಷಣೆಯ ಕಾರ್ಯವು ನಿಮಗೆ ಸೇರಿದ್ದು. 'ಧರ್ಮರಕ್ಷಣೆಯು ನಿಮ್ಮ 
ಕರ್ತವ್ಯ. ನನ್ನ ನ್ನ್ನ ದೇವರ ಸೇವೆ ಮಾಡಿಕೊಂಡಿರಲು ಬಿಟ್ಟು ಬಿಡಿರಿ' ಎಂದು 
ಹೇಳುತ್ತ ದ್ದ ನ್ಮ 
ಇದರಿಂದ ದರ್ಬಾರಿನ ಪರಿಸಿ ತಿಯು ಕೊಂಚ ಕೆಡುವುದಕ್ಕೆ ಆರಂಭ 
ವಾಯಿತು. ಮಂತ್ರಿ ಗಳಲ್ಲಿ ಭಿನ್ನಾ ಭಿಪ್ರಾಯವು ಪ್ರಾಪ್ತವಾಗಿ ಸ ತಿಕ್ಕಾಟ 
ವಾಗುತಿ ತಿದ್ದಿ ತು. Fe ಸಮಯದಲ್ಲಿ ನಲಸ ಸಮಾಧಾನ 
ಪಡಿಸಬೇಕಾದ ಪ್ರಮೇಯಗಳು ಬಂದು ಒದಗುತ್ತಿದ್ದ ವು. ಅಂತಃಪುರದಲ್ಲಿ" 
ಮಹಾರಾಣಿಯು ತನ್ನ ದೇ ಒಂದು ವ್ಯೂ ಹವನ್ನು ರಚಿಸುತ್ತಿ ದ್ದ ಳು, ಸಾಂಬಾಜಿ 
ಯನ್ನು ಹೇಗಾದರೂ. ತಪ್ಪಿ ಸಿ RE RE ಪಟ್ಟ ಕಟಿ ಬೇಕೆಂದು ಅವಳು 
ಸರ್ವಪ್ರಯತ್ನ ವನ್ನು 'ಮಾಡುತ್ತಿ ದ್ದ ಳು, ದರ್ಬಾರಿಗಳಲ್ಲ ಬಹುಮಂದಿ 
ರಾಣಿಯ ಮಾತಿನಂತೆ ನಡೆಯತಕ್ಕೆ ಮೌಗಿದ್ದ ರು. ಶಿವಾಜಿ ಮಹಾರಾಜರಿಗೆ 
ಸಾಂಬಾಜಿಯ ಮೇಲೆ ಅತ್ಯಂತ ಪ್ರೆ ಪ್ರೇಮವಿದ್ದಿ ತೆಂಬುದನ್ನು ಎಲ್ಲರೂ ಅರಿತಿದ್ದರು 
ಸಾಂಬಾಜಿಯು ಮಹಾಪಾತ್ರ ಮಶಾಲಿಯೆಂಬುದು ಸರ್ವವಿದಿತವಾಗದಿ ತು, 
- ಮಂತ್ರಿಗಳೂ, ಸೇನಾಧಿಪತಿಗಳೂ ಶಿವಾಜಿ ಮಹಾರಾಜರಿಗೆ ಸಾಂಬಾಜಿಯು 
ಸಷ ಸಮ ಪರಾಕ್ರ ಮಶಾಲಿಯೆಂದು ಹೇಳುತ್ತ ದ್ದರು, ಮಂತ್ರಿಗಳು 
ಸಾಂಬಾಜಿಯು ಬುದ್ಧಿ ರಿ ವಂತನೆಂದ್ಕೂ ವಿನಯಶೀಲನೆಂದ ಒಸ್ಸಿ ಕೊಂಡಿದ್ದ ರು 


ಛತ್ರಪತಿ ಶಿವಾಜ ೧೫೩ 


ಅವನ ಚಿಕ್ಕತಾಯಿ ಸೋರ್ಯಬಾಯಿಯು ಮಾತ್ರ ತನ್ನ ಮಹತಾ ತೆ ಕಾಂಕ್ಷೆಯನ್ನು 
ಬಿಟ್ಟಿ ರಲಿಲ್ಲ. ಪ್ರತ್ಯ ಕ್ಷ ವಿರೋಧವನ್ನೆ € ಬೆಳೆಸಿ ಬಟ್ಟಿದ್ದ ಛು... ಸಾಂಬಾಜಿಯು 
5 "ಮಲತಾಯಿಯ ಆಗ್ರ ಹದಿಂದ ಅರಮನೆಗೆ ಪ ಸ್ರ ವೇಶಮಾಡಲಿಕ್ಕೆ € ಆಗದಂತೆ 
ಆಗಿದ್ದಿ ತು, ಅವನು ಪನ್ಹಾ ಲಾದಲ್ಲಿಯೇ ಇರುತ್ತಿ ದ್ದ ಮು. ಅವನ ವಿ 
ಅವನ ಮೇಲೆ ಹೊರಿಸುತ್ತಿ ದ್ದ ಅಪಖ್ಯಾ ತಿಯೆಂದರೆ ಸಾಂಬಾಜಿಯು 
ಮಹಮದೀಯರ ಸ್ನೇಹಿತ ಎಂಬುದೊಂದೇ ಆಗಿದ್ದಿ ತು. . ಮತ್ತೊಂದು ಕಳಂಕ 
ವೆಂದರೆ: ಸ್ತೀವ್ಯಾ ಮೋಹ. ಇದನು ಮಲತಾಯಿ ಸೋರ್ಯಬಾಯಿಯು 
ಗ ಮಣ ಅರಮನೆಯ ವರ್ತುಲಗಳಲ್ಲೆ ಲ್ಲಾ 'ಬೆಳೆಸಿಬಿಟ್ಟೆ ದ್ದ ಳು, 
ಸಾಂಬಾಜಿಯ ಪತ್ನಿ ಏಸೂಬಾಯಿಯು ಈ ವಿಷಯವನ್ನು ಅರಿತು. ತನ್ನ 
ಪತಿಯನ್ನು ಬಹು ಜಾಗರೂಕತೆಯಿಂದ". ನೋಡಿಕೊಳ್ಳು ತ್ತಿ ತ್ತಿದ್ದ ಳು; ಹಬ್ಬ 
ಹರಿದಿನಗಳಲ್ಲಿ, ಉತ್ಸವ ದಿನಗಳಲ್ಲಿ ಮಹಾರಾಣಿಯು ಹ ಸೊಸೆ ಬು 
ಯನ್ನು ಎಷ್ಟೊ € ಬಾರಿ ತಾತ್ಸಾರ ಮಾಡುತ್ತಿ ದ್ದ ರೂ, ಏಸೂಬಾಯಿಯೂ 
ಅದನ್ನೆ, ಲ್ಲಾ ಲಕ್ಷ್ಮಕೆ AA ತಾರದೆ ಪ ಪ್ರತಿಯೊಂದು ವಿಷಯದಲ್ಲಿಯೂ ಘಾಘಾನಾ 
ಯವರನ್ನು ಅತ್ಯ ೦ತ ಗೌರವದಿಂದ ಕಾಣುತ್ತಿ ದ್ದ ಳು, 

ಬ ಹರಾ! ಸಮಯ ಸಿಕಿ ದಾಗಲೆಲ್ಲಾ ಶಿವಾಜಿ ಮಹಾರಾಜ 
ರೊಂದಿಗೆ ತನ್ನ ಮಗ ರಾಜಾರಾಮನಿಗೆ ಪಟ್ಟ ಕಟ್ಟಿಸ ಸಬೇಕೆಂದು ಹೇಳುತ್ತಿ ದ್ದ ಳು. 
ಅನೇಕ ಸಮಯಗಳಲ್ಲಿ ಬಲಾತ್ಕಾರ ಮಾಡುತ್ತ ಇದ್ದ ಳು. ಸಮಯ ಬಂದಾಗ 
ಬಂಧುಗಳು ಶಿವಾಜಿ ಮಹಾರಾಜನನ್ನು ಪ್ರತ್ಯ ಕ್ಷವಾಗಿಯೇ ಕೇಳ:ತ್ತ್ವಿದ್ದರು. 
“ನೀವು ಸಾಂಬಾಜಿಯ ಅಪರಾಧಗಳ ನ್ನ ಲ್ಲಾ ಅಲಕ್ಷ ಣ ಮಾಡಿ ಅವನನ್ನು 
ಮುಂದಕ್ಕೆ ತರುತ್ತಿದ್ದೀರಿ. ಅವನು "ಜನಕ್ಕೆ ತನ್ನ ಬಲ ಪ್ರ ಭಾವಗಳನ್ನು 
ಹೆಚ್ಚ ಸಿಕೊಳ್ಳುತ್ತಿ ದ್ದಾ ನೆ. ಒಂದುದಿನ ನಿಮ್ಮ ನ ಮೂಲೆಗೊತ್ತೆ ರಿಸಿ ಅವನು 
ಫ 4 (ನವನ್ನಿ ಇರಿಡನಸ ಆಶ್ವ ರ್ಯವಿಲ್ಲ. ಇನ್ನು ರಾಜಾರಾಮನ daa 
IE ದಿನ ಸಾಂಬಾಜಿಗೆ ಪೂರ್ಣುಧಿಕಾರವು ಬರುತ್ತದೆ. . 
ಅವನು ರಾಜಾರಾಮನನ್ನು ಬೀದಿಯ ಭಿಕಾರಿಯಾಗಿ ಓಡಿಸಿ ಹ್‌ ನೆ 
ಅಥವಾ ಅವನ ಪ್ರಾ ಣಕ್ಕೆ € ಅಪಾಯ ಸಂಭವಿಸಿದರೂ ಆಶ್ಚೆ ರ್ಯವೇನೂ ಇಲ್ಲ. 
ರಾಜಾರಾಮನಿಗೆ pi, ಜಹಗೀರಿಯನ್ನಾ ದರೂ ಅಗಲೇ ಕೊಟ್ಟು ಕಳುಹಿಸಿ 
ಬಿಟ್ಟರೆ ಉತ್ತಮ” ಎಂದು ಹೇಳಲಾರಂಭಿಸಿದರು. 12ಎ ಈ ಮಾತುಗಳನ್ನು ಕೇಳಿ 


೧೫೪ | ಛತ್ರ ಪತಿ ಶಿವಾಜಿ 


ಶಿವಾಜಿಗೆ ಆಶ್ಚ ರ್ಯ ಖೇದಗಳುಂಟಾಗುತ್ತಿತ್ತು. “ತನ್ನೆ ದುರಿಗೆ ಇಂಥಾ 
ಮಾತುಗಳನ್ನಾ ಡಲು ಇವರುಗಳಿಗೆ: ಧ್ಳೈ ರ್ಯ ಬಂದಿದೆಯ ಲ್ಫಾ [ ಇದಕ್ಕೆಲ್ಲಾ 
ರಾಜಾರಾಮನ ತಾಯಿಯ ಬಾಯೇ ಕಾರಣ. ಏನು “ಮಾಡಲಾದೀತು' 
ಎಂಬ ವಿರಕ್ತಭಾವದಿಂದ ಶಿವಾಜಿಯು ಅಂತಃಪುರಕ್ಕೆ ಹೋಗುವುದನ್ನೆ 
ಬಿಟ್ಟು ಬಿಟ್ಟ ನು, 

ಆದರೆ ಈ ಚಿಂತೆ ಹವ್ಯಾಸಗಳು ಅವನನ್ನು ಬಿಡಲಿಲ್ಲ. ಕೆಲವರು 
ಮಂತ್ರಿಗಳು ಹೀಗೆಯೇ ಮಹಾರಾಜರಲ್ಲಿ ಈ ಪ್ರಸ್ತಾಪವನ್ನೆತ್ತಿ “ರಾಜಾರಾಮ 
ನನ್ನು ಕರ್ಣಾಟಕಕ್ಕೆ ರಾಜನನ್ನು ಗಿ ಮಾಡಿಬಿಡುವುದು, ಸಾಂಬಾಜಿಯು 
ಮಹಾರಾಷ್ಟ್ರ ದ ರಾಜನಾಗಿರಲಿ” ಎಂದು ಹೇಳಲಾರಂಭಿಸಿದರು. 

ಶಿವಟಯು “ನಮ್ಮ ರಾಜ್ಯದಲ್ಲಿ ಅಂಥಾ ಭೇದಗಳನ್ನು ಎಣಿಸೆಲಾಗು 
ವುದಿಲ್ಲ. ಈ ಭಾರತದಲ್ಲಿ ಒಂದೂ ರಾಜ್ಯವೆಲವೂ ಒಂದೇ ಆಗಿರಬೇಕು. 
ಕರ್ಣುಟಕ ಮಹಾರಾಷ್ಟ್ರ ಗಳನ್ನು ವಿಭಜಿಸಲಾಗುವುದಿಲ್ಲ” ಎಂದು ಹೇಳುತ್ತಿದ್ದನು. 
ಆದರೂ ಇದೊಂದು ದೊಡ್ಡ ಸಮಸ್ಯೆ ಯಾಗಿಯೇ ಉಳಿಯುತ್ತಿತ್ತು. 
ಶಿವಾಜಿಯು "ಈ ಭೇದಭಾವಗಳೆಲ್ಲಾ 'ಒತ್ತಟ್ಟಿ ಗಿರಲಿ, ಅರಮನೆಯ 
ಪ್ರಚೋದನೆಯ  ನಡೆಯುತ್ತಿರಲಿ.  ರಾಜಾರಾಮನೂ ಸಾಂಬಾಜಿಯೂ 
ನೋದರತ್ವದಿಂದ ಇದ್ದರೆ ಮುಂದೆ ಎಲ್ಲವೂ ಸರಿಹೋಗುವುದು' ಎಂದುಕೊಂಡು 
ಅವರಿಬ್ಬ ರನ್ನು ಒಟ್ಟೆ ಗಿರುವಂತೆ ಪ್ರೇರೇಪಿಸುತ್ತಿ ದ್ದ ನು. ಸಾಂಬಾಜಿಯು ಈ 
ರಹಸ್ಯ ವನ್ನು “ರಿತು ರಾಜಾರಾಮನನ್ನು ವಿಶೇಷವಾಗಿ ಎ ಪ್ರೀತಿಸುತ್ತಿದ್ದನು. 

ಶಿವಾ: ಜಿಯು ತನ್ನ ಗುರುವಾದ ಸಮರ್ಥ ರಾಮದಾಸರಿಗೆ ಪ ಪತ್ರ ಬರೆದು 
ಕಳಿಸಿದನು. "ನನಗೆ ಈಪ ಸ್ಪಪಂಚದ ವ ಬ ವಹಾರಗಳೆಲ್ಲವೂ ಬೇಸರವನ್ನು ಟು 
ಮಾಡುತ್ತಿವೆ. ನೀವು ಮುಕಿ ಮಾರ್ಗವನ್ನು ತೋರಬೇಕು. ನನ್ನನ್ನು 
ಆಶೀರ್ವದಿಸಬೇಕು' ಎಂದು ಬರೆದಿದ್ದ ನು... ಅರ್ಥಾತ್‌ ಶಿವಾಜಿಯು 
ರಾಜಕೀಯ ವ್ಯಾಪಾರಗಳಿಂದ ದೂರವಿರುತ್ತಿದ್ದನು, 

ಚೈತ್ರಮಾಸದ ಆರಂಭದಲ್ಲಿ ಶಿವಾಜಿಯ ಮೊಣಕಾಲು ಊದಿಕೊಂಡು 
ಜ್ವರ ಬಂದಿತು. ಜ್ವ ರ ವೇಗವು ಅತಿಯಾಗಿದ್ದು ದರಿಂದ ಮಂತ್ರಿ ಗಳೂ 
ಸೇನಾಧಿಪತಿಗಳೂ ಎಲ್ಲರೊ ಬಂದು ಸೇರಿದರು, ಶಿವಾಜಿಯ «ದ್ರಾ ಶರೀರವು 
ನಶ್ವರವಾದದ್ದು, , ಆತ್ಮವು ನಿಕ್ಕವಾದುದು,, ನನಗೆ ಅಂತ್ಯ ಕಾಲವು 


ಛತ್ರಪತಿ ಶಿವಾಜಿ ೧೫೫ 


ಸಮೀಪಿಸುತ್ತಿದೆ... ಈ ಅಖಂಡ "ರಾಜ್ಯವನ್ನು ನೀವೆಲ್ಲರೂ ಐಕಮತ್ಯ 
ದಿಂದ ಕಾಪಾಡಿಕೊಳ್ಳಿ ರಿ' ಎಂದು ಹೇಳಿದನು. 

ಅಂತಃ ಪುರದಲ್ಲಿ ಬೇಕಾದಷ್ಟು ಗಲಿಬಿಲಿಯು ನಡೆಯುತ್ತಿದ್ದಿತು. ಸಮಸ್ತ 
'ಮಂತ್ರಿ ಪ್ರಧಾನರುಗಳ ಸಮ್ಮುಖದಲ್ಲಿ “ನನ್ನ ಅನಂತರ ಸಾಂಬಾಜಿಗೇ 
ಸಿಂಹಾಸ ಜಂ; ಪಟಾ ಭಿಷೇಕವಾಗಜೇಕು” ಎಂದು ಖಚಿತವಾಗಿ ಹೇಳಿದನು... ಆ 
ದರಬಾರಿನಲ್ಲಿ ಸಾಂಬಾಜಿಗೆ ವಿರೋಧಿಗಳಾಗಿದ್ದ ವರು ಕೆಲವರಿದ್ದಾ ಗ್ಕ್ಯೂ ದೊಡ್ಡ 
ದೊಡ್ಡ ವರೆಲ್ಲಾ ಸಾಂಬಾಜಿಯ ಮೇಲೆ ಅಭಿಮಾನವುಳ್ಳೆ ವರಾಗಿಯೇ ಇದ್ದ ರು, 
ಶಿವಾಜಿಯ ವ್ಯಾ ಧಿಯು ದಿನ ದಿನಕ್ಕೆ ಉಲ ಸ್ಥಿತಿ ತಗೆ ಒಂದಿತು. ವೈದಿಕ 
ಬಾ ತ್ರಹ್ಮಣರನ್ನು pi ವಿಶೇಷ ದಾನ ಥರ್ಮಗಳನ್ನು ಮಾಡಿದನು. ಅವರೆಲ್ಲರೂ 
ಮಂತ್ರ ಪಠನ ಮಾಡುತ್ತಾ ಶಿವಾಜಿಗೆ ಸದ್ಗ ತಿಯನ್ನು ಕೋರುತ್ತಿದ್ದರು. 
ಪವಿತ್ರ ಗಂಗಾಜಲದಿಂದ ಶಿವಾಜಿಗೆ ಅಭಿಷೇಕ ಮಾಡಿಸಿದರು. ಹನ್ನೆರಡನೆಯ 
ದಿನ ಶಿವಾಜಿಯು ಪರಲೋಕವನ್ನೆ ದಿದನು. ಪ್ರಾಣ ಹೋಗುವಾಗೆ 
ಶಿವಾಜಿಯು ಶಾಂತನಾಗಿದ್ದ ನು. ಆಶ ಮುಖದಲ್ಲಿ ಹರ್ಷಮುದ್ರೆಯು 
ಮೂಡಿದ್ದಿ ತು. ಶಿವಾಜಿಯ ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಸತಾರದಲ್ಲಿ 
ದೇವಿಯ. ಪಕ್ಕ ದಲ್ಲಿಡಿಸಿದರು. ಅ ಕತ್ತಿ ಯನ್ನು ದೇವಿ ಭವಾನಿಯ 
ಅನುಗ್ರ ಬಟ ಜಿ ಪುನಃ ಆ ಖಡ ತವು ದೇವಿಗೆ ಕಾದ 

ಬ್ರಾಹ್ಮ ಣರುಗಳು ಹೇಳಿದರು. ಅನಂತರ ಉತ್ತ ರಕ್ರಿಯೆಗಳಿಗೆ ಆರಂಭವಾದವು. 

ಶಿವಾಜಿಯ ಶರೀರವನ್ನು ಬಿಲ್ಬಪ ಪತ್ರಗಳಿಂದಲೂ, ಪುಷ್ಪ ಗಳಿಂದಲೂ ಅಲಂಕರಿಸಿ 
ಜಿನ್ನ ದ ಪಲ್ಲಕ್ಕಿ ಯಲ್ಲಿ "ಡಿಸಿ ಉತ್ಸವದಿಂದ ಸ್ಮಶಾನಕ್ಕೆ ತೆಗೆದುಕೊಂಡು 
ಹಡಿ: yA ಸ್ತ್ರ (ಯರೆಲ್ಲರೂ ದುಃಖದಿಂದ ಗೋಳಿಡುತ್ತಿ ದ್ದ ರು. 
ಅಸಂಖ್ಯ We ಶಿವಾಜಿಯ ಅಂತ್ಯ ದರ್ಶನಿಕ್ಕಾ ಗಿ ನೆಲದದ್ದಿ ತು. 
Kaci ಸೇವಾಧಿಸತಿಗಳು, ಸಥ ಕ ಬಂಧುಗಳು 
ಸ ಒಶಾನದವರೆಗೆ ಹೋಗಿ ತಮ್ಮ ಅಂಜಲಿಯನ್ನು ಅರ್ಪಿಸಿದರು. ಮಹಂ 
ಚಿಕೆಂ ಯು ನಿರ್ಮಾ ಣವಾಗಿತ್ತು. ಶಿವಾಜಿಯ ಶರೀರವನ್ನು ಆ ಚಿತೆಯ ಮೇಲಿಟು ವ 
ಮಂತ್ರ ಘೋಷ ಮಾಡುತ್ತಾ ಅಗ್ನಿ ಸಂಸ್ಕಾ ರ ಮಾಡಿದರು. 

ಶಿವಾಜಿಯ ಮರಣ - ವಾಕಿ ರ್ತೀಯೆನ್ನು ಕೇಳಿ : ಭಾರತ ವರ್ಷದಲ್ಲಿ 
ಹಿಂದೂಗಳಿಲ್ಲರೂ ದುಃಖಪಟ್ಟರು. ಸಮಸ್ತ ದೇವಾಲಯಗಳಲ್ಲಿಯೂ 


೧೫೬ ಛತ್ರಬತಿ ಶಿವಾಜಿ 


ಪುಣ್ಯಾತ ನಾದ ಶಿವಾಜಿಯ ಆತ ಕೆ ಶಾಂತಿಯನ್ನು ಪ್ರಾರ್ಥನೆ ಮಾಡಿ ಪೂಜಾ 
ಮಂಗಳಾರತಿಗಳನ್ನು ನೆರವೇರಿಸಿದರು. 

ದೆಹಲಿಗೆ ಶಿವಾಜಿಯ ಮರಣ ವಾರ್ತೆಯ ತಲುಪಿತು. ಬಹುಮಂದಿ 
ಮೊಗಲ್‌ ಸರದಾರರುಗಳು ಸಂತೋಷಪಟ ರು. ಆಲಂಗೀರ್‌ ಬಾದಷಹನು 
ಶಿವಾಜಿಯ ಮರಣ ವಾರ್ತೆಯನ್ನು ಕೇಳಿ ಶಿವಾಜಿಯನ್ನು ನೆನೆದು, ಆ 
ಶಿವಾಜಿಯು ಮಹಾ ಪರಾಕ್ರಮಶಾಲಿ, ಶೂರಾಗ್ರೇಸರ, ಅವನು ತನ್ನ 
ಪರಾಕ್ರ ಮದಿಂದಲೇ ಆ ರಾಜ್ಯವನ್ನು ನಿರ್ಮಾಣ ಮಾಡಿದನು. ಹೆತ್ತೊಂಭತ್ತು 
ವರ್ಷಗಳ ಕಾಲ ಅಸಂಖ್ಯ ಮೊಗಲ್‌ ಸೇನಾಬಲದಿಂದ ಎದುರಿಸಿದರೂ ಅವನು 
ಜಗ್ಗೆ ಲಿಲ್ಲ, ಬಗ್ಗ ಲಿಲ್ಲ' NE ಸ್ರ ಶಂಸೆ ಮಾಡಿದನು. 

ಶಿವಾಜಿ ಉ ಮರಣ ಹೊಂದಿದ ಮೂರನೇ ದಿವಸವೇ ಮಹಾರಾಣಿ 
- ಸೊಯಿರಾಬಾಯಿಯು ತನ್ನ ಪಕ್ಷದವರನ್ನೆಲ್ಲಾ ಪ್ರೋತ್ಸಾಹಗೊಳಿಸಿ, 
ರಾಜಾರಾಮನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಶಾಸ್ತ್ರೋಕ್ತವಾಗಿ 
ಪಟ್ಟಾ ಭಿಷೇಕ ಮಾಡಿಸಿಬಿಟ್ಟ ಳು. ಶಿವಾಜಿಯ ಮರಣದಿಂದ ದುಃಖಿತರಾಗಿದ್ದ 
‘ಯಾವ ಅಧಿಕಾರಿಗಳಾಗಲೀ, ಸೇನಾಧಿಪತಿಗಳಾಗಲೀ ಆಕಡೆಗೆ ಲಕ್ಷ ವನ್ನೇ 
ಕೊಡಲಿಲ್ಲ. ಶಿವಾಜಿಯು ಮರಣಹೊಂದಿದ ಏಳನೇ ದಿವಸ ಸಾಂಬಾಜಿಯು 
ಪನ್ತಾ ಲಾದಿಂದ ರಾಯಗಡಕ್ಕೆ ಬಂದು ಸೇರಿದನು. ಶಿವಾಜಿಯ ಅಂತ್ಯಕಿ ಕ್ರಿಯೆ 
ಗಳು ನಡೆಯುತ್ತಿದ್ದ ವು. ಅರಮನೆಯ ಅಧಿಕಾರಿಗಳು ಸೊಯಿರಾಬಾಯಿಯು 
ನಡೆಸಿದ ವಿದ್ಯಾ ಮಾನಗಳನ್ನೆ ಲ್ಲಾ ಸಾಂಬಾಜಿಯ ಕಿವಿಯಲ್ಲಿ ಹಾಕಿದರು. ಅವನು 
ಯಾವುದೊಂದು ಮಾತನ್ನೂ ಆಡಲಿಲ್ಲ. ರಾಯಗಡದಲ್ಲಿ ಪ ಪ್ರತ್ಯೆ €ಕ ಅರಮನೆ 
ಯಲ್ಲಿ ವಸತಿ ಮಾಡಿದ್ದ ನ್ನು ಪ್ರಮುಖರಾ ದ. ಮಂತ್ರಿಗಳು ಒಬ್ಬೊ ಬ್ಬರಾಗಿ 
ಸಾಂಬಾಜಿಂ ಯನ್ನು ಬಂದು ಭೋ ಡಿಂರು ಆದರೆ ಮಂತ್ರಿ ಗಳಲ್ಲಿ ಭಿನ್ನಾ ಭಿಪ್ರಾ ಯೃ 
ವಿದ್ದರೂ, "ಸೀನಾಧಿಪ ಪತಿಗಳಲ್ಲೆ ಲ್ಲಾ ಒಮ್ಮತಿದ್ದಿ ತು. ಅವರೆಲ್ಲರೂ 
ಸಾಂಬಂಜಿಯ ಪಕ್ಷವನ್ನು ಹಿಡಿದಿದ್ದಾ ರೆಂದು ರಾಜಧಾನಿಯಲ್ಲೆ ಲ್ಲಾ ಪಾರ್ತೆ 
ಹರಡಿತ್ತು.  ಮೋರೋತ್ರ್ಯಂಬಕನು ರಾಣಿಯ ಪಕ್ಷವನ್ನು ಬಿಟ್ಟು 
ಸಾಂಬಾಜಿಯ ಪಕ್ಷವನ್ನು ಹಿಡಿದನು. 

ಮಂತ್ರಿ ಅಣ್ಣಾಜಿ ದತ್ತನು ರಾಣಿಯ ಪಕ್ಷದಲ್ಲಿಯೇ ಇದ್ದನು. ಅವನು 
ಸರಿಭಾಜಿಯನ್ನು ಭೇಟಿಮಾಡಿ “ರಾಜಾರಾಮರವರನ್ನು ಸಿಂಹಾಸನದ ಮೇಲೆ 


ಛತ್ರಪತಿ ಶಿವಾಜಿ ೧೫೭ 


ಕೂಡಿಸಿ ಶಾಸ್ತ್ರ ವಿಧಿಗಳಿಗೆ ಅನುಐಂರವಾಗಿ ಪಟಾ ನ ಭುಷೇಕ ಮಾಡಲಾಗಿದೆ. 
ಅವರಿನ್ನೂ ಚಿಕ್ಕ ವಯಸ್ಸಿನ ನವರಾಗಿರು ಮ ( ಹದಿನೆಂಟು ವರ್ಷ 
ವಯಸ್ಸು ) ನೀವೇ ಯಾಜ ಜಮಾನ್ಯವನ್ನು ಪಹಿಸಿ ರಾಜ್ಯ ಭಾರವನ್ನು ನಿರ್ವಹಿಸ 
ಬಹುದು. ಅದರಿಂದ ನಮ್ಮ ರಾಜ್ಯ ಕೈ ಸ! ವ 
ಉಂಟಾಗುತ್ತದೆ” ಎಂದು ಹೇಳಿದನು. 

ಸಾಂಬಾಜಿಯು “ಅಣ್ಣಾ ಜಿಯವರೇ, ನಿಮ ಹು ಆಶ್ಚೇ ರ್ಯಕರ 
ವಾಗಿದೆ. ರಾಜಾರಾಮನಿಗೆ ನೀವೆನ್ಲರೂ ಸೇರಿ ಪ ಪಟ್ಟ ಕಟ್ಟಿ ೈದ್ದಿ "ರೆಂದು ತಿಳಿಯಿತು. 
ಯಾಜಮಾನ್ಯ ವನ್ನು ವಹಿಸಲು ಸ್ವಯಂ ಮಹಾರಾಣಿಯವರೇ ಇದ್ದಾ ರ್ಮ 
ನನ್ನ್ನ ಅಗತ್ಯ ಫೇನಿದೆ ? ವಾನು ವ ರಾಜ್ಯ ವನ್ನೆ € ನಿರ್ಮಾಣ 
ಮಾಡಿಕೊಳ್ಳ ಬಹುದು. ಇಲ್ಲೇಕೆ ತಮ್ಮನ ಅಧೀನದಲ್ಲಿರಬೇಕು” ಎಂದು 
ಹೇಳಿದನು. 

ಅಣ್ಣಾ ಜಿಯು ಏನೊಂದು ಉತ ಕ್ರರವನ್ನೂ ಕೊಡದೆ ಹೊರಟುಹೋದನು. 

ಮಹಾರಾಣಿ ಸೊಯಿರಾಬಾಯಿಯು pi ಚ್ಛವಾಗಿ ರಾಜಭಂಡಾರ 
ದಿಂದ ಹಣವನ್ನು ವೆಚ್ಚ ಮಾಡಿ ತನ್ನ ವ್ಯೂಹವನ್ನು ಬಲಪಡಿಸುತ್ತಾ ಬಂದಳು. 
ರಾಜಧಾನಿಯಲ್ಲಿ ಸ ಸಂಬಾಜಿ ಸಿಯ ಕಡೆಯವರೂ ಬಲವಾದ ಸೈನ್ಯ ವನ್ನೆ ಕ ಸಜ್ಜು 
ಗೊಳಿಸುತ್ತಾ ಬಂದರು.  ಮಹಾರಾಣಿಯು ಅರಮನೆಯಲ್ಲಿ "ಬಲವಾದ 
ಕಾವಲಿಟ್ಟು ಪ್ರತಿಯೊಂದು ಹಚ್ಚೆ | ಹೆಜ್ಜೆ ಗೂ ಸಾಂಬಾಜಿಗೆ ಪ್ರತಿರೋಧ 
ಮಾಡುತ್ತಾ ಬಂದಳು. ಸಾಂಬಾಜಿಯ ಪ್ರಾಹಾಪಹಾರ ಮಾಡಲು ಅನೇಕ 
ಪಿತೂರಿಗಳನ್ನು ಏರ್ಪಡಿಸಿದಳು. ಸಾಂಬಾಜಿಯಾಗಲೀ, ಸಾಂಬಾಜಿಯ 
ಕಡೆಯವರುಗಲೀ ಅರಮನೆಗೆ ಪ್ರವೇಶ ಮಾಡದಂತೆ ತಕ್ಕ ಏರ್ಪಾಟುಗಳನ್ನು 
ಮಾಡತೊಡಗಿದಳು, ಸ 

ಹೀಗೆ ಒಂದು ತಿಂಗಳು ಕಾಲ ಕಳೆದುಹೋಯಿತು. ಅರಮನೆಯನ್ನು 
ಆಕ್ರಮಿಸಿಕೊಂಡಬ್ಬದೆ ಸ ಸ್ಪಾ ಸ ಧೀನಪಡಿಸಿಕೊಳ್ಳಿ ಲಾಗುವುದಿಲ್ಲವೆಂದು 
ಸಾಂಬಾಜಿಗೆ ಮನದಟ್ಟು ಯಿತು, bola ತನ್ನ ಕಡೆಯ ಸೈನಿ ನಿಕರಿಗೆ 
ಅರಮನೆಯನ್ನು ಆಕ್ರಮಣ ಮಾಡುವಂತೆ ಅಪ್ಪಣೆ ಮಾಡಿದನು. ಸೈನಿಕ 
ರೆಲ್ಲರೂ ಪಹರೆಯವರನ್ನೂ ಕಾವಲುಗಾರರನ್ನೂ ಹೊಡೆದೋಡಿಸಿ ಅರಮನಿ 
ಯನ್ನು ಸ್ಹ ಧೀನಪಡಿಸಿಕೊಂಡು ನಿಂತರು, ಆ ದಿನ ಸಾಂಬಾಜಿಯು ತಾನೀ 


೧೫೮ ಛತ್ರಪತಿ ಶಿವಾಜಿ: 


ಸ್ವತಃ: ಅರಮನೆಯನ್ನು ಪ್ರವೇಶ ಮಾಡಿ ಸ್ವಾ ಧೀನಪಡಿಸಿಕೊಳ್ಳು ತ್ತ್ವಾನೆಂದು 
ಅಂತಃಪುರದಲ್ಲಿ ಲ್ಲಾ ಸಮಾಚಾರ ಹರಡಿತು. ರಾಣಿ ಸೋಯ್ಯಾ ಬಾಯಿಯು 


ತನ್ನ ಮಗ ರಾಜಾರಾಮನನ್ನು ಜೊತೆಯಲ್ಲಿ ಕರೆದುಕೊಂಡು ಅರಮನೆಯ 
ಮಹಾದ್ವಾರದಲ್ಲಿ ಒಂದು ನಿಂತಳು. ಸಾಂಬಾಜಿಯು ಶನ್ನ ಅನುಚರರೊಡನೆ 
ಆರಮನೆಗೆ ಬಂದನು. ರಾಣಿಯು ತಡೆದು “ಮಹಾರಾಜ ಜಯ ಮರಣಕಾಲದಲ್ಲಿ 
ಅಪ್ಪ ಣೆ ಮಾಡಿದ್ದಾ ರೆ ಈ ರಾಜಾರಾಮನಿಗೆ ಪಟಾ ನ ಭಿಷೇಕವಾಗಿದೆ. ನೀನು 
ಹ... ಬರಕೂಡದು" ಎಂದು ನಿರೋಧಿಸಿದಳು. 


, ಸಾಂಬಾಜಿಯು “ಈ; ರಾಜ್ಯದ ಹಕ್ಕು ನನ್ನ ದಾಗಿದೆ. ನೀವುಗಳು 
ಎರೋಧಿಸಿದರೆ ಬಹಳ ಅನಾಹುತಕ್ಕೆ ನಾಕಣಪ್ರಿತಿಫ್ಟಾನ್ನ” ಎಂದು ಗಂಭೀರವಾಗಿ 
ಹೇಳಿದನು, ; 

ರಾಣಿ ಸೋಯ್ಯಾಬಾಯ 
ರಾಜರು ನಿನ್ನ ನ್ನ್ನ ಪರಿತ್ಯಾ ಳಿ ತನ್ನ ಕಡೆಯ 
ಆಧಿಕಾರಿಗಳ ಕಡೆಗೆ ತಿರುಗಿ ಸಾಹಿ ಹ್‌ (ರೆಮನೆಯಲ್ಲಿಡುವಂತೆ 
ಅಪ್ಪ ಣೆ ಮಾಡಿದಳು, 

ಸಾಂಬಾಜಿಯು ಕ್ರೋಧಾವೇಶದಿಂದ ಮೊರೆಯುತ್ತಾ “ನೀನು ನಮ್ಮ 
ಕುಲವನ್ನು ನಾಶಮಾಡಲು ಬಂದಿರುವ ಮಹಾಪಾತಕಿ. ಮಹಾರಾಜರಿಗೆ 
ವಿಷ ಖಃ ಕೊಂದುಹಾಕಿದ್ದಿ ೀಯೇ ಈ ರಾಜಾ ್ಯಕಾಂಕ್ಷಯಿಂದ ಅನೇಕ ಅಕೃತ್ಯ 
ಗಳನ್ನು ಮಾಡಿದ್ದಿ €ಯೆ. ಾಇಜಭಂಡಾರದಿಂದ ಹಣವನ್ನು ಸೂರೆ ಗೊಟು 
ಜನರನ್ನು ಎತ್ತಿ ನದೇ. ನಿನ್ನಿಂದ ನಮ್ಮ ಸಾಮ್ರಾಜ್ಯ ವು ನಾಶವಾಗು 
ತ್ತದೆ, ನಿನ್ನನ್ನು ನ್ನು “ರಗೊಣಬಾಳದು” ಎನಿದು. ಹೇಳಿ*:ಆ ಅರಮನೆಯ ಪರಿ 
ಸ ದಾಸ ಬಾಸಿಯರೂ ಎಲ್ಲರೂ ನೋಡುತ್ತ ಶಿರುವಂತೆ ಕತ್ತಿ ಯನ್ನು ಎತ್ತಿ 
ಆ ಮಹಾರಾಣಿಯನ್ನು ಕತ್ತರಿಸಿಹಾಕಿದನು, ರಾಜಾರಾಮ ನನ್ನೂ, ಅಣ್ಣಾ ಜೀ 
ದತ್ತ ನನ್ನೂ ಹಿಡಿದು. ಸೆರೆಯಲ್ಲಿಡಿಸಿದನು.  ಸಾಂಬಾಜಿಯ ಮೇಲೆ ಬೀಳಲು 
ಮಹಾರಗಿಣಯು! ಸಿದ್ಧ ಗೊಳಿಸಿದ್ದ ರಾಜಭಟರೆಲ್ಲರನ್ನು ಕತ್ತರಿಸಿಹಾಕಿದನು, 
ಸಾಂಬಾಜಿಯು ಅರಮನೆಯಲ್ಲಿದ್ದ ರನ್ನ ಲ್ಲಾ ಹೊರಕ್ಕೆ ಓಡಿಸಿ ಅರಮನೆಯನ್ನು 
ಸ್ವಾ ಧೀನಪಡಿಸಿಕೊಂಡನು, ರಾಜಧಾನಿಯಲ್ಲಿ ರಾಣಿಯ ಕಡೆಯವರು ಯಾರು 


ಛಶ್ರ ಶಶಿ ಶಿವಾಜಿ ೧೫೯ 


[3 


ಯಾರಿದ್ದ ರೋ ಅವರುಗಳನ್ನೆ ಲ್ಲಾ ಹಿಡಿತರಿಸಿ ಸೆರೆಯಲ್ಲಿಡಿಸಿದನು. ಅನೇಕರನ್ನು 
ಶೂಲಕ್ಕೆ ೇರಿಸಿದನು. 
ಈ ಗದ್ದ ಲಗಳೆಲ್ಲಾ ಪಡಿಸಿ ಶಾಂತವಾದ ಮೇಲೆ ಸಾಂಬಾಜಿಗೆ 


ಲ 
ಪ ರಿ ೆ ಕ 6) ಸಬೆ ಲ 
ಪಟ್ಟಾ ಭಿಷೇಕವಾಯಿತು. ರಾಜ್ಯದಲ್ಲೆ ಲ್ಲಾ ಅಧಿಕಾರಿಗಳು ಒಬ್ಬೊಬ್ಬರಾಗಿ 


ಸಾಂಬಾಜಿಯನ್ನು ಭೇಟಿಮಾಡಿ ಅವನ ಅನುಗ್ರಹವನ್ನು ಪಡೆದು ಹೋಗು 
ತ್ತಿದ್ದರು. ಬಹು ಕ್ಷಿಪ್ರಕಾಲದಲ್ಲಿಯೇ ಇಡೀ ರಾಷ್ಟ್ರವು ಸಾಂಬಾಜಿಯ 
ಸಾಮರ್ಥ್ಯವನ್ನೂ ಸಾಹಸವನ್ನೂ ಮೆಚ್ಚಿ ಕೊಂಡಾಡತೊಡಗಿತು. 


ಅಭಾಸ ಬ 


ಅಖಿಲ ಕರ್ನಾಟಕ ತಿವಾಜಿ ಯುವಕರ ಬಳಗ 
೪೨, ಗವಿಪುರ ಹಳ್ಳಿ, ಬೆಂಗಳೂರು. ೫೬೦೦೧೯ 


ಶ್ರೀ ವೀರಕೇಸರಿ ಸೀತಾರಾಮಶಾಸ್ತ್ರಿ ಗಳು ಮೈ ಸೂರಿನ ರುಜಕೀಯದಲ್ಲಿ 
ಮರೆಯಲಾಗದ ವ್ಯಕ್ತಿ ಪತ್ರ ಕರ್ತರಾಗಿ, ಭಾರತ ತಂತ್ರ ಕಿಸಂಗ್ರಾ ಮದಲ್ಲಿ 
ನಾಯಕರಾಗಿ ಸೇವೆ ಸ ಸಲ್ಲಿಸಿದ್ದ ರು. ಶ್ರೇಷ್ಟ ವಾಗ್ಮಿಗಳೂ ಸಂಸ್ಕೃತದಲ್ಲಿ 
ವಿದ್ವಾಂಸರೂ ಆಗಿದ್ದ ರು. ಬಾಲಗಂಗಾಧರ ತಿಲಕರ ಕಾಲದಿಂದಲೂ ದೇಶಸೇವೆ 
ಯಲ್ಲಿ ನಿರತರಾಗಿದ್ದ ವರು. 


“ಆರ್ಯ ಮಹಿಳಾ' ಎಂಬ ಪತ್ರಿ ತ್ರಿಕೆಯನ್ನು ಸಂಪಾದಿಸುತ್ತಿ ದ್ದರು, ನಂತರ 
ಭಾರತ ಸ್ವಾತಂತ್ರ್ಯ ತಳಿಯು. ತೀಕ್ಷ್ಣ "ವಾದಾಗ "ವೀರಕೇಸರಿ' ಎಂಬ 
ಪತ್ರಿಕೆಯನ್ನು ಆರಂಭಿಸಿ “ವೀರಕೇಸರಿ” ಎಂಬ ನಾಮಧೇಯವನ್ನು ಪಡೆದರು. 


ಅವರು ಅನೇಕ ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಅವರು 
ರಾಜಕೀಯ, ಆರ್ಥಿಕ ಮುಂತಾದ ಯಾವುದೇ ಕಠಿಣ ವಿಷಯವಾಗಲಿ, 
ಜನಸಾಮಾನ್ಯ ರಿಗೆ ತಿಳಿಯುವಂತೆ ಹೇಳುವ ಪೌ ಎಿಢಿಮೆಯನ್ನು ಪಡೆದಿದ್ದ ರು. 


ಅವರು ಅಂತ್ಯ ಕಾಲದಲ್ಲಿ ರಾಮಾಯಣ, ಭಾಗವತವನ್ನೂ ಬರದಿದ್ದ ರು, 
1971ನೇ ಜನವರಿ "ನೇ ತಾರೀಕು ಅವರು ಇಹಲೋಕವನ್ನು ತ್ಯ ಜಿಸಿದರು. 
ಅವರ ನೆನಪು ಇನ್ನೂ ಉಳಿದಿದೆ, | 


ಪ್ರಕಾಶಕರು 


